|| ಶ್ರೀ: ॥ 
ಶ್ರೀ ಆನಂದತೀರ್ಥಭಗವತ್ಪಾದಾಚಾರ್ಯ ವಿರಚಿತ 


ಶ್ರೀ ಸರ್ವಮೂಲ ಗ್ರಂಥಗಳು 
(ಕನ್ನಡ ಅನುವಾದ ವಿವರಣೆ ಸಹಿತ) 


ಸಂಪುಟ -15 


ಶ್ರೀಮದ್ಭಾಗವತ ತಾತ್ಪರ್ಯನಿರ್ಣಯ 
(ಚತುರ್ಥ ಸ್ಕಂಧ) 
ಭಾಗ - 3 


ಅನುವಾದಕರು 
ವಿದ್ದಾನ್‌ ಕೆ.ಹಯವದನ ಪುರಾಣಿಕ ಎಮ್‌.ಎ. 


ಪ್ರಕಾಶಕರು 
ಅಖಲ ಭಾರತ ಮಾಧ್ವ ಮಹಾ ಮಂಡಲ, ಬೆಂಗಳೂರು. 
ಪೂರ್ಣಪ್ರಜ್ಞ ವಿದ್ಯಾಪೀಠ 
ಬೆಂಗಳೂರು - 560 028 


Kannada Sarvamoola Vol 14 

SRI MADBHAGAVATHA TATPARYA NIRNAYA (Part 111) of Sri 
Anandatirtha with kannada traslation and notes (for 4th skanda). 
Published by Akhila Bharata Madhwa Maha Mandala, Bangalore- 
560028. 


ಪುಟಗಳು: 554 ಪ್ರತಿ ಬೆಲೆ : ರೂ. 160.00 
ಮೊದಲನೆ ಮುದ್ರಣ 2007 ಹಕ್ಕುಗಳು ಕಾದಿರಿಸಲ್ಲಟ್ಟಿವೆ 
ಪ್ರತಿಗಳು : 2000 


ಸಂಪಾದಕ ಮಂಡಳಿ 
ಅಧ್ಯಕ್ಷರು 
ಶ್ರೀ 108 ಶ್ರೀ ಪೇಜಾವರ ಮಠಾಧೀಶ ಶ್ರೀ ವಿಶ್ವೇಶ ತೀರ್ಥ 
ಶ್ರೀಪಾದಂಗಳವರು 


ಕಾರ್ಯಾಧ್ಯಕ್ಷರು 


ಪ್ರೊ 11 ಕೆ.ಟಿ.ಪಾಂಡುರಂಗಿ ಎಮ್‌.ಎ, ವೇದಾಂತ ವಿದ್ವಾನ್‌, 
ಮೀಮಾಂಸಾಶಿರೋಮಣಿ 
ಕಾರ್ಯದರ್ಶಿಗಳು 
ಪ್ರೊ ॥ ಡಿ.ಪ್ರಹ್ಲಾದಾಚಾರ್ಯ ಎಮ್‌.ಎ, ವಿದ್ವಾನ್‌ 
ಸದಸ್ಯರು . 
ವಿದ್ದಾನ್‌ ಕೆ.ಹಯವದನ ಪುರಾಣಿಕ ಎಮ್‌.ಎ 
ವಿದ್ದಾನ್‌ ಪಿ. ಕೇಶವ ಬಾಯರಿ 

ವಿದ್ದಾನ್‌ ರಾಮಾಚಾರ್ಯ ಜಿ.ಮಾಳೆಗಿ ಎಮ್‌.ಎ. 

ವಿದ್ವಾನ್‌ ಎ. ಹರಿದಾಸ ಭಟ್ಟ ಎಮ್‌.ಎ, 
ಗ್ರಂಥಗಳು ದೊರೆಯುವ ಸ್ಥಳ 
ಅಖಿಲ ಭಾರತ ಮಾಧ್ವ ಮಹಾ ಮಂಡಲದ ಕಾರ್ಯಾಲಯ 
ಪೂರ್ಣಪ್ರಜ್ಞ ವಿದ್ಯಾಪೀಠ , ಪೂರ್ಣಪ್ರಜ್ಞ ನಗರ , ಬೆಂಗಳೂರು -28 

ಅಕ್ಷರ ಜೋಡಣೆ : ಕೆ.ಎಸ್‌.ಬದರೀನಾರಾಯಣಾಚಾರ್‌ 


ಮುದ್ರಣ : ರಾಷ್ಟ್ರೋತ್ಪಾನ ಮುದ್ರಣಾಲಯ, ಬೆಂಗಳೂರು. 


ಪ್ರಕಾಶಕರ ನುಡಿ 


ಅಖಿಲ ಭಾರತ ಮಾಧ್ವ ಮಹಾ ಮಂಡಲವು ಕ್ರಿ.ಶ. 1986 ನೇ 
ವರ್ಷದಲ್ಲಿ ಸರ್ವಮೂಲದ ಕನ್ನಡ ಅನುವಾದದ ಆವೃಶಿಗಳನ್ನು ಹೊರತರುವ 
ನಿರ್ಧಾರವನ್ನು ಕೈಗೊಂಡಿತು. ಸುಮಾರು 21 ವರ್ಷಗಳಲ್ಲಿ ಹದಿನಾಲ್ಕು 
ಸಂಪುಟಗಳನ್ನು ತರಲಾಗಿದೆ. ಗೀತಾಪ್ರಸ್ಥಾನ (ಗೀತಾಭಾಷ್ಯ ಹಾಗೂಗೀತಾ 
ತಾತ್ಪರ್ಯ ನಿರ್ಣಯ), ಉಪನಿಷತ್‌ ಪ್ರಸ್ಥಾನ ಹತ್ತು ಉಪನಿಷತ್‌ (3 
ಸಂಪುಟಗಳಲ್ಲಿ), ಸಂಕೀರ್ಣ ಗ್ರಂಥ ತಂತ್ರಸಾರ ಮತ್ತು ಸ್ಟೋತ್ರಗಳು (ಒಂದು 
ಸಂಪುಟದಲ್ಲಿ), ಪುರಾಣದಲ್ಲಿ ಒಂದಾದ 32 ಅಧ್ಯಾಯಗಳನ್ನು ಒಳಗೊಂಡ 
ಶ್ರೀಮನ್‌ ಮಹಾಭಾರತ ತಾತರ್ಯ ನಿರ್ಣಯ (4 ಸಂಪುಟಗಳಲ್ಲಿ) ಹಾಗೂ 
ಸೂತ್ರ ಪ್ರಸ್ನಾನದಲ್ಲಿ ಸೇರಿದ ಬ್ರಹ್ಮಸೂತ್ರಭಾಷ್ಯ 1ನೇ ಅಧ್ಯಾಯ ಹಾಗೂ 
ಶ್ರೀಮದುನುವ್ಯಾಖ್ಯಾನ ಭಾಗ 1.( ಮೊದಲಿನ ಐದು ಸೂತ್ರಗಳು) ಈ ಎರಡು 


ಹಿಂದೆ ಪ್ರಕಟನೆಗೊಂಡಿದ್ದ ಸರ್ವಮೂಲ ಗ್ರಂಥಗಳ ಪುನರ್ಮುದ್ರಣ 
ಅತ್ಯಗತ್ಯವಾಗಿದ್ದು, ಅದರಲ್ಲಿ ಗೀತಾಪ್ರಸ್ಥಾನ (3ನೇ ಆವೃತಿ), ಉಪನಿಷತ್‌ 
ಪ್ರಸ್ಥಾನ 8 ಸಂಪುಟಗಳಲ್ಲಿ (3ನೇ ಆವೃತ್ತಿ), ಛಾಂದೋಗ್ಯ (ಎರಡನೇ ಆವೃತಿ), 
ಬೃಹದಾರಣ್ಯಕ (ಎರಡನೇ ಆವೃತ್ತಿ), ದಶಪ್ರಕರಣ (3 ನೇ ಆವೃತ್ತಿ), 
ಪ್ರಕಟನೆಗೊಂಡು ಜಿಜ್ಞಾಸುಗಳಿಗೆ ಲಭ್ಯವಾಗಿರುತದೆ. 


ಶ್ರೀ ಭಾಗವತ ತಾತ್ಪರ್ಯ ನಿರ್ಣಯದ ಪ್ರಥಮ, ದ್ವಿತಿಯ ಹಾಗೂ 

ತೃತಿಯ Howe (ಸರ್ವಮೂಲ ಕ್ರಮಸಂಖ್ಯೆ 13 ಮತ್ತು 14) ರ ಕನ್ನಡ 

ಆನುವಾದವನ್ನು ನಾಡಿನ ಹಿರಿಯ ವಿದ್ವಾಂಸರಾದ ಶ್ರೀ ಕೆ. ಹಯವದನ 

ಪುರಾಣಿಕರು ಮಾಡಿಕೊಟ್ಟಿದ್ದಾರೆ. ಇದೇ ಗ್ರಂಥದ ಚತುರ್ಥ ಸ್ಕಂಧದ 

(ಸರ್ವಮೂಲ ಕ್ರಮಸಂಖ್ಯೆ 15) ತಮ್ಮಬಿಡುವಿಲ್ಲದ ಕಾರ್ಯಕ್ರಮದಲ್ಲಿಯೂ 

` ಅನುವಾದಿಸಿ ಕೊಟ್ಟಿದ್ದು, ಸದ್ಯದಲ್ಲೇ ಪರಮಪೂಜ್ಯ ಶ್ರೀ ಶ್ರೀವಿಶ್ವೇಶತೀರ್ಥ 

ಶ್ರೀಪಾದರ ಅಮೃತ ಹಸ್ತದಿಂದ ಬಿಡುಗಡೆಯಾಗಲಿದೆ. ಶ್ರೀ ಪುರಾಣಿಕರಿಗೆ 
ಅಖಿಲ ಭಾರತ ಮಾಧ್ವ ಮಹಾ ಮಂಡಲದಅನಂತ ಧನ್ಯವಾದಗಳು. 


ಈ ಸಂಪುಟದ ಅಕ್ಷರ ಜೋಡಣೆಯ ಕಾರ್ಯವನ್ನು ವಿದ್ವಾನ್‌ ಕಡ್ಡಿ 
ಬದರಿನಾರಾಯಣಾಚಾರ್ಯರು ವಹಿಸಿಕೊಂಡು ಅಂದವಾಗಿ ಮಾಡಿ 
ಕೊಟ್ಟಿದ್ದಾರೆ. ಆವರಿಗೆ ಅಭಿನಂದನೆಗಳು. ಈ ಸಂಪುಟವನ್ನು ಸಕಾಲಕ್ಕೆ 
ಮುದ್ರಿಸಿಕೊಟ್ಟ ರಾಷ್ಟ್ರೋತ್ಪಾನ ಮುದ್ರಣಾಲಯದವರಿಗೂ ವಂದನೆಗಳು. 
ಮುಖಪುಟ ವಿನ್ಯಾಸ ಹಾಗೂ ಈ ಸಂಪುಟ ಬಿಡುಗಡೆಗೆ ವಿವಿಧ ಹಂತದಲ್ಲಿ ` 
ಶ್ರಮಿಸಿದ ಮಂಡಲದ ಪ್ರಧಾನ ಕಾರ್ಯದರ್ಶಿ ಹೆಚ್‌.ಎನ್‌. ನಾರಾಯಣ 
ರಾವ್‌ ಹಾಗೂ ಗ್ರಂಥ ಪ್ರಕಟನೆಯ ಕಾರ್ಯದರ್ಶಿ ಶ್ರೀ ಏ.ಆರ್‌. ತಂತ್ರಿ 
ಯವರಿಗೂ ಅಭಿನಂದನೆಗಳು. 


ಇನ್ನುಉಳಿದ ಮೂರು ಗ್ರಂಥಗಳಾದ ಖುಗ್ಭಾಷ್ಯ, ನ್ಯಾಯ ವಿವರಣ, 
ಅಣುಭಾಷ್ಯ ಹಾಗೂ ಬ್ರಹ್ಮಸೂತ್ರಭಾಷ್ಯ, ಅನುವ್ಯಾಖ್ಯಾನ, ಭಾಗವತ 
ತಾತ್ಪರ್ಯ ನಿರ್ಣಯಗಳ ಉಳಿದ ಅಧ್ಯಾಯಗಳನ್ನು ಒಳಗೊಂಡ ಸಂಪುಟಗಳ 
ಪ್ರಕಟನೆಗೆ ಒಂದು ನೀಲಿ ನಕ್ಷೆ ತಯಾರಿಸಿ ಈ ಗ್ರಂಥಗಳ ಪ್ರಕಟನೆಗೆ ಸರ್ವ 


ಪ್ರಯತ್ನವನ್ನು ಮಾಡುತಿದ್ದೇವೆ. 


ಸಹೃದಯ ವಾಚಕರು ವಿಳಂಬಕ್ಕೆ ಬೇಸರಿಸಿದೆ ಆತ್ಮೀಯತೆಯಿಂದ ಈ 
ಸಂಪುಟವನ್ನು ಬರಮಾಡಿಕೊಳ್ಳುವರೆಂದು ನಂಬಿದ್ದೇವೆ. 
ಕೆ.ವಿಷ್ಣುಮೂರ್ತಿ ಎರ್ಕಾಡಿತ್ತಾಯ 
ಅಧ್ಯಕ್ಷರು 
ಅಖಿಲ ಭಾರತ ಮಾಧ್ವ ಮಹಾ ಮಂಡಲ, 
ಬೆಂಗಳೊರು. 


22 


ಸಂಪಾದಕ ಮಂಡಳಿಯ ನಿವೇದನೆ 


ಕ್ರಿ.ಶ. 1986ರಲ್ಲಿಶ್ರೀ ಮಧ್ವಾಚಾರ್ಯರ 7850ನೇ ಜಯಂತಿಯ ಅಂಗವಾಗಿ 
: ಆಚಾರ್ಯರು ಅನುಗ್ರಹಿಸಿದ ಸರ್ವಮೂಲ ಗ್ರಂಥಗಳ ಭಾಷಾಂತರ ಕಾರ್ಯವನ್ನು 
ಶ್ರೀ ಶ್ರೀ ವಿಶ್ವೇಶತೀರ್ಥರು ಸಂಕಲ್ಪಿಸಿದ್ದು ಅಂದಿನಿಂದ ಇದುವರೆಗೆ 14 ಸಂಪುಟಗಳು 
ಹೊರ ಬಂದಿದೆ. 

: ಕ್ರಿ.ಶ. 1987ರಲ್ಲಿ ಗೀತಾ ಪ್ರಸ್ಥಾನ ಪ್ರಕಟವಾಯಿತು. ಆಮೇಲಿನ ಎರಡು 
ವರ್ಷಗಳಲ್ಲಿ ಎಂಟು ಉಪನಿಷತ್‌ ಉಳ್ಳ ಒಂದು ಸಂಪುಟ ಹಾಗೂ ಬೃಹದಾರಣ್ಯಕ 
ಮತ್ತು ಛಾಂದೋಗ್ಯೋಪನಿಷತ್‌ ಪ್ರತ್ಯೊಕ ಸಂಪುಟದಲ್ಲಿ ಹೀಗೆ ಮೂರು 
ಸಂಪುಟಗಳಲ್ಲಿ ಹೊರ ಬಂದವು. 1993 ರಲ್ಲಿ ಮಹಾಭಾರತ ತಾತ್ಪರ್ಯ 
ನಿರ್ಣಯದಲ್ಲಿ ರಾಮಾಯಣ ಮತ್ತು ಮಹಾಭಾರತದ ಕಥೆಗಳು ಅಡಕವಾಗಿ 
ಮೊದಲ ಒಂಬತ್ತು ಅಧ್ಯಾಯದವರಗಿನ ಕಥಾ ಭಾಗವು ಮುಕ್ತಾಯವಾಗಿ ಒಂದು 


ಸಂಪುಟದಲ್ಲಿ ಪ್ರಕಟನೆ ಗೊಂಡಿತು 19990 ನಂತರ ಹತ್ತನೇ ಆಧ್ಯಾಯದಂದ 
ಮಹಾಭಾರತ ಕಥೆಯು ಆರಂಭವಾಗಿ, 18 ನೇ ಅಧ್ಯಾಯದ ವರೆಗೆನ ಕಥಾಭಾಗವು 
ಮತೊಂದು ಸಂಪುಟದಲ್ಲಿ ಪ್ರಕಟನೆಗೊಂಡಿತು. ಹತೋಂಬತ್ತನೇ ಅಧ್ಯಾಯದಿಂದ 
ಇಪ್ಪತ್ತೆರಡನೇ ಅಧ್ಯಾಗಳವರೆಗಿನ ಭಾಗವನ್ನು ಮತ್ತೊಂದು ಸಂಪುಟ ಹಾಗೂ ಇದರ 
ಜೊತೆಯಲ್ಲಿಸಂಕೀರ್ಣ ಗ್ರಂಥ (ಹತ್ತು ಗ್ರಂಥಗಳನ್ನು ಒಳಗೊಂಡ ಗ್ರಂಥ - ಇದರಲ್ಲಿ 
ಸದಾಚಾರ ಸ್ಫೃತಿ, ತಂತ್ರಸಾರ ಸಂಗ್ರಹ, ಯಮಕ ಭಾರತ ಹತ್ತು ಸ್ಟೋತ್ರಾದಿಗಳ 
ದ್ವಾದಶ ಸ್ತೋತ್ರ , ನರಸಿಂಹ ಸುತಿ, ಜಯಂತಿ ನಿರ್ಣಯ, ಯತಿಪ್ರಣವಕಲ್ಪ ಕಂದುಕ 
ಸುತಿ, ಬಿಲ್ವಮಂಗಲಃ ಸಾಧುಃ 10 ಸರ್ವಮೂಲ ಗ್ರಂಥಗಳು ಸೇರಿದ್ದು.1999 
ರಲ್ಲಿ ಪರಮ ಪೂಜ್ಯ ಶ್ರೀ ಶ್ರೀ ವಿಶ್ವೆಶತೀರ್ಥರ 60 ನೇ ವರ್ಷ ಪಿಣರೋಹಣ 
ಸಂದರ್ಭದಲ್ಲಿ ಹಂಪೆಯ ಯಂತ್ರೋದ್ದಾರಕ ಶ್ರೀ ಪ್ರಾಣದೇವರ ಸನ್ನಿಧಿಲ್ಲಿ 
ಬಿಡುಗಡೆಯಾಯ್ತು ಇದೇ ವರ್ಷದ ಕೊನೆಯಲ್ಲಿ ಮಹಾ ಭಾರತ ತಾತ್ಪರ್ಯ 
ನಿರ್ಣಯ 19 ನೇ ಅಧ್ಯಾಯದಿಂದ 22ನೇ ಅಧ್ಯಾಯದ ಒಳಗೊಂಡ ಸಂಪುಟ 
ಪ್ರಕಟನೆಗೊಂಡಿತು. ಈ ಗ್ರಂಥದ 4ನೇಭಾಗ ಅಂದರೆ ಅಧ್ಯಾಯ 23 ರಿಂದ 32ರ 
ಅಧ್ಯಾಯಗಳು ಹಾಗೂಸೂತ್ರ ಪ್ರಸ್ಥಾನದ ಮೊದಲ ಗ್ರಂಥವವಾಗಿ ಬ್ರಹ್ಮಸೂತ್ರ ಭಾಷ್ಯ 
ಪ್ರಥಮಾಧ್ಯಾಯ ಪ್ರತ್ಯೇಕ ಸಂಪುಟಗಳಲ್ಲಿ 2001 ಶ್ರೀ ವಿಶ್ವೇಶತೀರ್ಥ ಚತುರ್ಥ 
ಪರ್ಯಾಯದ ಶ್ರೀ ಮಾಧ್ವನವಮಿಯ ಸಮಾರಂಭದಲ್ಲಿ ಉಡುಪಿಯಲ್ಲಿ 
ಪ್ರಕಟನೆಗೊಂಡಿತು. ನಂತರ 2003ರಲ್ಲಿ ಶ್ರೀ ಮದನುವ್ಯಾಖ್ಯಾನ ಭಾಗ 1, 


ಮೊದಲಿನ ಐದು ಸೂತ್ರಗಳನ್ನು ಒಳಗೊಂಡ ಸರ್ವಮೂಲ ಸಂಪುಟ ಕ್ರಮಸಂಖ್ಯೆ 
12) ಅಖಿಲ ಭಾರತ ಮಾಧ್ವ ತತ್ವಜ್ಞಾನ ಸಮ್ಮೇಳನ ಹಾಗೂ ಶ್ರೀ ಶ್ರೀ ವಿಶ್ವೇಶತೀರ್ಥ 
ಶ್ರೀಪಾದರು ತಮ್ಮ 25ನೇ ಅನುವಾಖ್ಯಾನ ನ್ಯಾಯ ಸುಧಾ ಮಂಗಳ ಮಹೋತ್ಸವದ 
ಸಂದರ್ಭದಲ್ಲಿ ಬಿಡುಗಡೆ ಗೊಂಡಿತು. 
ಪ್ರಕೃತ ಪುರಾಣಗಳಲ್ಲಿ ಒಂದಾದ ಶ್ರೀ ಭಾಗವತ ತಾತ್ಪರ್ಯ ನಿರ್ಣಯದ 
ಮೊದಲನೇ ಭಾಗ ( ಸ ಸರ್ವಮೂಲ ಕ್ರವಸಂಖ್ಯೆ 13 ಪ್ರಥಮ ಹಾಗೂ ದ್ವಿತಿಯ 
ಸ್ಕಂಧ)ಕನ್ನಡ ಅನುವಾದ, ನಾಡಿನ ಒರಿಯ ವಿದ್ವಾ ೦ಸರಾದ ವಿದ್ವಾನ್‌ ಶ್ರೀ ಕೆ. 
ಹಯವದನ ಪುರಾಣಿಕರು ಅನುವಾದ ಮಾಡಿದ ಗ್ರಂಥವು ಅಖಿಲ ಭಾರತ ಮಾಧ್ವ 
ತತ್ವಜ್ಞಾನ ಸಮ್ಮೇಳನ ಹಾಗೂ ಶ್ರೀ ಶ್ರೀ ವಿಶ್ನೆ j ಶತೀರ್ಥ ಶ್ರೀಪಾದರು ನಡಿಸಿದ 
ತಮ್ಮ 25ನೇ ಶ್ರೀ ಅನುವ್ಯಾಖ್ಯಾ J ನ್ಯಾಯ ಸುಧಾ ene ಮಹೋತ್ಸವದ 
ಸಂದರ್ಭದಲ್ಲಿ "ದಾರವಾಡದಲ್ಲಿ * ಪ್ರಕಟನೆಗೊಂಡಿತು. ನಂತರ ಇವರಿಂದಲೇ ಈ 
ಗ್ರಂಥದ 3ನೇ RORO ಎ (ಸರ್ವಮೂಲಕ್ರ ಕ್ರಮಸಂಖ್ಯೆ 14) 2006 ನೇ 
ಚನ್ನೈ ನಗರದ ಅಖಿಲ ಭಾರತ ಮಾಧ್ವ ತತ್ವಜ್ಞಾನ ಸಮ್ಮೇಳನದಲ್ಲಿ 
ಬಿಡುಗಡೆಗೊಂಡಿತು. 
ಈವಾಗ ಇದೇ ಗ್ರಂಥದ ಚತುರ್ಥಸ್ಕ ಧದ ಕನ್ನಡ ಅನುವಾದವನ್ನು | 
ಮೂಲ ಕ್ರಮ ಸಂಖ್ಯೆ 15) ಶ್ರೀ ಪುರಾಣಿಕರು. ತಮ್ಮ ಬಿಡುವಿಲ್ಲದ 


ಕಾರ್ಯಕ್ರಮದಲ್ಲಿಯೂ ಮಾಡಿದ್ದು ಈ ಗ್ರಂಥವನ್ನು ಶ್ರೀ ಶ್ರೀ ವಿಶ್ವೆ ತೀರ್ಥರ 
ಅಮೃತ ಹಸ್ತದಿಂದ ಬಿಡುಗಡೆಗೆ ಸಿದ್ಧವಾಗಿದೆ. ಇದರ "ಅನುವಾದವನ್ನು ಮಾಡಿ 
ಹಾಗೂ ಕರಡುಪ್ರತಿಯನ್ನು ತಾವೇ ಸ ಸ್ವತಃ ಮಾಡಿದ ಶ್ರೀ ಕೆ. ಹಯವದನ 
ಪುರಾಣಿಕರಿಗೆ ಅಭಿನಂದನೆಗೆ. 

ಈ ಸಂಪುಟದ ಅಕ್ಷರ ಜೋಡಣೆಯ ಕಾರ್ಯವನ್ನು ವಿದ್ವಾನ್‌ ಶ್ರೀ 
ಕಟ್ಟಿ ಬದರಿನಾರಾಯಣಚಾರ್ಯರು - ವಹಿಸಿಕೊಂಡು" ಅರಿ 
ಮಾಡಿಕೊಟ್ಟಿದ್ದಾರೆ. ಮುಖಪುಟವಿನ್ಯಾಸ ಹಾಗೂ ಈ ಸಂಪುಟದ ಪ್ರಕಟನೆಗೆ - 
ಎಲ್ಲಾ ಹಂತದಲ್ಲಿ ಶ್ರಮಿಸಿದ ಮಂಡಲದ ವ ಪ್ರಧಾನ ಕರ್ಯುರರ್ಶಿಗಳಾಡ ಶ್ರೀ 
ಹೆಚ್‌. ಎನ್‌. ಶಾಖಾ ರಾವ್‌ ಇವರಿಗೂ ಹಾಗೂ ಸರ್ವಮೂಲಗ್ರ se: 
ಪ್ರಕಟನೆಯ ಕಾರ್ಯದರ್ಶಿಗಳಾದ ಶ್ರೀ ಏ.ಆರ್‌. ತಂತ್ರಿ ಯವರಿಗೂ 
ಅಭಿನಂದನೆಗಳು. ಈ ಸಂಪುಟದ ಮುದ್ರ ಣದ ಕಾರ್ಯವನ್ನು ನಿರ್ವಹಿಸಿದ 
ರಾಷ್ಟ್ರೋತಾನನ ಮುದ್ರಣದವರಿಗೂ ಅಭಿನಂದನೆಗಳು. í 


ಬೆಂಗಳೂರು "ಮಹಾ ಮಹೋಪಾಧ್ಯಾಯ, 
14.4.2007 ಪ್ರೋ॥ ಕೆ.ಟಿ. ಪಾಂಡುರಂಗಿ, 
ಕಾರ್ಯಾಧ್ಯಕ್ಷರು. 


ಸಂಪಾದಕ ಮಂಡಳಿ. 


ಅನುಗ್ರಹ ಸಂದೇಶ 


ಶ್ರೀಮದ್ಭಾಗವತವು ಯದ್‌ ವೈಷ್ಣವಾನಾಂ ಧನಮ್‌ - ವೈಷ್ಣವರ 
ದೊಡ್ಡ ಆಸ್ತಿ ಮಹಾಭಾರತ ಹಾಗೂ ಇತರ ಪುರಾಣಗಳನ್ನು ರಚಿಸಿದ 
ವೇದ ವ್ಯಾಸರು ಅತ್ಛಪರಂತೆ ನಟಿಸಿ ಈ ಪುರಾಣವನ್ನು ರಚಿಸಿದ್ದಾರೆ. 
ಅಲ್ಲದೆ, ಇತರ ಪುರಾಣಗಳನ್ನು ರೋಮಹರ್ಷಣ ಸೂತರಿಗೆ 
ಪ್ರಚಾರಕ್ಕಾಗಿ ನೀಡಿದರೆ, ಭಾಗವತವನ್ನು ತಮ್ಮ ಮಗನಾದ ಶುಕಾ 
ಚಾರ್ಯರಿಗೇ ನೀಡಿದ್ದಾರೆ. ಹೀಗೆ ಶ್ರೀವೇದವ್ಯಾಸರು ಕಲಿಕಾಲದ 
ಸಜ್ಜನರ ಶ್ರೇಯಸ್ಸಿಗಾಗಿಯೇ ರಚಿಸಿರುವ ಪುರಾಣ ಭಾಗವತ. 


ಶ್ರೀಮಧ್ವಾಚಾರ್ಯರು ಭಾಗವತಪುರಾಣದ ಅರ್ಥನಿರ್ಣಯಕ್ಕಾಗಿಯೇ 
ಗ್ರಂಥವೊಂದನ್ನು ರಚಿಸಿದ್ದಾರೆ. ಬಾಲ್ಯದಿಂದಲೇ ಭಾಗವತ ಗ್ರಂಥವನ್ನು 
ಮುಖೋದ್ಧತವಾಗಿ ಹೇಳಿ ಗುರುಗಳಿಗೆ ಅಚ್ಚರಿಪಡಿಸಿದ್ದಲ್ಲದೆ ತಮ್ಮ 
ಶಿಷ್ಯರಾದ ಶ್ರೀಹೃಷೀಕೇಶತೀರ್ಥರಿಂದ ರಾಗಬದ್ಧವಾಗಿ ಭಾಗವತದ 
ಶ್ಲೋಕ ಗಳನ್ನು ಹಾಡಿಸಿ ತಾವು ಅದರ ವಿವರಣೆಯನ್ನು ಸಾರ್ವಜನಿಕ 
ಸಭೆಗಳಲ್ಲಿ ನಿರೂಪಿಸುತ್ತಿದ್ದರು. ಹೀಗೆ ಆಚಾರ್ಯರಿಗೂ ಅತ್ಯಂತ 
ಪ್ರಿಯವಾದ ಪುರಾಣಶ್ರೀಮದ್ಭಾಗವತ. 


ಶ್ರೀಮದಾಚಾರ್ಯರು ಭಾಗವತದ ಅರ್ಥನಿರ್ಣಯಕ್ಕಾಗಿ ಬರೆದಿರುವ 
ಈ ಗ್ರಂಥ ಭಾಗವತದ ಅಧ್ಯಯನಕ್ಕೆ ಅತ್ಯಂತ ಅವಶ್ಯಕವಾದ ಒಂದು 
ಕೈಪಿಡಿ. ಮಹಾಭಾರತ ಮತ್ತು ಭಾಗವತಗಳಿಗೆ ವಿರೋಧ ಬಂದಾಗ 
ಶ್ರೀವೇದವ್ಯಾಸರೇ ರಚಿಸಿದ ಇತರ ಪುರಾಣಗಳ ಆಧಾರ ಕೊಟ್ಟು 
ವಿರೋಧವನ್ನು ಪರಿಹರಿಸಿರುವುದು ಆಚಾರ್ಯರಿಗೆ ಪುರಾಣ ಸಾಹಿತ್ಯ 
ದಲ್ಲಿದ್ದ ಸಂಶೋಧಕ ದೃಷ್ಟಿಯನ್ನು ಈ ಗ್ರಂಥ ಸ್ಪಷ್ಠಹಡಿಸುತದೆ. 
ಭಾಗವತದಲ್ಲಿ ಬರುವ ಅನೇಕ ಕ್ಲಿಷ್ಟವಾದ ಅಪಾರ್ಥವಾಗುವ 
ಶ್ಲೋಕಗಳಿಗೆ ಪ್ರಮಾಣಬದ್ಧವಾದ ವಿವರಣೆಯೂ ಈ ಗ್ರಂಥದಲ್ಲಿದೆ. 


ಇತರ ವ್ಯಾಖ್ಯಾನಕಾರರು ಹಿಡಿದಿರುವ ಪಾಠಗಳಿಗಿಂತ ಉತ್ತಮವಾದ, 
ವೇದವ್ಯಾಸರಿಗೆ, ಶ್ರುತಿಗಳಿಗೆ ಸಮ್ಮತವಾದ ಬ. ಅಪೂರ್ವ ಪಾಠಗಳನ್ನು 
ಆಚಾರ್ಯರು ತೋರಿಸಿಕೊಟ್ಟಿದ್ದಾರೆ. ಹೀಗೆ ಭಾಗವತದ ವಸುನಿಷ್ಠ 
ಅಧ್ಯಯನಕ್ಕೆ ಅನಿವಾರ್ಯವಾದ ಗ್ರಂಥ ಇದು. 


ನಮ್ಮ ಪ್ರಿಯಶಿಷ್ಠರಾದ ಶ್ರೀ ಹಯವದನ ಪುರಾಣಿಕರು ಭಾಗವತದ 
ತಾತರ್ಯದ ಪ್ರಥಮ ಹಾಗೂ ದ್ವಿಶೀಯ ಹಾಗೂ ತೃತೀಯ 
ಸ್ವಂಧದ ಕನ್ನಡಾನುವಾದವನ್ನು (ಎರಡು ಸಂಪುಟಗಳಲ್ಲಿ ) ಮಾಡಿದ್ದಾರೆ. 
ಕನ್ನಡ ಸರ್ವಮೂಲ ಗ್ರಂಥಗಳಲ್ಲಿ ಈಗಾಗಲೇ ಮಹಾಭಾರತ 
. ತಾತ್ಪರ್ಯನಿರ್ಣಯದ ಸಮಗ್ರ ಕನ್ನಡ ಅನುವಾದವನ್ನು ಮಾಡಿರುವ 
ಪುರಾಣಿಕರು ಈಗಾಗಲೇ ಜನರ ಅಭಿಮಾನಗಳಿಸಿ ರುತಾರೆ. ನ್ಯಾಯ, 
ವೇದಾಂತಗಳಲ್ಲಿ ಉತಮ ಹಾಂಡಿತ್ಯವಿದ್ದರೆ ಮಾತ್ರ ಭಾಗವತ, 
ತಾತ್ಪರ್ಯದ ಸರಿಯಾದ ಅನುವಾದ ಮಾಡಲು ಸಾಧ್ಯ. ಅಂತಹ 
gars ಹಯವದನ ಪುರಾಣಿಕರಿಗೆ ಇದೆ. ಪ್ರಕೃತ ಶ್ರೀಯುತರು 


ಇದರ ಚತುರ್ಥ ಸ್ಕಂಧದ ಕನ್ನಡಾನುವಾದವನ್ನು (ಸರ್ವ ಮೂಲ 
15ನೇ ಸಂಪುಟ) ಮಾಡಿದ್ದು ಬಿಡುಗಡೆಗೆ ಸಿದ್ಧವಾಗಿದೆ. ಆದ್ದರಿಂದ 
ನಿರ್ದುಷ್ಠವಾದ ಈ ಅನುವಾದದ ಉಪಯೋಗ ವನ್ನು ಜಿಜ್ಞಾಸುಗಳು 
ಪಡೆದುಶ್ರೀಹರಿಗುರುಗಳ ಅನುಗ್ರಹಕ್ಕೆ ಪಾತ್ರರಾಗ ಬೇಕೆಂದು ನಾವು 
ಅಪೇಕ್ಷಿಸುತ್ತೇವೆ. 


14.4.2007 ಶ್ರೀ ವಿಶ್ವೇಶ ತೀರ್ಥಶ್ರೀಪಾದರು 
ಶ್ರೀ ಪೇಜಾವರ ಅಧೋಕ್ಷಜ ಮಠ 
ಉಡುಪಿ 


INTRODUCTION i 


| 


Introduction 


In the course of the introduction to the first volume 
of Bhagavata Tatparya Nirnaya, it is already stated that 
this work of Sri Ananda tirtha (Sri Madhvacharya) is a 
critical exposition of Srimad Bhagavata. It is also stated 
that Bhagavata is quite distinct from Mahabharata, 
Ramayana and Puranas in respect of its style, subject 
matter and the purpose. Its theme is to describe the 
‘different incarnations of the Supreme God Narayana, 
particularly, the incarnation of Sri Krishna. 


In the course of this description discourses on 
philosophy, theology and ethics are ‘introduced. 
Inculcation of devotion to the Supreme God and 
detachment from worldly things are stressed. A noble. 
conduct designated as Bhagavata Dharma is advocated all 
along. In the course of the narration of the main theme 
the episodoes of the Sages, Kings and distinguished 
devotees are introduced. 


The style of Bhagavata is not simple like that of 
Mahabharata and Puranas. It is scholastic style like later 
Mahakavyas. The Bhagavata tradition is a continuation of 
Pancharatra tradition. Hence, a number of terms of 
pancharatra theology are introduced in Bhagavata. It is 
difficult for an average reader to comprehend the deeper 
philosophical and theological implication of these terms 


1] INTRODUCTION 


and the discourses on philosophy and_ theology. 
Bhagavata tatparya nirnaya explains these quoting 
appropriate authorities of Pancharatra tradition. 


The philosophy presented in Upanisads and 
Brahmasdtra is also incorporated in the course of 
developing its theme of the concept of Supreme God 
designated as Bhagavan. While selecting the episodes to 
demonstrate bhakti and vairagya information ‘from other 
puranas particularly from Harivaméa and Visnupurana is 
drawn. The first two skandhas establish a link between 
Mahabharata and Bhagavata. In this way Bhagavata is a 
composition of multi dimension in respect of its source, 


— theme, thought and purpose. 


This is effectively stated by Sri Madhavacharya in the 
following verse : 


The very invocatery verse ‘FATT Wd: etc., is an 
exposition of the first four sutras of Brahmasitras 
directly and the entire brahmasitras by appropriate 
explanation. The teachings of brahmasitra, particularly of 
Sadhanadhyaya and Phaladhyaya are incorporated in 
Bhagavata verses all along. l 


2 


INTRODUCTION 111 


There are a few situations wherein Mahabharata 
stateménts are not clear. There are differences in the 
narration of certain events. These are to be settled on the 
basis of the remarks in Bhagavata. Thus Bhagavata helps 
to clarify the statements in Mahabharata, 
Sri Madhvacharya has written the digests of both these 
giving a critical exposition. The importance of the 
Gayatri hymn is explained in the very first verse of 
Bhagavata. It is already stated above that many episodes 
of sages, kings, and incarnations of God described in 
other puranas are partially or fully incorporated in 
Bhagavata and their philosophical, theological and moral 


implications are developed. 
ಕ್ಕಿ 


FEAT, । \ 
Waal gear Wx seated: ॥ 


-kis difficult for an average reader to grasp all these 
aspects by reading the text of Bhagavata alone. Naturally 
very learned commentators have written commentaries 
on Bhagavata to help such reader. There are two 
commentaries composed by Chitsuka and Punyaranya 
before Sri Madhvacharya. These interpreted Bhagavata to 
develop Advaita Philosophy which is against the very 
spirit of Bhagavata. 


Out of eighteen thousand verses of Bhagavata sixteen 
hundred -verses only are selected for comments in this 
work. Such verses only that are significant from 
philosophical and theological point of view are selected 
for comment. These comments are of four types : 


iv INTRODUCTION 


i) The special meaning of certain important words are 
given. a 

ii) The special point made by a word or phrase or the 
verse is explained. 

iii) The theological and philosophical doctrines are 
explained. 

iv) The expressions and phrases that are likely to be 
given advaita interpretation are examined and their 
correct import is explained. 


In majority of cases all these points are supported 
quoting appropriate authorities. The remarks made are 
brief but the authorities quoted are long. Sri 


t 


Madhvacharya quotes from three hundred and eight 
works, in his thirty seven works. Among these quotation 
from two hundred and twenty four works are given in 
Bhagavata tatparya nirnaya which has a rich reference to 
philosophical and theological doctrines. 


The 4th skandha contains the episodes of the 
incarnation of Dattatreya, Daksha’s sacrifice, Dhruva, 
king Vena and his mis rule, the episode of king Prithu, 
Prachetasa and Puranjana. 


We will illustrate the special points made in 
Bhagavata Tatparya Nirnaya from the fourth Skandha. 


1. The meaning of technical and rare words. 


23. 


INTRODUCTION 


< 


i) WI: 
a ag ARa gege: saftey । (10-7-7) 


The word Yajfia is interpreted as Indra here. In 
Rgveda also the word Yajfia is used in the sense of Indra 
in a few places. 


i) areata - wars — 
frat pra defo fag: | 
Rae st Tareas 11 
Reade ere RAR he: 
gf aai agati Gay eft RE | (IV-7-46) 
A 


111೫7೫೫7 Read ಇರರ 
Roar RRT ತಾಗ 87 | (10-7-49) 


The word MAT means the will of the God and also his 
power to bind. 


iv) Tara: - ಕಣೆ aAa: 
Risa Pater gadaa | ಇಡ aaf | (IV-8-31) 


The expression THEE is used in the sense of a 
person who knows the distinct nature of the object 
concerned. 


v) waren - aft: 
waar eee: WAT ೫೫೫೯: | (IV-21-29) 


vi INTRODUCTION 


The Supreme is called as ೫81587 in the sense that he 
is Supreme to all. 


vi) WT - ASEH: 
grog FATT ಕ: | (0-12-30) 


The deep memory is called IAT | 


vii) Thr: Saray, feat - Era, 


afr ait age wen art fear epa eft Taft | 
(IV-22-30) 
The night is ignorance and the day is right 
knowledge. 
viieni: - 3 Raf seat TTL 
Fad ಶಿಷ್ಟ wT 8ೌಗಿತ ತಾಕಿ | 


a Raapa ಣಾಗೌಗಿತ; ॥ eft eyes | (IV-29-49) 


Those who acquire knowledge through the veda only 
are called Vaidikas but those who acquire the same by 
direct experience are called tyakta vaidikas. 


ix) PAT: - fa: 
ಕ್ಯಾತ; Gert ಕೆಗೆ: 1 (IV-30-3) 
x) ೫೪ 7೪ — waned gar | (IV-30-20) 


xi) aR - mage | 


33 


INTRODUCTION vii 


2. Explanation of the special point made by a word, 
phrase and verse. 


i) RR: 777 WARE: ಕ Yar AET | 
ged eiaa: MAT: ಕತೆ der saraaa ef 777 | (1/-2-26) 
This is a special explanation of the Bhagavata verse 
“fit: gar: gfe; etc. Here, the word ÑR is taken in 
the sense of Fear, fA in the sense of veda. The ೫1 


and MW are stated as flower and fruit. 
i) ye - Whar 
qe MITE PPA AH 67೯೯: | 


WAS A ಪರರಗ frase | eft Mes | (ಗು-1-31) 


Bhagavata appears to state that Priyavrata caused 
seven oceans and seven Islands by the movement of his 
chariot. This is against the known tradition. Hence, it is 
clarified here that these were already there and Priyavrata 
made them more effective. 


ii) Remeng ತನೆ ary wag wf she fol | 


The statement made while crying, joiking and with 
anger should not be taken in its literal sense. It is only an 
expression of emotion. 


3. Proper interpretation of the expressions and 
phrases that give an impression of advaita approach. 


Do ai va ed ಹರಗ Paes at: | 


viii INTRODUCTION 


q A ofa naa: fos mga ॥ (10-28-62) 


This verse appears to state the identity between the 
God and the Jivas. However, the Tātparya nirnaya 
explains its correct import as 


MIN ೫೫೫೫ 8೫: | 
Rad Aver ಸತ್ತ AAST: ॥ (10-28-62) 


God gives the very existence of Jiva. Jiva is similar 
to God. Keeping these two points in mind the identity 
between these two is stated. It should not be understood 
as the identity of the very nature of these two. 


1) AmA WARE | (IV-31-18) 


_ This gives an impression that WART doctrine is 
stated here. Tatparyanirnaya explains its correct import 
as under. l 


pi Ror: q ode: eet a a ga: | 
waa eft 8 ಗತರ: ॥ 


4. Explanation of the theological and philosophical 
doctrines : 


) REAT exer: eee aft: ೪]: 
yar fryer makaa 
TAF erana ೫೮ Ropiha: 
3777೫7 Pas FAL Weld ಕಾಣೆ: | (10-1-20) 


Here it is stated that the Supreme God Visnu 


INTRODUCTION ix 


appeared before the sage Atri in the form of 
Chaturmukha Brahma and Rudra being present in them 
and in his own form separately. Sage Atri had appealed 
to the Supreme God to bestow a son for him similar to 
him. The Supreme God who had appeared in three 
forms bestowed on him three sons viz., Soma, Datta and 
Dūrvāsa in whom the Brahma, Visnu and Sankara were 
present respectively. The purpose of appearing in three 
forms was to bestow three sons to sage Atri. It should be 
noted here that in the case of Brahma it is not the 
presence by Amsa but it is mere presence, since Brahma 
has no incarnation. 


amisy saris ಕ fete MA |... ne 


gafar: MN Rafe: 5೫7: ॥ ` 
TAN Maa afg FaF ॥ (17-1-33) 


ii) R R: warfaT: ಷಸ 77777 aft: | 
ತತ್ತ ಸಗ್ಗ: FY 777೫7 TAAL || (1-1-49) 


Here, it is made clear that, in the case of Nara and 
Narayana, there is only the presence of Visnu and Nara 
while Narayana is Visnu himself. Consequently there is 
only Naravesa in Arjuna while Krsna is Narayana himself. 


ip Fee ₹7೫: ಶರ್ಗಿಗಗಗಗಿಗಗೆಸಗ್ನ | 
afer Hater ta 8 ಇತತಾರ್ಗಾಃ: | 

al 77೫೫ gr ಗರಣ Aa fè | 

rf ೫777೧೯೫೫ FoR | Ff ಕಗ್ಗ । (10-3-23) 


೫ INTRODUCTION 


The curse inflicted on the persons eligible for 
liberation, in respect of their knowledge and salvation 
give only temporary set back. These cannot totally affect. 
Their knowledge and liberation are ultimately under the 
control of God. 


iv) safer ahaa 7 AAT: | 
The birth of the God is of the nature of manifestation. 


v) ಜೆ aT ಕಾಳಿಕಾ: | (10-8-27) 


The Supreme God receives the offerings at the 
sacrifice being present into the respective deities. 


ಬಯ ಬು ಬೂ ್ಪ 


ಇಸ್ಪಾತ್‌ ಕಾರ satay at: ಹಾಸ್ನ | (10-8-41) 


The five ways of worshipping the Supreme God at 
the sacrifice are stated here. 


vi) daha ofa: 
q g aan adit sat gR: | (IV-8-45) 


The God is stated as Wf as he is uaaa, but not 


in the sense that he is identical with all. 


viii) ತಡಾ serea NAAT 
q g Maer fiar fle: ಇಗ R: | (0-8-64) 


The Supreme God is stated as one with Brahma and 
Rudra in the sense that he is Tift] in them but not in 
the sense that he is indentical with them. 


INTRODUCTION Ixi 


ix) ಕಗಗ g aft + g RRR | 
afr ಗಗ್‌ a Ra AN eft Fa | (07-10-23) 


Here the importance of God’s grace is stressed. 
Rim ಕಾಜಿ ಸರಾಗ? ಇರ್ತ wer | 

ad att A ath ಇಗ BT AT | 

Here, it is stated that the liberated will only see 


Dhruva and Simsumara. They will not be able to go to 
these places. The gods only can go to these places. 


xi) Fa a: aye: Fi: FATT 
wis fet ಇಗ aedis a 
ಷಸ a: agg ಸಗ್ಗ a: fe att | (0.14-47) 


xii) ತಗರ ee: ಹಾಸ Tea | 
maan ಶಕಾರ ಕ್ರ fete: 1 
offi R 700; ar wag | (IV-22-26) 


The two 517% of Sa viz. arà and aeaf are 
stated. The 377770 is eliminated at the time of liberation. 
The other continues. 


xiii) TPT TVS VX HA TAT 
ares Te way ads 
ARS aang ಗರ್ಗ afar: 
galaa er aff at: । 


Here, the persons in whom the God is specially 
present are mentioned. 


xii INTRODUCTION 


xiv) ಸತತ! 777 À ಕೌ: AT: TAIRA | 
a a maa RANER ಈ: 
ma sad cae Ai menga: 
aa ad aft aa af gafa I (17-24-29 


The Rijus are stated to perform devotion during 
hundred births. They attain the states of Brahma. Then, 
they remain in the presence of the Supreme God with the 
consent of Goddess Lakshmi. 


xv) wor get 7 ard TRA | 
maafa ಇಗೆ frei: ॥ (10-24-59) 


Neither 5೪8768 nor salvation can be compared with 


the association of the devotees of the Supreme God even 
for a fraction of a moment. 


xvi) FANT ad ea: aA aden: R: | 
sarees Pasta: ೫ Rapada | ಕೌ R | (IV-28-40) 


The Jiva does not get dream independently. It is 
provided by God. 


uf: ge ea Aaga | 
af ಸಪಣ್‌? anaig AYA: ॥ (IV-29-82) 


Here, the devotion to God, the knowledge of God 
and compassion for all are stated the sure means of 
salvation. 


INTRODUCTION ೫111 


xvid TPT: dade AR | 
MN Set yes: ಇ ade saree: | ಕಾಳ | 
Ta Re ITT: | 
WaT: Weed: ಇ eset Gla || ಫೌ NF 1 
ager SATAY a ay ತಾಗ | sf | 
agai AN ತಾಸ AG ae: 1 (IV-5-12) 


In these verses the characteristic of a perfect person 
are described. 


Reference to W's episode, NdT and forays | 


(IV-6-12) 
xix) fra ಗಡಿ Here ಸ: | ಕೌ ಇಸ್‌ (10-15-7) 


xx) TRS ಕಗಗ TAY ಕ್ರ ಕೌಗಣ್ಣ | 
Me FAJ magen BREN: । (1-17-1) 


Trivikrama lifted the left foot in ITERA and the right 
foot in other Hes. 


xxi) Breit. qe: Tarferahthtarerst | (10-8-36) 


ಯು TET: ಟು ಮು TET: ಡ್ಯ: | 
PUTT TAT RT: ಡಸ; ॥ ಕೌ 7೪ | (17-8-37) 


These quotations give an idea of the theme and the 
purpose of quoting these authorities. These enrich the 
understanding of the doctrines and the concepts of 
theology and philosophy. Bhagavata tatparya nirnaya 
gives a deep insight into the theme and detailed events of 
Bhagavata. It is hoped that this brief introduction will 


xiv INTRODUCTION 


enkindle interest to go through this valuable work and 
utilize it for the understanding of Bhagavata. 


Mahamahopadhyaya 

Prof. K.T: Pandurangi 
Upakulapati 

Poornaprajna Vidyapeetha 
Bangalore-28. 


EE 


ವಿಷಯಾನುಕ್ರಮಣಿಕೆ 


೪.೧.೧ ಮನುವಿಗೆ ಶತರೂಪಾದೇವಿಯಲ್ಲಿ ಮೂವರು ಕನ್ಯೆಯರು ಹುಟ್ಟಿದ 
ವೃತ್ತಾಂತವನ್ನು ತೃತೀಯಸ್ಕಂಧದಲ್ಲಿ ಹೇಳಿಯಾಗಿದೆ. ತಿರುಗಿ 
ಚತುರ್ಥಸ್ಯಂಧದಲ್ಲಿ ಹೇಳಿದ್ದು ಹಾಗೆ ಪುನಃಪುನಃ ಹೇಳುವುದರಿಂದ 
ಉತ್ತಮಫಲವಿದೆ ಎಂದು ತಿಳಿಸುವುದಕ್ಕಾಗಿ. ಇದು ಅಗ್ನಿಪುರಾಣದಲ್ಲಿ 
ಹೇಳಿದೆ. 


೪.೧.೨೦ ಅತ್ರಿಮುನಿ ಸಂತತಿಗಾಗಿ ಆರಾಧಿಸಿದುದು ಒಬ್ಬ ಹರಿಯನ್ನು. ವರನೀಡಲು 
ತ್ರಿಮೂರ್ತಿಗಳು ಬಂದರು. ಏಕೆಂದರೆ ಒಬ್ಬ ಹರಿಯನ್ನೇ ಮುನಿ 
ಮೂರುರೂಪಗಳಲ್ಲಿ ಆರಾಧಿಸಿದ್ದ ತ್ರಿಮೂರ್ತಿಸಮಾನರಾದ ಮೂವರು 
ಪುತ್ರರು ಜನಿಸಬೇಕಾಗಿತ್ತು ಮತ್ತುತ್ರಿಮೂರ್ತಿಗಳ ಐಕ್ಯವನ್ನು ಅಜ್ಞಾನಿಗಳು 


ತಿಳಿಯಬೇಕಾಗಿತ್ತು ಎಂದು ಬ್ರಹ್ಮವೈವರ್ತಪುರಾಣದಲ್ಲಿ ಹೇಳಿದೆ. 


೪.೧.೩೦ ತ್ರಿಮೂರ್ತಿಗಳು ನಾವು ಮೂವರೂ ಒಂದೇ ಎಂದು ಅತ್ರಿಮುನಿಯ 
ಮುಂದೆ ಹೇಳಿದ್ದು ಮೂವರೂ ಒಂದೇ ಎನ್ನುವ ಅಭಿಪ್ರಾಯದಿಂದಲ್ಲ 
ಬ್ರಹ್ಮ ರುದ್ರರೊಳಗಿನ ವಿಷ್ಣುರೂಪಗಳು ಮತ್ತು ಪ್ರತ್ಯೇಕವಾಗಿರುವ 
ವಿಷ್ಣುರೂಪ ಹೀಗೆ ಮೂರು "ರೂಪಗಳನ್ನು ಮುನಿಯು 
ಆರಾಧಿಸಿರುವುದರಿಂದ ಈ ಮೂರು ಭಗವದ್ರೂಪಗಳಲ್ಲಿ ಭೇದವಿಲ್ಲ 
ಎನ್ನುವ ಅಭಿಪ್ರಾಯವಿದೆ. 


೪.೧.೩೩ ಸೋಮನು ಬ್ರ RS ಅವತಾರ ಎಂದರೆ ಆವೇಶಾವತಾರ. ಭೂಮಿಯಲ್ಲಿ 
ಬ RAÄ ಸ ಸ್ಪ ರೂಪಾವಕಾರವಿಲ್ವ ಪ ಪಾಂಡವರ ಕಥೆ ಕೃಷ್ಣ ROB ರಾಮಾಯಣ 
ಕಥೆಗಳಲ್ಲಿ ಮತ್ತು ತಾರತಮ್ಯ ನಿರೂಪಣಸಂದರ್ಭಗಳಲ್ಲಿ ಈ ರೀತಿಯ 
ಗೊಂದಲ ಉಂಟಾಗುತ್ತಿದ್ದರೆ ಅದು ಅಜ್ಞರಿಗೆ ಮೋಹನಕ್ಕಾಗಿ ಎಂದು 
ತಿಳಿಯಬೇಕು. ಬೇರೆ ಕಡೆಯಾದರೆ ಕಲ್ಪಭೇದ ಅವತಾರಭೇದಗಳಿಂದ 
ಕೂಡಿಸಬಹುದು ಎಂದು ಸ್ಕಾಂದಪುರಾಣ ವರಾಹಪುರಾಣಗಳಲ್ಲಿ ಹೇಳಿದೆ. 


೪.೧.೫೨ ನರ ಸಾಕ್ಷಾತ್‌ ವಿಷ್ಣುವಿನ ಅವತಾರವಲ್ಲ ಶೇಷನ ಅವತಾರ. ಅವನಲ್ಲಿ 
ವಿಷ್ಣುವಿನ ಅವೇಶಮಾತ್ರ. ಅರ್ಜುನ ನರಾವತಾರ ಎನ್ನುವುದೂ ಹೀಗೇ 
ಅವೇಶವಿವಕ್ಷೆಯಿಂದ. "ವಸ್ತುತಃ ಅರ್ಜುನ ಇಂದ್ರಾ ಬ ಎಂದು 


2 ಶ್ರೀಮದ್‌ ಭಾಗವತತಾತ್ಸರ್ಯನಿರ್ಣಯ 


ತತ್ವವಿವೇಕ ಗ್ರಂಥದಲ್ಲಿ ಉಕವಾಗಿದೆ. ಆಕಾಶದಲ್ಲಿ ಮೋಡ ಮುಂತಾದವು 
WF 0H, ಸತ್ಯ. ಹಾಗೇ ಪರಮಾತ್ಮನಲ್ಲಿ ಪ್ರಪಂಚ ಕಾಣುವುದೂ ಸತ್ಯವೆ 
ಎಂದು ಬ್ರಹ್ಮಪುರಾಣದಲ್ಲಿ ಹೇಳಿದೆ. 

೪.೧.೬೬ "ಅಪ್ರೋಢೇವ' ಎಂದರೆ ಸತೀದೇವಿ ದಕ್ಷಯಜ್ಞಪ್ರಸಂಗದಲ್ಲಿಶರೀರತ್ಯಾಗ 
ಮಾಡುವಾಗ ಇನ್ನೂ ಅಪ್ರಾಪವಯಸ್ಕಳಾಗಿದ್ದಳೆಂದು ಅರ್ಥವಲ್ಲ 
ಪೂರ್ತಿಯಾಗಿ ದಾಂಪತ್ಯಸುಖ ಅನುಭವಿಸಿರಲಿಲ್ಲ ಎಂದರ್ಥ. 


೪.೨.೨೨ ನಂದಿ ದಕ್ಷನಿಗೆ ತತ್ವಜ್ಞಾನಶೂನ್ಯನಾಗೆಂದು ಶಾಪ ನೀಡಿದರೂ, ತತ್ವಜ್ಞಾನ 
ಮೋಕ್ಷ ತಾರತಮ್ಯ ವಿಷಯಗಳಲ್ಲಿ ಶಾಪಕ್ಕೆ ಸಾಮರ್ಥ್ಯವಿಲ್ಲ. ತತ್ವಜ್ಞಾನ 
ಕೆಲಕಾಲ ಮರೆಯಾಗುವುದೂ ಶಾಪದಿಂದಲ್ಲ, ಪ್ರಾರಬ್ಬದಿಂದ. ಪ್ರಾರಬ್ಧಕ್ಕೆ 
ಶಾಪ ಸೂಚಕವಾಗಬಹುದು ಎಂದು ವರಾಹಪುರಾಣ ಹೇಳಿದೆ. 


೪.೨.೨೬ ಗಿರಿ ಎಂದರೆ ಕಾಲಕೂಟವಿಷವನ್ನು ನುಂಗಿದ ಮುಖ್ಯಪ್ರಾಣ. ಅವನು 
ಮಗಳಂತೆ ಕಾಪಾಡುವ ವೇದವಿದ್ಯೆ ಗಿರಿಸುತೆ. ವೇದವಿದ್ಯೆಯ ಪುಷ್ಪಸ್ವರ್ಗ. 
ಫಲ ಮೋಕ್ಷ ಎಂದು ವಾಮನಪುರಾಣದಲ್ಲಿ ಹೇಳಿದೆ. 


೪.೩.೨೩ ಧ್ಯಾನಿಸಲ್ಲಡುತಾನೆ ಎಂಬ ಅರ್ಥದಲ್ಲಿ "ಧೀಯತೇ' ಶಬ್ದಪ್ರಯೋಗ 
ಬ್ರಹ್ಮವೈವರ್ತಪುರಾಣದಲ್ಲಿ ಕಂಡಿದೆ. 


೪.೪.೧೫ ಮಹಾತ್ಮರಾದ ಸನಕಾದಿಮುನಿಗಳು ಶಿವನನ್ನು ಗುರುವೆಂದು ಸೇವಿಸುತ್ತಾರೆ 
ಎಂದು ಬ್ರಹ್ಮಪುರಾಣದಲ್ಲಿ ಹೇಳಿದೆ. 


೪.೪.೧೬ ಬ್ರಹ್ಮಾದಿಗಳು ಶಿವನನ್ನು ಪೂಜಿಸುತ್ತಾರೆ ಎಂದರೆ ಬ್ರಹ್ಮಪುತ್ರಸನಕಾದಿಗಳು 
ಮುಂತಾದವರು ಎಲ್ಲ ವಿಷ್ಣುಭಕ್ತರು ಶಿವನನ್ನು ಪೂಜಸಲೇಬೇಕು. ಇದು 
ಗರುಡಪುರಾಣದಲ್ಲಿ ಸ್ಪಷ್ಟವಿದೆ. 

೪.೪.೨೦ "ಆಬ್ರಹ್ಮರು' ಎಂದರೆ ಚೆನ್ನಾಗಿ ಪರಮಾತ್ಮನನ್ನು ಅರಿತಿರುವ ದೇವತೆಗಳು. 
ಅವರು ಸ್ವರ್ಗಾದಿಗಳಿಗಾಗಲಿ ಮೋಕ್ಷಕ್ಕಾಗಿಯಾಗಲಿ ಪರಮಾತ್ಮನನ್ನು 
ಸೇವಿಸುವುದಿಲ್ಲ ಕೇವಲ ಪರಮಾತ್ಚಪ್ರೀತಿಗಾಗಿ ಪರಮಾತ್ಮನನ್ನು 
ಸೇವಿಸುತಾರೆ. ಅವರ ಕರ್ಮಾಚರಣೆ ಮಹಾನಿಯಮವೆನಿಸುತ್ತದೆ ಎಂದು 
ಭವಿಷ್ಯಪುರಾಣದ್ದಲಿದೆ. ದೇವತೆಗಳು ಖಷಿಗಳು ಪರಸ್ಪರ ಶಾಪನೀಡಿದರೆ 
ಅದೇನೂ ನಡೆಯುವುದಿಲ್ಲ ಅವರ ಜ್ಞಾನಾದಿಗುಣಗಳು ಹಾಗೇ ಇರುತ್ತವೆ. 

` . ಮೇಲಿನವರು ಕೆಳಗಿನವರಿಗೆ ಶಾಪ ನೀಡಿದರೆ ಅದು ಶಿಕ್ಷೆ. ಕೆಳಗಿನವರು 
ಮೇಲಿನವರಿಗೆ ಶಪಿಸಿದರೆ ಅದು ಅಸುರಾವೇಶ ಸೂಚಕ ಎಂದು 
ಗರುಡಪುರಾಣದಲ್ಲಿ' ಹೇಳಿದೆ. 


. 
7% 


ಏಷಯಾನುಕ್ರಮಣಿಕೆ 7 

( 

೪.೫.೪ ಸತೀದೇವಿ ಶರೀರತ್ಯಾಗ ಮಾಡುವಾಗ ಶಿವನನ್ನು ಹೊರತಾಗಿ ಅವನಿಗಿಂತ 

ಕೆಳಗಿನವರನ್ನು ಯಾರನ್ನೂ ಧ್ಯಾನಕಾಲದಲ್ಲಿ ಸ್ಫರಿಸಲಿಲ್ಲ. ಮೇಲಿನವರನ್ನೆಲ್ಲ 
ಸ್ಥರಿಸಿದಳು ಎಂದು ತತ್ವನಿರ್ಣಯಗ್ರಂಥದಲ್ಲಿ ಹೇಳಿದೆ. 


೪.೬.೨೨ ದಕ್ಷನ ಶಿರಶ್ಬೇದ ಮಾಡುವಲ್ಲಿ ವೀರಭದ್ರ ವಿಫಲನಾದ ಬಳಿಕ ಅವನ 
ಮೂಲರೂಪಿ ರುದ್ರನೇ ಬಂದು ಶಿರಶ್ಛೇದ ಗೈದನೆಂದೂ, ಆ ಮೂಲರೂಪಿ 
ರುದ್ರನು ಉಪೇಂದ್ರರೂಪಿ ನಾರಾಯಣಖಷಿರೂಪಿ ಭಗವಂತನಿಂದ 
ಪರಾಜಿತನಾಗಿ ಬೇರೆ ಎಲ್ಲರನ್ನೂ ಗೆದ್ದನೆಂದೂ ಬ್ರಹ್ಮಪುರಾಣ ಹೇಳಿದೆ. 


೪.೭.೩ ಮುಂದೆ ನಡೆಯಲಿದ್ದ ದಕ್ಷವಧವನ್ನು ಮೊದಲಿಗೆ ತಿಳಿದೇ 
ಬ್ರಹ್ಮನಾರಾಯಣರು ಇಬ್ಬರೂ ಯಜ್ಞಕ್ಕೆ ಬಂದಿರಲಿಲ್ಲ ಎಂದು ಭಾಗವತ 
ಹೇಳಿದರೂ ತ್ರಿಮೂರ್ತಿಗಳಲ್ಲಿ ಒಂದಾದ ಎಷ್ಟುರೂಪದಿಂದ ನಾರಾಯಣ 
ಬರಲಿಲ್ಲ ಹೊರತು ಉಪೇಂದ್ರ ಮತ್ತು ಧರ್ಮಪುತ್ರ "ಹರಿ'ರೂಪಗಳಿಂದ 
ಬಂದಿದ್ದ ಎಂದು ತಿಳಿಯಬೇಕು. 


೪.೭.೭ ಯಜ್ಞನೆಂದರೆ ಇಲ್ಲಿ ಇಂದ್ರ. ಅವನಿಗೂ ಯಜ್ಞನೆಂದು ಹೆಸರಿದೆ. ಶಿವ 


ಆತ್ಮತಂತ್ರ ನೆಂದರೆ ಸ್ವತಂತ್ರ ಎಂದರ್ಥವಲ್ಲ: ಆತ್ಮನ ಅಂದರೆ ಪರಮಾತ್ಮನ. 
ಅಧೀನ ಆರರ ಇದು ಬ ಬ್ರಹ್ಮವೈವರ್ತ ಪುರಾಣದಲ್ಲಿ ಸ್ಪಷ್ಟವಿದೆ. 

೪.೭.೩೩ ಮೋಕ್ಷದಾಯಕರು ಹರಿವಾಯುಗಳೇ ಆಗಿದ್ದರೂ ಮುಮುಕ್ಷುಗಳು 
ಶಿವನನ್ನು ಆಶ್ರಯಿಸಲೇ ಬೇಕು. ಶಿವನಿಂದ ಜ್ಞಾನ ಪಡೆಯುವುದು ಮೋಕ್ಷ 
ಪಡೆಯಲು ಅನಿವಾರ್ಯವೆಂದು ಕೂರ್ಮಪುರಾಣದಲ್ಲಿ ಹೇಳಿದೆ. 


೪.೭.೪೦ "ಮಹತ್ತಮೋಶರ್ಕಸ್ಯ' ಎಂದರೆ "ಶಿವ ಸೂರ್ಯನಿಗಿಂತ ಬಹಳ ಹೆಚ್ಚು 
ಪೂಜ್ಯ' ಎಂದರ್ಥವಲ್ಲ ಸೂರ್ಯನಿಗಿಂತ ಹೆಚ್ಚು ಪೂಜ್ಯರು ಬೃಹಸ್ಪತಿ 
ಮುಂತಾದವರೂ ಇದ್ದಾರೆ. ಹೆಚ್ಚು ಪ ಶ್ರಕಾಶಮಾನ ಎದು ಹೇಳಬೇಕು. 
ಶಬ್ದನಿರ್ಣಯದಲ್ಲಿ ಈ ಆರ ಉಕ್ತವಾಗಿದೆ. 


೪.೭.೪೨ "ಶಿವಸ್ಯ ಚ ಪರಂ'"ಶಿವನಿಗಿಂತಲೂ ಶಿವ ಉತ್ತಮ' ಎನ್ನುವುದು "ಶಿವನ 
ರಾ ಶಿವನಿಗಿಂತ ಉತ್ತಮ' ಎಂಬ ಅಭಿಪ್ರಾಯದಿಂದ. ಏಕೆಂದರೆ 
ಶಿವನಿಗಿಂತ ಉತ್ತಮ ಎನ್ನುವುದು ಶಿವನಲ್ಲಿ ಕೂಡುವುದಿಲ್ಲ. ಶಿವನಲ್ಲಿ 
ಕೊಡುವಂಥ ಪ್ರಶಂಸೆಗಳಿದ್ದರೆ ಅವನ್ನು ಶಿವನಲ್ಲಿಯೇ ಗ್ರಹಿಸಬೇಕು. ಹೀಗೆ 
ಎರಡು ಬಗೆಯ ಪ್ರಶಂಸೆಗಳು ಒಂದೆಡೆ ಸೇರಿದ್ದರೆ ಅದು ಮಿಶ್ರಸುತಿ. 
ಬ್ರಹ್ಮಪುರಾಣದಲ್ಲಿ ಇದು ಉಕ್ತವಾಗಿದೆ. 


4 ಶ್ರೀಮದ್‌ ಭಾಗವತತಾತ್ಪರ್ಯನಿರ್ಣಯ 


೪.೭.೪೩ ಶಿವಶಕ್ತಿಯರು ಹರಿಯ ಸ್ವರೂಪರೆಂದರೆ ಹರಿಯ ಅಧಿನರೆಂದರ್ಥ. 
ಅಧೀನ ಎಂಬ ಅರ್ಥದಲ್ಲಿ 'ಸ್ವರೂಪ' ಎನ್ನುವುಡೂ ಯುಕವೇ ಎಂದು 
ತತ್ವನಿರ್ಣಯಗ್ರಂಥದಲ್ಲಿ ಹೇಳಿದೆ. 


೪.೭.೪೪ ಸೂತ್ರ ಎಂದರೆ ದೋಷಸೂಚಕ. ಅಭಿಪತ್ತಿ ಎಂದರೆ ಪ್ರತೀಕಾರ. ದಕ್ಷ 
ಶಿವನಲ್ಲಿ ದೋಷಾರೋಪಣ ಮಾಡಿ ಅಪರಾಧಿಯಾಗಿದ್ದಾನೆ. ಅದಕ್ಕೆ 
ಪ್ರತೀಕಾರವಾಗಿ ಅವನ ಗರ್ವಪರಿಹಾರಕ್ಕಾಗಿ ಯಜ್ಞಭಂಗ ಮಾಡಿದ್ದಾನೆ 
ಶಿವಾಂತರ್ಯಾಮಿ. 


೪.೭.೪೬ ದ್ವಿತೀಯಾ ಮುಂತಾದ ನಾಲ್ಕೂ ವಿಭಕಿಗಳ ಅರ್ಥದಲ್ಲಿ ಷ ಷಷ್ಠೀ ವಿಭಕ್ತಿ 
ಬರಬಹುದೆಂದು ಮಹಾವ್ಯಾ ಕರಣ ಸೂತ ಹೇಳುವುದರಿಂದ ಇಲ್ಲಿ ತವ” 
ಎಂದರೆ ನಿನ್ನನ್ನು ಎಂದರ್ಥ. "ಪೃಥಗ್‌ ಜ್ಞಾನ ಎಂದರೆ ಭ್ರಾಂತಿ. ಅಪೃಥಗ್‌ 
ಜ್ಞಾನವೆಂದರೆ ಯಥಾರ್ಥಜ್ಞಾನ. ಅದರಿಂದ ಪ ರ್ರಪಂಚ ಹರಿಯ ಅಧೀನ 
ಎಂದು ತಿಳಿಯುವುದೇ "'ಅಪೃಥಗ್‌ಜ್ಞಾನ ಹೊರತು ಅಭೇದವನ್ನು 
ತಿಳಿಯುವುದಲ್ಲ ಇದು ಗರುಡ. ಪುರಾಣದಲ್ಲಿ ಉಕವಾಗಿದೆ. 


೪.೭.೪೮ 'ಯದಾ' ಎಂದರೆ ಯಾವ ಕಾರಣದಿಂದ ಎಂದರ್ಥ. ಅನುಕಂಪೆ 


ಎಂದರೆ ಅಂಥ ಮನಸಿನಿಂದ ಉಪಕಾರ ಮಾಡುವ ಪ್ರವೃತ್ತಿ ಎಂದು 
ಶಬ್ದನಿರ್ಣಯದಲ್ಲಿ ಹೇಳಿದೆ. 


೪.೭.೪೯ ಹರೀಚ್ಛೆ ವಿಷ್ಣುಮಾಯೆ ಎನಿಸುತ್ತದೆ. ಹರಿಯ ಅಧೀನವಾದ 
ಬಂಧಕಶಕ್ತಿಯೂ ವಿಷ್ಣುಮಾಯೆ ಎನಿಸುತ್ತದೆ. ಶಿವ ಸರ್ವಜ್ಞನಾದ್ದರಿಂದ 
ಬಂಧಕ ಶಕ್ತಿರೂಪವಾದ ಮಾಯೆ ಅವನನ್ನು ಪೀಡಿಸುವುದಿಲ್ಲ 
ಹರೀಚ್ಛಾರೂಪ ಮಾಯೆ ಸರ್ವಜ್ಞರನ್ನೂ ಕಾಡಬಲ್ಲುದು ಎಂದು ' 
ಶಬ್ದನಿರ್ಣಯದಲ್ಲಿ ಹೇಳಿದೆ. 


೪.೮ .೨೪"ಕೃತಾನುಗ್ರ ಹವಿಗ್ರಹಂ' ಎಂಬಲ್ಲಿ ವಿಷ್ಣುವಿನ ಶರೀರ ಕೃತ ಅಂದರೆ ನಿರ್ಮಿತ 
ಎನ್ನಬಾರದು. ಜೀವರ ಶರೀರದ ವಿಷ ಷಯದಲ್ಲಿ ಹಾಗೇ ಹೇಳಬೇಕು. 
ಪರಮಾತ್ಮನ ಶರೀರ "ಕೃತ' ಎಂದರೆ ಅಭಿವ್ಯಕ್ತ ಎಂದೇ ಅರ್ಥಗ್ರಹಿಸಬೇಕು 
ಎಂದು ತತ್ವನಿರ್ಣಯದಲ್ಲಿ ಹೇಳಿದೆ. 


೪.೮.೨೬ ಭಗವಂತನಿಗೆ ಜಡಪ್ರಕೃತಿ ನಿರ್ಮಿತ ಶರೀರ ಎಂದೂ ಇಲ್ಲ ಜೀವರ 
ಜಡಶರೀರದಲ್ಲಿ ನಿಯಾಮಕನಾಗಿ ಇರುವುದರಿಂದ ಪುರುಷನೆನಿಸುತಾನೆ 
ಹೊರತು ಜೀವರಂತೆ ಜಡಶರೀರದಲ್ಲಿಅವನು ದುಃಖ ಅನುಭವಿಸುವುದಿಲ್ಲ, 
ಎಂದು ತತ್ವವಿವೇಕಗ್ರಂಥದಲ್ಲಿ ಹೇಳಿದೆ. 


ವಿಷಯಾನುಕ್ರಮಣಿಕೆ 5 


೪.೮.೨೭ ಅಧಿದೈವವೆಂದರೆ ಉತ್ತಮದೇವತಾಶರೀರ. ಎಲ್ಲ ಯಜ್ಞಭಾಗಗಳನ್ನು 
ಉಣಲು ಎಲ್ಲ ದೇವತೆಗಳ ಶರೀರದಲ್ಲಿ ಹರಿ ಇರುತಾನೆ ಹೊರತು ಹರಿ 
ಎಲ್ಲ ದೇವತಾರೂಪನಾಗುವುದಿಲ್ಲ ಎಂದು ಯತ್ವಿಜರು ಹೇಳುತಿದ್ದಾರೆ. 


೪.೮.೨೯ ವಿರಕ್ಷರಿಗೆ ಅವರ ನಿಷ್ಕಾಮಧ್ಯಾನದಿಂದಲೇ ಐಹಿಕಫಲಗಳೂ ಲಭಿಸುತ್ತವೆ 
ಎಂದು ತಿಳಿಸಲು ಶ್ಲೋಕದಲ್ಲಿ ಚಶಬ್ದದಿದೆ. 


೪.೮.೩೧ ಪ್ರಾಕೃತಪದಾರ್ಥಗಳ ಬಗ್ಗೆ ಎಷ್ಟೇ ಸಂಶೋಧನೆ ನೆಡೆಸಿದರೂ ಪರಮಾತ್ಮನ 
ಶರೀರವನ್ನು ಕಂಡುಹಿಡಿಯಲು ಸಾಧ್ಯವಿಲ್ಲ ಏಕೆಂದರೆ ಅವಾವುವೂ ಅವನ 
ಶರೀರವಲ್ಲ 


೪.೮.೩೪ 'ವಿಭೂತಯಃ ಈಶ್ವರಾನ್‌ ಉಪಸೇದುಃ' ಲಕ್ಷ್ಮಿಯ ಅನುಗ್ರಹದಿಂದ 
ಬ್ರಹ್ಮಾದಿಗಳಿಗೆ ಸಂಪತ್ತು ಲಭ್ಯವಾಗುವುದು. 


೪.೮.೩೭ ಕಣ್ಣಿಗೆ ಕಾಣದ ಭಗವಂತ ಕೆಲವೊಮ್ಮೆ ಕಂಡುಬಂದನೆಂದರೆ ಅದು ಅವನ 
ಅಚಿಂತ್ಯಶಕ್ತಿ 


೪.೮.೩೮ "ನ ಪೃಥಕ್‌ ಈಕ್ಷೇತ' ಎಂದು ಅಭೇದಜ್ಞಾನದ ಪ್ರಶಂಸೆಯಲ್ಲ 


ವಸ್ತುಸ್ಥಿತಿಗಿಂತ ಬೇರೆಯಾಗಿ ತಿಳಿಯದಿರುವುದು ಯಥಾರ್ಥಜ್ಞಾನ 
ಪ್ರಶಂಸಾರ್ಹ. ಯಥಾರ್ಥಜ್ಞಾನಿಯಲ್ಲಿ ಭಗವಂತನ ಅನುಗ್ರಹ ಹೆಚ್ಚು 
ಇನ್ನೂ ಹೆಚ್ಚು ಅನುಗ್ರಹ ಮಾಡೆಂದು ಯೋಗೇಶ್ವರರ ಪ್ರಾರ್ಥನೆ. 


೪.೮.೩೯ ವಿಷ್ಣು ತನ್ನ ಮಾಯೆಯಿಂದ ಭೇದಮತಿ ಉಂಟುಮಾಡುತ್ತಾನೆ ಎಂದರೆ 
ತನ್ನ ಜಡ ಪ್ರಕೃತಿಯಿಂದ ಜೀವರಿಗೆ ಭ್ರಮ ಉಂಟು ಮಾಡುತ್ತಾನೆ. ಆದರೆ 
ತಾನು ಮಾತ್ರ ಭ್ರಮದೂರನಾಗಿದ್ದಾನೆ. 


೪.೮.೪೧ ಆಶ್ರಾವಯ ಅಸುಶ್ರೌಷಟ್‌ ಯಜ ಯೇಯಜಾಮಹೇ ವೌಷಟ್‌ 
ಎಂಬ ಐದು ಮಂತ್ರಗಳಿಂದ ಕ್ರಮವಾಗಿ ಯಜ್ಞ ಯಜ್ಞಪುರುಷ ಯಜ್ಞೇಶ್ವರ 
ಯಜ್ಞಭಾವನ ಯಜ್ಞಭೋಕ್ಸ ಎಂಬ ಐದು ಭಗವದ್ರೂಪಗಳು 
ಉಕ್ತವಾಗುತವೆ. 


೪.೮.೪೫ ಯಜ್ಞ ಹವಿಸ್ಸು ಅಗ್ನಿ ಮಂತ್ರ ಎಂದು ಮುಂತಾಗಿ ಭಗವಂತನನ್ನು 

ಕೆರೆಯುವುದು ಅವನು ಆ ಎಲ್ಲ ವಸುಸ್ವರೂಪನೆಂಬ ಅಭಿಪ್ರಾಯದಿಂದಲ್ಲ. 

ಆ ಎಲ್ಲ ವಸ್ತುಗಳಲ್ಲಿ ಅಂತರ್ಯಾಮಿ ಆತನೆಂದು ಅಭಿಪ್ರಾಯ. ಇದು 
ಮತ್ಸ್ಯಪುರಾಣದಲ್ಲಿ ಸ್ಪಷ್ಟವಿದೆ. 


6 ಶ್ರೀಮದ್‌ಭಾಗವತತಾತ್ಪರ್ಯನಿರ್ಣಯ 


೪.೮.೫೦ ನಾನೇ ಬ್ರಹ್ಮ ನಾನೇ ರುದ್ರ ಎಂದು ವಿಷ್ಣು ಹೇಳುವುದು ನಾನೇ 
ಬ್ರಹ್ಮಾಂತರ್ಯಾಮಿ, ನಾನೇ ರುದ್ರಾಂತರ್ಯಾಮಿ ಎಂಬ ಅಭಿಪ್ರಾಯ 
ದಿಂದ ಹೊರತು ನಾನು ಬ್ರಹ್ಮಸ್ವರೂಪ ರುದ್ರಸ್ವರೂಪನೆಂದು ಭಗವಂತ 
ಹೇಳುತ್ತಿಲ್ಲ ಭಗವಂತ ಎಲ್ಲ ಜೀವರ ಅಂತರ್ಯಾಮಿಯಾದರೂ 
ಬ್ರಹ್ಮರುದ್ರಾಂತರ್ಯಾಮಿತ್ವವನ್ನು ವಿಶೇಷವಾಗಿ ಹೇಳುವುದು ಅವರಲ್ಲಿ 
ಭಗವಂತನು ವಿಶೇಷವಾಗಿ ಸನ್ನಿಹಿತನಾಗಿದ್ದಾನೆ ವಿಶೇಷ ಸಾಮರ್ಥ್ಯವನ್ನು 
ತೋರುತ್ತಾನೆ ಎಂಬ ಅಭಿಪ್ರಾಯದಿಂದ ಎಂದು ಭವಿಷ್ಯತರ್ವದಲ್ಲಿ ಹೇಳಿದೆ. 


೪.೮.೫೨ ಜೀವರನ್ನು ಪರಮಾತ್ಮನಿಗಿಂತ ಬೇರೆಯಾಗಿ ತಿಳಿಯಬಾರದು. ಹಾಗೆ 
ತಿಳಿಯುವವರು ಅಜ್ಞರು ಎಂದು ಭಾಗವತೆ ಹೇಳಿದರೆ "ಬೇರೆಯಾಗಿ' 
ಎಂದರೆ ಸ್ವತಂತ್ರವಾಗಿ ತಿಳಿಯಬಾರದು, ಅವರು ಪರಮಾತ್ಮನಿಗೆ ಅಧೀನರು 
ಎಂದರ್ಥ. ಜೀವನು ಇನ್ನೊಬ್ಬ ಜೀವನನ್ನು ಪರಕೀಯನೆಂದು 
ತಿಳಿಯಬಾರದು ಎಂದರೆ ಪ್ರೀತಿಯಿಂದ ಕಾಣಬೇಕೆಂದರ್ಥ. 
ಬ್ರಹ್ಮರುದ್ರರನ್ನು ಪರಮಾತ್ಮನಿಗಿಂತ ಬೇರೆ ಎಂದು ತಿಳಿಯಬಾರದು ಎನ್ನುವಲ್ಲಿ 
ಅವರು ಪರಮಾತ್ಮನಿಗೆ ವಿಶೇಷಪ್ರೀತಿಪಾತ್ರರೆನ್ನುವ ಅಭಿಪ್ರಾಯವಿದೆ ಎಂದು 


ಗರುಡಪುರಾಣ ಹೇಳಿದೆ: 


೪.೮.೫೪ "ಭಗವಂತನ ಯಾವುದೇ ಒಂದು ರೂಪ ಸರ್ವಾಂತ 
ರ್ಯಾಮಿಯಾಗಿರುವುದು ಶಕ್ಯವಿಲ್ಲ ಅಂತರ್ಯಾಮಿರೂಪಗಳಿಗೆ ಪರಸ್ಪರ 
ಭೇದವಿರಲೇ ಬೇಕು' ಎನ್ನುವುದು ಸರಿಯಲ್ಲ ಏಕೆಂದರೆ ಎಲ್ಲರೂಪಗಳೂ 
ನಿರ್ದೋಷಗುಣಪೂರ್ಣಗಳೇ ಆಗಿರುವುದರಿಂದ ಭೇದಕ್ಕೆ ಕಾರಣವಿಲ್ಲ 


೪.೮.೫೫ ಸೋಮರಸದ ಆಹುತಿ ಮತ್ತು ಹವಿಸ್ತುಗಳ ಆಹುತಿಗಳೆಂದು ಎರಡೂ 
ಬಗೆಯ ಆಹುತಿಗಳಿಂದ ಬೃಹಸ್ಪತಿಸವ ಎಂಬ ಯಾಗದಲ್ಲಿ ದಕ್ಷಪ್ರಜಾಪತಿ 
ದೇವತೆಗಳನ್ನು ಸಂತೋಷಪಡಿಸಿದ. 


೪.೮.೫೯ ಲಕ್ಷ್ಮೀದೇವಿ ವಿಷ್ಣುವಿನ ಅಧೀನಳಾದ್ದರಿಂದ "ವಿಷ್ಣುಶಕ್ತಿ' ಎನಿಸುತ್ತಾಳೆ. 
ಪ್ರಳಯಕಾಲದಲ್ಲಿ ಸೃಷ್ಟಿ ಮಾಡದೆ ಇದ್ದು ವಿಷ್ಣುವಿನಲ್ಲಿ ರಮಿಸುವುದೇ 
ಅವಳಿಗೆ ಸುಪ್ಪಿ 

೪.೮.೬೪ ಅಗ್ನಿಯು ಸ್ವಾಹಾದೇವಿಯ ಮೂಲಕ ಶಿವನ ವೀರ್ಯವನ್ನು 


ಗಂಗಾತೀರದಲ್ಲಿ ಜೊಂಡುಹುಲ್ಲು ಬೆಳೆದ ಸ್ಥಳದಲ್ಲಿ ಹಾಕಿಸಿದನೆಂದು 
ಮಹಾಭಾರತದಲ್ಲಿ ಉಕ್ತವಾಗಿದೆ. l 


“Ww 


ವಿಷಯಾನುಕ್ರಮಣಿಕೆ a 


೪.೯.೭ ಸ್ವಾಯಂಭುವ ಮನು ಹರಿಯ "ಅಂಶಾಂಶಸಂಭೂತ'ನೆಂದರೆ ಬ್ರಹ್ಮಾಂಡ 
ವ್ಯಾಪಿ ಪರಮಪುರುಷನ ಅಂಶ ಶ್ವೇತದ್ವೀಪದಲ್ಲಿರುವ ರೂಪ. ಅದರ 
ಅಂಶ ರಾಜರಾಜೇಶ್ವರರೂಪ. ಅದರಿಂದ ಮನು ಆವಿಷ್ಣನಾಗಿದ್ದಾನೆ. ಇದು 
ಬ್ರಹ್ಮವೈವರ್ತಪುರಾಣದಲ್ಲಿ ಸ್ಪಷ್ಟವಿದೆ. 4 


೪.೯.೮ ಚಕ್ರವರ್ತಿಗಳಲ್ಲಿ ಶ್ರೀಹರಿ ರಾಜರಾಜೇಶ್ವರರೂಪದಿಂದ ಆವಿಷ್ಠನಾಗಿದ್ದಾನೆ 
ಎಂದು ಹರಿವಂಶದಲ್ಲಿ ಹೇಳಿದೆ. 


೪.೯.೩೧ "ವಿಕಲ್ಲೇ ವಿದ್ಯಮಾನೇ$ಪಿ' ಎಂದರೆ ಪ್ರಕೃತಿಯ ಪರಿಣಾಮರೂಪವಾಗಿ 
ಶತ್ರುಮಿತ್ರಾದಿ ವಿವಿಧರೀತಿಯಿಂದ ಜೀವರ ಸೃಷ್ಟಿಇದ್ದರೂ ಅದು ಅವರವರ 
ಕರ್ಮಾನುಸಾರವಿರುತ್ತದೆ. 


೪.೯.೫೪ "ಏಕಭೂತೇನ ಮನಸಾ ಅಭಿಧ್ಯಾಯೇತ್‌' ಎಂದರೆ ಅಭ್ಯಾಸಬಲದಿಂದ 
ಪರಿಪಕ್ವತೆ ಪಡೆದು ಏಕಾಗ್ರತೆಯಿಂದ ನೆನೆಯ ಬಲ್ಲಮನಸಿನಿಂದ ಹರಿಯನ್ನು 
ಧ್ಯಾನಿಸಬೇಕು. à 


\ 
೪.೯.೬೧ 'ಮಂತ್ರಹೃದಯ' ಎಂದರೆ ಮಂತ್ರ ಹೇಳಿ "ನಮಃ' ಎಂದು 
ಉಚ್ಚರಿಸುವುದು. ಹೀಗೇ ಹರಿಗೆ ಎಲ್ಲ ಉಪಚಾರಗಳನ್ನು ಅರ್ಪಿಸಬೇಕು. 


V.E. ಧ್ರುವಲೋಕವನ್ನು ಪಡೆಯುವುದು ದೇವತೆಗಳಿಗೆ ಅಶಕ್ಕವಾಗಿತೆನ್ನಬಾರದು. 
ಇನ್ನೊಬ್ಬರಿಗೆ ಮೀಸಲಾದುದನ್ನು ದೇವತೆಗಳು ಪಡೆಯಲು ಯತ್ನಿಸುವುದಿಲ್ಲ 
ಎಂದು ಬ್ರಹ್ಮಪುರಾಣದಲ್ಲಿ ಉಕ್ತವಾಗಿದೆ. 


೪.೯.೭೪ "ದೃಷ್ಟ್ಯಾ 55ದೇಶೇನ' ಎಂದರೆ ದೃಷ್ಟ್ಯಾ ಆದೇಶೇನ ಎಂದು ಬೇರೆಬೇರೆ 
ಪದಗಳು. ಶಮಾದಿ ಸಾಧನ ನಿರೂಪಣಸಹಿತವಾದ ಮಂತ್ರೋಪ 
ದೇಶದಿಂದ, ಉಪದೇಶಬಲಲಬ್ಧವಾದ ಧ್ಯಾನಶಕ್ತಿಯಿಂದ, ಶಿಷ್ಯನ ಯೋಗ್ಯತೆ 
ಕಂಡು ನೀಡಿದ ಗುರೂಪದೇಶದಿಂದ ಎಂದು ಮೂರು ಬಗೆಯಿಂದ 
ಅರ್ಥೈಸಬೇಕು. ' 


೪.೯.೮೦ ದೇವತೆಗಳು ವಿಘ್ನಮಾಡಿದರೂ ಧ್ರುವ ತಪಸ್ಸು ಬಿಡಲಿಲ್ಲ ಎನ್ನಬಾರದು. 
ದೇವತೆಗಳು ಕೇವಲ ಪರೀಕ್ಷೆ ಮಾಡಿದ್ದರು. ವಿಫವನ್ನೇ ಮಾಡಿದ್ದರೆ ಧ್ರುವ 
ತಪಸ್ಸನ್ನು ಮುಂದುವರಿಸಲು ಸರ್ವಥಾ ಶಕ್ತನಾಗುತ್ತಿರಲಿಲ್ಲ. ಅವರು ಸೋತಂತೆ 
ತೋರಿಕೊಂಡುದುದು ಅಜ್ಞಮೋಹನಕ್ಕಾಗಿ ಎಂದು ಬ್ರಹ್ಮಾಂಡ 
ಪುರಾಣದಲ್ಲಿದೆ. 


8 ಶ್ರೀಮದ್‌ ಭಾಗವತತಾತ್ಸರ್ಯನಿರ್ಣಯ 


೪.೯.೮೧ ಪಂಚಭೂತಗಳಿಗೂ ಇಂದ್ರಿಯಗಳಿಗೂ ಆಶ್ರಯನೆಂದು ಭಗವಂತನನ್ನು 
ಧ್ರುವ ಧ್ಯಾನಿಸಿದನೆಂದರ್ಥ. ಅದಕ್ಕೆ "ಭೂತೇಂದ್ರಿಯಾಶ್ರಯ'ಶಬ್ದವನ್ನು 
ಮನಸ್ಸಿಗೆ ಅನ್ವಯಿಸದೆ ಭಗವದ್ರೂಪಕ್ಕೆ ಅನ್ವಯಿಸಬೇಕು. 


೪.೯.೮೪ ಸರ್ವಸೃಷ್ಟಿಕರ್ತನಾದ ವಿಶ್ವನಾಮಕನಾದ ಭಗವಂತನನ್ನು ಧ್ರುವ 
ಪ್ರಾಣಾಯಾಮಪೂರ್ವಕ ಧ್ಯಾನ ಮಾಡಿದಾಗ ಜನರಿಗೆ ಉಸಿರು ಕಟ್ಟಿತೆಂದು 
ದೇವತೆಗಳು ಭಗವಂತನನ್ನು ಮೊರೆ ಹೊಕ್ಕರು ಹೊರತು ದೇವತೆಗಳಿಗೆ 
ಉಸಿರು ಕಟ್ಟಲಿಲ್ಲ ಧ್ರುವನಿಗೆ ಕೀರ್ತಿ ಬರಲೆಂದು ದೇವತೆಗಳೇ ಜನರಿಗೆ 
ಉಸಿರುಕಟ್ಟಿಸಿದರು. ಬಳಿಕ ದೇವತೆಗಳೇ ಹರಿಯನ್ನು ಮೊರೆ ಹೊಕ್ಕರು 
ಎಂದು ತತ್ವನಿರ್ಣಯಗ್ರಂಥದಲ್ಲಿ ಹೇಳಿದೆ. 


೪.೯.೮೫ "ಅಖಿಲಸತ್ವಧಾಮ್ನಃ' ಎಂಬಲ್ಲಿ ಧಾಮ ಎಂದರೆ ಸಮೂಹ. ಎಲ್ಲ 
ಪ್ರಾಣಿಸಮೂಹಕ್ಕೆ ಉಸಿರುಕಟ್ಟಿತು ಎಂದರ್ಥ. ಶಬ್ದನಿರ್ಣಯದಲ್ಲಿ 
ಧಾಮಶಬ್ದಕ್ತೆ ಸಮೂಹ ಎಂಬ ಅರ್ಥ ಉಕವಾಗಿದೆ. 


“ಪ ಗಿಯೂ ಅಲಭ್ಯ' 


ಎಂದರೆ ಅಪರೋಕ್ಷಾನಂತರ ಹೆಚ್ಚಿನ ಭಜನೆ ಮಾಡದೆ ಮೋಕ್ಷ ಪಡೆದವರಿಗೆ 
ಮೋಕ್ಷದಲ್ಲಿಯೂ ಕೂಡ ಹೆಚ್ಚಿನ ಆನಂದ ಸಿಗುವುದಿಲ್ಲ ಅಪರೋಕ್ಷಾನಂತರ 
ವಿಶೇಷವಾಗಿ ಭಜನೆ ಮಾಡುವ ಏಕಾಂತಭಕರಿಗೆ ಸಂಸಾರದಲ್ಲಿಯೇ 
ಅದಕ್ಕಿ o3 ಹೆಚ್ಚಿನ ಆನಂದ ಲಭಿಸುತ್ತದೆ ಎಂದರ್ಥ. 


೪.೧೦.೧೨ ಲೌಕಿಕಸಂಪತ್ತನ್ನು ನೆನೆಯುವವರು ಭಗವಂತನನ್ನು ನೆನೆಯುವುದಿಲ್ಲ. 
ಭಕ್ತರ ಸಂಗದಲ್ಲಿರುವವರು ಲೌಕಿಕ ಸಂಪತ್ತನ್ನು ನೆನೆಯುವುದಿಲ್ಲ ಎಂದು 
ಶ್ಲೋಕಾರ್ಥ. 

`` ೪.೧೦.೧೩ ಭಕ್ತಹರಿಯನ್ನುಕಣ್ಣಾರೆ ಕಂಡಿದ್ದರೂ ಸ್ವಲ್ಪವೇ ಅವನನ್ನು ತಿಳಿದಿರುತ್ತಾನೆ. 
ವಿಶೇಷವಾಗಿ ತಿಳಿದಿರುವುದಿಲ್ಲ. ಅದಕ್ಕೆ ಇನ್ನೂ ಹೆಚ್ಚಾಗಿ ಭಕ್ತರ ಸಂಗ 
ಮಾಡಬೇಕಾಗುತದೆ ಎಂದು ಬ್ರಹ್ಮತರ್ಕ ಹೇಳಿದೆ. 

೪.೧೦.೧೫ ವಧಿ ಅಂದರೆ ಅವಧಿ. ಸಂಸಾರದ ಆಚೆ ದಡ, ಭಗವಂತ. ಅವನನ್ನು 
ಮುಕ್ತರು ಆಶ್ರಯಿಸಿರುತಾರೆ ಎಂದು ಶ್ಲೋಕದ ಅಭಿಪ್ರಾಯ. 

೪.೧೦೧೬ ಆನುಪೂರ್ವಿ ಎಂದರೆ ವೇದವೆಂದು ಅಭಿಧಾನಗ್ರಂಥದಲ್ಲಿಉಕವಾಗಿದೆ. 

೪.೧೦.೧೭ ಭಕರ ಅನುಗ್ರಹದಿಂದಲೆ ಎಲ್ಲ ಅಭೀಷ್ಟ ಸಿದ್ಧಿಸುತ್ತಿದ್ದರೂ ಇನ್ನೂ 
ಹೆಚ್ಚಿನ ಅನುಗ್ರಹ ಮಾಡಲು ಕಾತರನಾಗಿ ಭಗವಂತ ಮೈದೋರುತ್ತಾನೆ 
ಎಂದು ಶ್ಲೋಕದ ಅಭಿಪ್ರಾಯ. 


ಗ್‌ 
At 


ವಿಷಯಾನುಕ್ರಮಣಿಕೆ 9 


೪.೧೦.೩೧ ಧ್ರುವಲೋಕದ ಆಧಿಪತ್ಯ ಧ್ರುವನಿಗೆ ಶಾಶ್ವತವಲ್ಲದಿದ್ದರೂ ಆ ಲೋಕದ 
ಮಾರ್ಗವಾಗಿ ಹೋಗುವ ಜ್ಞಾನಿಗಳಿಗೆ ಶಾಶ್ವತವಾದ ಮುಕ್ತಿಯೇ ಇದೆ. 
ಧ್ರುವನಿಗೂ ಮುಂದೆ ಮುಕ್ತಿನಿಶ್ಚಿತವಿರುವುದರಿಂದ ಇತರರು ಇದನ್ನರಿಯದೆ 
ತನ್ನಂತೆ ಪದವಿಯಾಸೆ ಮಾಡದಿರಲೆಂದು ಕೃಪೆಯಿಂದ ತನ್ನ 
ಪದವಿಯಾಸೆಯನ್ನು ಅದು ತನಗೆ ನಿಷಿದ್ಧವಲ್ಲದಿದ್ದರೂ ಹಳಿದುಕೊಂಡಿದ್ದಾನೆ 
ಎಂದು ಭವಷ್ಯತ್ಸರ್ವದಲ್ಲಿ ಹೇಳಿದೆ. 


೪.೧೦.೩೩ "ಪರಮಾತ್ಮ ಹೊರತು ಇನ್ನೊಬ್ಬನಿಲ್ಲ; ಎಂದರೆ ಇನ್ನೊಬ್ಬ ಸ್ವತಂತ್ರನಿಲ್ಲ 
ಎಂದು ಅಭಿಪ್ರಾಯ. ಇನ್ನೊಬ್ಬ ಯಾರೂ ಇಲ್ಲವೆಂದರೆ ಅವನು ಸರ್ವೇಶ್ವರ 
ಹೇಗಾಗುತಾನೆ ಎಂದು ಹರಿವಂಶದಲ್ಲಿ ಹೇಳಿದೆ. 


೪.೧೦.೩೫ ಮುಕೆರಿಗೆ ಭಗವಂತನ ತಾದಾತ್ಮ್ಯವೆಂದರೆ ಅಭೇದವಲ್ಲ. 
ಸಾಯುಜ್ಯಮೋಕ್ಷವೂ ತಾದಾತ್ಮ್ಯವೆನಿಸುತದೆ. ಮುಕ್ತರಿಗೆ ಹರಿಯ 
ಇಚ್ಛೆಯಂತೆಯೇ ಇಚ್ಛೆ ಇರುತ್ತದೆ ಇದೂ ತಾದಾತ್ಮ $ವೆನಿಸುತ್ತದೆ ಎಂದು 
_ ಭವಿಷ್ಯತ್ಚರ್ವದಲ್ಲಿ ಹೇಳಿದೆ. 


' ೪.೧೦.೫೩ ಧ್ರುವನನ್ನು ತಂದೆ ಉತ್ಪಾನಪಾದರಾಜ ಹೆಣ್ಣಾನೆಯ ಮೇಲೆ ಕೂಡಿಸಿ 
ಮೆರವಣಿಗೆ ಮಾಡಿಸಿದ್ದು ಕನ್ಯೆಯರಿಗೆ ಮಂಗಳ ಕಾರ್ಯದಲ್ಲಿ ಗಂಡು 
ಮರಿಯಾನೆ ವಾಹನ ಮತ್ತು ಬಾಲಕರಿಗೆ ಮಂಗಳಕಾರ್ಯದಲ್ಲಿ ಹೆಣ್ಣಾನೆ 

: ವಾಹನವೆಂದು ರಾಜನೀತಿಯಲ್ಲಿ ಹೇಳಿದ್ದರಿಂದ. 


-೪.೧೧.೪೭,೫೨ ಸೂಜಿಗಲ್ಲು ಸಮೀಪವಿದ್ದ ಮಾತ್ರಕ್ಕೇ ಕಬ್ಬಿಣದಲ್ಲಿ ಚಲನೆ. 
ಪರಮಾತ್ಮನಿಗೆ ಈ ಸೂಜಗಲ್ಲಿನ ದೃಷ್ಟಾಂತ ಕೊಟ್ಟರೆ ಅವನೇನೂ 
ಮಾಡುವುದಿಲ್ಲವೆಂದಲ್ಲ. ಎಲ್ಲವನ್ನೂ ಮಾಡುತಾನೆ. ಆದರೆ 
ಅನಾಯಾಸದಿಂದ ಮಾಡುತಾನೆ ಎನ್ನುವುದು ದೃಷ್ಟಾಂತದ ಅಭಿಪ್ರಾಯ. 
ಜಗತ್ಕಾರಣವೆನಿಸಿರುವ ಕಾಮ ಕರ್ಮ ಸ್ವಭಾವಕಾಲಗಳಲ್ಲಿಯೂ ಅವನೆ 
ಅಂತರ್ಗತನಾಗಿ ಎಲ್ಲವನ್ನೂ ಮಾಡುವುದರಿಂದ ಅವುಗಳ 
ಹೆಸರುಗಳಿಂದಲೂ ಅವನೇ ಉಕನಾಗುತಾನೆ ಎಂದು ಸತ್ಯಸಂಹಿತೆಯಲ್ಲಿ 
ಹೇಳಿದೆ. 


೪.೧೨.೪ ನಾನು ಮಾಡಿದೆ, ನೀನು ಮಾಡಿದಿ ಎನ್ನುವುದೆಲ್ಲ ಭ್ರಾಂತಿ ಎನ್ನುವ ಮಾತಿಗೆ 
ಹರಿಪ್ರೇರಣೆಯಿಲ್ಲದೆ ಸ್ವತಂತ್ರವಾಗಿ ನಾನೇ ಮಾಡಿದೆನೆನ್ನುವುದು ಭ್ರಾಂತಿ 
ಎಂದರ್ಥ. ಬಂಧವಿಪರ್ಯಯ ಎಂದರೆ ಜೀವಸ್ವರೂಪಕ್ಕೆ ವ್ಯತಿರಿಕ್ತವಾಗಿ 
ಬಂಧಪ್ರಯುಕ್ತ ಬಂದಿರುವ ದುಃಖಾದಿಗಳೆಂದರ್ಥ. 


10 ಶ್ರೀಮದ್‌ ಭಾಗವತತಾತ್ಸರ್ಯನಿರ್ಣಯ 


೪.೧೨.೬ ಶಕ್ತಿಎಂದರೆ ತನ್ನಸಾಮರ್ಥ್ಯ. ಅದರಿಂದ ಯುಕನಾಗಿದ್ದಾನೆ, ತ್ರಿಗುಣಾತ್ಮಕ 
ಮಾಯೆಯಿಂದ ರಹಿತನಾಗಿದ್ದಾನೆ, ಭಗವಂತ. 


೪.೧೨.೭ ಭಕ್ತ ಭಗವಂತನ ಪಾದಗಳಲ್ಲಿ ನಿರಂತರನಾಗಿದ್ದಾನೆ ಎಂದರೆ ಸದಾ 
ಭಗವಂತನ ಪಾದಗಳಲ್ಲಿ ಮನಸಿಟ್ಟಿದ್ದಾನೆ ಎಂದರ್ಥ. 


೪.೧೨.೧೦ ಭಗವಂತ ದ್ರವ್ಯಕ್ರಿಯಾದೇವತೆಗಳಿಗೆ ಕರ್ಮನಾಗಿದ್ದಾನೆ ಎಂದರೆ 
ದ್ರವ್ಯಕ್ತಿಯಾ ದೇವತೆಗಳಿಂದ ಯುಕವಾದ ಯಜ್ಞಾರಾಧನೆಗೆ 
ವಿಷಯನಾಗಿದ್ದಾನೆ ಎಂದರ್ಥ. ಅವನು ಅಕರ್ಮಫಲಪ್ರದನೆಂದರೆ 
ಮೋಕ್ಷಫಲಪ್ರದನೆಂದರ್ಥ. 


೪.೧೨.೧೧ ಭಗವಂತ ಪೂರ್ಣನಾದ್ದರಿಂದ “ಸರ್ವ'ಶಬ್ದವಾಚ್ಯನಾಗಿದ್ದಾನೆ. ಈ 
ಅರ್ಥ ಅಭಿಧಾನಗ್ರಂಥದಲ್ಲಿ ಉಕ್ತವಾಗಿದೆ. 


೪.೧೨.೧೫ ಪ್ರಪಂಚವನ್ನು ಸ್ವಪ್ನದಂತೆ, ಗಂಧರ್ವನಗರದಂತೆ ಎಂದು 
ಹೋಲಿಸುವುದು ಪ್ರಪಂಚ ವಿಕಾರಿ, ಅನಿತ್ಯವಾಗಿರುವುದರಿಂದ, ಸದಾ 
ಒಂದೇ-ರೀತಿ-ಇರುವುದಿಲ್ಲ ಕೆಲಕಾಲ-ಮಾತ್ರ-ತೋರಿ ಶ್ರ 
ಎಂಬ ಅಭಿಪ್ರಾಯದಿಂದ ಹೊರತು ಮಿಥ್ಯೆ ಎಂದಲ್ಲಎಂದು ವರಾಹಪುರಾಣ 
ಹೇಳಿದೆ. ಮಾಯಾ ಅವಿದ್ಯಾ ಎಂಬ ಶಬ್ದಗಳೂ ಕೂಡ ಅನಿರ್ವಚನೀಯ 
ಮಾಯಾ ಅವಿದ್ಯಾಗಳನ್ನು ಹೇಳುವುದಿಲ್ಲ. ಭಗವಂತನ ಇಚ್ಛೆಯನ್ನೇ 
ಹೇಳುತ್ತವೆ ಎಂದು ಸ್ಕಾಂದ ಪುರಾಣ ಹೇಳಿದೆ. 


೪.೧೨.೧೭ ಭಗವಂತನ ಅತಿ ದೊಡ್ಡ ವಿಗ್ರಹವೆಂದರೆ ಬ್ರಹ್ಮಾಂಡವೆಂದು. ಸ್ಕಂದ 
ಪುರಾಣ ಹೇಳಿದೆ. 


೪.೧೨.೨೫ ಚರಮಶರೀರದಿಂದ ಉತ್ಕಮಣ ಹೊಂದಿದ ಜ್ಞಾನಿಗಳು ಧ್ರುವಲೋಕಕ್ಕೆ 
ಹೋಗಬಲ್ಲರು, ಆದರೆ ಧ್ರುವನು ವಾಸ ಮಾಡುವ ಪಟ್ಟಣಕ್ಕೆ 
ಹೋಗಲಾರರು, ಕೇವಲ ದೂರದಿಂದ ನೋಡಬಲ್ಲರು ಎಂದೂ 
ಸ್ಕಂದಪುರಾಣ ಹೇಳಿದೆ. 


೪.೧೨.೪೯ “ಆತ್ಮನಾ ಆತ್ಮಾನಂ ಸಂತುಷ್ಟಃ' ಎಂದರೆ ಮನಸ್ಸಿನಿಂದ ಹರಿಸ್ಪೃತಿಯಲ್ಲಿಯೇ 
ತೃಪ್ತಿ ಹೊಂದುತಾನೆ ಎಂದರ್ಥ. 

೪.೧೩.೯ ಉತ್ಕಲ ತನ್ನ 'ಸ್ವರೂಪ'ವನ್ನು ಸಾಕ್ಷಾತ್ಕರಿಸಿಕೊಂಡನೆಂದರೆ 
ಬಿಂಬರೂಪನಾದ ಪರಮಾತ್ಮನನ್ನು ಪ್ರತ್ಯಕ್ಷ ಕಂಡನೆಂದರ್ಥ. "ಸ್ವರೂಪ'ಶಬ್ದಕ್ತಿ 
ಬಿಂಬರೂಪಿ ಪರಮಾತ್ಮ ಎಂದು ರೂಢಿ ಇದೆ ಎನ್ನುತ್ತದೆ ಗರುಡಪುರಾಣ. 


ವಿಷಯಾನುಕ್ರಮಣಿಕೆ 11 


೪.೧೩.೧೧ ಕಲ್ಲನು ಧ್ರುವನ ಹಿರಿಯ ಮಗನಾದರೂ ಅವನನ್ನು ಮಾವನಾದ 
ಶಿಂಶುಮಾರ ತನ್ನ ಮಗನನ್ನಾಗಿ ಮಾಡಿಕೊಂಡು ತನ್ನ ಬಳಿ 
ಇರಿಸಿಕೊಂಡಿದ್ದರಿಂದ ಕಿರಿಯ ಮಗ. ವತ್ತರನೇ ತಂದೆಯ 
ಸಿಂಹಾಸನವನ್ನಾಳಿದನೆಂದು ಬ್ರಹ್ಮಪುರಾಣ ಪದ್ಧಪುರಾಣಗಳು ಹೇಳಿವೆ. 


೪.೧೩.೩೧ ಮಕ್ಕಳಿಲ್ಲದವರಿಗೂ ಧರ್ಮಾಚರಣೆಯಿಂದ ಸದ್ಗತಿ ಲಭ್ಯವಿದೆ. 
ಅಂಗರಾಜನ ಯಜ್ಞವನ್ನು ದೇವತೆಗಳು ಏಕೆ ಸ್ವೀಕರಿಸಲಿಲ್ಲಎಂದರೆ ಅವನಿಂದ 
ಪೃಥುರಾಜ ಹುಟ್ಟಬೇಕಾಗಿದೆ. ಅದಕ್ಕೆ ಪುತ್ರಕಾಮೇಷ್ಟಿ ಮಾಡಲಿ ಎಂದು 
ಬಯಸಿದರು. ಇಷ್ಟಿ ಮಾಡಿದರೂ ದುಷ್ಪನಾದ ವೇನ ಹುಟ್ಟಿದ್ದು ಅಂಗರಾಜ 
ಹಿಂದಿನ ಜನ್ಮದಲ್ಲಿ ಬಾಲಹತ್ಯೆ ಮಾಡಿದ್ದರ ಪರಿಣಾಮ. ಇಷ್ಟಿ 
ವ್ಯರ್ಥವಾಗಲಿಲ್ಲ ಅದರಿಂದಲೆ ವೇನನ ಮರಣೋತ್ತರದಲ್ಲಿ ಪೃಥುರಾಜ 
ಜನಿಸಿದ ಎಂದು ವಾಮನಪುರಾಣದಲ್ಲಿ ಹೇಳಿದೆ. 


೪.೧೩.೩೯ ಮೃತ್ಯುದೇವ ಯಮನ ಸೋದರ. ವೇನನ ತಾಯಿಯ ತಂದೆ ಮೃತ್ಯು 
ಇನ್ನೊಬ್ಬ, ಅವನು ಅಸುರ. Bed ಎಂದರೆ ಪೀಡೆ. ನಿರಪರಾಧಿಗಳನ್ನು 


ಪೀಡಿಸುತ್ತಿದ್ದುದರಿಂದ ವೇನ ವೇನನೆನಿಸಿದನೆಂದು ವಾಮನ ಪುರಾಣ 
ಹೇಳಿದೆ. 


೪.೧೪.೨೨ ಎಲ್ಲವನ್ನೂ ನಿಯಮನ ಮಾಡುವುದರಿಂದ ಶ್ರೀಹರಿ ಎಲ್ಲಕ್ಕೂ 'ಸಂಗ್ರಹ' 
ಎನಿಸಿದ್ದಾನೆ. ವೇದವೇದ್ಯನೂ ವೇದೋಪದೇಶಕನೂ ಆದ್ದರಿಂದ ಅವನು 
ತ್ರಯೀಮಯ. ದ್ರವ್ಯಗಳೂ ತಪಸ್ಸುಗಳೂ ಅವನ 
ಪ್ರೀತ್ಯರ್ಥವಾಗಿರುವುದರಿಂದ ಅವನು ದ್ರವ್ಯಮಯ, ತಪೋಮಯ ಎಂದು 
ಸ್ಥಂದಪುರಾಣದಲ್ಲಿ ಹೇಳಿದೆ. 


೪.೧೪.೨೩ ದೇವತೆಗಳು ಹರಿಯ ಅಂಶರೆದರೆ ಅವನ ಆವೇಶ ಅವರಲ್ಲಿದೆ ಎಂದರ್ಥ 
ಎಂದು ಸ್ಕಂದ ಪುರಾಣ ಹೇಳಿದೆ. 


೪.೧೪.೨೪ ವೇನ ಮುನಿಗಳನ್ನು ಅವಮಾನ ಮಾಡಿದ ಪ್ರಯುಕ್ತ ಅವರು ಕೋಪಿಸಿ 
ಕೊಂಡಿದ್ದಲ್ಲ ಅವನು ಅದ್ವೈತವನ್ನು ಹೇಳಿದ್ದರಿಂದ ತಮಸ್ಸಿಗೆ 
ಹೋದನೆಂದೂ ಮುಂದೆ ಅದನ್ನು ಪ್ರಚಾರ ಮಾಡಿದ ಕ್ರೋಧವಶರು 
ದುರಾತ್ಮರೆಂದೂ ಭವಿಷ್ಯತ್ಪುರಾಣದಲ್ಲಿ ಹೇಳಿದ್ದರಿಂದ ಅವನ 
ಅದ್ದೆ ಆತೆವಾದಕ್ಕೇ ಮುನಿಗಳು ಕೋಪಿಸಿಕೊಂಡರು ಎನ್ನಬೇಕು. 


೪.೧೪.೪೪ ಪೃಥು ಜನಿಸಿದ ಪುಣ್ಯದಿಂದ ಸ್ವರ್ಗಕ್ಕೆ ಹೋದ ರಾಜಸ ಜೀವ 
ವೇನನೊಬ್ಬ, ಮುನಿಗಳ ಕೋಪದಿಂದ ಸತ್ತು SAR ಬಿದ್ದತಾಮಸ ಜೀವ 


12 ಶ್ರೀಮದ್‌ ಭಾಗವತತಾತ್ಪರ್ಯನಿರ್ಣಯ 


ವೇನನಿನ್ನೊಬ್ಬ. ತಾಮಸವೇನನ ಶರೀರದಲ್ಲಿ ರಾಜಸ ವೇನ, ತಾಮಸ 
ನಿಷಾದ, ಸಾತ್ವಿಕ ಪೃಥು ಈ ಮೂವರೂ ಜೊತೆಗಿದ್ದರೆಂದು ಕೂರ್ಮಪುರಾಣ 
ಗರುಡಪುರಾಣಗಳಲ್ಲಿ ಹೇಳಿದೆ. 


೪.೧೪.೫೦ ಪೃಥುರಾಜನಲ್ಲಿ ಹರಿಯ ಆವೇಶ ಹೊರತು ಪೃಥು ಹರಿಯ 
ಸ್ವರೂಪಾವತಾರನಲ್ಲ ಅದರಿಂದ ಅವನ ಪತ್ನಿ ಅರ್ಚಿದೇವಿಯೂ ಲಕ್ಷ್ಮಿಯ 
ಆವೇಶಾವತಾರ. ಹರಿಯ ಸ್ವರೂಪಾವತಾರಕ್ಕೆ ಲಕ್ಷ್ಮಿಯ ಸ್ವರೂಪಾವತಾರ, 
ಆವೇಶಾವತಾರರಿಬ್ಬರೂ ರಾಣಿಯರಾಗಬಹುದು. ಆದರೆ ಹರಿಯ 
ಆವೇಶಾವತಾರಕ್ಕೆ ಲಕ್ಷ್ಮಿಯ ಸ್ವರೂಪಾವತಾರ ರಾಣಿಯಾಗುವುದಿಲ್ಲ 
ಆವೇಶಾವತಾರವೆ ರಾಣಿಯಾಗುತ್ತಾಳೆ ಎಂದು ತತ್ವನಿರ್ಣಯಗ್ರಂಥದಲ್ಲಿ 
ಉಕವಾಗಿದೆ. 


೪.೧೫.೩ ಪೃಥುರಾಜನಲ್ಲಿಸಾಕ್ಷಾತ್‌ ಹರಿಯ ಆವೇಶವಿದೆ. ಶೇಷಾವತಾರರಾದ ನರ 
ಲಕ್ಷಣ ಬಲರಾಮರಲ್ಲಿ ಸಾಕ್ಷಾತ್‌ ಹರಿಯ ಆವೇಶವಲ್ಲ ಅವರು ಹರಿಯ 
ವಿಶೇಷಾವೇಶಯುಕ್ತನಾದ ಶೇಷನ ಅಂಶಮಾತ್ರರಾಗಿದ್ದಾರೆ. ಹೀಗೆ 


ಆವೇಶಾವತಾರ ಎರಡು ಬಗೆಯಾಗಿರುವುದು ಸ್ಥಂದಪುರಾಣದಲ್ಲಿಸ್ಪಷ್ಟವಿದೆ. 


೪.೧೬.೨೦ ಪೃಥುರಾಜನಲ್ಲಿ ಆವಿಷ್ಟವಾದ ಭಗವದ್ರೂಪಕ್ಕೂ ಭಗವಂತನಿಗೂ 
ಎಳ್ಳಷ್ಟೂ ಭೇದವಿಲ್ಲ ಇದು ಸಜ್ಜನರಿಗೆ ಸರ್ವ ಸಂಮತ. ಅದರಿಂದಲೆ 
ಗಂಧರ್ವನಗರಾದಿ ಭ್ರಾಂತಿಯು ಭಗವದ್ರೂಪಗಳೊಳಗಿನ . ಭೇದ 
ಭ್ರಾಂತಿಯಂತೆ ನಿರರ್ಥಕ ಎಂದು ದೃಷ್ಟಾಂತವಾಗಿ ಹೇಳುತಾರೆ. ಇದು. 
ಪದ್ಧಪುರಾಣದಲ್ಲಿ ಸ್ಪಷ್ಟವಿದೆ. 

೪.೧೭.೨ ಶ್ರೇಣಿಗಳೆಂದರೆ ರಾಜನಿಗೆ ಸಮಾನವಯಸಿನವರಾದ ಅಂಗರಕ್ಷಕರೆಂದು 
ಅಭಿಧಾನಗ್ರಂಥದಲ್ಲಿ ಹೇಳಿದೆ. 


೪.೧೭.೬ ಪೂರ್ವದೇಹಕಥಾಶ್ರಯವೆಂದರೆ ಪ್ರಾಚೀನರಾಜರ್ಷಿಗಳ ಕಥೆಗೆ 
ಸಂಬಂಧಿಸಿದ ಭಗವಂತನ ಮಹಿಮೆ. , 


೪.೧೭.೩೦ ಪರಮಾತ್ಮ ಮಾಯಾಶರೀರಗಳನ್ನು ಮಾಯೆಯಿಂದ ನಿರ್ಮಿಸು 
ವುದೆಂದರೆ ಬ್ರಹ್ಮಾದಿಜೀವಶರೀರಗಳನ್ನು ಪ್ರಕೃತಿಯಿಂದ ನಿರ್ಮಿಸುವುದೇ 
ಹೊರತು ಪರಮಾತ್ಮನ ಶರೀರ ಮಾಯಾಶರೀರವಲ್ಲ ಇದು ವರಾಹ 
ಪುರಾಣದಲ್ಲಿ ಸ್ಪಷ್ಟವಿದೆ. 

೪.೧೭.೩೩ "ಪರತಃ ಸ ಈಶ್ವರಃ' ಎಂದರೆ ನೀನೇನು ಪರಾಧೀನನಾದ ಈಶ್ವರನೆ? 
ಎಂದು ಆಕ್ಷೇಪವಿಟ್ಟುಕೊಳ್ಳಬೇಕು. 


P. 
a: 


ವಿಷಯಾನುಕ್ರಮಣಿಕೆ 13 


೪.೧೭.೩೪ ಸೃಷ್ಟಿಲಯಾದಿ ವಿರುದ್ಧಶಕಿಗಳನ್ನು ಪರಮಾತ್ಮನಲ್ಲಿ ಅಚಿಂತ್ಯಶಕ್ತಿಯಿಂದ 
ಕೂಡಿಸಬೇಕು. ಕಾಲಭೇದದಿಂದ ಕೂಡಿಸಲಾಗದು. ಅವು ನಿತ್ಯವಾಗಿ 
ಏಕಕಾಲದಲ್ಲಿ ಅವನಲ್ಲಿವೆ ಎಂದು ವರಾಹಪುರಾಣದಲ್ಲಿ ಹೇಳಿದೆ. 


೪.೧೮.೧೫ ಗೋರೂಪಳಾದ : ಧರೆಯಿಂದ ಹಾಲಿನ ರೂಪದಲ್ಲಿ 
ಬಲಪರಾಕ್ರಮಗಳನ್ನು ದೇವತೆಗಳು ಕರೆದರು ಎನ್ನುವಾಗ ದೇವತೆಗಳಲ್ಲಿ 
ಸ್ವರೂಪಭೂತವಾದ ಬಲಪರಾಕ್ರಮಾದಿಗುಣಗಳು ಹರಿಯಿಂದಲೆ _ 
ವ್ಯಕವಾಗುತವೆ, ಕೇವಲ ಬಾಹ್ಯಗುಣಗಳನ್ನು ಅವರು ಹಾಲಿನ ರೂಪದಿಂದ 
ಕರೆದು ಕೊಂಡರೆಂದು ತಿಳಿಯಬೇಕು ಎನ್ನುತ್ತದೆ ಬ್ರಹ್ಮಪುರಾಣ. 


೪.೧೮.೧೬ ಗೋರೂಪಳಾದ ಧರೆಯಿಂದ ದಾನವರು ಮದ್ಯವನ್ನು ಹಾಲಿನ 
ರೂಪದಿಂದ ಕರೆದುಕೊಳ್ಳುವಾಗ ಪ್ರಹ್ಹಾದ ಕರುವಾಗಿದ್ದ. ಪ್ರತಿ 
ಮನ್ವಂತರದಲ್ಲಿಯೂ ಪ್ರಹ್ಲಾದಾದಿಗಳು ಹುಟ್ಟುತಾರೆ ಎಂದು ಬ್ರಹ್ಮಪುರಾಣ 
ಹೇಳುವುದರಿಂದ ಸ್ವಾಯಂಭುವ ಮನ್ವಂತರದ ಈ ಕಥೆಯಲ್ಲಿಯೂ ಒಬ್ಬ 


ಪ್ರಹ್ಹಾದನಿದ್ದಾನೆ. ಕಿ 


೪.೧೮.೩೧ ಘೋಷವೆಂದರೆ ಗೋಶಾಲೆ, ವ್ರಜವೆಂದರೆ ಗೊಲ್ಲರ ಹಳ್ಳಿ ಎಂದು 
ಅಭಿಧಾನಗ್ರಂಥ ಹೇಳಿದೆ. 


೪.೧೯.೧೬ ಪೃಥುರಾಜನ ಯಾಗದ ಕುದುರೆಯನ್ನು ಅಪಹರಿಸಿದ ಇಂದ್ರ ಪೃಥುವಿನ 
ಪುತ್ರವಿಜಿತಾಶ್ವ ಅಟ್ಟಿಸಿಕೊಂಡು ಬಂದಾಗ ಭೀತನಾಗಿ ಕುದುರೆಯನ್ನು ಬಿಟ್ಟು 
ಅದೃಶ್ಯನಾಗುತ್ತಾನೆ. ಈ ರೀತಿ ದೇವತೆಗಳು ಅಶಕರಂತೆ ವರ್ತಿಸುವುದು 
ಅಜ್ಞಮೋಹನಕ್ಕಾಗಿ. ಅವರು ಸೋತು ಶರಣಾದಂತೆ ರಾಜರು DARD 
ಮುಂತಾದವರಿಗೆ ನಮಿಸಿದರೆ ಅವಮಾನವೇನಿಲ್ಲ ಅದು ಮಾನವರು 
ಪಶುಗಳಿಗೆ ಮರಗಿಡಗಳಿಗೆ ನಮಿಸುವಂತೆ ಎಂದು ಗರುಡಪುರಾಣ 
ಸೃಂದಪುರಾಣಗಳು ಹೇಳುತ್ತವೆ. 


೪.೧೯ ೨೪ ದೇವೇಂದ್ರ ಪೃಥುರಾಜನ ಕುದುರೆಯನ್ನು ಅಪಹರಿಸಲು ದಿಗಂಬರತ್ವ 
ಕೆಂಪುವಸ್ತ್ರ ಕಾಪಾಲಿಕವೇಷಗಳನ್ನು ಧರಿಸಿ ಬಂದಂದಿನಿಂದ ಅಜ್ಞರು ಅದೇ 
ವೇಷ ಧರಿಸುತ್ತಿದ್ದಾರೆ. ಇದು ಅಧರ್ಮವಾಗಿದ್ದರೂ ಧರ್ಮದಂತೆ 
ಕಾಣುವುದರಿಂದ ಉಪಧರ್ಮವೆನಿಸುತ್ತದೆ ಎಂದು ಹರಿವಂಶದಲ್ಲಿಹೇಳಿದೆ. 

೪.೨೦.೭ ಪರಮಾತ್ಮ ತನಗೆ ತಾನು ಜ್ಲೇಯ. ಅನ್ಯರಿಗೆ ಅಜ್ಞೇಯ. ಅವನು ಜಗತ್ತಿಗೆ 

- ಸ್ವಾಮಿ. ಅವನಿಗೆ ಸ್ವಾಮಿ ಯಾರೂ ಇಲ್ಲ ಜೀವ ಸುಷುಪ್ತಿಯಲ್ಲಿ 
ನಿರ್ದಃಖನಾಗಿರುವಂತೆ ಅವನು ಸದಾ ನಿರ್ದುಖ. ಜೀವ ಜಾಗರದಲ್ಲಿ 


34 ಶ್ರೀಮದ್‌ ಭಾಗವತತಾತ್ತರ್ಯನಿರ್ಣಯ 


ಪ್ರವೃತ್ತಿ ಮಾಡುವಂತೆ ಅವನು ಸದಾ ಪ್ರವೃತ್ತಿ ಮಾಡುತ್ತಾನೆ. ಸುಪಜೀವನಂತೆ 
ನ್ಯವಿಲಕ್ಷಣ ಎಂದು ತಂತ್ರಸಾರದಲ್ಲಿ ಹೇಳಿದೆ. ಸುಪಜೀವನಂತೆ ಅವನು 
ಸ್ವರೂಪಜ್ಞಾನದಿಂದಲೇ ಸದಾ ತನ್ನನ್ನು ತಿಳಿಯುತಾನೆ ಮುಕಜೀವನಂತೆ 
ನಿರ್ದು ೯ಖನಾಗಿರುತ್ತಾನೆ ಎಂದು ಅಧ್ಯಾತ್ಮ ಎಂಬ R ಸಂಥದಲ್ಲಿ ಹೇಳಿದೆ. 


G 


LV ೩೭ 


೪.೨೦.೧೨ ಹರಿ ಉದಾಸೀನನಂತೆ ಇರುತ್ತಾನೆ ಎಂದರೆ ಏನೂ ಆಯಾಸವಿಲ್ಲದೆ 
ಎಲ್ಲವನ್ನೂ ಮಾಡುತಾನೆ ಎಂದರ್ಥ. 


೪.೨೦.೧೩ ಜೀವಸ್ವ ರೂಪಕ್ಕಿಂತ ಭಿನ್ನವಾದ ಜಡವಾದ ಮನಸ್ಸಿನಲ್ಲಿ ಸ್ವರೂಪಭೂತ 
ಮನಸ್ಸು ವ್ಯಾ ಟನ ಮಾಗಳಿ. ದೇಹಾದ್ದ 5 ಭಿಮಾನರೂಪ ಸಕ ಎಂದು 
ಷಾಡ್ಗುಣ್ಯ ದಲ್ಲಿ ಹೇಳಿದೆ. 


೪.೨೦.೧೯ ದೇವೇಂದ್ರ WANS ರಾಜರುಗಳ ಮುಂದೆ ಆಯಾಸ ದುಃಖ ಲಜ್ಜೆ 
ಮುಂತಾದುವನ್ನು ಪ್ರದರ್ಶಿಸುವುದು ಅಜ್ಞಜನ ಮೋಹನಕ್ಕಾಗಿ. ಇದು. 
ಬ್ರಹ್ಮತರ್ಕದಲ್ಲಿ. ಉಕ್ತವಾಗಿದೆ. ಯಷಿಗಳು ರಾಜರು ಪ್ರಾರಬ್ಧದಿಂದ 


ooo anging ಮರೆಯಾದಾಗ ದುಃಖ ಹೊಂದುತಾರೆ ಎಂದು 


ಪ್ರಕಾಶಸಂಹಿತೆ ಹೇಳಿದೆ. 


೪.೨೦.೨೦ "ಏಿಶ್ವಾತ್ಮ' ಎಂಬಲ್ಲಿ "ವಿಶ್ವ' ಎಂದರೆ ಪೂರ್ಣವಾದ ಗುಣ. "ಆತ್ಮ' 
ಎಂದರೆ ಶರೀರ. ಪೂರ್ಣಗುಣವೇ ಪರಮಾತ್ಮನ ಶರೀರ. DE DYE, 
ಪೂರ್ಣ ಎಂಬ ಅರ್ಥ ಅಭಿಧಾನಗ್ರಂಥದಲ್ಲಿ ಉಕ್ತವಾಗಿದೆ. 


೪.೨೦.೨೮ "ಸ್ವ ಏವ ಧಿಷ್ಟ್ಯೇ ಅಭಿರತಃ' ಎಂದರೆ ಸ್ವರಮಣ ಎಂದರ್ಥ. ಧಿಷ್ಟ್ಯ 
ದಡಿ res ಎಂದು ಅಭಿಧಾನಗ್ರ pe ಹೇಳಿದೆ. ಪೃಥುರಾಜ 
ಭಗವಂತನಲ್ಲಿ ಹೇಳಿಕೊಳ್ಳುತ್ತಾನೆ, ಅಲ್ಪನಾದ ನಾನಾಗಲಿ ಆ 
ಮಹಾಲಕ್ಷಿ ಯಾಗಲಿ ಮಾಡುವ ಸೇವೆಗಳನ್ನು ನೀನು ಕೇವಲ 
ಭಕವಾತ್ನಲ್ಯ ದಿಂದ ಸ ಸ್ವೀಕರಿಸುತ್ತಿರುವಾಗ ಗ ನಮ್ಮಿ್ಬರಲ್ಲಿ ಸ್ಪರ್ಧೆ ವೈಷಮ್ಯಗಳಿಗೆ 
ಎಲ್ಲಿ aes aces: 


೪.೨೦.೩೦ "ಅಥ' ಎಂದರೆ "ಇನ್ನೊಂದು ಕಾರಣವೂ ಇದೆ' ಎಂದರ್ಥ. "ಅತ ಏವ' 
ಎಂದರೆ ನಿನಗೆ ಸೇವಕರಲ್ಲಿ ವಾತ್ನಲ್ಕ ಇರುವುದರಿಂದ ಎಂದರ್ಥ. 


೪.೨೦.೩೭ ಎಲ್ಲ ಚೇತನರಲ್ಲಿ ಹರಿ ಇರುವನೆಂದು ಪೂಜಿಸಬೇಕು ಹೊರತು 
ಅವರೆಲ್ಲರೂ ಹರಿಯೇ ಎಂದಲ್ಲ ಮತ್ತು ಆ ಪೂಜೆಯನ್ನೂ ಹರಿಗೇ 
ಅರ್ಪಿಸಬೇಕು ಎಂದು ಪದ್ಧಪುರಾಣ ಹೇಳಿದೆ. 


ವಿಷಯಾನುಕ್ರಮಣಿಕೆ is 


೪.೨೧.೧೦ ದೇವತೆಗಳಿಗಿಂತ ಯಷಿಗಳೂ ರಾಜರೂ ಹೆಚ್ಚು ಶಕಿಶಾಲಿಗಳೆಂದು 
ಹೊಗಳುವುದುಂಟು. ಇದು ಮೋಹನಕ್ಕಾಗಿ. ಕೆಲವೆಡೆ ದೇವತೆಗಳ ವರಬಲ 
ಮುಂತಾದ ವಿಶೇಷಕಾರಣವೂ ಇರುವುದುಂಟು ಎಂದು ನಾರದೀಯ 
ಪುರಾಣ ಹೇಳಿದೆ. 


೪.೨೧.೨೬ ಕರ್ಮಾನುಸಾರ ಫಲ ನೀಡುವ ಭಗವಂತನಿದ್ದಾನೆ. ಅದರಿಂದಲೆ 


ಕರ್ಮದಿಂದ ಕೆಲವರು ಕಾಂತಿಯುಕರಾಗುತಾರೆ. ದೇವತೆಗಳೆಲ್ಲರೂ ಹೀಗೇ. 
ಮನುಷ್ಯರು ಕೆಲವರು ಮಾತ್ರ ಎಂದು ವರಾಹಪುರಾಣದಲ್ಲಿ ಹೇಳಿದೆ. 


೪.೨೧.೨೯ ಏಕಾತ್ಮ ಎಂದರೆ ಸರ್ವೋತ್ತಮನಾದ ಹರಿ. 'ಪ್ರಾಯೇಣ' ಎಂದರೆ 
ಏವಕಾರವಿಲ್ಲದಿದ್ದರೂ ವಿವಕ್ಷಿತವಾಗಿರುವ ಅವಧಾರಣ. ಅದರಿಂದ 
"ಪ್ರಾಯೇಣೈಕಾತ್ಮಹೇತುತಾ' ಎಂದರೆ "ಎಲ್ಲಕ್ಕೂ ಸರ್ವೋತ್ತಮನಾದ 
ಹರಿಯೇ ಕಾರಣ' ಎಂದರ್ಥ. 


೪.೨೧.೩೩ ಸಂಪದ್ಯತೇ ಎಂದರೆ ಲಭಿಸುತಾನೆ,. ಪರಮಾತ್ಮ ಎಂದರ್ಥ. 
೪.೨೧.೩೪ ಕರ್ಮಾನುಸಾರ ಭಗವಂತನೆ ಜನರಲ್ಲಿಪ್ರವೇಶಿಸಿ ತೇಜೋರೂಪದಿಂದ 


ವ್ಯಕ್ತನಾಗುತ್ತಾನೆ. ಹೀಗೆ ವಿಚಾರ ಮಾಡಿದಾಗ ಮಥನದಿಂದ ಅರಣಿಯಲ್ಲಿ 
ಅಗ್ನಿ ಪ್ರಾದುರ್ಭವಿಸುವಂತೆ ಭಗವಂತ ಕರ್ಮಫಲ ದಾತನೆಂದು ತಿಳಿದು 
ಬರುತ್ತಾನೆ. 


೪.೨೧.೩೭ ಇಂದ್ರನಿಗೆ ಸ್ವರ್ಗರಾಜ್ಯಲಕ್ಷ್ಮಿಯನ್ನು ನೀಡುವ ವಿಷ್ಣುವೂ 
ಬ್ರಾಹ್ಮಣಪ್ರಿಯನೆಂದು ಶ್ಲೋಕದ ಅಭಿಪ್ರಾಯ. ಇದು ಹರಿವಂಶವಚನಕ್ಕೆ 
ಅನುಗುಣವಾಗಿದೆ. 


೪.೨೧.೩೯ ಬ್ರಾಹ್ಮಣರ ಸೇವೆಯಿಂದ ಸಿಗುವ ಮೋಕ್ಷಸುಖಕ್ಕಿಂತ ಉತ್ತಮವಾದ 
ಸುಖ ದೇವತೆಗಳಿಗೂ ಕೂಡ ಸಂಸಾರದಲ್ಲಿಲ್ಲ 


೪.೨೧.೪೦ ಪರಮಹಂಸರು ವಿಚಾರ ಮಾಡುವ ವೇದದಿಂದ ಪ್ರತಿಪಾದ್ಯನಾದ 
ಭಗವಂತ "ಪಾರಮಹಂಸ್ಕವರ್ಯಗು' ಎನಿಸುತ್ತಾನೆ. 


೪.೨೧.೪೫ ವೇನನ ಶರೀರದಲ್ಲಿ ಆವಿಷ್ಠನಾದ ರಾಜಸಜೀವ ಅದೇ ಶರೀರದಲ್ಲಿ 
ಪೃಥುರಾಜನ ಜೊತೆಗಿದ್ದ ಪುಣ್ಯದಿಂದ ಜನಿಸಿದಾಗಲೆ ಸ್ವರ್ಗಪಡೆದ. ವೇನ 
ತಾನು ತಮಸ್ಸನ್ನೇ ಹೊಂದಿದ. ಅವನ ಶರೀರದಲ್ಲಿ ಆವಿಷ್ಠನಾಗಿದ್ದ ಸಾತ್ವಿಕ 
ಜೀವ ಪೃಥುರಾಜನಾಗಿ ಜನಿಸಿದ ಎಂದು ಬ್ರಹ್ಮಾಂಡಪುರಾಣದಲ್ಲಿ ಹೇಳಿದೆ. 


16 ಶ್ರೀಮದ್‌ಭಾಗವತತಾತ್ಪರ್ಯನಿರ್ಣಯ 


೪.೨೧.೪೮ ಪೃಥುರಾಜ ಭಗವಂತನಲ್ಲ ಅವನೊಳಗೆ ಭಗವಂತನ ಆವೇಶ. ಆ 
ಭಗವಂತನನ್ನೇ ಪ್ರಜೆಗಳು ಕೊಂಡಾಡಿದರು. ಏಕೆಂದರೆ "ಕ್ಷತ್ರಿಯರಲ್ಲಿ 
ಆವಿಷ್ಠನಾಗಿ ಬ್ರಾಹ್ಮಣರನ್ನು ಕಾಪಾಡುವಿ' ಎಂದು ಸ್ಪಷ್ಟವಾಗಿ ಕೊನೆಯಲ್ಲಿ 
ಹೇಳಿದ್ದಾರೆ. 

೪.೨೨.೯ ಬ್ರಹ್ಮಾದಿಗಳು ಸರ್ವಜ್ಞರಾದರೂ ಹರಿಯನ್ನು ತಿಳಿದಿಲ್ಲ ಎಂದರೆ ಪೂರ್ತಿ 
ತಿಳಿದಿಲ್ಲ ಎಂದು ಅಭಿಪ್ರಾಯ. ಹಾಗೇ ತಂತ್ರಸಾರದಲ್ಲಿ ಹೇಳಿದೆ. 


೪.೨೨.೨೦ ಪ್ರಾಯಶ್ಲಿತ್ರವೆಂಬ ಘರ್ಷಣದಿಂದ ತೊಲಗುತ್ತದೆಯಾದ್ದರಿಂದ ಕಷಾಯ 
ಎಂದರೆ ಪಾಪ. ಕಾಮ ಮತ್ತು ಕಷಾಯ ಎರಡೂ ಮನಸ್ಸಿನ ಮಲ. 


೪.೨೨.೨೧ ಭಕ್ತಿ ವೈರಾಗ್ಯಗಳೇ ಮುಖ್ಯವಾಗಿ ಮೋಕ್ಷಸಾಧನಗಳು. 


೪.೨೨.೨೬ ಜೀವೋಪಾಧಿಯು ಸ್ವರೂಪ ಬಾಹ್ಯವೆಂದು ಎರಡು ಬಗೆ. 
ಅಪರೋಕ್ಷದಿಂದ ಬಾಹ್ಯೋಪಾಧಿ ನಾಶವಾಗುತ್ತದೆ. ಸ್ವರೂಪೋ 
ಪಾಧಿಯೂ ನಾಶವಾದರೆ ಪ್ರತಿಬಿಂಬನಾದ ಜೀವನಿರಲು ಶಕ್ಯವಿಲ್ಲ. 
ಜೀವನಾಶ ಪುರುಷಾರ್ಥವಲ್ಲ ಜೀವನಾಶವನ್ನು ಮೋಕ್ಷ ಎನ್ನುವವರು 
ತಾಮಸರು ಎಂದು ಸ್ಕಂದಪುರಾಣ ಹೇಳಿದೆ. ಬ್ರಹ್ಮಾಂಡಪುರಾಣವೂ 


ಮೋಕ್ಷಧರ್ಮವೂ ಹಾಗೇ ಹೇಳಿದೆ. ಭಾಗವತದಲ್ಲಿ "ಅ ಬೀಜ ಹೃದಯಂ' 
ಎಂಬಲ್ಲಿ "ಅ' ಎಂಬುದು ವಿನಾರ್ಥಕವಾದ ಬೇರೆಯೇ ಒಂದು ಪದ. 
ಜೀವಸ್ವರೂಪೋಪಾಧಿ ಹೊರತಾಗಿ ಬಾಹ್ಯೋಪಾಧಿ ಮಾತ್ರ 
ಅಪರೋಕ್ಷದಿಂದ ಸುಟ್ಟುಹೋಗುತ್ತದೆ ಎಂದರ್ಥ. 


೪.೨೨.೩೦ ದುರ್ಜನರು ವಿಷಯಾಸಕರಾದ್ದರಿಂದ ಅವರ ಸಂಸರ್ಗದಿಂದ 
ವಿಷಯಾಸಕ್ತಿ ಅದರಿಂದ ಶಾಸ್ತ್ರದ ವಿಧಿ ನಿಷೇಧಗಳ OATS, 
ಭಗವದ್ಬಕ್ಷಿನಾಶ, ಮಿಥ್ಯಾಜ್ಞಾನೋತ್ಪತ್ತಿ ನರಕಪ್ರಾಪಿಗಳುಂಟಾಗುತವೆ. 
ವರಕ್ಷನನ್ನೂ ದುರ್ಜನಸಂಸರ್ಗ ದಾರಿ ತಪ್ಪಿಸುತ್ತದೆ ಎಂದು ಸಂದ ಪುರಾಣ 
ಹೇಳಿದೆ. 

೪.೨೨.೩೭ ಹರಿಯ ಇಚ್ಛೆಯಿಂದ ನಿರ್ಮಾಣವಾಗುವುದರಿಂದ ಜಗತ್ತು 
ಮನೋಮಾತ್ರವೆನಿಸಿದೆ. ವಾಸನಾ ಎಂದರೆ ಹರಿಯ ಮನಸ್ಸು ಅದರಲ್ಲಿ 
ಸ್ಲಿತವಾದ್ದರಿಂದ, ಜಗತ್ತು ವಾಸನಾಮಯ. ಹರಿಯ "ಅನೀಹಾ' ಎಂದರೆ 
ಸೃಷ್ಟಿಸಿತೀಚ್ಛೆಗೆ ವಿರುದ್ಧವಾದ ಸಂಹಾರೇಚ್ಛೆ. ಸಂಹಾರೇಚ್ಛೆ ಬಂದಾಗ 
ಜಗತ್ತಿಗೆ ಲಯ. ಸಂಹಾರೇಚ್ಛೆಯೇ ಮೋಕ್ಷಕ್ಕೂ ಕಾರಣವಾದ್ದರಿಂದ 
ಸಂಹಾರೇಚ್ಛೆಉಳ್ಳ ಹರಿಯೆ ಮುಕ್ತಪ್ರಾಪ್ಯ. ಹೀಗೆ ತಿಳಿಯುವ ಜ್ಞಾನಿ 


ವಿಷಯಾನುಕ್ರಮಣಿಕೆ 17 


ಹರಿಯ ಬಂಧಕಶಕ್ತಿಯನ್ನು ದೂರ ಮಾಡಿಕೊಂಡು ಹರಿಯ ಬಳಿ 
ಆನಂದಿಸುತಾನೆ. ಎಂದು ತಂತ್ರಸಾರದಲ್ಲಿ ಭಾಗವತದ ಎರಡೂ ಶ್ಲೋಕಗಳ 
ಅರ್ಥವಿವರಣಯೇ ಬಂದಿದೆ. 


೪.೨೨.೩೯ ಅನುವೃತ್ತಿಎಂದರೆ ಜೀವನ್ನುಕ್ತಿ ಎಂದು ಶಬ್ದನಿರ್ಣಯದಲ್ಲಿಉಕವಾಗಿದೆ. 

೪.೨೨.೪೦ ಎಲ್ಲಕ್ಕೂ ಅಸಿತ್ತಪ್ರದನಾದ್ದರಿಂದ ಎಲ್ಲೆಡೆ ವ್ಯಾಪನಾದ್ಧರಿಂದ ಎಲ್ಲಕ್ಕೂ 
ತತ್ವವೆನಿಸಿದ್ದಾನೆ ಹರಿ. ಸರ್ವಾಂತರ್ಯಾಮಿಯಾದ್ದರಿಂದ "ತತ್ವಮಸಿ', 
“ಸೋ5ಹಂ' DOWGO, ಅಂತರ್ಯಾಮಿಗಳಿಗೇ ಅಭೇದ ವಿವಕ್ಷಿತವಾಗಿದೆ. 
ಜೀವರೆಲ್ಲರೂ ಸ್ಥಾವರ ಜಂಗಮಗಳ ವರ್ಗಗಳಿಗೇ ಸೇರಿದವರು. ಅವರು 
ಹೃದಯದಲ್ಲಿ ಮಾತ್ರ ಇರುತಾರೆ. ನಾನಾ ದುಃಖ ಅನುಭವಿಸುತಾರೆ. 
ಎಲ್ಲರೊಳಗಿದ್ದು ಎಲ್ಲವನ್ನೂ ತಿಳಿಯುವವನು ಭಗವಂತ. 


೪.೨೨.೪೧ ಜಗತ್ತು ಬ್ರ BA, ರೂಪವೆಂದು ಅಜ್ಞರಿಗೆ ಭ್ರಾಂತಿ ಬಂದರೂ ಅದು 
ಹಗ್ಗದಲ್ಲಿ Tos ಭ್ರಾಂತಿಯಂತೆ ವಿವೇಕಿಗಳಿಗೆ ನಿರಸನವಾಗುತ್ತದೆ ಎಂದು 
ಜ್ಞಾನವಿವೇಕಗ್ರಂಥದಲ್ಲಿ ಹೇಳಿದೆ. "ಸರ್ವಂ ಖಲ್ವಿದಂ ಬ್ರಹ್ಮ' ಎನ್ನುವುದು 


ಭ್ರಾಂತಿಯೇ ಆದರೂ ಅದರಲ್ಲಿ ಬ್ರ ಹೃಮಿಥೈೆಯಲ್ಲ ಜಗತ್ತೂ ಮಿಥ್ಯೆಯಲ್ಲ. — 
ಬ್ರಹ್ಮನಲ್ಲಿ ಜಗತ್ತಿನ ಅಭೇದ ತೋರುವುದು ಮಿಥ್ಯೆ ಎಂದೂ 
ಜ್ಞಾನವಿವೇಕಗ್ರಂಥ ಹೇಳಿದೆ. ಮಾಯೆ ಎಂದರೆ ಜ್ಞಾನವೂ ಹೌದು, 
ಪ್ರಕೃತಿಯೂ ಹೌದು. ಆದರೆ ಜ್ಞಾನ ವಿಷ್ಣುವಿನ ಸ್ವರೂಪ. ಪ್ರಕೃತಿ 
ಶರೀರವಲ್ಲ. ಹೀಗೆ ತಿಳಿದವನಿಗೆ "ಜಗತ್ತು orbs {doz ವೆಂಬ ಭ್ರಮೆ 
ಬರಲಾರದು ಎಂದು ವರಾಹ ಪುರಾಣ ಹೇಳಿದೆ. ಹರಿಯ ಶರೀರ 
ಜ್ಞಾನಸ್ವರೂಪವಾದ್ದರಿಂದ ಅದನ್ನು ಪ್ರಾಕೃತವೆಂದು ಯೋಗಿಗಳು 
ಒಪ್ಪುವುದಿಲ್ಲ. ಆಯೋಗಿಗಳು: ಮಾತ್ರ ಹಾಗೆ ಒಪ್ಪುತಾರೆ ಎಂದು 
ಷಾಡ್ಗುಣ್ಯಗ್ರಂಥದಲ್ಲಿ ಹೇಳಿದೆ. 


೪.೨೨.೪೨ ಭಕ್ತರು ಹೆಚ್ಚಾಗಿ ಭಗವಂತನನ್ನೇ ಆಲೋಚಿಸುತ್ತಾರೆ. ಕೆಲವೊಮ್ಮೆ 
ವಿಷಯಾಸಕ್ತಿಯನ್ನೂ ತೋರುತ್ತಾರೆ. ಆದರೆ ಮೋಕ್ಷಮಾರ್ಗಕ್ಕೆ ವಿರೋಧಿ 
ಎಂದು ವಿಷಯಾಸಕ್ತಿಯನ್ನೇ ತೊರೆಯುತ್ತಾರೆ ಹೊರತು ಭಗವಂತನ 
ಭಕ್ತಿಯನ್ನು ತೊರೆಯಲಾರರು. 


೪.೨೨.೫೨ "ಮಹತಾಂ ಧುರ್ಯ' ಎಂದರೆ ಸ್ವಾ ಭಾವಿಕ ಜ್ಞಾನಭಕಾ ದಿಗುಣಗಳನ್ನು 
ಧರಿಸಿದವನೆಂದರ್ಥ. 


18 ಶ್ರೀಮದ್‌ಭಾಗವತತಾತ್ಪರ್ಯನಿರ್ಣಯ 


೪.೨೨.೬೪ ಪರಮಾತ್ಮ ತತ್ವಜ್ಞಾನವಿಷಯದಲ್ಲಿ ಪೃಥುರಾಜ ಸಾಕ್ಷಾತ್‌ ಹರಿಯಂತೆ 
ಎನ್ನುವುದು ಕಿಂಚಿತ್‌ ಸಾಮ್ಯವಿವಕ್ಷೆಯಿಂದ. ಏಕೆಂದರೆ ಪರಮಾತ್ಮನನ್ನು 
ಪರಮಾತ್ಮನೊಬ್ಬನೆ ಪೂರ್ತಿ ತಿಳಿಯಬಲ್ಲ ದೇವತೆಗಳಾಗಲಿ ಯಷಿಗಳಾಗಲಿ 
ಯಾರೂ ಪೂರ್ತಿ ತಿಳಿಯಲಾರರೆಂದು ಮೋಕ್ಷಧರ್ಮದಲ್ಲಿ ಹೇಳಿದೆ. 


೪.೨೨.೬೫ ಗುರುಹಿರಿಯರಲ್ಲಿ ಬ್ರಾಹ್ಮಣರಲ್ಲಿ ಭಕ್ತಿ ಪರೋಪಕಾರ, ವಿನಯ, 
ಕೀರ್ತಿಗಳಲ್ಲಿಪ್ಪಥುರಾಜ ಶ್ರೀರಾಮನಂತಿದ್ದಎಂದು ಬ್ರಹ್ಮಾಂಡ ಪುರಾಣದಲ್ಲಿ 
ಹೇಳಿದೆ. ಶ್ರೀರಾಮನಿಗೆ ಗುರುಹಿರಿಯರಿಲ್ಲ ದೇವರಿಲ್ಲ ಧರ್ಮವಿಲ್ಲ 
ಆದರೂ ಭಕ್ತಿಯನ್ನು ತೋರಿಸಿದ್ದಾನೆ. ಅದನ್ನು ಪೃಥುವಿನ ವಿಷಯದಲ್ಲಿ 
ದೃಷ್ಟಾಂತವಾಗಿ ಹೇಳಿದ್ದಾರೆ ಎಂದು ವರಾಹ ಪುರಾಣದಲ್ಲಿ ಹೇಳಿದೆ. 

೪.೨೩.೧೧ ಅಪರೋಕ್ಷಜ್ಞಾನಿಗೆ ಆ ಜ್ಞಾನ ಆಗಾಗ ಆವಿರ್ಭಾವ ತಿರೋಭಾವ 


ಹೊಂದುತ್ತದೆ. ತಿರೋಭಾವ ಹೊಂದಿದಾಗ ಆತ ಅಜ್ಞಾನಿ ಎಂದು ವ್ಯವಹಾರ 
ಎಂದು ತಂತ್ರಸಾರದಲ್ಲಿ ಹೇಳಿದೆ. 


೪.೨೩.೧೨ ಅಪರೋಕ್ಷಾನಂತರ ಜ್ಞಾನಿಗೆ ಸ್ವರೂಪಭೂತ ಜ್ಞಾನ | 
ಆವಿರ್ಭೂತವಾದಾಗ ನಿತ್ಯವಾದ ಆ ಜ್ಞಾನಕ್ಕೂ ನಶ್ವರವಾದ ಜಡ 


ಅಂತಃಕರಣಪರಿಣಾಮರೂಪವಾದ ಅಪರೋಕ್ಷಕ್ಕೂ ಬಹಳ 
ಅಂತರವಿರುವುದು ಅಪರೋಕ್ಷವಾಗಿ ಅವನಿಗೆ ಕಾಣುತದೆ. ಇದನ್ನೆ 
ಅಪರೋಕ್ಷದ ತ್ಯಾಗ ಎನ್ನುತ್ತಾರೆ. ಮತ್ತು ಸ್ವರೂಪಜ್ಞಾನದಿಂದಲೆ 
ಅನಾಯಾಸವಾಗಿ ಹರಿಕಥಾಶ್ರವಣಾದಿ ಪ್ರವೃತ್ತಿ ಮಾಡುವುದರಿಂದ ಜಡ 
ಅಪರೋಕ್ಷವನ್ನು ಅದಕ್ಕಾಗಿ ಬಳಸಿಕೊಳ್ಳದಿರುವುದೂ ತ್ಯಾಗವೆ ಎಂದು 
ಬ್ರಹ್ಮತರ್ಕ ಹೇಳಿದೆ. 


೪.೨೩.೧೩ "ಬ್ರಹ್ಮಭೂತ' ಎಂದರೆ ನಾನು ಪರಮಾತ್ಮನನ್ನೆ ಆಶ್ರಯಿಸಿ 
ಕೊಂಡಿರುವೆನೆಂಬ ಅನುಸಂಧಾನ ಉಳ್ಳವನು. 


೪.೨೩.೧೫ ಪೃಥುರಾಜ ಶರೀರತ್ಯಾಗ ಕಾಲದಲ್ಲಿ ಪೃಥಿವ್ಯಾದಿ ತತ್ವಗಳನ್ನು 
ಲಯಗೊಳಿಸಿದನೆಂದರೆ ಈ ತತ್ವಕ್ಕೆ ಈ ತತ್ವ ಕಾರಣ, ಅದರಿಂದ 
ಲಯಕಾಲದಲ್ಲಿ ಇದು ಇದರಲ್ಲಿ ಲಯ ಹೊಂದುತದೆ ಎಂದು 
ಧ್ಯಾನಿಸುವುದೆಂದರ್ಥ. ಲಕ್ಷ್ಮೀದೇವಿ ಹರಿಗೆ ನಿತ್ಯಾವಿಯೋಗಿನಿಯಾಗಿ 
ರುವುದರಿಂದ ಮಾಯೆ ಎಂದೂ ಅನುಶಯ ಎಂದೂ ಕರೆಸಿಕೊಳ್ಳುವಳು. 
ಅನುಶಯವೆನಿಸಿರುವ ಲಕ್ಷ್ಮಿಯಿಂದ ಸಂಸಾರಬಂಧನದಲ್ಲಿ ಬದ್ಧನಾದ 
ಪ್ರಯುಕ್ತ ಜೀವನು ಅನುಶಯಿ ಎನಿಸುತ್ತಾನೆ. ಸ್ವರೂಪ ಎಂದರೆ 


ವಿಷಯಾನುಕ್ರಮಣಿಕೆ 19 


ಸ್ವರೂಪಭೂತವಾದ ಶರೀರ ಉಳ್ಳ ಹರಿ ಎಂದು ಭಾಗವತತಂತ್ರದಲ್ಲಿ 
ಉಕ್ತವಾಗಿದೆ. 


೪.೨೩.೨೫ ಅರ್ಚಿದೇವಿಯನ್ನು BA, ಎಂದು ದೇವತಾಸ್ತ್ರೀಯರು ಕೊಂಡಾಡಿದರು. 
ಜ್ಞಾನಭಕ್ತಾದಿ ಸ್ವಯೋಗ್ಯಗುಣಪೂರ್ಣರಾಗಿದ್ದು ಫಲಾಪೇಕ್ಷೆಯಿಲ್ಲದೆ 
ಕರ್ತವ್ಯಕರ್ಮ ಮಾಡುವವರು, ಗುಣಕರ್ಮಗಳೆಂಬ ಧನಸಂಪ ಪತುಳ್ಳವರು 
ಧನ್ನರೆನಿಸುತ್ತಾರೆ ಎಂದು ಶಬ್ದನಿರ್ಣಯದಲ್ಲಿ ಹೇಳಿದೆ. 


೪.೨೪.೧೧ ಶುಕೀ ಎಂಬ ರಾಜಕುಮಾರಿ ವಿವಾಹ ಹೋಮದಲ್ಲಿ ಅಗ್ಗಿಪ್ರದಕ್ಷಿಣೆ 
ಮಾಡುವಾಗ ಅಗ್ನಿ ಅವಳನ್ನು ಬಯಸಿ ಅಪಹರಿಸಿ ಅದ್ಭಶ್ಯನಾದನೆಂದು 
ಬ್ರಹ್ನಪುರಾಣದಲ್ಲಿ ಹೇಳಿದೆ. 


೪.೨೪.೨೯ ಯಜುಯೋಗಿಗಳು ನೂರು ಜನ್ಮ ಸಾಧನೆ ಮಾಡಿ ಅಂದರೆ 
ತೊಂಬೊತೊಂಬತ್ತು ಜನ್ನಸಾಧನೆ ಮಾಡಿ ಬ್ರಹ್ಮಪದವಿ ಹೊಂದಿ ಲಕ್ಷ್ಮಿಯನ್ನು 
ಹೊಂದಿ ಅವಳ 'ಅನುಜ್ಞೆಯಿಂದ ವಾಸುದೇವನನ್ನು ಹೊಂದುತಾರೆ, 


ಮಾಡಿ ದ ರುದ್ರ ಬು ಹೂಡಿದೆ ದಿ ಮುಕ್ತರಾಗುತ್ತಾರೆ. aod KREG 
ಇಪ್ಪತ್ತು ಬ್ರಹ್ಮಕಲ್ಪಕಾಲ, ಸೂರ್ಯ ಚಂದ್ರಾದಿ ದೇವತೆಗಳು ಹತ್ತು 


ಬ್ರಹ್ಮಕಲ್ಪಕಾಲ ಸಾಧನೆಯಿಂದ ಅವರ ಪದವಿ ಹೊಂದಿ ಮುಕರಾಗುತಾರೆ 
ಎಂದು ಷಾಡ್ಗುಣ್ಯಗ್ರಂಥದಲ್ಲಿ ಹೇಳಿದೆ. 


೪.೨೪.೩೦ ರುದ್ರದೇವರು ತಾವು ಅನಾದಿಕಾಲದಿಂದ ವಿಷ್ಣುಭಕ್ತರಾದ್ದರಿಂದ ಅವರಿಗೆ 
ವಿಷ್ಣುಭಕರಾದ ಪ್ರಚೇತಸರು ಪ್ರಿಯರೆನಿಸಿದರೆಂದು ರುದ್ರದೇವರು 
ಹೇಳಿದರು. 

೪.೨೪.೩೩ ಶ್ರೀಹರಿ ABE eB, ರನಾದ್ದರಿಂದ ಸರ್ವಾಂತರ್ಯಾಮಿತ್ವಪ್ಪ ಶ್ರಯುಕವೇ 


ಸರ್ವಶಬ್ದದಿಂದ ಕರೆಿಕೊಳ್ಳುತ್ತಾನೆ ಹೊರತು ಸರ್ವಸ ಸರೂಪನೆಂದಲ್ಲ ಎಂದು 
ಬ್ರಹ್ಮತರ್ಕದಲ್ಲಿ ಉಕವಾಗಿದೆ. 


೪.೨೪.೫೫ ಇಂದ್ರಾದಿದೇವತೆಗಳಿಗೆ ಸ್ವರ್ಗಸಾಮ್ರಾಜ್ಯ ಸಿಗುವುದಕ್ಕೂ ವಿಷ್ಣು 
ಭಕ್ತಿಯೇ ಕಾರಣ. 


೪.೨೪.೫೯ ಭಕರು ಪರಮಾತ್ಮನ ಪಾದಗಳಿಂದ ಜನಿಸಿದ ಶಾಸ್ತ್ರಜಲದಲ್ಲಿಯೂ 
ಗಂಗಾಜಲದಲ್ಲಿಯೂ ಮಜ್ಜನ ಮಾಡುವರು. 


20 ಶ್ರೀಮದ್‌ಭಾಗವತತಾತ್ಪರ್ಯನಿರ್ಣಯ 


೪.೨೪.೬೧ ಶ್ರೀಹರಿ ಪ್ರಪಂಚದಲ್ಲಿದ್ದರೂ ಅಜ್ಜರಿಗೆ ಕಾಣಿಸಿಕೊಳ್ಳುವುದಿಲ್ಲ, 


೪.೨೪.೬೨ ರಾತ್ರಿ ಎಂದರೆ ಅಜ್ಞಾನ, ದಿವಾ, ಹಗಲೆಂದರೆ ಯಥಾರ್ಥಜ್ಞಾನ ಎಂದು 
ಶಬ್ದನಿರ್ಣಯದಲ್ಲಿ ಹೇಳಿದೆ. ಜೀವಜಡಗಳಿಂದ ಪರಮಾತ್ಮನಿಗೆ ಭೇದವನ್ನು 
ತಿಳಿಯುವುದು ಮೋಕ್ಷಸಾಧನವಾದ ಯಥಾರ್ಥಜ್ಞಾನವೆಂದು 
ಷಾಡ್ಗುಣ್ಯಗ್ರಂಥದಲ್ಲಿ ಹೇಳಿದೆ. ಅದರಿಂದ "ಸದಿವ'ರೆಂದರೆ ಯಥಾರ್ಥ 
ಜ್ಞಾನಿಗಳು. ಭೇದಜ್ಞಾನ ಸದಿವರಲ್ಲಿ ಮಾತ್ರ ಕಂಡುಬರುವುದರಿಂದ ಅದು 
ಯಥಾರ್ಥಜ್ಞಾನವೇ ಆಗಿದೆ. 


೪.೨೪.೬೩ ಜೀವರ ಜಡಶರೀರ ಜೀವರ ವಶವಲ್ಲದ್ದರಿಂದ ನಿಯಾಮಕ 
ಭಗವಂತನೊಬ್ಬನಿರಲೇಬೇಕೆಂದು ಸಿದ್ಧವಾಗುತ್ತದೆ. 


೪.೨೪.೬೪ ಮಹಾಲಕ್ಷ್ಮಿಗೆ ಲಯಕಾಲದಲ್ಲಿಸ್ವಾಪವೆಂದರೆ ಸ್ವತಂತ್ರನಾದ ಹರಿಯನ್ನು 
ಸೇರಿದ್ದು ಸೃಷ್ಟಿಕಾರ್ಯ ಮಾಡದಿರುವುದು ಮತ್ತು ವಿಶೇಷವಾಗಿ ಹರಿಯಲ್ಲಿ 
ರಮಿಸುವುದು ಹೊರತು ಅಜ್ಞಾನಕಾರ್ಯವಾದ ನಿದ್ರೆ ಜ್ಞಾನಸ್ವರೂಪಳಿಗೆ 
ಕೂಡುವುದಿಲ್ಲ ಎಂದು ಸತ್ಯಸಂಹಿತೆಯಲ್ಲಿ ಹೇಳಿದೆ. 


೪.೨೪.೬೫ "ಘ'ಶಬ್ದ ಅವಧಾರಣಾರ್ಥಕ. ಅದರಿಂದ "ಸಾರಘ' ಎಂದರೆ 
ಸಾರಮಾತ್ರ ಎಂದು ಶಬ್ದನಿರ್ಣಯದಲ್ಲಿ ಹೇಳಿದೆ. 


೪.೨೪.೬೮ ಉಪಪತ್ತಿಯ ಅಪೇಕ್ಷೆ ಇಲ್ಲದೆ ಅಂದರೆ ಲೌಕಿಕ ಫಲಪ್ರಾಪ್ತಿಯ ಅಪೇಕ್ಷೆ 
ಇಲ್ಲದೆ ಸ್ವಾಭಾವಿಕವಾಗಿಯೆ ಮನುಗಳು ಭಗವಂತನ ಪಾದಸೇವೆ 
ಮಾಡುತ್ತಾರೆ. 


೪.೨೪.೬೯ ಪ್ರತಿದಿನ ಜೀವ ಸುಷುಪ್ತಿಯಲ್ಲಿ ಪ್ರಾಜ್ಞನನ್ನು ಆಲಿಂಗಿಸಿ ಎಲ್ಲ 
ದುಃಖಗಳನ್ನು ಮರೆಯುತ್ತಾನೆ. ಆದರೂ ಆ ಪರಮಾತ್ಮನನ್ನು ಅವನು 
ಕಾಣುವನೆ? ಇಲ್ಲ, ಪರಮಾತೃಜ್ಞಾನ ದುರ್ಲಭ. 


೪.೨೫.೩ ಕರ್ಮವನ್ನು ತಪ್ಪಾಗಿ ಮಾಡಿದರೆ ನರಕ. ಸರಿಯಾಗಿ ಮಾಡಿದರೆ ಅದು 
ಜ್ಞಾನೋತ್ಪತಿಗೆ ಸಹಕಾರಿಯಾಗುತ್ತದೆ. ಅಂಥ ಕರ್ಮವನ್ನು ಶಾಸ್ತ್ರದಲ್ಲಿ 
ನಿಂದಿಸುವುದು, ಸರಿಯಾಗಿ ಮಾಡುವುದು ಕಷ್ಟಎಂಬ ಅಭಿಪ್ರಾಯದಿಂದ. 
ಕರ್ಮಫಲವಾದ ಸ್ವರ್ಗಾದಿಗಳು ಮೋಕ್ಷಕ್ಕೆ ಹೋಲಿಸಿದರೆ ಅಲ್ಪ ತುಚ್ಛವೆಂಬ 
ಅಭಿಪ್ರಾಯದಿಂದಲೂ ಕರ್ಮವನ್ನು ನಿಂದಿಸುತ್ತಾರೆ. "ವೈದಿಕ ಯಜ್ಞಕರ್ಮ 
ಹಿಂಸಾಮಯವಾದ್ದರಿಂದ ಅಧರ್ಮವೆ'ಂದು ಅಜ್ಞರು ತಿಳಿಯಲಿ ಎನ್ನುವ 
ಉದ್ದೇಶವೂ ಇದೆ ಎಂದು ಬ್ರಹ್ಮಾಂಡಪುರಾಣದಲ್ಲಿ ಹೇಳಿದೆ. 


> 
[el 
w 


ವಷಯಾನುಕ್ರಮಣಿಕೆ 21 


೪.೨೫.೧೦ ಮುಕ್ತಿಯೋಗ್ಯಜೀವರಿಗೆ ಚತುರ್ಮುಖ ಅಭಿಮಾನಿ, ನಿತ್ಯಸಂಸಾರಿ 
ಜೀವರಿಗೆ ಪುರಂಜನ ಅಭಿಮಾನಿ, ಅವನು ರಾಜ. ಚಿ ಪುತ್ರ. 
ತಮೋಯೋಗ್ಯ ಜೀವರಿಗೆ ಕಲಿ ಅಭಿಮಾನಿ. ಅದರಿಂದ ಪುರಂಜನನ ಕಥೆ 
ಹೆಚ್ಚಾಗಿ ಜೀವ ಸಂಸಾರದ ಕಥೆಯಂತೆಯೇ ಇರುತ್ತದೆ. ಅದರಿಂದ ನಾರದರು 
ಪುರಂಜನಕಥೆಯ ಮೂಲಕ ಸಂಸಾರವನ್ನು ಪ್ರಾಚೀನಬರ್ಹಿರಾಜನಿಗೆ 
ವರ್ಣಿಸಿದರು ಎಂದು ತಂತ್ರಭಾಗವತದಲ್ಲಿ ಉಕ್ತವಾಗಿದೆ. 


೪.೨೫.೨೦ ಪುರಂಜನರಾಜನ ರಾಣಿ ಮುಂತಾದವರು ನಿತ್ಯಸಂಸಾರಿ ಜೀವರ 
ಬುಧ್ಯಾದಿಗಳಿಗೆ ಅಭಿಮಾನಿಗಳು. ಗಾಯತ್ರೀಮುಂತಾದವರು ಮುಕ್ತಿಯೋಗ್ಯ 
ಜೀವರ ಬುದ್ಧ್ಯಾದಿಗಳಿಗೆ ಅಭಿಮಾನಿಗಳು. ಅಲಕ್ಷ್ಮಿದ್ವಾಪರಾದಿಗಳು ತಮೋ 
ಯೋಗ್ಯರ ಬುದ್ಧ್ಯಾದಿಗಳಿಗೆ ಅಭಿಮಾನಿಗಳು ಎಂದೂ ತಂತ್ರಭಾಗವತದಲ್ಲಿ 
ಹೇಳಿದೆ. 


೪.೨೫.೫೧ ಬಲಗಿವಿಯ ಮಾರ್ಗದಿಂದ ಜೀವ ದೇವಲೋಕವನ್ನೂ ಎಡಗಿವಿಯ 
ಮಾರ್ಗದಿಂದ ಪಿತ್ಠಲೋಕವನ್ನೂ ಹೊಂದುತಾನೆ ಎಂದು ಪ್ರವೃತ್ತಿತಂತ್ರ 


ಗ್ರಂಥದಲ್ಲಿ Bess. 


೪.೨೬.೬ ರಾಜ ಲೋಕೋಪಕಾರಕ್ಕಾಗಿ, ತನಗೆ ಮಾಂಸಕ್ಕಾಗಿ ಬೇಕಾದುದಕ್ಕಿಂತಲೂ 
ಹೆಚ್ಚು ಮೃಗಗಳನ್ನು ಕೊಲ್ಲಬಹುದು. ಅದು ಹಿಂಸೆಯಾದರೂ ದೋಷವಿಲ್ಲ, 
ಮತ್ತು ಅಪರೋಕ್ಷಜ್ಞಾನಿಯಾಗಿದ್ದರೆ ಇಂಥ ಯಾವ ನಿಷಿದ್ದಕರ್ಮದಿಂದಲೂ 
ಲೇಪವಾಗುವುದಿಲ್ಲ ಎಂದು ಅಧ್ಯಾತ್ಮಗ್ರಂಥದಲ್ಲಿ ಹೇಳಿದೆ. 


9.52.98 ಲೋಕವಿರುದ್ಧವಾದರೂ ಶಾಸ್ತ್ರವಿಹಿತವಾಗಿದ್ದರೆ ಮಾಡಬೇಕು. 
ಶಾಸ್ತವಿಹಿತವಾಗಿದ್ದು ಲೋಕಸಮ್ಮತವಾಗಿದ್ದರೆ ಬೇರೇನು ಹೇಳಬೇಕು? ಆದರೆ 
ಲೋಕವಿರುದ್ದವೆಂದು ಶಾಸ್ತ್ರವಿಹಿತವನ್ನು ಬಿಟ್ಟರೆ ನರಕ. ಶಾಸ್ತ್ರದಿರುದ್ಧವೆಂದು 
ಲೌಕಿಕವನ್ನು ಪ ಪರಿತೃಜಿಸಿದರೆ ಸ್ವರ್ಗ ಎಂದಕ ಪದ್ಧಪು ರಾಣದಲ್ಲಿ ಹೇಳಿದೆ. 


೪.೨೮.೪೦ ಸ್ವಪ್ನಾವಸ್ಥೆಯಲ್ಲಿ ಜೀವ ಅಸ್ವತಂತ್ರ ಎನ್ನುವುದು ಪ್ರಸಿದ್ಧ. ಆಗ ಜೀವನಿಗೆ 
ಸ್ವಪ್ನವನ್ನು ಪರಮಾತ್ಮನೇ ತೋರಿಸಬೇಕು ಎಂದ ಮೇಲೆ ಜೀವನಿಗಿಂತ 
BOARS ಬೇರೆ ಎನ್ನುವುದು ಸಿದ್ಧವಾಗುತ್ತದೆ. ಇದು ವರಾಹ ಪುರಾಣದಲ್ಲಿ 


೪.೨೮.೫೭ ಇಂದ್ರಿಯಸಂಗ್ರಹವೆಂದರೆ ಇಂದ್ರಿಯಗಳನ್ನು ತುಂಬಿಕೊಂಡಿರುವ 
ಇಂದ್ರಿಯಗೋಲಕಗಳು. 


22 ಶ್ರೀಮದ್‌ಭಾಗವತತಾತ್ಪರ್ಯನಿರ್ಣಯ 


೪.೨೮.೬೨ ಪರಮಾತ್ಮ ಜೀವನನ್ನು "ನಾನೇ ನೀನು' ಎಂದು ಹೇಳುವುದು 
ಅಭೇದಾಭಿಪ್ರಾಯದಿಂದಲ್ಲ ಜೀವನಿಗೆ ಅಸ್ಥಿತ್ವವನ್ನು ನೀಡುವವನು ಹರಿ. 
ಮತ್ತು ಇಬ್ಬರಿಗೂ ಸಾದೃಶ್ಯವಿದೆ ಎನ್ನುವ ಅಭಿಪ್ರಾಯದಿಂದ. 


೪.೨೯.೨೦ ದೂರದಿಂದ ಕಂಡಾಗ ಸುಂದರ. ಹತ್ತಿರದಲ್ಲಿ ಅದೇ ದುಃಖಕರ. 
ಅದರಿಂದ ವಿಷಯಸುಖವನ್ನು ಮೃಗತೃಷ್ಟೆಯಂತೆ ಎನ್ನುತ್ತಾರೆ ಎಂದು 
ಶಬ್ದನಿರ್ಣಯದಲ್ಲಿ ಹೇಳಿದೆ. 


೪೨೯.೩೩ ಸಂಸಾರದುಃಖಕ್ಕೆ ಸಂಸಾರದಲ್ಲಿ ಪರಿಹಾರವಿಲ್ಲ, ಏಕೆಂದರೆ ಆ 
ಪರಿಹಾರದಲ್ಲಿಯೂ ದುಃಖವಿದೆ. 


೪.೨೯.೩೫ ಸ್ವಪ್ನದಲ್ಲಿ ಕಾಣುವ ಪದಾರ್ಥ ಸತ್ಯವಾದರೂ ಅವುಗಳಲ್ಲಿ ' 
ಜಾಗರಪದಾರ್ಥದ ಭೇದ ಜ್ಞಾನವಿರುವುದಿಲ್ಲ ಹಾಗೇ ಸಂಸಾರದಲ್ಲಿ 
ದೇಹಾದಿಗಳು ಸತ್ಯವಾದರೂ ಆತ್ಮನಲ್ಲಿ ಶರೀರಾದಿಗಳ ಭೇದಜ್ಞಾನ 
ಸ್ಫುಟವಾಗಿರುವುದಿಲ್ಲ. ಅದರಿಂದ ಸಂಸಾರಕ್ಕೆ ಸ್ವಪ್ನಸಾಮ್ಯವನ್ನು ಹೇಳುತ್ತಾರೆ. 
ಎನ್ನುತ್ತದೆ ಷಾಡ್ಗುಣ್ಯವೆಂಬ ಗ್ರಂಥ. 


೪.೨೯.೪೩ ಪ್ರಜಾಪತಿ ಪತಿ ಎಂಬ ಶಬ್ದವು ರೂಢಿಯಿಂದ ಚತುರ್ಮುಖ ಬ್ರಹ್ಮನನ್ನು 
ಹೇಳುತ್ತದೆ ಎಂದು ಶಬ್ದನಿರ್ಣಯದಲ್ಲಿ ಹೇಳಿದೆ. 


೪.೨೯.೪೬ ಮಂತ್ರಗಳಲ್ಲಿ ಬರುವ ವರ್ಣನೆಯಿಂದ ಪರಮಾತ್ಮನನ್ನು ತಿಳಿಯ 
ಬಹುದು. ಆದರೆ ಪರಮಾತ್ಮಸ್ವರೂಪ ಲೋಕವಿಲಕ್ಷಣವಾದ್ದರಿಂದ 
ಅನುಭವಾರೂಢವಾಗುವುದಿಲ್ಲ ಹರಿ ಪ್ರಸನ್ನನಾದರೆ ಮಾತ್ರ ಅವನ ಬಗ್ಗೆ 
ವೇದವು ಹೇಳುವುದು ಅನುಭವಾರೂಢವಾದೀತು. ಧ್ಯಾನದಿಂದ 
ಸಾಕ್ಷಾತ್ಕರಿಸಿದಾಗ ಚೆನ್ನಾಗಿಯೇ ಅನುಭವಾರೂಢವಾಗುತ್ತದೆ ಎಂದು ವರಾಹ 
ಪುರಾಣದಲ್ಲಿ ಹೇಳಿದೆ. 


೪.೨೯.೪೯ ಅನುಭವಾರೂಢವಾಗಬಲ್ಲ ಪರಮಾತ್ಮಸ್ವರೂಪಜ್ಞಾನವನ್ನು 
ವೇದದಿಂದಲೆ ಪಡೆಯುವ ಆವಶ್ಯಕತೆ ದೇವತೆಗಳಿಗೆ ಇರುವುದಿಲ್ಲ ಅವರು 
ತಮ್ಮ ಪ್ರತಿಭೆಯಿಂದಲೂ ಅಂಥ ಜ್ಞಾನ ಪಡೆಯಲು ಶಕ್ತರು. ಅದರಿಂದ 
ಅವರು "ತ್ಯಕ್ಕವೇದ'ರೆನಿಸುತ್ತಾರೆ. ಆದರೆ ದೇವತೆಗಳು ಅನಾದಿಕಾಲದಿಂದ 
ಹೆಚ್ಚಾಗಿ ವೈದಿಕರೆ. ಕೆಲವೊಮ್ಮೆ ತ್ಯಕವೇದರಾಗುತ್ತಾರೆ. ಚತುರ್ಮುಖ 
ಬ್ರಹ್ಮನೊಬ್ಬನೆ ಅನಾದಿಕಾಲದಿಂದಲೂ ವೈದಿಕನೂ ತ್ಯಕ್ತವೇದನೂ 
ಆಗಿರುತಾನೆ. ಅಂದರೆ ವೇದದಿಂದಲೂ ಪ್ರತಿಭೆಯಿಂದಲೂ ಅನುಭವಾ 
ರೂಢವಾದ ಜ್ಞಾನ ಪಡೆದಿರುತಾನೆ ಎಂದು ಮಹಾಸಂಹಿತೆಯಲ್ಲಿ 


» 
m 


ವಿಷಯಾನುಕ್ರಮಣಿಕೆ 23 


ಉಕವಾಗಿದೆ. ವೇದಾನುಸಾರವಾಗಿ ತತ್ವಚಿಂತನೆ ಮಾಡುವವನು ವೈದಿಕ, 
ಯಾರ ಪ್ರತಿಭೆಗೆ ಅನುಗುಣವಾಗಿ ವೇದವು ತತ್ವವನ್ನು ಹೇಳುವುದೋ 
ಅವನು ತ್ಯಕವೇದ. (ಈ ಅರ್ಥದಲ್ಲಿಯೂ ಚತುರ್ಮುಖನೊಬ್ಬನೆ 
ವೈದಿಕನೂ ತ್ಯಕ್ಷವೇದನೂ ಆಗಿದ್ದಾನೆ.) ಎಂದು ಷಾಡ್ಗುಣ್ಯದಲ್ಲಿ ಹೇಳಿದೆ... 


ಲ ೨೯.೫೭ ಚಿತ್ತಿ ಎಂದರೆ ಬುದ್ಧಿ ಚಿತ್ತ ಎಂದರೆ ಸ್ಥರಣೆಗೆ ಕಾರಣವಾದ ಮನಸ್ಸು 
ಎಂದು ಶಬ್ದನಿರ್ಣಯದಲ್ಲಿ ಹೇಳಿದೆ. 


೪.೨೯.೭೬ ಲಿಂಗಶರೀರವು ಪ್ರಾಣಇಂದ್ರಿಯಅಂತಃಕರಣ ಈ ಮೂರರ 
ಸೇರುವಿಕೆಯಿಂದಾಗಿದೆ. ಅದರಿಂದ ತ್ರಿವೃತ್‌ ಎನಿಸುವುದು. ಪ್ರಾಣಗಳು 
ಕರ್ಮೆಂದ್ರಿಯಗಳು ಜ್ಞಾನೇಂದ್ರಿಯಗಳೆಲ್ಲ ಐದೈದಾಗಿರುವುದರಿಂದ 
ಪಂಚವಿಧವೆಂದೂ ಲಿಂಗಶರೀರ ಕರೆಸಿಕೊಳ್ಳುವುದು. ಮನಸ್ಸೂ ಸೇರಿ 
ಹದಿನಾರಾಗುವುದರಿಂದ ಷೋಡಶಕವೆಂದೂ ಕರೆಸಿಕೊಳ್ಳುವುದು ಎಂದು 
ಬ್ರಹ್ಮಪುರಾಣದಲ್ಲಿ ಹೇಳಿದೆ. 


೪.೨೯.೮೨ ನಾನು ದೇಹಾದಿಗಳಿಗಿಂತ ಬೇರೆ, ಚಿನ್ನಯನಾಗಿದ್ದೇನೆ ಎಂದು ಸ್ಫುಟವಾಗಿ 


ಸದಾ ಇರುವ ಅನುಭವ ಮತ್ತುಅಪರೋಕ್ಷಾನಂತರದ ಗಾಢವಾದ ವಿಷ್ಣುಭಕ್ತಿ 
ಇವುಗಳಿಂದ ಬೇಗನೆ ಮುಕ್ತಿ ಎಂದು ಹರಿವಂಶದಲ್ಲಿ ಹೇಳಿದೆ. 


೪.೨೯.೮೩ ವಿಷಯಭೋಗಪದಾರ್ಥ ಅನಿತ್ಯ, ಪರಮಪುರುಷಾರ್ಥಕ್ಕೆ 
ಅನುಪಯುಕವೂ ಹೌದು. ಅದರಿಂದ ಸ್ವಪ್ಪತುಲ್ಯ ಎಂದು ವಿಷ್ಣುಸಂಹಿತೆಯಲ್ಲಿ 
ಹೇಳಿದೆ. ಅತೀತ ವರ್ತಮಾನ ಭವಿಷ್ಯದ ಎಲ್ಲಪದಾರ್ಥಗಳೂ ಸ್ವಪ್ನದಂತೆ 
ಅನಿತ್ಯ. ಹಾಗಿದ್ದರೂ, ಸುಷುಪ್ತಿಯಂತೆ ಎನ್ನುವುದುಂಟು. ಏಕೆಂದರೆ ಸ್ಪಪ್ಪವನ್ನು 
ಹೇಳುವ ಶಬ್ದಸುಷುಪ್ತಿಯನ್ನೂ ಹೇಳುತ್ತದೆ. ಹಾಗೇ ಸುಷುಪಿಯನ್ನು ಹೇಳುವ 
ಶಬ್ದ ಸ್ವಪ್ನವನ್ನೂ ಹೇಳುತ್ತದೆ ಎಂದು ಶಬ್ದನಿರ್ಣಯದಲ್ಲಿ ಹೇಳಿದೆ. 
"ರಹಸ್ಯ'ಶಬ್ದ ಬ್ರಹ್ಮವಾಚಕವೆಂದೂ ಶಬ್ದನಿರ್ಣಯದಲ್ಲಿ ಹೇಳಿದೆ. 


೪.೩೦.೩ ಶರೀರದಲ್ಲಿ ವ್ಯಕೆನಾಗುವುದರಿಂದ ಜೀವನೂ, ಶರೀರವನ್ನು 
ಸೃಷ್ಟಿಮಾಡುವುದರಿಂದ ಪರಮಾತ್ಮನೂ ಪುರಂಜನರೆನಿಸುತಾರೆ. ಪರಮಾತ್ಮ 
ಜೀವರ ಶರೀರದಲ್ಲಿ ವ್ಯಕ್ತನಾಗುವುದರಿಂದಲೂ ಪುರಂಜನನೆನಿಸುತಾನೆ 
ಎಂದು ತಂತ್ರಭಾಗವತದಲ್ಲಿ ಹೇಳಿದೆ. 


೪.೩೦.೧೭ ಹನ್ನೆರಡು ಲಕ್ಷ ವರ್ಷಕಾಲ ಪ್ರಚೇತಸರು ಭೂಮಿಯನ್ನು ಆಳಿದರೆಂದು 
ಬ್ರಹ್ಮಾಂಡಪುರಾಣ ಹೇಳಿದೆ. 


24 ಶ್ರೀಮದ್‌ ಭಾಗವತತಾತರ್ಯನಿರ್ಣಯ 


೪.೩೦.೨೦ ಸೂಕ್ಷ್ಮಮನಸಿನಿಂದ ಜ್ಞಾನಿಗಳು ಭಗವಂತನನ್ನು ತಿಳಿಯುತ್ತಾರೆ, 
ಮಾತಿನಿಂದ ಹೇಳಲು ಶಕರಾಗುವುದಿಲ್ಲ ಎಂದು ಭಾರತದಲ್ಲಿ ಹೇಳಿದೆ. 


೪.೩೦.೨೩ ಹರಿಯಲ್ಲಿ ಚೆನ್ನಾಗಿ ನೆಲೆ ನಿಲ್ಲದ ಮನಸಿನವರಿಗೆ ಹರಿಯಂತೆ ಇನ್ನೊಬ್ಬರೂ 
ಸ್ವತಂತ್ರರಿರಬಹುದೆನಿಸುತ್ತದೆ. ಹರಿಯಲ್ಲಿನೆಲೆನಿಲ್ಲುವ ಮನಸಿನವರಿಗೆ ಹಾಗೆ 
ಅನಿಸುವುದಿಲ್ಲ ಸತ್ವಾದಿಗುಣಗಳನ್ನೂ ಬ್ರಹ್ಮವಿಷ್ಣುಮಹೇಶ್ವರರೂಪಗಳನ್ನೂ 
ಹರಿ ಸದಾ ಧರಿಸುತಾನೆ. ಆ ಮೂರೂ ರೂಪಗಳು ಸತ್ವಾದಿಗುಣ 
ರಹಿತವಾಗಿವೆ ಚಿನ್ನಯವಾಗಿವೆ. ಅವುಗಳಲ್ಲಿ ಎರಡು ರೂಪಗಳು ಸದಾ 
ಬ್ರಹ್ಮರುದ್ರರಲ್ಲಿರುತ್ತವೆ. ವಿಷ್ಣುರೂಪ ಒಂದು ವೈಕುಂಠದಲ್ಲಿರುತ್ತದೆ ಎಂದು 
ಪ್ರವೃತ್ತಸಂಹಿತೆಯಲ್ಲಿ ಹೇಳಿದೆ. 

೪.೩೦.೨೪ ಭಕ್ತರ ಪಾಪವನ್ನು ಪರಿಹರಿಸುವುದರಿಂದ ಹರಿ ಎಂದೂ, 
ಜ್ಞಾನರೂಪನಾದ್ದರಿಂದ ಮೇಧಾ ಎಂದೂ ಕರೆಸಿಕೊಳ್ಳುವುದರಿಂದ ಹರಿ 
ಹರಿಮೇಧನೆನಿಸುತ್ತಾನೆ. ಹರಿ ವಿಶುದ್ಧನಾಗಿದ್ದಾನೆ ಮತ್ತು ಸತ್ವನಾಗಿದ್ದಾನೆ, 
ಅದರಿಂದ ವಿಶುದ್ಧಸತ್ವ. ಸತ್ವನೆಂದರೆ ಸರ್ವಗುಣಸ್ವರೂಪನೆಂದರ್ಥ. 


೪.೩೧.೨ ಬ್ರಹ್ಮಸತ್ರವೆಂದರೆ ಸನ್ಯಾಸವೆಂದು ಅಭಿಧಾನಗ್ರಂಥ ಹೇಳಿದೆ. 
ಸರ್ವಾಂತರ್ಯಾಮಿಯ ವಿಷಯದಲ್ಲಿ ಹೆಚ್ಚಿನ ಜ್ಞಾನಸಾಧನೆಯಾಗುವುದು 
ಸನ್ಯಾಸಾಶ್ರಮದಲ್ಲಿ, ಅದರಿಂದ ಅದು ಸರ್ವಭೂತಾತ್ಮಮೇಧ ಎನಿಸುತ್ತದೆ. 
ಇದು ಷಾಡ್ಗುಣ್ಯ ಎಂಬ ಗ್ರಂಥದಲ್ಲಿ ಉಕ್ತವಾಗಿದೆ. 


೪.೩೧.೧೩ ಎಲ್ಲ ಶ್ರೇಯಃ ಸಾಧನೆಗಳಿಗೂ ಕೊನೆಯಲ್ಲಿ ಉದ್ದಿಷ್ಟವಾಗುವ ಫಲ 
ಪರಮಾತ್ಮಪ್ರಾಪ್ತಿಯೆ. ಅವನೆ ಕೊನೆಯ ಅವಧಿ. 


೪.೩೧.೧೬ ಶರೀರವು ನಾನಲ್ಲಎಂದು ಸ್ಫುಟವಾಗಿ ಕಾಣದಿರುವುದು ದ್ರವ್ಯಭ್ರಮ. 
ನಾನು ಸ್ವತಂತ್ರಕರ್ತ ಎನ್ನುವುದು ಕ್ರಿಯಾಭ್ರಮ. ಇಂದ್ರಿಯಗಳು ನನ್ನ 
ಅಧೀನವೆನ್ನುವುದು ಕಾರಕಭ್ರಮ. ಪಂಚಪ್ರಾಣಗಳೂ ಇಂದ್ರಿಯಗಳೂ 
ಎಚ್ಚೆತ್ತು ಪರಮಾತ್ಮಸಾಕ್ಷಾತ್ಕಾರಕ್ಕೆ ಯತ್ನಿಸಿದಾಗಲೆ ಈ ಭ್ರಮಗಳು ಕರಗಿ 
ಹೋಗುತ್ತವೆ ಎಂದು ಅಧ್ಯಾತ್ಮಗ್ರಂಥದಲ್ಲಿ ಹೇಳಿದೆ. 

೪.೩೧.೧೮ ವಿಷ್ಣು ಒಬ್ಬನೇ ಪೂರ್ಣ ಎಂಬ ಭಾವವೇ ಆತ್ಮೈಕಭಾವ ಎಂದು 
ಸತ್ಯಸಂಹಿತೆಯಲ್ಲಿ ಉಕ್ತವಾಗಿದೆ. 


೪.೩೧.೧೯ ಸಂಕಲ್ಪ ವಿಕಲ್ಪಗಳು ವಿಷ್ಣುವಿನ ಅನುಗ್ರಹವಲ್ಲದೆ ಜೀವರಿಗೆ 
ಉಂಟಾಗುವುದಿಲ್ಲ. ಅದರಿಂದ ಅವನು ನಿರಸ್ತಸಂಕಲ್ಪವಿಕಲ್ಪನೆನಿಸುತಾನೆ. 


ವಿಷಯಾನುಕ್ರಮಣಿಕೆ 25 


ಸಮರಿಲ್ಲದ ಪ್ರಯುಕ್ತ ಅದ್ವಯನೆನಿಸುತಾನೆ ಎಂದು ತಂತ್ರಭಾಗವತದಲ್ಲಿ 
ಹೇಳಿದೆ. 

೪.೩೧.೨೨ ಹರಿಪೂಜೆಗೆ ವಿನಿಯೋಗವಾಗದೆ ಮದಕ್ಕೆ ಕಾರಣವಾಗುವ 
ಧನವಿಲ್ಲದವರು, ಪರಮಾತ್ಮನನ್ನೇ Besos ae 
"ಅಧನಾತೃಧನ' ರೆನಿಸುತಾರೆ. 


೪.೩೧.೨೩ ಲಕ್ಷ್ಮಿ ಯನ್ನೂ ದೇವತೆಗಳನ್ನೂ ಶ್ರೀಹರಿ ತನ್ನ ಭಕರೆಂದೇ ಆದರಿಸುತಾನೆ 
ಹೊರತು ತನ್ನ ಸುಖಕ್ಕಾಗಿ ಅಲ್ಲ. 


೪.೩೧.೨೬ ವಿಷ್ಣು ಸರ್ವೋತ್ತಮನಾದ್ದರಿಂದ "ಮಾಯ' ಎನಿಸುತಾನೆ ಎಂದು 
ವ್ಯೋಮಸಂಹಿತೆಯಲ್ಲಿ ಹೇಳಿದೆ. ದೇವತೆಗಳು ಮತ್ತು ಅತ್ಯುತ್ತಮರಾದ 


ಮುನಿಗಳು ಹೊರತು ಇನ್ನಾರೂ ಶಿಂಶುಮಾರರೂಪಿ ಹರಿಯ ಮಂದಿರವನ್ನು 
ಪ್ರವೇಶಿಸಲಾರರು ಎಂದು ಮತ್ಯ್ಯಪುರಾಣದಲ್ಲಿ ಉಕ್ತವಾಗಿದೆ. 


kk 


ಓಂ ಶ್ರೀಮದ್ಭನುಮದ್‌ಭೀಮಮಧ್ವಾಂತರ್ಗತ- 
ರಾಮಕೃಷ್ಣವೇದವ್ಯಾಸಾತ್ಮಕಲಕ್ಷ್ಮೀಹಯಗ್ರೀವಾಯ ನಮಃ 


ಭಗವದ್‌ಬಾದರಾಯಣಪ್ರಣೇತಂ 
ಶ್ರೀಮದ್‌ಭಾಗವತಮಹಾಪುರಾಣಮ್‌ 
ಚತುರ್ಥಸ್ಕಂಧಃ 


ಅಥ ಪ್ರಥಮೋತಧ್ಯಾಯಃ 
ಓಂ ನಮೋ ಭಗವತೇ ವಾಸುದೇವಾಯ ಓಂ 
ಹರಿಃ ಓಂ I 
ಮೈತ್ರೇಯ ಉವಾಚ 
ಮನೋಸ್ತು ಶತರೂಪಾಯಾಂ ತಿಸ್ರಃ ಕನ್ಯಾಶ್ಚ ಜಜ್ಞಿರೇ | 
ಆಕೂತಿರ್ದೇವಹೂತಿಶ್ಚ ಪ್ರಸೂತಿರಿತಿ ವಿಶ್ರುತಾಃ non 


ಆಕೂತಿಂ ರುಚಯೇ ಪ್ರಾದಾದಪಿ ಭ್ರಾತ್ಮಮತೀಂ ನೃಪಃ । 
ಪುತ್ರಿಕಾಧರ್ಮಮಾಶ್ರಿತ್ಯ ಶತರೂಪಾನುಮೋದಿತಃ ॥1 ೨ ॥ 


ಪ್ರಜಾಪತಿಃ ಸ ಭಗವಾನ್‌ ರುಚಿಸಸ್ಯಾಮಜೀಜನತ್‌ | 
ಮಿಥುನಂ ಬ್ರಹ್ಮವರ್ಚಸ್ಟೀ ಪರಮೇಣ ಸಮಾಧಿನಾ Hou 


ಯಸಯೋಃ ಪುರುಷಃ ಸಾಕ್ಷಾದ್‌ ವಿಷ್ಣುರ್ಯಜ್ಞಸ್ಸರೂಪದಧ್ಭಕ್‌ 
ಯಾ ಸ್ತ್ರೀ ಸಾ ದಕ್ಷಿಣಾ ಭೂತೇರಂಶಭೂತಾ5ನಪಾಯಿನೀ ॥೪॥ 


2 ಶ್ರೀಮದ್ಭಾಗವತ 


ಆನಿನ್ಯೇ ಸ್ವಗೃಹಂ ಪುತ್ಯಾಃ 
ಪುತ್ರಂ ವಿತತರೋಚಿಷಮ್‌ | 
ಸ್ವಾಯಂಭುವೋ ಮುದಾ ಯುಕ್ತೋ 
ರುಚಿರ್ಜಗ್ರಾಹ ದಕ್ಷಿಣಾಮ್‌ 11 ೫ ॥ 


ತಾಂ ಕಾಮಯಾನಾಂ ಭಗವಾ- 
ನುವಾಹ ಯಜುಷಾಂ ಪತಿಃ | 
ತುಷ್ಟಾಯಾಂ ತೋಷಮಾಪನ್ನೋ5- 
ಜನಯದ್‌ a ea ನ್‌ | ೬ || 
ತೋಷಃ ಪ್ರತೋಷಃ ಸಂತೋಷೋ ಭದ್ರ: ಶಾಂತಿರಿಡಸ್ತತಿಃ | 
ಇದ್ದು ಕವಿರ್ವಿಭುಃ DH: ಸುದೇವೋ ರೋಚನೋ ದ್ವಿಷಟ್‌ ॥ ೭॥ 


ತುಷಿತಾ ನಾಮ ತೇ ದೇವಾ ಆಸನ್‌ ಸ್ವಾಯಂಭುವಾಂತರೇ [ 


೨ ಯಷ 33 è ೮ ॥ 
ಪ್ರಿಯವ್ರತೋತಾನಪಾದೌ ಮನುಪುತೌ ಮಹೌಜಸ್‌ | | 
ಯತುತ್ರಪೌತ್ರನಪ್ಪೃಣಾಮನುವೃತ್ತು ತದಂತರಮ್‌ ne wl 
ದೇವಹೂತಿಮದಾತ್‌ ತಾತ ಕರ್ದಮಾಯಾತ್ಮಜಾಂ ಮನುಃ | 
ತತ್ತಂಬಂಧಿ ಶ್ರುತಪ್ರಾಯಂ ಭವತಾ ಗದತೋ ಮಮ ॥ 00, II 


ದಕ್ಷಾಯ ಬ್ರಹ್ನಪುತ್ರಾಯ 
ಪ್ರಸೂತಿಂ ಭಗವಾನ್‌ ಮನುಃ । 
ಪ್ರಾಯಚ್ಛದ್‌ ಯತೃತಃ ಸರ್ಗ- 
ಸ್ವಿಬೋಕ್ಕಾಂ ವಿತತೋ ಮಹಾನ್‌ ॥ ೧೧ ॥ 


ಯಾಃ ಕರ್ದಮಸುತಾಃ ಪ್ರೋಕ್ತಾ ನವ ಬ್ರಹ್ಮರ್ಷಿಪತ್ನಯಃ | 
ತಾಸಾಂ ಪ್ರಸೂತಿಪ್ರಸರಂ ಪ್ರೋಚ್ಯಮಾನಂ ನಿಬೋಧ ಮೇ॥ OD ॥ 
ಪತ್ನೀ ಮರೀಚೇಸ್ತು ಕಲಾ 
ಸುಷುವೇ ಕರ್ದಮಾತ್ಮಜಾ l 


ಚತುರ್ಥಸ್ಕಂಧ-ಅಧ್ಯಾಯ-1 


ಕಶ್ಯಪಂ ಪೂರ್ಣಿಮಾನಂ ಚ 
ಯಯೋರಾಪೂರಿತಂ ಜಗತ್‌ I ೧೩ 


ಪೂರ್ಣಿಮಾತಸೂತ ವಿರಜಂ 
ವಿಶ್ವಗಾಂ ಚ ಪರಂತಪ । ಕಿ 
ದೇವಕುಲ್ಯಾ ಹರೇಃ ಪಾದ- 
ಶೌಚಾದ್‌ ಯಾ€ಭೂತ್‌ ಸರಿದ್‌ ದಿವ  ॥ ೧೪ 


ಅತ್ರೇಃ ಪತ್ನ RARD È ತ್ರೀನ್‌ ಜಜ್ಞೇ ಸುಯಶಸಃ ಸುತಾನ್‌ | 


ದತಂ ae ಸಂ ಸೋಮಮಾತ್ಮೇಶಬ್ರ ಹೃಸಂಭವಾನ್‌ 11 ೧೫ 


ವಿದುರ ಉವಾಚ 
ಅತ್ರೇರ್ಗ್ಗಹೇ ಸುರಶ್ರೇಷ್ಠಾಃ ಸ್ಥಿತಂತೋತ್ಸತಿಹೇತವಃ | 


ಕಿಂಸ್ಥಿಚಿಕೀರ್ಷವೋ ಜಾತಾ ಏತದಾಖ್ಯಾಹಿ ಮೇ ಗುರೋ ॥ ೧೬ 


ಮೈತ್ರೆ ೀಯ ಉವಾಚ 
ಬ್ರಹ್ಮಣಾ ಚೋದಿತಃ ಸೃಷ್ಟಾವತ್ರಿಬ ರ್ಬ್ರಹ್ಮವಿದಾಂ ವರಃ । 
ಸಹ "ಪತ್ನ್ಯಾ ಯಯಾ ಯಕ್ಷಂ ಕುಲಾದಿ, ೦ ತಪಸಿ ಸ್ಥಿತಃ 11 ೧೭ 


ತಸ್ಮಿನ್‌ ಪ್ರಸೂನಸ್ತಬಕಪಲಾಶಾಶೋಕಕಾನನೇ | 
ವಾರ್ಭಿಃ ಸ್ರವದ್ಧಿರುದ್ಭುಷ್ಟೇ ನಿರ್ವಿಂಧ್ಯಾಯಾಃ ಸಮಂತತಃ ॥ ೧೮ 


ಪ್ರಾಣಾಯಾಮೇನ ಸಂಯಮ್ಯ ಮನೋ ವರ್ಷಶತಂ ಮುನಿಃ | 
ಅತಿಷ್ಠದೇಕಪಾದೇನ ನಿರ್ದ್ವಂದ್ವೋ5ನಿಲಭೋಜನಃ W ೧೯ 


ಶರಣಂ ತಂ ಪ್ರಪದ್ಯೇ5ನಹಂ ಯ ಏವ ಜಗದೀಶ್ವರಃ | 
ಪ್ರಜಾಮಾತ್ಮಸಮಾಂ ಮಹ್ಯಂ ಪ್ರಯಚ್ಛತ್ಪಿಶಿ ಚಿಂತಯನ್‌ ॥ ೨೦ 


ತಪ್ಯಮಾನಂ ತ್ರಿಭುವನಂ ಪ್ರಾಣಾಯಾಮೈದಿತಾಗ್ನಿನಾ | 
ನಿರ್ಗತೇನ ಮುನೇರ್ಮೂರ್ಧ್ವಃ ಸಮೀಕ್ಷ್ಯ ಪ್ರಭವಸ್ತಯಃ ॥ ೨೧ 


4 ಶ್ರೀಮದ್ಭಾಗವತ 


ಅಪ್ಪರೋಮುನಿಗಂಧರ್ವಸಿದ್ಧವಿದ್ಯಾಧರೋರಗೈಃ l 


ವಿತಾಯಮಾನಯಶಸಸದಾಶ್ರಮಪದಂ ಯಯುಃ I ೨೨ ॥ 
ತತ್ತಾ ್ರಿದುರ್ಭಾವಸಂಯೋಗವಿದ್ಯೋತಿತಮನಾ ಮುನಿಃ । 
ಉತಿಷ್ಠನ್ನೇಕಪಾದೇನ Base ವಿಬುಧರ್ಷಭಾನ್‌ HW ೨೩ I 
ಪ್ರಣಮ್ಯ ದಂಡವದ್‌ ಭೂಮಾವುಪತಸ್ನೇನರ್ಹಣಾಂಜಲಿ: | 

ವೃಷಹಂಸ ಸಸುಪರ್ಣಸ್ಥಾನ್‌ ಸ್ವೈ:ಸ್ಟೈಶ್ಚಿಹ್ಸೈಶ್ಚ ಚಿಹ್ದಿತಾನ್‌ || ೨೪ ॥ 


ಕೃಪಾವಲೋಕವಿಲಸದ್ವದನೇನೋಪಲಂಭಿತಾನ್‌ | 


ತಚ್ಛೋಚಿಷಾ ಪ್ರತಿಹತೇ ನಿಮೀಲ್ಯ ಮುನಿರಕ್ಷಿಣೀ i ೨೫ ॥ 

ಚೇತಸತ್ರೃವಣಂ ಯುಂಜನ್ನನಾವೀತ್‌ ಸಂಹತಾಂಜಲಿಃ । 

BB ಯಾ ಸೂಕಯಾ ವಾಚಾ ಸರ್ವಲೋಕಗರೀಯಸಃ I ೨೬ I 
ಅತ್ರಿರುವಾಚ 


ವಿಶ್ವೋದ್ಭವಸ್ಥಿತಿಲಯೇಷು ವಿಭಜ್ಯಮಾನೈ- 
ರ್ಮಾಯಾಗುಣೈರನುಗುಣಂ ಪ್ರ ಗೃಹೀತದೇಹಾಃ I 
ಬ್ರಹ್ಮದಿಷ್ಯುಗಿರಿಶಾ: ಪ ಪ ಶ್ರಣತೋ ಸ್ವ ಹಂ ವ- 
ಸೇಭ್ಯಃ ಕ ಏವ ಭವತಾಂ ಸ್ವಿದಿಹೋಪ ಪಹೂತಃ i ೨೭:॥ 


ಏಕೋ ಮಯೇಹ ಭಗವಾನ್‌ ವಿಬುಧಪ್ರಧಾನ- 
ಶ್ಲಿಶ್ರೀಕೃತಃ ಪ್ರಜನನಾಯ ಕಥಂ ನು ಯೂಯಮ್‌ | 
ಅತಾ ಿಗತಾಸನುಭ್ಯತಾಂ ಮನಸೋ ಪಿ ದೂರಾ 
ಬ್ರೂತ ಪ್ರಸೀದತ ಮಹಾನಿಹ ವಿಸ್ಮಯೋ ಮೇ ॥ ೨೮ ॥ 


ಮೈತ್ರೇಯ ಉವಾಚ 
ಇತಿ ತಸ್ಯ ವಚಃ ಶ್ರುತ್ವಾ ತ್ರಯಸ್ತೇ ವಿಬುಧರ್ಷಭಾಃ | 
ಪ್ರತ್ಯೂಚುಃ Bs obo ವಾಚಾ ಪ್ರಹೆಸ್ಯ ತಮೃಷಿಂ ಪ್ರಭೋ ॥ ೨೯ ॥ 


ಚಯುರ್ಥಸ್ಥಂಧ-ಅಧ್ಯಾಯ-1 


ದೇವಾ ಊಚುಃ 
ಯಥಾ ಕೃತಸ್ಪೇ ಸಂಕಲ್ಲೋ 
ಭಾವ್ಯಂ ತೇನೈವ ನಾನ್ಯಥಾ | 
ಸತ್‌ಸಂಕಲ್ಪಸ್ಯ ವೈ ಬ್ರಹ್ಮನ್‌ T 
ಯದ್‌ ವೈ ಧ್ಯಾಯಸಿ ತೇ ವಯಮ್‌ ೩೦ 
ಅಥಾಸ್ಥದಂಶಭೂತಾಸ್ಟೇ ಆತ್ಮಜಾ ಲೋಕವಿಶ್ರುತಾಃ | 
ಭವಿತಾರೋsಂಗ ಭದ್ರಂ ತೇ ವಿತರಿಷ್ಯಂತಿ ತೇ ಯಶಃ ॥ ೩೧ 


ಏವಂ ಕಾಮವರಂ ದತ್ವಾ ಪ್ರತಿಜಗ್ಯುಃ ಸುರೇಶ್ವರಾಃ | 
ಸಭಾಜಿತಾಸಯೋಃ ಸಮ್ಯಗ್‌ ದಂಪತ್ಯೋರ್ಮಿಷತೋಸತಃ ॥ ೩೨ 


ಸೋಮೋತಭೂದ್‌ ಬ್ರಹ್ಮಣೋಶಂಶೇನ 


ದತ್ತೋ ವಿಷ್ಣೋಸ್ತು ಯೋಗವಿತ್‌ । 
ದುರ್ವಾಸಾಃ ಶಂಕರಸ್ಯಾಂಶೋ 

ನಿಬೋಧಾಂಗಿರಸಃ ಪ್ರಜಾಃ || ೩೩ 
ಶ್ರದ್ಧಾ SONA: ಪತ್ನೀ ಚತಸ್ರೋ5ಸೂತ ಕನ್ಯಕಾಃ । 
ಸಿನೀವಾಲೀ ಕುಹೂ ರಾಕಾ ಚತುರ್ಥ್ಯನುಮತಿಸಥಾ Il ೩೪ 
ತತ್ತುತ್ತಾವಪರಾವಾಸಾಂ ಖ್ಯಾತ್‌ ಸ್ನಾರೋಚಿಷಾಂತರೇ | 
ಉಚಥ್ಯೋ ಭಗವಾನ್‌ ಸಾಕ್ಷಾದ್‌ WAS ಬೃಹಸ್ಪತಿಃ ॥ ೩೫ 
ಪುಲಸೊ ಕೀ 5ಜನಯತ್‌ ಪತ್ನಾ ಕಮಗಸ್ಯ್ಯಂ ಚ ಹವಿರ್ಭುಜಿ । 
ಸೋನನ್ಯಜನ್ಮನಿ ದಭ್ರೋತಗ್ನಿರ್ದಿಶ್ರವಾಶ್ಚ ಮಹಾತಪಾಃ ॥ ೩೬ 
ತಸ್ಯ ಯಕ್ಷಪತಿರ್ದೇವಃ ಕುಬೇರಸ್ಸಿಳಿಬಿಳಾಸುತಃ | 
ರಾವಣಃ ಕುಂಭಕರ್ಣಶ್ಚ ತಥಾ ನ್ಯಸ್ಕಾಂ ವಿಭೀಷಣಃ ॥ ೩೭ 
ಪುಲಹಸ್ಯ ಗತಿರ್ಭಾರ್ಯಾ ತ್ರೀನಸೂತ ಸತೀ ಸುತಾನ್‌ | 
ಕರ್ಮಶ್ರೇಷ್ಠಂ ವರೀಯಾಂಸಂ ಸಹಿಷ್ಣುಂ ಚ ಮಹಾಮತೇ ॥ ೩೮ 


6 ಶ್ರೀಮದ್ಭಾಗವತ 
ಕ್ರತೋರಪಿ ಕ್ರಿಯಾ ಭಾರ್ಯಾ ವಾಲಖಿಲ್ಯಾನಸೂಯತ | 

MACH” ಷಷ್ಟಿಸಹಸ್ರಾಣಿ ಜ್ವಲತೋ ಬ್ರಹ್ಮತೇಜಸಾ Wace il 
ಊರ್ಜಾಯಾಂ ಜಜ್ಞಿರೇ ಪುತ್ರಾ ವಸಿಷ್ಠಸ್ಯ ಪರಂತಪ | 
ಚಿತ್ರಕೇತುಪ್ರಧಾನಾಸ್ತೇ ಸಪ್ತ ಬ್ರಹ್ಮರ್ಹಯೋತಕಮಲಾಃ M YO ॥ 
ಚಿತ್ರಕೇತುಃ ಸುರೋಚಿಶ್ಚ ವಿರಜೋ ಮಿತ್ರ ಏವ ಚ | 

ಉದ್ಧಣೋ ವಸುಭ್ಛತೃಶ್ವ ದ್ಯುಮಾನ್‌ ಶಕ್ತ್ಯಾದಯೋ ಪರೇ ॥ ೪೧ ॥ 


ಶಾಂತಿಸ್ತೃಥರ್ವಣಃ ಪತ್ನೀ ಲೇಭೇ ಪುತ್ರಂ ಧ್ವತವ್ರತಮ್‌ | 
ದಧ್ಯಂಚಮಶ್ಚಶಿರಸಂ ಭಗೋರ್ವಂಶಂ ನಿಬೋಧ ಮೇ Il ೪೨ ॥ 


4, 


ಭೃಗುಃ ಖ್ಯಾತ್ಕಾಂ ಮಹಾಭಾಗಃ ಪತ್ನ್ಯಾಂ ಪುತ್ರಾನಜೀಜನತ್‌ | 


ಧಾತಾರಂ ಚ ವಿಧಾತಾರಂ ಶ್ರಿಯಂ ಚ ಭಗವತ್ತರಾಮ್‌ ॥ ೪೩ ॥ 


ಆಯತಿಂ ನಿಯತಿಂ ಚೈವ ಸುತೇ ಮೇರುಸಯೋರದಾತ್‌ | 
ತಾಭ್ಯಾಂ ತಯೋರಭವತಾಂ ಮೃಕಂಡುಃ ಪ್ರಾಣ ಏವ ಚ ॥ ೪೪ Il 


ಮಾರ್ಕಂಡೇಯೋ ಮೃಕಂಡೋಸ್ತು ಪ್ರಾಣಾದ್‌ ವೇದಶಿರಾ ಮುನಿಃ | 
ಕವಿಶ್ಚ ಭಾರ್ಗವೋ ಯಸ್ಕ ಭಗವಾನುಶನಾಃ ಸುತಃ ॥ ೪೫ ॥ 


ನವೈತೇ ಮುನಯಃ ಕತರ್ಲೋಕಾನ್‌ ಸರ್ಗೈರಭಾವಯನ್‌ I 
ಏಷ ಕರ್ದಮದಾಹಿತ್ರಸಂತಾನಃ ಕಥಿತಸವ OT 


Bross ಶ್ರದ್ದ್ಧಧಾನಸ್ಯ ಸದ್ಯಃ ಪಾಪಹರಃ ಪರಃ | 
ಪ್ರಸೂತಿಂ ಮಾನವೀಂ ದಕ್ಷ ಉಪಯೇಮೇ ಹ್ಯಜಾತ್ಮಜಃ ॥ ೪೭ ॥ 


ತಸ್ಕಾಂ ಸ ಸರ್ಜ ದುಹಿತ್ವ ಃ ಹೋಡಶಾಮಲಲೋಚನಾಃ | 
ತ್ರಯೋದಶಾದಾದ್‌ ಧರ್ಮಾಯ ತಥೈಕಾಮಗ್ಗಯೇ ವಿಭುಃ॥ ೪೮ ॥ 


ಪಿತ್ವಭ್ಯ ಏಕಾಂ ಯುಕೇಭ್ಯೋ ಭವಾಯ್ಕೆಕಾಂ ಭವಚ್ಛಿದೇ I ೪೯ ॥ 


ಚಯುರ್ಥಸ್ಕಂಧ-ಅಧ್ಯಾಯ-1 7 


ಶ್ರದ್ಧಾ ಮೈತ್ರೀ ದಯಾ ಶಾಂತಿಸುಷ್ಠಿ; ಪುಷ್ಟಿ ಕ್ರಿಯೋನ್ನತಿಃ | 
ಬುದ್ಧಿರ್ಮೀಧಾ ತಿತಿಕ್ಷಾ ಹಿ ಹ್ರೀರ್ಮೂರ್ತಿರ್ಧರ್ಮಸ್ಯ ಪತ್ನಯಃ l 


ಶ್ರದ್ಧಾನಸೂತ ಶುಭಂ ಮೈತ್ರೀ ಪ್ರಸಾವಮಭಯಂ ಸ 1 ೫೦ ॥ 


Q 


ಶಾಂತಿಃ ಸುಖಂ ಮುದಂ DA; ಸ್ಥಯಂ ಪುಷ್ಟಿರಸೂಯತ ತ 
ಯೋಗಂ ಕಿ ಕ್ರಿಯೋನ್ನತಿರ್ದರ್ಹಮರ್ಥಂ ಬುದ್ದಿರಸೂಯತ ॥ ೫೧ ॥ 


ಮೇಧಾ FBO ತಿತಿಕ್ಷಾ ಚ ಕ್ಷೇಮಂ ಹ್ರೀಃ ಪ್ರಶ್ರಯಂ ಶ್ರುತಮ್‌ | 


ಅಲ 
ಮೂರ್ತಿ ಸರ್ವಗುಣೋತ್ಪತ್ತೀ ನರನಾರಾಯಣಾವೃಷೀ I ೫೨ I 


'ಯಯೋರ್ಜನ್ಮನ್ಯದೋ ಜತ್‌ ಸುನಿರ್ವತಮ್‌ | 
ಮನಾಂಸಿ ಕಕುಭೋ ವಾತಾಃ ಪ್ರಸೇದುಃ ಸರಿತೋ ಇಬ್ಬಯ: I ೫೩ l 


ದಿವ ವಾದ ಲತ ತೂರ್ಯಾಣಿ ಹೆ ತು ಕುನುಮವಷ ಯಃ | ps 

ಶೆ 3 ಲಟ 
ಮುನಯಸುಷ್ಟುವುಸುಷ್ಟಾ ಜಗುರ್ಗಂಧರ್ವಕಿನ್ನರಾಃ u ೫೪ I 
ನೃತ್ಯಂತಿ AX 2 ಸ್ವಿಯೋ ದೇವ್ಯೋ ಹ್ಯಾಸೀತ್‌ ಪರಮಮಂಗಳಮ್‌ | 
ನೀ ಬ್ರಹ್ಮಾ ಹ್ಲಾದಯಃ ಸರ್ವೇ ಉಪತಸ್ಯುರಭಿಷ್ಯವೈಃ I ೫೫ H 


ದೇವಾ ಊಚುಃ 
ಯೋ ಮಾಯಯಾ ವಿರಚಿತಂ ನಿಜಯಾ 5 ತತ್ಮನೀದಂ 
ಖೇ ರೂಪಭೇದಮಿವ ತತ್ವತಿಚಕೃಣಾಯ | 
ಏತೇನ ಧರ್ಮಸದನೇ ಖಷಿಮೂರ್ತಿನಾನದ್ಯ 
ಪ್ರಾದುಶ್ಚಕಾರ ಪುರುಷಾಯ ನಮಃ ಪರಸ್ಕೈ I ೫೬ ॥ 


ಸೋನಯಂ ಸ್ಥಿತಿವೃತಿಕರೋಪಶಮಾಯ ಸೃಷ್ಟಾನ್‌ 

AS ES ನಃ ಸುರಗಣಾನನುಮೇಯತತ್ತ್ಯ] 
ದೃಶ್ಯಾದದಭ್ರಕರುಣೇನ ವಿಲೋಕನೇನ 

ಯಚ್ಛಿ ೇನಿಕೇತಮಮಲಂ ಕ್ಷಿಪತಾ5ರವಿಂದಮ್‌ ॥ ೫೭ ॥ 


8 


ಏವಂ ಸುರಗಣ್ಯೆಸಾತ ಭಗವಂತಾವಭಿಷ್ಟುತೌ | 


ಶ್ರೀಮದ್ಭಾಗವತ 


ಲಬ್ಧಾವಲೋಕೈರ್ಯಯತುರರ್ಚಿತ್‌ೌ ಗಂಧಮಾದನಮ್‌ ॥ BO ॥ 
ತಾವಿಮ್‌ೌ ವೈ ಭಗವತೋ ಹರೇರಂಶಾವಿಹಾಗತ್‌ | 
ಭಾರವ್ಯಯಾಯ ಚ ಭುವಃ ಕೃಷ್ಣೌ ಯದುಕುರೂದ್ವಹೌ್‌ ॥ ೫೯ ॥ 
ಸ್ವಾಹಾ 5ಭಿಮಾನಿನಶ್ಚಾಗೇರಾತ್ಮಜಾಂಸ್ಟ್ರೀನಜೀಜನತ್‌ | 

ಪಾವಕಃ ಪವಮಾನಶ್ಚ ಶುಚಿರಿತ್ಯಗ್ನಯಸ್ವ್ರಯಃ I ೬೦॥ 
ತೇಭ್ಯೋತಗ್ಗಯಃ ಸಮಭವಂಶ್ಲತ್ತಾಧಿಂಶಚ್ಚ ಪಂಚ ಚ | 

ತ ಏವೈಕೋನಪಂಚಾಶತ್‌ ಸಾಕಂ ಪಿತೃಪಿತಾಮಹೈಃ || ೬೧ ॥ 
ವೈತಾನಿಕೇ ಕರ್ಮಣಿ ಯನ್ನಾಮಭಿರ್ಬ್ರಹ್ಮವಾದಿಭಿಃ | 

ಆಗ್ನೇಯ್ಯ ಇಷ್ಟಯೋ ಯತ್ರ ನಿರುಪ್ಯಂತೇತಗ್ಗಯಸ್ತುತೇ ॥ ೬೨ ॥ 
SAMOS ಬರ್ಹಿಷದಃ ಸೋಮ್ಯಾಃ ಪಿತರ ಆಜ್ಯಪಾಃ | 

ನಾಗ್ಗಯೋ $ನಗ್ಗಯಸ್ಟೇಷಾಂ ಪತ್ನೀ ದಾಕ್ಷಾಯಣೀ ಸ್ವಧಾ ॥ ೬೩ ॥ 
ತೇಭ್ಯೋ ದಧಾರ Be ದ್ವೇ ಮೇನಾಂ ವೈತರಣೀಂ ಸಧಾ | 

ಉಭೇ ತೇ ಬ್ರಹ್ಮವಾದಿನ್ಶೌ ಜ್ಞಾನವಿಜ್ಞಾನಪಾರಗೇ || ೬೪ il 
ಭವಸ್ಯ ಪತ್ನೀ ತು ಸತೀ ಭವಂ ದೇವಮನುವ್ರತಾ | 

ಆತ್ಮನಃ ಸದ್ಧಶಂ ಪುತ್ರಂ ನ ಲೇಭೇ ಗುಣಶೀಲತಃ || ೬೫ ॥ 
ಪಿತರ್ಯಪ್ರತಿರೂಪೇ ಸ್ವೇ ಭವಾಯಾನಾಗಸೇ ರುಷಾ | 
ಅಪ್ರೋಢೇವಾತ್ಮನಾತ್ಮಾನಮಜಹಾದ್‌ ಯೋಗಸಂಯುತಾ ॥ ೬೬ ॥ 


QS ಶ್ರೀಮದ್‌ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಮ್‌ 
ಅಷ್ಟಾದಶಸಾಹಸ್ವ್ಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ಚತುರ್ಥಸ್ಕಂಧೇ 


ಪ್ರಥಮೋ ಧ್ಯಾಯಃ 
ಎ೦ 


ಚಯುರ್ಥಸ್ಥಂಧ-ಅಧ್ಯಾಯ-2 
ಅಥ ದ್ವಿತೀಯೋ ತಧ್ಯಾಯಃ 


ವಿದುರ ಉವಾಚ 
ಭವೇ ಶೀಲವತಾಂ ಶ್ರೇಷ್ಠೇ ದಕ್ಷೋ ದುಹಿತ್ಸವತ್ತಲಃ | 
ವಿದ್ವೇಷಮಕರೋತ್‌ ಕಸ್ಮಾದನಾದೃತ್ಯಾತ್ಮಜಾಂ ಸತೀಮ್‌ 
ಕಸಂ ಚರಾಚರಗುರುಂ ನಿರ್ವೈರಂ ಶಾಂತವಿಗ್ರಹಮ್‌ | 
ಆತ್ಮಾರಾಮಂ ಕಥಂ ದ್ವೇಷ್ಟಿ ಜಗತೋ ದೈವತಂ ಮಹತ್‌ 


ಏತದಾಖ್ಯಾಹಿ ಮೇ ಬ್ರಹ್ಮನ್‌ ಜಾಮಾತುಃ ಶ್ವಶುರಸ್ಕ ಚ | 
ವಿದ್ವೇಷಸ್ತು ಯತಃ ಪ್ರಾಣಾನತ್ಯಜದ್‌ ದುಸ್ಕಜಾನ್‌ ಸತೀ 


ಮೈತ್ರೇಯ ಉವಾಚ 
ಪುರಾ ವಿಶ್ವಸ್ಚಜಾಂ ಸತ್ರೇ ಸಮವೇತಾ ಮಹರ್ಷಯಃ | 


೧ 


3 


೩ 


ತಥಾsಮರಗಣಾಃ ಸರ್ವೇ ಸಾನುಗಾ ಮುನಯೋತಗ್ಗಯಃ 
ತತ್ರ ಪ್ರವಿಷ್ಟಂ ದಕ್ಷಂ ವೈ ದೃಷ್ಟ್ವಾನರ್ಕಮಿವ ರೋಚಿಷಾ | 
ಭ್ರಾಜಮಾನಂ ವಿತಿಮಿರಂ ಕುರ್ವಂತಂ ತನ್ಮಹತ್‌ ಸದಃ 
ಉದತಿಷ್ಠನ್‌ ಸದಸ್ಯಾಸೇ RAA, sE ಸಹಾಗ್ಗಯಃ | 
ಯತೇ ವಿರಿಂಚಂ ಶರ್ವಂ ಚ ತದ್ಭಾಸಾ ಕ್ಷಿಪತೇಜಸಃ 
ಸದಸಸ್ಫತಿಭಿರ್ದಕ್ಷೀ ಭಗವಾನ್‌ ಸಾಧು ಸತೃತಃ | 

ಅಜಂ ಲೋಕಗುರುಂ ನತ್ವಾ ನಿಷಸಾದ ತದಾಜ್ಞಯಾ 


ಪ್ರಾಜ್‌ ನಿಷಣ್ಣಂ ಮೃಡಂ ದೃಷ್ಟ್ವಾ Noss’ ತದನಾದ್ದತಃ 


ಉವಾಚ ವಾಚಂ ಚಕುರ್ಭ್ಬಾಮಭಿವೀಕ , ದಹನಿವ 
ಇ "ಶಿ ರೆ ಲ 


ದಕ ಉವಾಚ 
oh 


ಶ್ರೂಯತಾಂ ಬ್ರಹ್ಮರ್ಹಯೋ ಮೇ ಸಹಸಭ್ಯಾಃ ಸಹಾಗ್ಗಯಃ | 
ಸಾಧೂನಾಂ ಬ್ರುವತೋ ವೃತ್ರಂ ನಾಜ್ಞಾನಾನ್ನ ಚ ಮತ್ತರಾತ್‌ II 


೪ 


೫ 


೬. 


೭ 


೮ 


10 ಶ್ರೀಮದ್ಭಾಗವತ 
ಅಯಂ ತು ಲೋಕಪಾಲಾನಾಂ ಯಶೋಫಘ್ಲೋ ನಿರಪತ್ರಪಃ | 
ಸದ್ಭಿರಾಚರಿತಃ ಪಂಥಾ ಯೇನ Ayes ದೂಷಿತಃ ೧೦ ॥ 
ಏಷ ಮೇ SAT ಪ್ರಾಪ್ತೋ ಯನ್ನೇ ದುಹಿತುರಗ್ರಹೀತ್‌ | 
ಪಾಣಿಂ ವಿಪ್ರಾಗ್ನಿಮುಖತಃ AAT, , ಇವ ಸಾಧುವತ್‌ ॥ ೧೧ H 
ಗೃಹೀತ್ವಾ ಮೃಗಶಾಬಾಕ್ಷ್ಯಾಃ ಪಾಣಿಂ ಮರ್ಕಟಲೋಚನಃ I 
ಪ್ರತ್ಯುತ್ಥಾನಾಭಿವಾದಾರ್ಹೇ ವಾಚಾತಪ್ಯಕೃತ ನೋಚಿತಮ್‌ ॥ ೧೨ Il 
ಲುಪಕ್ರಿಯಾಯಾಶುಚಯೇ ಮಾನಿನೇ ಭಿನ್ನಸೇತವೇ | 
ಅನಿಚ್ಛನ್ನಪ್ಯದಾಂ ಬಾಲಾಂ ಶೂದ್ರಾಯೇವೋಶತೀಂ ಗಿರಮ್‌॥ ೧೩ ॥ 
ಪ್ರೇತಾವಾಸೇಷು ಘೋರೇಷು ಘೋರೈರ್ಭೂತಗಣೈರ್ವ್ವತಃ | | 
ಅಟತ್ಯುನ್ನತ್ತವನ್ನಗ್ನೋ ವೃಪಕ್ಷೇಶೋ ಹಸನ್‌ ರುದನ್‌ || ೧೪ ॥ 


ಚಿತಾಭಸ್ಕಕ್ಕತಸ್ನಾನಃ ಪ್ರೇತಾಸ್ಸಿಗ್ರಂಥಿಭೂಷಣಃ | 
ಶಿವಾಪದೇಶೋ ಹೃಶಿಮೋ ಮತ್ತೋನ್ನತಜನಪ್ರಿಯಃ ॥ ೧೫ ॥ ' 
ಪತಿಃ ಪ್ರಮಥಭೂತಾನಾಂ ತಮೋಮಾತ್ರಾತ್ಮಿಕಾತ್ಮನಾಮ್‌ | 

ತಸ್ಮಾ ಉನ್ಮಾದನಾಥಾಯ ನಷ್ಟಶೌಚಾಯ ದುರ್ಹದೇ Wok H 


ದತ್ತಾ ಬತ ಮಯಾ ಸಾಧ್ವೀ ಚೋದಿತೇ ಪರಮೇಷ್ಠಿನಾ I ೧೭ I 


ಮೈತ್ರೇಯ ಉವಾಚ 
ALB, Bo ಸ ಗಿರಿಶಮಪ್ರತೀಪಮವಸ್ಥಿತಮ್‌ | 
ದಕ್ಷೋsಥೋತsಪ ಉಪಸ್ಪೃಶ್ಯ ಕ್ರುದ್ಧಃ SHO ಪ್ರಚಕ್ರಮೇ ॥ ೧೮ ॥ 
ಅಯಂ ತು ದೇವಯಜನ ಇಂದ್ರೋಪೇಂದಾ ದಿಭಿರ್ಭವಃ | 
ಯಜ್ಞಭಾಗಂ ನ ಲಭತಾಂ ದೇವೈರ್ದೇವಗಣಾಧಮಃ Woe H 


ನಿಷಿಧ್ಯಮಾನಃ ಸ ಸದಸ್ಯಮು ಕ 
ರ್ದಕ್ಷೋ ಗಿರೀಶಾಯ ವಿಸೃಜ್ಯ ಶಾಪಮ್‌ | 


೫2 


ಚಯುರ್ಥಸ್ಥಂಧ-ಅಧ್ಯಾಯ-2 11 


ತಸ್ಮಾದ್‌ ಏನಿಷ್ಠಮ್ಯ ವಿವೃದ್ಧಮನ್ಯು 
ರ್ಜಗಾಮ ಕೌರವ್ಯ ನಿಜಂ ನಿಕೇತನಮ್‌ Il ೨೦ Il 
ವಿಜ್ಞಾಯ ಶಾಪಂ ಗಿರಿಶಾನುಗಾಗ್ರಣೀ 
ರ್ನಂದೀಶ್ವರೋ ರೋಷಕಷಾಯದೂಷಿತಃ | 
ದಕ್ಷಾಯ ಶಾಪಂ ವಿಸಸರ್ಜ ದಾರುಣಂ 
ಯೇ ಚಾನ್ಹಮೋದಂಸದವಾಚ್ಯತಾಂ ದ್ವಿಜಾಃ ॥ ೨೧ ॥ 
ನಂದಿರುವಾಚ 
ಯ ಏತನ್ನರ್ಶ್ಯಮುದ್ದಿಶ್ಶ ಭಗವತ್ಯಪ್ರತಿದ್ರುಹಿ | 
ದ್ರುಹೃತ್ಯಜ್ಞಃ ಪೃಥಗ್‌ RARS BOr ವಿಮುಖೋ ಭವೇತ್‌ ॥ ೨೨ ॥ 


ಗಹೇಷು ಕೂಟಧರ್ಮೇಷು ಸಕೋ ಗ್ರಾಮ್ಯಸುಖೇಚ್ಚಯಾ | 
ಲ ಸ 3 ಛಿ N 


ವಿತನುತಾಂ ವೇದವಾದವಿಪನಧೀಃ 
ಕರ್ಮತಂತ್ರಂ ಪನ್ನಧಿ ೨೩ 1 


ಬುದ್ಧ್ಯಾ ಪರಾಭಿಧ್ಯಾಯಿನ್ಯಾ 
J = o 
DA Bsns: ಪಶುಃ I 
ಸ್ವ್ರೀಕಾಮಃ ಸೋಸಸ್ಟೃಶಿತರಾಂ 
ದಕ್ಷೀ ಬಸ್ತಮುಖೋಚಿರಾತ್‌ || ೨೪ H 


ವಿದ್ಯಾಬುದ್ಧಿರವಿದ್ಯಾಯಾಂ ಕರ್ಮಮಯ್ಯಾಮಸಾವಜಃ I 

ಸಂಸರಂತ್ವಿಹ ಯೇ ಚೇಮಮನು ಶರ್ವಾವಮಾನಿನಃ u ೨೫ I 
ಗಿರೇಃ ಸುತಾಯಾಃ ಪುಷ್ಟಿಣ್ಯಾ ಮಧುಗಂಧೇನ ಭೂರಿಣಾ । 

ಮಥ್ನಾ ಚೋನ್ಮಥಿತಾತ್ಗಾನಃ ಸಮ್ಮುಹ್ಯಂತು ಹರದ್ವಿಷಃ I ೨೬ ॥ 
ಸರ್ವಭಕ್ಷಾ ದ್ವಿಜಾ ವೃತ್ಯ್ಯೈ ಧೃತವಿದ್ಯಾತಪೋವ್ರತಾಃ | 
ವಿತ್ರದೇಹೇಂದಿಯಾರಾಮಾ ಯಾಚಕಾ ವಿಚರಂತಿ P I ೨೭ ॥ 
BA, Wo ವದತಃ ಶಾಪಂ ಶ್ರುತ್ವಾ ಬ್ರಹ್ಮಕುಲಾಯ ವೈ । 

ಭೃಗುಃ B BASU WO ಬ್ರಹ್ಮದಂಡಂ ದುರತ್ಯಯಮ್‌ il ೨೮ I 


12 ಶ್ರೀಮದ್ಭಾಗವತ 


ಭೃಗುರುವಾಚ 
ಭವವ್ರತಧರಾ ಯೇ ಚ ಯ ಏತಾನ್‌ ಸಮನುವ್ರತಾಃ | 
ಪಾಖಂಡಿನಸೇ ಭವಂತು ಸಚ್ಛಾಸ್ಟಪರಿಪಂಥಿನಃ ॥ ೨೯ ॥ 


ನಷ್ಟಶೌಚಾ ಮೂಢಧಿಯೋ ಜಟಾಭಸ್ಥಾಸ್ಥಿಧಾರಿಣಃ | 
ವಿಶಂತು ಶಿವದೀಕ್ಷಾಯಾಂ ಯತ್ರ ದೈವಂ ಸುರಾಸವಮ್‌ ॥ AO ॥ 


ಬ್ರಹ್ಮ ಚ ಬ್ರಾಹ್ಮಣಾಂಶ್ಸೈವ ಯದ್‌ ಯೂಯಂ ಪರಿನಿಂದಥ | 
ಸೇತುಂ ವಿಧಾರಣಂ ಪುಂಸಾಮತಃ ಪಾಷಂಡಮಾಶ್ರಿತಾಃ il ೩೧॥ 


ಏಷ ಏವ ಹಿ ಲೋಕಾನಾಂ ಶಿವಃ ಪಂಥಾಃ ಸನಾತನಃ । 
ಯಂ ಪೂರ್ವೇ ಚಾನುಸಂತಸ್ಥುರ್ಯತ್ವಮಾಣಂ ಜನಾರ್ದನಃ ॥ ೩೨ ॥ 


ತದ್‌ ಬ್ರಹ್ಮ ಪರಮಂ ಶುದ್ಧಂ ಸತಾಂ RFF ಸನಾತನಮ್‌ | 


ವಿಗರ್ಹ ಯಾತ. ಪಾಷಂಡಂ ದೈವತಂ ಯತ್ರ ಭೂತರಾಟ್‌ ॥ ೩೩ Il 


ಮೈತ್ರೇಯ ಉವಾಚ 
ತಸ್ಥೆ ವಂ ವದತಃ ಸಾಧೋ ಭೃಗೋಃ ಸ ಭಗವಾನ್‌ ಭವಃ | 
ನಿಶ್ಚಶ್ರಾಮ ತತಃ ಕಿಂಚಿದ್ದಿಮನಾ ಇವ ಸಾನುಗಃ Ha? I 


Ses DIAR: ಸತ್ರಂ ಸಹಸ್ರಪರಿವತ್ತರಮ್‌ | 
ಸಂವಿಧಾಯ ಮಹೋತ್ಪಾಹಾ ಯತ್ರೇಜ್ಯ ಯಷಭೋ ಹರಿಃ ॥ ೩೫ ॥ 


ಆಪೃತ್ಯಾವಭೃಥಂ ಯತ್ರ ಗಂಗಾ ಯಮುನಯಾನನ್ಹಿತಾ | 
ವಿರಜೇನಾತ್ಸನಾ ಸರ್ವೇ RORO ಧಾಮ ಯಯುಸತಃ 11 ೩೬ H 


ಇತಿ ಶ್ರೀಮದ್‌ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಮ್‌ 
ಅಷ್ಟಾದಶಸಾಹಸಾ ಶ್ಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ಚತುರ್ಥಸ್ಕಂಧೇ ದ್ವಿತೀಯೋ sಧ್ಯಾಯಃ ॥ ೨ 1 
—o— 


ಚಯುರ್ಥಸ್ಥಂಧ-ಅಧ್ಯಾಯ-3 13 
ಅಥ ತೃತೀಯೋ sಧ್ಯಾಯಃ 


ಮೈತ್ರೇಯ ಉವಾಚ 
ಸದಾ ವಿದ್ವಿಷತೋರೇವಂ ಕಾಲೋ ವಿವದಮಾನಯೋಃ 
ಜಾಮಾತುಃ ಶ್ವಶುರಸ್ಕಾಪಿ ಸುಮಹಾನತಿಚಕ್ರಮೇ "OI 
ಯದಾಇಭಿಷಿಕ್ಟೋ DIA ಬ್ರಹ್ಮಣಾ ಪರಮೇಷ್ಠಿನಾ | 
ಪ್ರಜಾಪತೀನಾಂ ಸರ್ವೇಷಾಮಾಧಿಪತ್ಯೇ ಸ್ನಯೋತಭವತ್‌ nou 


- ವ ಹೆ 2 
BHO, ಸ ವಾಜಪೇಯೇನ ಬ್ರಹ್ಮಿಷ್ಠೋ ಭೂಯ ಏವ ಚ | 


ಬೃಹಸ್ಪತಿಸವಂ ನಾಮ ಸಮಾರೇಭೇ ಕ್ರತೂತಮಮ್‌ Il ೩ ॥ 

ತಸ್ಮಿನ್‌ ಬ್ರಹ್ಮರ್ಹಯಃ ಸರ್ವೇ ದೇವರ್ಷಿಪಿತೃದೇವತಾಃ | 

ಆಸನ್‌ ಕೃತಸ್ಪಸ್ಕ್ಯಯನಾಸತ್ತತ್ನ 5B, ಸಭರ್ತೃಕಾಃ IY | 

ತದುಪಶ್ರುತ್ಯ ನಭಸಿ ಖೇಚರಾಣಾಂ ಪ್ರಜಲತಾಮ್‌ | 

ಸತೀ ದಾಕ್ಷಾಯಣೀ ದೇವೀ ಪಿತ್ಛಯಜ್ಞಮಹೋತ್ಸವಮ್‌ 11 ೫ ॥ 

ವ್ರಜಂತೀಃ ಸರ್ವತೋ AN, y ಉಪದೇವವರಸ್ವಿಯಃ | 

ವಿಮಾನಯಾನಾಃ ಸಪ್ರೇಷ್ಠಾ ನಿಷ್ಠಕಂಠ್ಯಃ ಸುವಾಸಸಃ ne 

ದೃಷ್ಟ್ವಾ ಸನಿಲಯಾಭ್ಯಾಶೇ ಲೋಲಾಕ್ಷೀರ್ಮೃಷ್ಠಕುಂಡಲಾಃ I 

ಪತಿಂ ಭೂತಪತಿಂ ದೇವಮೌತೃಂಠ್ಯಾದಭ್ಯಭಾಷತ Hel 
ಸತ್ಯುವಾಚ 


` ಪ್ರಜಾಪತೇಸ್ಟೇ ಶ್ಲಶುರಸ್ಯ ಸಾಂಪ್ರತಂ 
ನಿರ್ಯಾಪಿತೋ ಯಜ್ಞಮಹೋತವಃ ಕಿಲ | 
ವಯಂ ಚ ತತ್ರಾನುಸರಾಮ ವಾಮ ತೇ 
ಯದ್ಯರ್ಥಿತಾನಮೀ ವಿಬುಧಾಃ ಪ್ರಯಾಂತಿ ಹಿ॥ ೮ ॥ 


ತಸ್ಮಿನ್‌ ಭಗಿನ್ಯೋ ಮಮ ಭರ್ತ್ಯಭಿಃ ve - 
ರ್ಧ್ರುವಂ ಗಮಿಷ್ಕಂತಿ ಸುಹ್ಮದ್ದಿದ್ದಕ್ಷವಃ | 


14 


ಶ್ರೀಮದ್ಭಾಗವತ 


ಅಹಂ ಚ ತಸ್ಮಿನ್‌ ಭವತಾಂಭಿಕಾಮಯೇ 
ಸಹೋಪನೀತಂ ಪರಿಬರ್ಹಮರ್ಹಿತುಮ್‌ He ॥ 


ತತ್ರ Ca ನನು ಭರ್ತೃಸಮ್ಮತಾ 
BRIA: ಕ್ಲಿನ್ದಧಿಯಂ ಚ ಮಾತರಮ್‌ । 

ದ್ರಕ್ಷ್ಮೀ ಚಿರೋತ್ಕಂಠಮನಾ ಮಹರ್ಷಿಭಿ 

ರುನೀಯಮಾನಂ ಚ ಮೃಡಾಧ್ವರದ್ದಜಮ್‌ I ೧೦ ॥ 
ತ್ಹಯ್ಕೇತದಾಶ್ಚರ್ಯಮಜಾತ್ಮಮಾಯಯಾ 

ಎನಿರ್ಮಿತಂ ಭಾತಿ ಗುಣತ್ರಯಾತ್ಮಕಮ್‌ | 
ಅಥಾಷ್ಯಹಂ ಯೋಷಿದತತ್ತ್ವವಿಚ್ಚ ತೇ 

ದೀನಾ ದಿದ್ಧಕ್ಷೇ ಭವ ಮೇ ಭವಕ್ಷಿತಿಮ್‌ | ೧೧ ॥ 


ಪಶ್ಯ ಪ್ರಯಾಂತೀಶ್ಚ ಭವಾನ್ಯಯೋಷಿತಃ 
ಚ ಶೆ 


ಸ್ಪಲಂಕೃತಾಃ ಕಾಂತಸಖಾ ವರೂಥಶಃ | 
ಯಾಸಾಂ ವ್ರಜದ್ಧಿಃ ಶಿತಿಕಂಠ ಮಂಡಿತಂ . 
ನಭೋ ವಿಮಾನೈಃ ಕಳಹಂಸಪಾಂಡುಭಿಃ | ೧೨ ॥ 


ಕಥಂ ಸುತಾಯಾಃ ಪಿತ್ಸಗೇಹಕೌತುಕಂ 
ನಿಶಮ್ಯ ದೇಹಃ ಸುರವರ್ಯ ನೇಂಗತೇ । 

ಅನಾಹುತಾ ಅಪ್ಯಭಿಯಾಂತಿ ಸೌಹೃದಾದ್‌ 
ಭರ್ತುರ್ಗುರೋರ್ದೇಹಕ್ಕತಶ್ಚ ಕೇತನಮ್‌ I ೧೩ H 


ತನ್ನೇ ಪ ಪ್ರಸೀದೇದಮಮರ್ತ್ಯ ವಾಂಛಿತಂ 
ಕರ್ತುಂ ಭವಾನ್‌ ಸ ಬತಾರ್ಹಸಿ | 
SHDSL ಪೂರ್ಹೋಯಮದಭ್ರ ಚಕ್ಷುಷಾ 
ನಿರೂಪಿತೋ5ತೋಶನುಗೃಹಾಣ ಯಾಚಿತಃ ॥ ೧೪ I 
ಯಷಿರುವಾಚ 
ಏವಂ ಗಿರಿತ್ರಃ ಪ್ರಿಯಯಾನಭಿಭಾಷಿತಃ 


2 


ಪ್ರತ್ಯಭ್ಯಧಾತ್‌ ತಾಂ ಪ್ರಹಸನ್‌ ಸುರಪ್ರಿಯಃ | 


ಚಯುರ್ಥಸ್ಕಂಧ-ಅಧ್ಯಾಯ-3 15 


ಸಂಸ್ಥಾರಿತೋ ಮರ್ಮಭಿದಃ ಕುವಾಗಿಷೂನ್‌ f 
ಯಾನಾಹ ಕೋ ವಿಶ್ವಸೃಜಾಂ Ass: O NOH 


1 


ಶಂಭುರುವಾಚ ಶೆ 


ತ್ರಯೋದಿತಂ ಶೋಭನಮೇವ ಶೋಭನೇ 
ಅನಾಹುತಾ ಅಪ್ಯಭಿಯಾಂತಿ ಬಂಧುಷು | 
ತೇ ಯದ್ಯನುತ್ಪಾದಿತರೋಷದೃಷ್ಟಮೋ 
ಬಲೀಯಸಾ ನಾತ್ಮ poses ಮನ್ಯುನಾ ॥ ೧೬ H 
ವಿದ್ಯಾತಪೋವಿತವಪುರ್ವಯಸಃಕುಲ್ಪೆಃ 
ಸತಾಂ ಗುಣೈಃ ಷಡ್ಬಿರಸತ್ತಮಾ ಮದೆಃ I 
ಸ್ಮ = ಹತಾಯಾಮಭಿಮಾನದುರ್ದ್ವಶ 


ಸಹ್ತಾ ನ ಪಶ್ಯಂತಿ ಹಿ.ಧಾಮ ಭೂಯಸಾಮ್‌ ॥ ೧೭ ॥ 


ನೈತಾದ್ಧಶಾನಾಂ ಸ್ವಜನವ್ಯಪೇಕ್ದಯಾ 

ಗೃಹಾನ್‌ ಪ್ರತೀಯಾದನವಸ್ಥಿತಾತ್ಮನಾಮ್‌ | 
ಯೇನಭ್ಯಾಗತಾನ್‌ ವಕ್ರಧಿಯಾ $ಭಿಚಕ್ಷತೇ 
ಆರೋಪಿತಭ್ರೂ ಭಿರಮರ್ಷಣಾನಕ್ಷಿಭಿಃ 11 ೧೮ I 


ತಥಾ5ರಿಭಿರ್ನ ಪ್ರಧನೇ ಶಿಲೀಮುಖೈಃ 

ಶೇತೇsರ್ದಿತಾಂಗೋ ಹೃದಯೇನ ದೂಯತಾ | 
ಸ್ವಾನಾಂ ಯಥಾ ವಕ್ರಧಿಯಾಂ ದುರುಕಿಭಿ- 

ರ್ದಿವಾನಿಶಂ ತಪತಿ ಮರ್ಮತಾಡಿತಃ | ೧೯ ॥ 


ವ್ಯಕ್ತಂ ತ್ವಮುತೃಷ್ಟಗತೇಃ ಪ್ರಜಾಪತೇಃ 
ಪ್ರಿಯಾ $sತ್ಗಜಾನಾಮಸಿ ಸುಭ್ರು ಮೇ ಮತಾ | 
ಅಥಾಪಿ ಮಾನಂ ನ ಪಿತುಃ BRB Ae | 
ಮದಾಶ್ರಯಾತ್‌ ಕಃ ಪರಿತಪ್ಪತೇ ಯತಃ ॥೨೦॥ 


16 


ಶ್ರೀಮದ್ಭಾಗವತ 


ತಾತಪ್ಯಮಾನೇನ ಹೃದಾತತುರೇಂದಿ ಯಃ 
ಸಮೃದ್ಧಿಭಿಃ ಪೂರುಷಬುದ್ಧಿಸಾಕ್ಷಿಣಾಮ್‌ | 
ಅಕಲ್ಯ ಏಷಾಮಧಿರೋಢುಮಂಜಸಾ 
ಪದಂ ಪರಂ ದ್ವೇಷ್ಟಿ ಯಥಾ ಸುರಾ ಹರಿಮ್‌ ॥ ೨೧ H 


ಪ್ರತ್ಯುದಮಪ್ರಶ್ರಯಣಾಭಿವಾದನಂ 
ವಿಧೀಯತೇ ಸಾಧು ಮಿಥಃ ಸುಮಧ್ಯಮೇ | 
ಪ್ರಾಜ್ಞಃ BOA, ಪುರುಷಾಯ ಚೇತಸಾ 


ಗುಹಾಶಯಾಯ್ಯೆವ ನ ದೇಹಮಾನಿನೇ HW ೨೨ u 
ಸತ 9 ವಿಶುದಂ ವಸುದೇವಶಬಿತಂ 
ನ Q Q 
ಯದೀಯತೇ ತತ್ರ ಪುಮಾನಪಾವೃತಃ | 
ಸತ್ತ್ವಂ ಚ ಯಸ್ಮಿನ್‌ ಭಗವಾನ್‌ ವಾಸುದೇವೋ 


ಹ್ಯಧೋಕ್ಷಜೋ ಮೇ ಮನಸಾ ವಿಧೀಯತೇ ॥ ೨೩ I 


ತ್ವಯಾ ನಿರೀಕ್ಷೊ se ನ ADSS ದೇಹಕ್ಸದ್‌ 
ದಕ್ಷ ಮಮ ದ್ವಿಟ್‌ ತದನುವ್ರತಾಶ್ಚ ಯೇ | 
ಯೋ ವಿಸ್ಪಸ್ಪಗ್ಯಜ್ಞಗತಂ ವರೋರು ಮಾ- 
೧ 
ಮನಾಗಸಂ ದುರ್ವಚಸಾ5ಕರೋತ್‌ ತಿರಃ Il ೨೪ Il 


ಯದಿ ವ್ರಜಿಷ್ಠಸೃತಿಹಾಯ ಮದ್ವಚೋ 
ಭದ್ರಂ ಭವತ್ಯಾ ನ ತತೋ ಭವಿಷ್ಯತಿ I 
ಸಂಭಾವಿತಸ್ಯ ಸ್ವಜನಾತ್‌ ಪರಾಭವೋ -. 
ಯದಾಸ ಸದ್ಯೋ ಮರಣಾಯ ಕಲ್ಪತೇ Il ೨೫ ॥ 


ಇತಿ ಶ್ರೀಮದ್‌ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಮ್‌ 
ಅಷ್ಟಾದಶಸಾಹಸ್ತ್ಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ಚತುರ್ಥಸ್ಕಂಧೇ ತೃತೀಯೋ sಧ್ಯಾಯಃ Hau 
ರಿ 


22 


ಚಯುರ್ಥಸ್ಕಂಧ-ಅಧ್ಯಾಯ-4 17 
ಅಥ ಚತುರ್ಥೋ ತಧ್ಯಾಯಃ 


ಮೈತ್ರೇಯ ಉವಾಚ 
ಏತಾವದುಕ್ತ್ವಾ ವಿರರಾಮ ಶಂಕರಃ 
ಪತ್ನ ಂಗನಾಶಂ ಹ್ಯುಭಯತ್ರ ಚಿಂತಯನ್‌ | ಸ್ನ 
BON ces ಪರಿಶಂಕಿತಾ ಹ 


ನಿಷ್ಟ್ರಾಮತೀ ನಿರ್ವಿಶತೀ ದ್ವಿಧಾ ಚಸಾ Hou 


ಸ್ನೇಹಾದ್‌ ರುದಂತ್ಯಶುುಕಳಾಕುಲೇಕ್ಟಣಾ | 
ಭವಂ ಭವಾನ್ಯಪ್ರತಿಪೂರುಷಂ ರುಷಾ 
ಪ್ರಧಕೃತೀವೈಕ್ಷತ ಜಾತವೇಪಥು: Hou 


ತತೋ DOTA, ಸತೀ ವಿಹಾಯ ತಂ à 


ಶೋಕೇನ ರೋಷೇಣ ಚ ದೂಯತಾ ಹೃದಾ I 
ಪಿತ್ರೋರಗಾತ್‌ ಸೆ ಸ್ರಣವಿಮೂಢಧೀರ್ಗ್ಗಹಾನ್‌ 
ಪ್ರೇಮ್ಸಾ5 ತ್ಯಕೋ ಯೋತರ್ಧಮರಾಸತ ಪಿ ಪ್ರಿಯಃ ॥ ೩ ॥ 


ತಾಮನ್ವಗಚ್ಛನ್‌ ದ್ರುತವಿಕ್ರಮಾಂ ಸತೀ- 

ಮೇಕಾಂ ತ್ರಿಣೇತ್ರಾನುಚರಾಃ ಸಹಸ್ರಶಃ | 
ಸಪಾರ್ಷದಮುಖ್ಯಾ ಮಣಿಮನ್ನದಾದಯಃ 

ಪುರೋವೃಷೇಂದಾ AAS SASH We: WY I 


ತಾಂ ಶಾರಿಕಾಮಡ್ಗುಕದರ್ಪಣಾಂಬುಜೆ: 
ಶ್ವೇತಾತಪತ್ರವ್ಯಜನಸ್ರಗಾದಿಭಿಃ | 
ಗೀತಾಯನೈರ್ದುಂಧುಭಿಶಂಖವೇಣುಭಿ- 
ರ್ವಷೇಂದ್ರಮಾರೋಪ್ಯ ವಿಲಂಬಿತಾ ಯಯುಃ | ೫ ॥ 


ಆಬ್ರಹ್ನಘೋಷೋರ್ಜಿತಯಜ್ಞವೈಶಸಂ 
ವಿಪ್ರರ್ಷಿಜುಷ್ಟಂ ವಿಬುಧ್ಧಶ್ಚ ಸರ್ವತಃ | 


ಶ್ರೀಮದ್ಭಾಗವತ 


ಮ್ಹದ್ದಾರ್ವಯಃಾಂಚನದರ್ಭಚರ್ಮಭಿ- 
ರ್ನಿಸೃಷ್ಟಧಾಂಡಂ ಯಜನಂ ಸಮಾವಿಶತ್‌ He i 


ತಾಮಾಗತಾಂ ತತ್ರ ನ ಕಶ್ಚನಾದ್ರಿಯದ್‌ 
ವಿಮಾನಿತಾಂ ಯಜ್ಞಕ್ಷತೋ ಭಯಾಜ್ಯನಃ | 
ಯತೇ ಸ್ವಸಾರೋ ಜನನೀಂ ಚ ಸಾದರಾಃ 
ಪ್ರೇಮಾಶ್ರುಕಂಠ್ಯಃ ಪರಿಷಸ್ವಜುರ್ಮುದಾ Wd ॥ 
ಸೌಂದರ್ಯಸಂಪ್ರಶ್ನನಮರ್ಥವಾರ್ತಯಾ 
ಮಾತ್ರಾ ಚ ಮಾತೃಷ್ಪಸ್ನಭಿಶ್ವ ಸಾದರಮ್‌ | 
ದತಾಂ ಸಪರ್ಯಾಂ ಪರಮಾಸನಂ ಚ ಸಾ 


ನಾದತ್ತ ಪಿತ್ರಾ 5ಪ್ರತಿನಂದಿತಾ ಸತೀ no i 
ಅರುದ್ರಭಾಗಂ ತಮವೇಕ್ಚ್ಯ ಚಾದ್ದರಂ 

ಪಿತ್ರಾ ಚ ದೇವೇ ಕೃತಹೇಳನಂ ವಿಭ್‌ 1 
ಅನಾದ್ದತಾ ಯಜ್ಞಸದಸ್ಯಧೀಶ್ನಧೀ ಚುಕೋಪ 

ಲೋಕಾನಿವ ಧಕ್ಷ್ಯತೀ ರುಷಾ “we i 


ಜಗರ್ಹ ಸಾಮರ್ಷವಿಪನ್ನಯಾ ಗಿರಾ 
ಶಿವದ್ವಿಷಂ ಧೂಮಪಥಶ್ರಮಸ್ಮಯಮ್‌ । 
ಸತೇಜಸಾ ಭೂತಗಣಾನ್‌ ಸಮುತ್ನಿತಾನ್‌ 
ನಿಗೃಹ್ಯ ದೇವೀ ಜಗತೋ ಭಿಶೃಣ್ಣತಃ HOO II 
ದೇವ್ವವಾಚ 
ನ ಯಸ್ಯ ಲೋಕೇತಸ್ವ್ಯತಿಶಾಯನಃ ಪ್ರಿಯ- 
ಸಥಾತಪ್ರಿಯೋ ದೇಹಭ್ಯತಾಂ ಪ್ರಿಯಾತ್ನನಃ | 
ತಸ್ಮಿನ್‌ ಸಮಸಾತ್ಸನಿ ಮುಕವೈರಕೇ 
ಯತೇ ಭವಂತಂ ಕತಮಃ ಪ್ರತೀಪಕಃ 1 ೧೧ ॥ 
ದೋಷಾನ್‌ ಪರೇಷಾಂ ಹಿ ಗುಣೇಷ್ಟನಾಧವೋ 
ಗೃಹ್ಣಂತಿ ಕೇಚಿನ್ನ ಭವಾದೃಶಾ ದ್ವಿಜಾಃ । 


mes? 
ಅಳಿ? 


ಚಯುರ್ಥಸ್ಕಂಧ-ಅಧ್ಯಾಯ-4 


ಗುಣಾಂಶ್ಚ ಫಲ್ಲೂನ್‌ ಬಹುಳೀಕರಿಷ್ಠವೋ 
ಮಹತಮಾಸೇಷ್ಟ್ಠವಿದದ್‌ ಭವಾನಫಮ್‌ Il ೧೨ H 


ನಾಶ್ಚರ್ಯಮೇತದ್‌ ಯದಸತ್ಸು ಸರ್ವದಾ | 
ಮಹದ್ವಿನಿಂದಾ ಕುಣಪಾತ್ಮವಾದಿಷು | E 
ಸೇರ್ಷ್ಯಾ ಮಹಾಪೂರುಷಪಾದಪಾಂಸುಭಿ- 
ರ್ನಿರಸತ್ರೇಜಸ್ಸು ತದೇವ ಶೋಭನಮ್‌ HO ॥ 


ಯದ್‌ ದ್ವ್ಯಕ್ಷರಂ ನಾಮ ಗಿರೇರಿತಂ ನೃಣಾಂ ಹೆ 

ಸಕ್ಕತ್‌ ಪ್ರಸಂಗಾದಘಮಾಶು ಹಂತಿ ತತ್‌ | 
ಪವಿತ್ರಕೀರ್ತಿಂ ತಮಲಂಘೃಶಾಸನಂ 

ಭವಾನಹೋ ದ್ವೇಷ್ಟಿ ಶಿವಂ ಶಿವೇತರಃ IW ೧೪ ॥ 


ಯತ್ಪಾದಪದ್ಧಂ ಮಹತಾಂ ಮನೋಳಿಭಿ- 
ರ್ನಿಷೇವಿತಂ ಬ್ರಹ್ಮರಸಾಸವಾರ್ಥಿಭಿಃ | 
ಲೋಕಸ್ಯ ಯದ್‌ ವರ್ಷತಿ ಚಾಶಿಷೋ ನರ್ಥಿನಃ 
BA, ಭವಾನ್‌ ದ್ರುಹ್ಯತಿ ವಿಶ್ವಬಂಧವೇ WH ೧೫ ॥ 


ಕಿಂವಾ ಶಿವಾಖ್ಯಮಶಿವಂ ನ ವಿದುಸ್ತೃದನ್ಯೇ 
ಬ್ರಹ್ನಾದಯಸಮವಕೀರ್ಯ ಜಟಾಃ ಶೃಶಾನೇ | 
ರ್ಯೇ ಮೂರ್ಧಭಿರ್ದಧತಿ ತಚ್ಚರಣಾವಸ್ಪಷ್ಟಮ್‌ | ೧೬ ॥ 

ಕರ್ಣೌ ಪಿಧಾಯ ನಿರಯಾದ್‌ ಯದಕಲ್ಪ Swe 
ಧರ್ಮಾವಿತರ್ಯಫುಣಿಭಿರ್ನ್ಯಭಿರಸ್ಕಮಾನೇ I 

ಛಿಂದ್ಯಾತ್‌ ಪ್ರಸಹ್ಯ ರುಶತೀಮಸತಾಂ ಪ್ರಭುಶ್ಚೇತ್‌ 
ಜಿಹ್ವಾಮಸೂನಪಿ ತತೋ DRESS ಸ ಧರ್ಮಃ ॥ ೧೭ ॥ 


ಅತಸ್ತವೋತ್ಪನ್ನಮಿದಂ ಕಳೇಬರಂ 
ನ ಧಾರಯಿಷ್ಯೇ ಶಿತಿಕಂಠಗರ್ಹಿಣಃ | 


20 


ಶ್ರೀಮದ್ಭಾಗವತ 


ಜಗ್ಗಸ್ಯ ಮೋಹಾದ್ದಿ ವಿಶುದ್ದಿಮಂಧಸೋ 

ಜುಗುಪ್ಲಿತಸ್ಕೋದ್ದರಣಂ ಪ್ರಚಕ್ಷತೇ I ೧೮ H 
ನ ವೇದವಾದಾನನುವರ್ತತೇ ಮತಿಃ 

ಸ್ವ ಏವ ಲೋಕೇ ರಮತೋ ಮಹಾಮುನೇ: | 
ಯಥಾ ಗತಿರ್ದೇವಮನುಷ್ಯಯೋಃ ಪೃಥಕ್‌ 

ಸ್ಟ ಏವ ಧರ್ಮೇ ನ ಹರಂ ಕ್ಲಿಪೇತ್‌ ಸ್ಥಿತಃ i ೧೯ N 
ಕರ್ಮ ಪ್ರವೃತ್ತಂ ಚ ನಿವೃತಮಪ್ಯತ 

ವೇದೇ ವಿವಿಚ್ಯೋಭಯಲಿಂಗಮಾಶ್ರಿತಮ್‌ । 
ವಿರೋಧಿ ತದ್‌ ಯಾೌಗಪದೇಕಕರ್ತರಿ 

ದ್ವಯಂ ತಥಾತ ಬ್ರಹ್ಮಣಿ ಕರ್ಮ ನರ್ಚ್ಛತಿ ॥ ೨೦ ॥ 


ಮಾ ವಃ ಪದವ್ಯಃ ಪಿತರಸ್ಕದಾಸ್ಥಿತಾ 
Q 


ಯಾ ಯಜ್ಞಶಾಲಾಸನಧೂಮವರ್ತೃನಾಮ್‌ I 
ಕದನ್ನತ್ಛಪೆ ಕೈರಸುಭ್ಛದಿರೀಡಿತಾ 
ಅವ್ಯಕಲಿಂಗಾ ಅವಧೂತಸೇವಿತಾಃ Il ೨೧ Il 
ಏತೇನ ದೇಹೇನ ಹರೇ ಕ್ಛತಾಗಸೋ 
ದೇಹೋದ್ಭವೇನಾಲಮಲಂ ಕುಜನ್ನನಾ | 
ವ್ರೀಡಾ ಮಮಾಭೂತ್‌ ಕುಜನಪ್ರಸಂಗತ- 
ಸಜ್ಯನ್ಮ ಧಿಗ್‌ ಯನ್ನಹತಾಮವದ್ಯಕತ್‌ 1 ೨೨ 11 
I7 ಶಲ 


ಗೋತ್ರಂ ತ್ವದೀಯಂ ಭಗವಾನ್‌ ವೃಷದ್ಧಜೋ 
ದಾಕ್ಷಾಯಣೀತ್ಯಾಹ ಯದಾ ಸುದುರ್ಮನಾಃ । 
ವ್ಯಪೇತನರ್ಮಸ್ಥಿತಮಾಶು ತಾತ 
NFAT, ಏತತ್‌ ಕುಣಪಂ ತ್ವದಂಗಜಮ್‌ ॥ ೨೩ ॥ 
ಇತಿ ಶ್ರೀಮದ್‌ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಮ್‌ 
ಅಷ್ಟಾದಶಸಾಹಸ್ತ್ಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ಚತುರ್ಥಸ್ಕಂಧೇ ಚತುರ್ಥೋ Swe, od: 11 ೪ ॥| 


ಜು ಗ್ರಮ 


ಚಯುರ್ಥಸ್ಥಂಧ-ಅಧ್ಯಾಯ-5 21 
ಅಥ ಪಂಚಮೋನಧ್ಯಾಯಃ 


ಮೈತ್ರೇಯ ಉವಾಚ 

ಇತ್ಯಧ್ವರೇ ದಕ್ಷಮನೂದ್ಯ ಶತ್ರುಹನ್‌ ( 

ಕ್ಷಿತಾವುದೀಚೀಂ ನಿಷಸಾದ ಶಾಂತವಾಕ್‌ | è: 
ಸ್ಪಷ್ಟ್ವಾ ಜಲಂ ಪೀತದುಕೂಲಸಂವ್ಠತಾ 

ನಿಮೀಲ್ಯ oye ಯೋಗಪಥಂ ಸಮಾವಿಶತ್‌ Hou 
ಕೃತ್ವಾ ಸಮಾನಾವನಿಲ್‌ ಜಿತಾಸನಾ 

ಸೋದಾನಮುತ್ವಾಪ್ಯ ಚ ನಾಭಿಚಕ್ರತಃ | 
ಶನೈರ್ಹೃದಿ ಸ್ಥಾಪ್ಯ ಧಿಯೋರಸಿ ಸ್ಥಿತಂ 

ಕಂಠಾದ್‌ ಭ್ರುವೋರ್ಮಧ್ಯಮನಿಂದಿತಾsನಯತ್‌ ॥ ೨॥ 


ಏವಂ ಸ್ವದೇಹಂ ಮಹತಾಂ ಮಹೀಯಸಾ x 


ಮುಹುಃ ಸಮಾರೋಪಿತಮಂಗಮಾದರಾತ್‌ | 
ಜಿಹಾಸತೀ ದಕ್ಷರುಷಾ ಮನಸ್ವಿನೀ ದಧಾರ 
ಗಾತ್ರೇಷ್ಠನಿಲಾಗ್ನಿಧಾರಣಮ್‌ 1 ೩॥ 


ತತಃ ಸ್ವಭರ್ತುಶ್ಚರಣಾಂಬುಜಾಸವಂ 
ಜಗದ್ಗುರೋಶ್ಚಿಂತಯತೀ ನ ಚಾಪರಮ್‌ | 
ದದರ್ಶ ದೇಹೇ ಹತಕಲ್ಲಷಾ ಸತೀ 
ಸದ್ಯಃ ಪ್ರಜಜ್ಞಾಲ ಸಮಾಧಿಜಾಗ್ನಿನಾ neu 


ತತ್‌ ಪಶ್ಯತಾಂ ಖೇ ಭುವಿ ಚಾದ್ಭುತಂ ಮಹತ್‌ 
ಹಾಹೇತಿ ವಾದಃ ಸುಮಹಾನಜಾಯತ | 
ಹಂತ ಪ್ರಿಯಾ ದೈವತಮಸ್ಯ ದೇವೀ 
ಜಹಾವಸೂನ್‌ ಕೇನ ಸತೀ ಪ್ರಕೋಪಿತಾ 1 ೫ ॥ 


ಅಹೋ ತ್ವನಾತ್ಮ್ಯಂ ಮಹದಸ್ಯ ಪಶ್ಯತ 
ಪ್ರಜಾಪತೇರ್ಯಸ್ಯ ಚರಾಚರಾಃ ಪ್ರಜಾಃ | 


22 ಶ್ರೀಮದ್ಭಾಗವತ 


ಜಹಾವಸೂನ್‌ ಯದ್ದಿಮತಾ $sತ್ಮಜಾ ಸತೀ 
ಮನಸ್ಸಿನೀ ಮಾನಮಭೀಕ್ಷ್ಯಃ ಮರ್ಹತೀ We 


ಸೋತಯಂ ದುರ್ಮರ್ಷಹೃದಥೋ ಬ್ರಹ್ಮಬಂಧು- 
ರ್ಲೋಕೇsಪಕೀರ್ತಿಂ ಮಹತೀಮಥಾಪ್ಸ ತಿ 
ಯದಂಗಜಾಂ ಸ್ಟಾಂ ಪುರುಷದ್ವಿಡುದ್ಯತಾಂ 
ನ ಪ್ರತ್ಯಷೇಧೀನ್ಮ ತಯೇ $ಪರಾಧತಃ ne 


ದಕ್ಷನ್ನು ದೃಷ್ಟ್ವಾ ದುಹಿತುಃ ಸ್ಪನಿಮಿತಂ ವಿನಾಶನಮ್‌ | 
ಬಹ್ಹನ್ನತಪ್ಯದ್‌ ಘೋರೇಣ ಮಯಾಸಾಧು ಕೃತಂ ಬತ HS 


ಧಿಜ್‌ ಮಾಮವಿಜಿತಾತ್ಗಾನಂ ನಿರ್ಗುಣಂ ನಿರಪತ್ರಪಮ್‌ | 


OSE SHO Ages. ಮೃತಕಂ ವ್ಯಧಾಮೇನೋ ಮಹೀಯಸಿ ॥ ೯. 


ವದತ್ಯೇವಮಜೇ ಸತ್ಯಾ ದೃಷ್ಟ್ವಾನಸುತ್ಯಾಗಮದ್ಭುತಮ್‌ | 
ದಕ್ಷಂ ಸುಪಾರ್ಷದಾ ಹಂತುಮುದತಿಷ್ಠನ್ನುದಾಯುಧಾಃ Ii ೧೦ 


ತೇಷಾಮಾಪತತಾಂ ವೇಗಂ ನಿಶಾಮ್ಯ ಭಗವಾನ್‌ ಭೃಗುಃ | 
Oba pes ಯಜುಷಾ ದಕ್ಷಿಣಾಗ್ನಾ ಜುಹಾವ ಹ | ೧೧ 


ಅಧ್ವರ್ಯಣಾ ಹೂಯಮಾನೇ ದೇವಾ ಉತ್ಪೇತುರೋಜಸಾ | 
ಖಯಭವೋ ನಾಮ ತಪಸಾ ಸೋಮಂ ಪ್ರಾಪ್ತಾಃ ಸಹಸ್ರಶಃ ॥ ೧೨ 


ತೈರಲಾತಾಯುದ್ಧೆಃ ಸರ್ವೇ ಪ್ರಮಥಾಃ ಸಹಗುಹ್ಯಕಾಃ | 
ಹನ್ಯಮಾನಾ ದಿಶೋ ಭೇಜುರುಶದ್ಧಿರ್ಬ್ರಹ್ಮತೇಜಸಾ ॥ ೧೩ 


ಇತಿ ಶ್ರೀಮದ್‌ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಮ್‌ 
ಅಷ್ಟಾದಶಸಾಹಸಾ ಶ್ಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ಚತುರ್ಥಸ್ಕಂಧೇ ಪಂಚಮೋತಧ್ಯಾಯಃ 11 ೫ ॥ 
—o— 


ಚಯುರ್ಥಸ್ಕಂಧ-ಅಧ್ಯಾಯ-6 23 
ಅಥ ಷಷ್ಟೋ 5ಧ್ಯಾಯಃ 


ಮೈತ್ರೇಯ ಉವಾಚ 
ಭವೋ ಭವಾನ್ಯಾ ನಿಧನಂ ಪ್ರಜಾಪತೇ- 
ರಸತ್ಯೃತಾಯಾ ಹ್ಯವಗಮ್ಯ ನಾರದಾತ್‌ | t 
ಸ್ವಪಾರ್ಷದಸೈನ್ಯಂ ಚ ತದದ್ದರೇಡ್ಬಿ- 
ರ್ವಿದ್ರಾವಿತಂ ಕ್ರೋಧಮಪಾರಮಾದಧೇ lO Ml 


ಕ್ರುದ್ಧಃ ಸುದಷ್ಟೋಷ್ಠಪುಟಃ ಸ ಧೂರ್ಜಟಿ- 
ರ್ಜಟಾಂ ತಡಿದ್ದ್ದಿನಟೋಗ್ರರೋಚಿಷಮ್‌ | 
ಉತೃತ್ಯ ರೌದ್ರಃ ಸಹಸೋತ್ಲಿತೋ ಹಸನ್‌ 
ಗಂಭೀರನಾದೋ ವಿಸಸರ್ಜ ತಾಂ ಭುವಿ I ೨ tl 


ತತೋತತಿಕಾಯಸನುವಾ ಸ ಶನ್‌ ದಿವಂ x 


ನಿಲ 


ಸಹಸ್ರಬಾಹುರ್ಥನರಕ್ರಸೂರ್ಯದ್ಯಕ್‌ | 
ಕರಾಳದಂಷ್ಟೋ ಜ್ವಲದಗ್ಗಿಮೂರ್ಧಜಃ 
ಕಪಾಲಮಾನೀ ವಿವಿಧೋದ್ಯತಾಯುಧಃ Hoan 


ತಂ ಕಿಂ ಕರೋಮೀತಿ ಗೃಣಂತಮಾಹ 
ಬದ್ಧಾಂಜಲಿಂ' ಭಗವಾನ್‌ ಭೂತನಾಥಃ | 
ದಕ್ಷಂ ಸಯಜ್ಞಂ ಜಹಿ ಮದ್ಭಟಾನಾಂ 
ತ್ವಮಗ್ರಣೀ ರುದ್ರ ಜಟಾಂಶಕೋ ಮೇ neu 


SAR ಏವಂ ಕುಪಿತೇನ ಮನ್ಯುನಾ 
ಸ ದೇವದೇವಂ ಪರಿಚಕ್ರಮೇ ವಿಭುಮ್‌ | 
ಮೇನೇ STS 5ತ್ಥಾನಮಸಂಗರಂಹಸಂ 
ಸಹೀಯಸಾಂ ತಾತ ಸಹಃಹಿಷ್ಣುಮ್‌ 1 ೫ ॥ 


ಅನ್ಟೀಯಮಾನಃ ಸ ತು ರುದ್ರಪಾರ್ಷದೈ- 
ರ್ಭ್ಯಶಂ ನದದ್ದಿರ್ವನದತ್‌ ಸುಭೈರವಮ್‌ | 


24 


ಶ್ರೀಮದ್ಭಾಗವತ 


ಉದ್ಯಮ್ಯ ಶೂಲಂ ಜಗದಂತಕಾಂತಕಂ 
ಸಂಪ್ರಾದ್ರವದ್‌ ಘೋಷಣಭೂಷಣಾಂಫಿಃ ॥ ೬ ॥ 


ಅಥರ್ತಿಜೋ ಯಜಮಾನ: ಸದಸ್ಯಾಃ 
ಕಕುಭ್ಯುದೀಚ್ಯಾಂ ಪ್ರಸಮೀಕ್ಷ್ಯ ರೇಣುಮ್‌ | 
ತಮಃ ಕಿಮೇತತ್‌ ಕುತ ಏತದ್‌ ರಜೋತಭೂ- 
ದಿತಿ ದ್ವಿಜಾ ದ್ವಿಜಪತ್ನ &, ದಧ್ಯುಃ I ೭ I 


ವಾತಾ ನ ವಾಂತಿ ನ ಹಿ ಸಂತಿ ದಸ್ಯವಃ 
ಪ್ರಾಚೀನಬರ್ಹಿರ್ಜೀವತಿ ಹೋಗ್ರದಂಡಃ | 

ಗಾವೋನ ಕಾಲ್ಕಂತ ಇದಂ ಕುತೋ ರಜೋ 
ಲೋಕೋನಧುನಾ ಕಿಂ ಪ್ರಳಯಾಯ ಕಲ್ಪತೇ ॥ ೮ ॥ 


ಪ್ರಸೂತಿಮಿಶ್ರಾಃ UH ಉದ್ದಿಗ್ನಚಿತ್ತಾ 


ಊಚುರ್ವಿಪಾಕೋ ವ್ರಜಿನಸ್ಕೈವ ತಸ್ಯ । 
ಪ್ರಪಶ್ಯತೀನಾಂ ದುಹಿತ್ಮಣಾಂ ಪ್ರಜೇಶಃ 


ಸುತಾಂ ಸತೀಮವದಧ್ಯಾವನಾಗಸಮ್‌ We ॥ 
ಯಸ್ಪ್ಟಂತಕಾಲೇ ವೃಪಜಟಾಕಲಾಪಃ 
ಸ್ವಶತೂಲಸೂಚ್ಯರ್ಪಿತದಿಗ್ಗಜೇಂದ್ರಃ | 
ವಿತತ್ಯ ನೃತ್ಯತ್ಕುದಿತಾಸ್ವರೋರ್ಧ್ವಜೋ 
ರೂಕ್ಷಾಟ್ಟಹಾಸಃ ಸ್ಪನಯಿತ್ನುಭಿನ್ನದಿಕ್‌ | ೧೦ Il 


ಅಮರ್ಷಯಿತ್ವಾ ತಮಸಹ್ಯತೇಜಸಂ 

ಮನ್ಯುಪ್ಪುತಂ ದುರ್ನಿರೀಕ್ಷ 50 ಭ್ರುಕುಟ್ಯಾ | 
ಕರಾಳದಂಷ್ಟ್ರಾಭಿರುದಸಭಾಗಣಂ 

ಸ್ಯಾತ್‌ AR, ಕಿಂ ಕೋಪಯತೋ ವಿಧಾತುಃ ॥ ೧೧ ॥ 


ಬಹ್ಟೇವಮುದ್ಧಿಗ್ಗದ್ದಶೋಚ್ಯಮಾನೇ 
ಜನೇನ Bea, ಮಖೇ ಮಹಾತ್ಮನಃ l 


೬೫3 
೪ 


ಚಯುರ್ಥಸ್ವೃಂಧ-ಅಧ್ಯಾಯ-6 25 


ಉತ್ಸೇತುರುತ್ಪಾತತಮಾಃ ABA Foe 
ಭಯಾವಹಾ ದಿವಿ ಭೂಮ್‌ ಚ ಪರ್ಯಕ್‌ ॥೧೨॥ 


ತಾವತ್‌ ಸ ರುದ್ರಾನುಚರೈರ್ಮಖೋ ಮಹಾನ್‌ 
ನಾನಾವಿಧೈರ್ವಾಮನಕ್ಕರುದಾಯುದ್ಧೆಃ | 

ಪಿಂಗೈಃ ಪಿಶಂಗೈರ್ಮಕರೋದರಾನನೈಃ 
ಪರ್ಯಾಪ್ಸವದ್ಬಿರ್ವಿದುರಾನ್ದರುಧೃತ || ೧೩ ॥ 


h 


ಕೇಚಿದ್‌ ಬಭಂಜುಃ ಪ್ರಾಗ್ಗಂಶಂ ಪತ್ನೀಶಾಲಾಂ ತಥಾತಪರೇ | 
ಸದ ಆಗ್ನೀದ್ರಶಾಲಾಂ ಚ ತದ್ದಿಹಾರಂ ಮಹಾನಸಮ್‌ ॥ ೧೪ I 
ರುರುಜುರ್ಯಜ್ಞಪಾತ್ರಾಣಿ 
ತಥೈೆಕೇ ಗ್ನೀನನಾಶಯನ್‌ | 


ಕುಂಡೇಷ್ಟಮೂತ್ರಯನ್‌ ಕೇಚಿದ್‌ ` 
ಬಿಭಿದುರ್ವೇದಿಮೇಖಲಾಃ I ೧೫ H 


ಅನ್ನಧಾವನ್‌. ಮುನೀನೇಕೇ ಏಕೇ ಪತ್ನೀರತರ್ಜಯನ್‌ i 
ಅಪರೇ ಜಗ್ಗಹುರ್ದೇವಾನ್‌ ಪ್ರತ್ಯಾಸನ್ನಾನ್‌ ಪಲಾಯಿತಾನ್‌ ॥ ೧೬ ॥ 


ಭೃಗುಂ ಬಬಂಧ ಮಣಿಮಾನ್‌ 
ವೀರಭದ್ರಃ ಪ್ರಜಾಪತಿಮ್‌ | 
ಚಂಡೀಶಃ ಪೂಷಣಂ ದೇವಂ 
ಭಗಂ ನಂದೀಶ್ವರೋ5ಗ್ರಹೀತ್‌ ॥ ೧೭ ॥ 


ಸರ್ವ ಏವರ್ಶ್ವಿಜೋ ದೃಷ್ಟ್ವಾ ಸದಸ್ಯಾಃ ಸದಿವೌಕಸಃ | 
ತೈರರ್ಧ್ಯಮಾನಾಃ ಸುಭ್ಛಶಂ ಗ್ರಾವಭಿರ್ನೈಕಧಾತದ್ರವನ್‌  ॥ ೧೮ ॥ 
ಜುಹ್ಹತಃ ಸ್ತುವತಸಸ್ಯ 
ಶೃಶ್ರೂಣಿ ಭಗವಾನ್‌ ಭವಃ | 
ಭೃಗೋರ್ಲುಲುಂಚೇ ಸದಸಿ 
ಯೋತಹಸತ್‌ JW, ದರ್ಶಯನ್‌ WH OF H 


26 ಶ್ರೀಮದ್ಭಾಗವತ 
ಭಗಸ್ಯ ನೇತ್ರೇ ಭಗವಾನ್‌ ಪತಿತಸ್ಯ ರುಷಾ ಭುವಿ । 
ಉಜ್ಜಹಾರ ಸದಸ್ಯಕ್ಷಾ ಯಃ ಶಪಂತಮಸೂಚಯತ್‌ | ೨೦ ॥ 


ಪೂಷ್ಠಶ್ನಾಪಾತಯದ್‌ ದಂತಾನ್‌ ಕಳಿಂಗಸ್ಯ ಯಥಾ WO: | 
ಶಪ್ಯಮಾನೇ ಗರಿಮಣಿ ಯೋತ$ಹಸದ್‌ ದರ್ಶಯನ್‌ ದತಃ ॥ ೨೧ ॥ 


ಆಕ್ರಮ್ಯೋರಸಿ ದಕ್ಷಸ್ಕ್ಯ ಶಿತಧಾರೇಣ ಹೇತಿನಾ | 


ಛಿಂದನ್ನಪಿ ತದುದ್ಧರ್ತುಂ ನಾಶಕ್ನೋತ್‌ ತ್ರ್ಯ್ಯಂಬಕಸದಾ ॥ ೨೨ ॥ 

ತಸ್ತ್ರೈರಸ್ವಾನಿತ್ರೆರೇನಮನಿರ್ಭಿಣ್ಣತ್ಯತಂ ಹರಃ । 

ವಿಸ್ಮಯಂ ಪರಮಾಪನ್ನೋ ಎಂ ಪಶುಪತಿಶ್ಚಿರಮ್‌ (| ೨೩ ॥ 

ದೃಷ್ಟ್ವಾ ಸಂಜ್ಞಪನೇ ಯೋಗಂ ಪಶೂನಾಂ ಸ ಪತಿರ್ಮಖೇ | 

ಯಜಮಾನಪಶೋಸಸ್ತ್ಯ ಕಾಯಾತ್‌ ತೇನಾಹರಚ್ಛಿರಃ || ೨೪ ॥ 
 ಸಾಧುವಾದಸ್ಪದಾ ತೇಷಾಂ ಕರ್ಮ ತತ್‌ ತಸ್ಯ ಶಂಸತಾಮ್‌ ॥ 

ಭೂತಪ್ರೇತಪಿಶಾಚಾನಾಮನ್ಯೇಷಾಂ ತದ್ದಿಪರ್ಯಯಃ | ೨೫ ॥ 


ಜುಹಾವೈತಚ್ಛಿರಸ್ಪಸ್ಟಿನ್‌ ದಕ್ಷಿಣಾಗ್ನಾವಮರ್ಷಿತಃ | 
ತದ್‌ ದೇವಯಜನಂ Wo, ಪ್ರಾತಿಷ್ಠದ್‌ ಗುಹ್ಯಕಾಲಯಮ್‌ ॥ ೨೬ ॥ 
QS ಶ್ರೀಮದ್‌ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಮ್‌ 
ಅಷ್ಟಾದಶಸಾಹಸ್ರ್ಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ಚತುರ್ಥಸ್ಕಂಧೇ ಷಷ್ಠೋಧ್ಯಾಯಃ Il 
—0— 
ಅಥ ಸಪ್ತಮೋ ಆಧ್ಯಾಯಃ 
ಮೈತ್ರೇಯ ಉವಾಚ 

ಅಥ ದೇವಗಣಾಃ ಸರ್ವೇ ರುದ್ರಾನೀಕೈಃ ಪರಾಜಿತಾಃ | 
ಶೂಲಪಟ್ಟಿಶನಿಸ್ಟಿಂಶಗದಾಪರಿಘಮುದ್ಧರೈಃ Hou 


ಸಂಛಿನ್ನಭಿನ್ನನರ್ವಾಂಗಾಃ ಸರ್ತಿಕ್‌ಸಭ್ಯಾ ಭಯಾಕುಲಾಃ | 
ಸ್ವಯಂಭುವೇ ನಮಸ್ಕೃತ್ಯ ws SERS JSR 11 ೨ ॥ 


ಚಯುರ್ಥಸ್ಥಂಧ-ಅಧ್ಯಾಯ-7 27 


ಉಪಲಭ್ಯ ಪುರೈವೈತದ್‌ ಭಗವಾನಬ್ದಸಂಭವಃ | 
ನಾರಾಯಣಶ್ಚ ವಿಶ್ವಾತ್ಮಾ ನ ಕಸ್ಯಾಧ್ವರಮೀಯತುಃ Wa i 


ತದಾಕರ್ಣ್ಯ ವಿಭುಃ ಪ್ರಾಹ 
ತೇಜೀಯಸಿ ಕೃತಾಗಸಾಮ್‌ | 

ಕ್ಷೇಮಾಯ ಭೂಯಸೇ ಭೂಯಾ- 
ನ್ನ ಪ್ರಾಯೇಣ ಬುಭೂಷತಾಮ್‌ neu 


ಅಥಾಪಿ ಯೂಯಂ ಕೃತಕಿಲ್ಲಿಷಾ ಭವಂ 
ಯೇ ಬರ್ಜಿಹೋ ಭಾಗಭಾಜಂ ಪರಾದುಃ | 
ಪ್ರಸಾದಯದ್ದಂ ಪರಿಶುದ್ಧಚೇತಸಾ 


ದ 
ಕ್ಷಿಪ್ರಪ್ರಸಾದಂ ಪ್ರಗೃಹೀತಾಂಘಿಪದ್ಧಾಃ | ೫ ॥ 


3 x 


ಲೋಕಃ ಸಪಾಲಃ ಕುಪಿತೇ ನ ಯಸ್ಮಿನ್‌ | 

ತಮಾಶು ದೇವಂ ಪ್ರಿಯಯಾ ವಿಹೀನಂ 
ಕಮಾಪಯಧಂ ಹದಿ ವಿದಂ ದುರುಕ್ಕೆಃ || ೬ ॥ 
ce ದ ಲ Q =e} 


ನಾಹಂ ನ ಯಜ್ಞೋ ನ ಚ ಯೂಯಮನ್ಯೇ 
ಯೇ ದೇಹಭಾಜೋ ಮುನಯಶ್ಚ ತತ್ವಮ್‌ | 
ವಿದುಃ ಪ್ರಮಾಣಂ ಬಲವೀರ್ಯಯೋರ್ವಾ 
ತಸ್ಯಾತ್ಮತಂತ್ರಸ್ಯ ಕ ಉದ್ದಿಧಿತ್ತೇತ್‌ Ne tl 
ಸ ಇತ್ನಮಾದಿಶ್ಯ ಸುರಾನಜಸ್ತು ತೈ- 
ರಥಾನ್ವಿತಃ ಪಿತೃಭಿಃ ಸಪ್ರಜೇಶೈಃ | 
ಯಯಾ ಸ್ಪಧಿಷ್ಣ್ಯಾನ್ಡಿಲಯಂ ಪುರದ್ವಿಷಃ 
ಕೈಲಾಸಮದ್ರಿಪ್ರವರಂ ಪ್ರಿಯಂ ವಿಭೋಃ nO 


ಜನ್ನೌಷಧತಪೋಯೋಗಮಂತ್ರಸಿದ್ದೆ ಸ್ಲೈರ್ನರೇತರ್ಯಃ I 
ಜುಷ್ಠಂ ಕಿನ್ನರಗಂಧರ್ವೈರಪ್ಪರೋಭಿರ್ವ್ವತಂ ಸದಾ He il 


ಶ್ರೀಮದ್ಭಾಗವತ 


ನಾನಾಮಣಿಮಯ್ಯೆಃ ಶೃಂಗೈರ್ನಾನಾಧಾತುವಿಚಿತ್ರಿತೈಃ | 
ನಾನಾದ್ರುಮಲತಾಗುಲ್ಫೈರ್ನಾನಾಮೃಗಗಣಾವೃತ್ರೆಃ Il ೧೦ 
ನಾನಾನಮಲಪ್ರಸ್ರವಣೈರ್ನಾನಾಕಂದರಸಾನುಭಿ: | 
ರಮಣಂ ವಿಹರಂತೀನಾಂ ರಮಣೈೈಃ ಸಿದ್ದಯೋಷಿತಾಮ್‌ ॥। ೧೧ 
ಮಯೂರಕೇಕಾಭಿರುತಂ ಮದಾಂಧಾಳಿವಿಮೂರ್ಛಿತಮ್‌ | 
DONS, ರಕಕಂಠಾನಾಂ ಕೂಜಿತೆಶ ಪತತ್ರಿಣಾಮ್‌ HW ೧೨ 
ಇರ್‌ ಜ್‌ DES] 2 
ಆಹ್ವಯಂತಮಿವೋದ್ಧಸೈರ್ದ್ವಿಜೈಃ ಕಾಮದುಫೈರ್ದುಮೈಃ । 
ವ್ರಜಂತಮಿವ ಮಾತಂಗೈರ್ಗ್ಯಣಂತಮಿವ ನಿರ್ದುರೈಃ I ೧೩ 
ಮಂದಾರೈಃ ಪಾರಿಜಾತೈಶ್ಚ ಸರಳ್ಳೆಶ್ಲೋಪಶೋಭಿತಮ್‌ | 
BBG: MODEST, ಕೋವಿದಾರಾಸನಾರ್ಜುನೈಃ Hh ೧೪ 


ಚೂತೈಃ ಕದಂಬನೀಪೈಶ್ಚ ನಾಗಪುನ್ನಾಗಚಂಪಕ್ಕೆಃ | 
ಪಾಟಲಾಶೋಕಬಕುಲೈ ಕುಂದೈಃ ಕುರಬಕ್ಕೆರಪಿ 1 ೧೫ 
ಸುವರ್ಣಶತಪತೆ ೈಶ್ಚ ವೀರರೇಣುಕಜಾತಿಭಿಃ । 
ಕುಬ್ಬಕ್ಟಿರ್ಮಲ್ಲಿಕಾಭಿಶ್ಚ ಮಾಧವೀಭಿಶ್ಚ ಮಂಡಿತಮ್‌ I ೧೬ 
ಪನಸೋದುಂಬರಾಶ್ವತ್ವಪಕ್ಷನ್ಯಗ್ರೋಧಹಿಂಗುಭಿ: । - 
ಭೂರ್ಜ್ಯೈೆರ್‌ಷಧಿಭಿಃ ಪೂಗೈ ರಾಜಪೂಗೈಶ್ಚ ಜಂಬುಭಿಃ ॥ ೧೭ 
ಖರ್ಜೂರಾಮ್ರಾತಕಾಮ್ರಾದ್ಯೈಃ ಪ್ರಿಯಾಲಮಧುಕೇಂಗುದೈಃ । 
ದ್ರುಮಜಾತಿಭಿರನ್ಯೈಶ್ಚ ರಾಜಿತಂ ವೇಣುಕೀಚಕ್ಕೆಃ HW ೧೮ 
ಕುಮುದೋತ್ಸಲಕಹ್ನಾರಶತಪತ್ರವನರ್ದಿಭಿಃ I 

ನಳಿನೀಷು ಕಳಂ ಕೂಜತ್ಸಗವೃಂದೋಪಶೋಭಿತಮ್‌ 1 ೧೯ 
ಮೃಗೈಃ ಶಾಖಾಮೃಗೈಃ ಕ್ರೋಡೈರ್ಮೃಗೇಂದೆ ಕೈರ್‌ಖಕ್ಕಶಲ್ಪಕ್ಕೆಃ | 
ಗವಯ್ಯೆಃ ಶರಭೈರ್ವ್ಯಾಫೆ J ರುರುಭಿರ್ಮಹಿಷಾದಿಭಿಃ Il ೨೦ 


ಚಯುರ್ಥಸ್ಕಂಧ-ಅಧ್ಯಾಯ-7 29 
ಕರ್ಣಾರ್ಣೈಕಪದಾಶ್ಚಾಸ್ಕೆ got rR ಮೃಗನಾಭಿಭಿಃ | 
ಕದಳೀಖಂಡಸಂರುದ್ದನಳಿನೀಪುಳಿನಶ್ರಿಯಮ್‌ I ೨೧ ॥ 

Q 
ಪರ್ಯಸಂ ನಂದಯಾ ಸತ್ಯಾಃ ಸ್ಥಾನಪುಣ್ಯತಮೋದಯಾ | 
ವಿಲೋಕ್ಯ ಭೂತೇಶಗಿರಿಂ ವಿಬುಧಾ ವಿಸ್ಮಯಂ ಗತಾಃ H ೨೨ Il 


ದದ್ದಶುಸ್ತತ್ರ ತೇ ರಮ್ಯಾಮಳಕಾಂ ನಾಮ ವೈ ಪುರೀಮ್‌ | 
ವನಂ ಸೌಗಂಧಿಕಂ ಚಾಪಿ ತತ್ರ ತನ್ನಾಮಪಂಕಜಮ್‌ 11೨೩ ॥ 


ನಂದಾ ಚಾಳಕನಂದಾ ಚ ಸರಿತೌ ಬಾಹ್ಯತಃ ಪುರಃ | 

ತೀರ್ಥಪಾದಪದಾಂಭೋಜರಜಸಾ5ತೀವ ಪಾವನೇ il ೨೪ ॥ 

ಯಯೋಃ ಸುರಸ್ತಿಯಃ ಕೃತ್ತರವರುಹ್ಯ ಸ್ವಧಿಷ್ಟ್ಯತಃ | 

ಕ್ರೀಡಂತಿ ಪುಂಸಃ ಸಿಂಚಂತ್ಯೋ ವಿಗಾಹ್ಯ ರತಿಕರ್ಶಿತಾಃ ॥ ೨೫ 
N 


ಯಯೋಸತ್‌ಸ್ನಾನವಿಭ್ರಷ್ಟ- 
ಕುಚಕುಂಕುಮಪಿಂಜರಮ್‌ | 
ವಿತ್ಯಹೋತಪಿ ಪಿಬಂತ್ಯಂಭಃ 
ಪಾಯಯಂತೋ ಗಜಾ ಗಜೀಃ || ೨೬ I 


ತಾರಹೇಮಮಹಾರತ್ನವಿಮಾನಶತಸಂಕುಲಾಮ್‌ I 
ಜುಷ್ಬಾಂ ಪುಣ್ಯಜನಸ್ವೀಭಿರ್ಯಥಾ ಖಂ ಸತಡಿದ್ಭನಮ್‌ HW ೨೭ 11 


ಹಿತ್ವಾ ಯಕ್ಷೇಶ್ವರಪುರೀಂ ವನಂ ಸೌಗಂಧಿಕಂ ಚ ತತ್‌ | 

ದ್ರುಮೈಃ ಕಾಮದುಫೈರ್ಹದ್ಯಂ ಚಿತ್ರಮಾಲ್ಯಫಲಚ್ಛದೈಃ il ೨೮ ॥ 
ರಕ್ರಕಂಠಖಗಾನೀಕಸ್ಟರಮಂಡಿತಷಟ್ಟದಮ್‌ | 
ಕಳಹಂಸಕುಲಪ್ರೇಷ್ಠಖರದಂಡಜಲಾಶಯಮ್‌ H ೨೯ ॥ 
ವನಕುಂಜರಸಂಘಷ್ಟ್ಠಹರಿಚಂದನವಾಯುನಾ | 
ಅಧಿಪುಣ್ಯಜನಸ್ವೀಣಾಂ ಮುಹುರುನ್ನಥಯನ್ನನಃ H ೩೦ ॥ 


30 ಶ್ರೀಮದ್ಭಾಗವತ 


ವೈಡೂರ್ಯಕ್ಕತಸೋಪಾನಾ 
ವಾಷ್ಯ ಉತ್ಪಲಮಾಲಿನೀಃ I 
ವ್ಯಾಪಂ ಕಿಂಪುರುಷೈೆರ್ದ್ವಷ್ಟಾ M 


ತ ಆರಾದ್‌ ದದ್ದಶುರ್ವಟಮ್‌ I ೩೧ 
ಸ ಯೋಜನಶತೋತ್ಸೇಧಃ ಪಾದೋನವಿಟಪಾಯತಃ I 
ಪರ್ಯಗ್ಗತಾಮಲಚ್ಛಾಯೋ ನಿರ್ನೀಡಸಾಪವರ್ಜಿತಃ ೩೨ 
ತಸ್ಮಿನ್‌ ಮಹಾಯೋಗಮಯೇ ಮುಮುಕ್ಸುಶರಣೇ ಸುರಾಃ । 
ದದೃಶುಃ ಶಿವಮಾಸೀನಂ ತೃಕಾಮರ್ಷಮಿವಾಂತಕಮ್‌ I ೩೩ 


ಸನಂದಾದ್ಯೈರ್ಮಹಾಸಿದ್ದೈಃ ಶಾಂತೈಃ ಸಂಶಾಂತವಿಗ್ರಹಮ್‌ | 
ಉಪಾಸ್ಯಮಾನಂ ಸಖ್ಯಾ ಚ ಭರ್ತ್ರಾ ಗುಹ್ಯಕರಕ್ಷಫಾಮ್‌ I ೩೪ 


ವಿದ್ಯಾತಪೋಯೋಗಪಥಮಾಸ್ಸಿತಂ ತದಧೀಶ್ವರಮ್‌ | 


ಧ್ಯಾಯಂತಂ ವಿಶ್ವಸುಹೃದಂ ವಾತಲ್ಯಾಲ್ಲೋಕಮಂಗಲಮ್‌ Il ೩೫ 


ಲಿಂಗಂ ಚ ತಾಪಸಾಭೀಷ್ಟಂ ಭಸ್ಮದಂಡಜಟಾಜಿನಮ್‌ I 
ಅಂಗೇನ ಸಂಧ್ಯಾಭ್ರರುಚಾ ಚಂದ್ರಲೇಖಾಂ ಚ ಬಿಭ್ರತಮ್‌ ॥ ೩೬ 


ಉಪವಿಷ್ಠಂ ದರ್ಭಮಯ್ಯಾಂ ಬೃಸ್ಯಾಂ ಬ LR ಸನಾತನಮ್‌ | 
ನಾರದಾಯ ಪ್ರವೋಚಂತಂ ವಚ ತೀ ಶೃಣ್ವತಾಂ ಸತಾಮ್‌ ॥ ೩೭ 


ಕತ್ಪೋರ್‌ ದಕ್ಷಿಣೇ ಸವ್ಯಂ 
ಪಾದಪಡ್ಗಂ ಚ ಡಿ 
ಬಾಹುಂ ಪ್ರಕೋಷ್ಠೇಶಕ್ಟಮಾಲಾ- 
ಮಾಸೀನಂ ತರ್ಕಮುದ್ರಯಾ i ೩೮ 


ತಂ ಬ್ರಹ್ಮನಿರ್ವಾಣಸಮಾಧಿಮಾಸ್ಥಿತಂ 

ವ್ಯಪಾಶ್ರಿತಂ ಗಿರಿಶಂ ಯೋಗಕಕ್ಷಾ್ಯಾಮ್‌ | 
ಸಲೋಕಪಾಲಾ ಮುನಯೋ ಮನೂನಾ- 

ಮಾದ್ಯಂ ಮನುಂ ಪ್ರಾಂಜಲಯಃ ಪ್ರಣೇಮುಃ॥ ೩೯ 


ಚಯುರ್ಥಸ್ಕಂಧ-ಅಭ್ಯಾಯ -7 31 


ಸ ತೂಪಲಭ್ಯಾಗತಮಾತ್ಮಯೋನಿಂ 
ಸುರಾಸುರೇಶೈರಭಿವಂದಿತಾಫ್ರಿಮ್‌ | 
ಉತ್ಥಾಯ ಚಕ್ರೇ ಶಿರಸಾ5ಭಿವಂದನಂ 
ಮಹತ್ತಮೋತರ್ಕಸ್ಯ ಯಥೈವ ವಿಷ್ಣೋಃ ॥ ೪೦॥ 
t 


ತಥಾ$sಪರೇ ಸಿದ್ಧಗಣಾ ಮಹರ್ಷಿಭಿ- 
oder ವೈ ಸಮಂತಾದನು ನೀಲಲೋಹಿತಮ್‌ 1 
ನಮಸ್ಕೃತಃ ಪ್ರಾ 2 ಶಶಾಂಕಶೇಖರಂ 
“dial acho ಪ್ರಹಸನ್ನಿವಾತ್ಮಭೂಃ 1 ೪೧ ॥ 
ಬ್ರಹ್ಮೋವಾಚ 
ಜಾನೇ ತ್ವಾಮೀಶ ABA, ಜಗತೋ ಯೋನಿಬೀಜಯೋಃ | 
ಶಕ್ತೇಃ ಶಿವಶ್ಯ ಚ ಪರಂ ಯತ್‌ ತದ್‌ ಬ್ರಹ್ಮ ನಿರಂತರಮ್‌ ॥ ೪೨ ॥ 


ತ್ವಮೇವ ಭಗವನ್ನೇತಚ್ಛಿವಶಕ್ತೋಃ ಸ್ವರೂಪಯೋಃ । 


ವಿಶಂ AWA ಪಾಸ್ನತಿ ಕೀಡಯೋರ್ಣಪದೋ ಯಥಾ HW ೪೩ ॥ 
ವ ಲ Sn ~ 


ತ್ವಮೇವ ಧರ್ಮಾರ್ಥದುಘಾಭಿಪತಯೇ 
ದಕ್ಷೇಣ ಸೂತ್ರೇಣ ವಿಸರ್ಜಿತಾದ್ಧಧಃ । ' 
ತ್ವಯೈವ ಲೋಕೇ ವಸಿತಾಶ್ಚ ಸೇತವೋ 
ಯಾನ್‌ ಬ್ರಾಹ್ಮಣಾಃ ಶ್ರದ್ಧಧತೇ ಧೃತವ್ರತಾಃ ॥ ೪೪ ॥ 


ತಂ ಕರ್ಮಣಾಂ ಮಂಗಲ ಮಂಗಲಾನಾಂ 
ಕರ್ತಾಸಿ ಲೋಕೇ ತನುಷೇ ಸ್ವಯಂ ಫಲಮ್‌ | 
ಅಮಂಗಲಾನಾಂ ಚ ತಮಿಸ್ರಮುದ್ಧಣಂ 
ವಿಷರ್ಯಯಃ ಕೇನಚಿದೇವ ಕಸ್ಯಚಿತ್‌ 1 ೪೫ I 
ನ ವೈ ಸತಾಂ ತ್ವಚ್ಛರಣಾರ್ಪಿತಾತ್ಮನಾಂ 
ಭೂತೇಷು ಸರ್ವೇಷ್ಟಭಿಪಶ್ಯತಾಂ ತವ | 
ಭೂತಾನಿ ಚಾತ್ಸನ್ಯಪ್ಪಥಗ್‌ ದಿದ್ಧಕ್ಷತಾಂ 
ಪ್ರಾಯೇಣ ರೋಷೋತಭಿಭವೇದ್‌ ಯಥಾ ಪಶೋಃ ॥ ೪೬ ॥ 


32 


ಶ್ರೀಮದ್ಭಾಗವತ 


cat ನಗ್‌ದಶಃ ಕರ್ಮಧಿಯೋ ದುರಾಶಯಾಃ 
ಪರೋದಯೇನಾರ್ಪಿತಹ್ಠದ್ರುಜೋನಿಶಮ್‌ | 

ಪರಾನ್‌ ದುರುಕ್ರೈರ್ವಿತುದಂತ್ಯರುಂತುದಾ- 
ಸಾನ್‌ ಮಾ ವಧೀರ್ದೇವ ಭವಾನ್‌ ಪೃಥಗ್ಗಿಧಾನ್‌ 1 ೪೭ ॥ 


ಯೇ ಸ್ಕಿನ್‌ ಯದಾ ಪುಷ್ಕರನಾಭಮಾಯಯಾ 
ದುರ್ಲಂಘ್ಯಯಾ ಸಃ ಸಧಿಯಃ ಪೃಥಗ್‌ದಶಃ I 
ಕುರ್ವಂತಿ ತತ್ರ ಹ್ಯನುಕಂಪಯಾ ಕೃಪಾಂ 
ನ ಸಾಧವೋ ದೈವಬಲಾತೃತಾಃ ಕಥಮ್‌ ॥ ೪೮ ॥ 


ಭವಾನ್‌ ಹಿ ಪುಂಸಃ ಪರಮಸ್ಯ ಮಾಯಯಾ 
ದುರ್ಲಂಘ್ಯಯಾ sಸ್ಪೃಷ್ಠಮತಿಃ ಸಮಸದ್ಧಕ್‌ [ 
ತಯಾ ಹತಾತೃಸ್ವನುಕರ್ಮಚೇತ- 


ಸ್ಪನುಗ್ರಹಂ ಕರ್ತುಮಿಹಾರ್ಹತಿ ಪ್ರಭೋ Ae ॥ 


ಕುರ್ವದ್ದರಸ್ಯೋದ್ದರಣಂ ಹತಸ್ಯ ಭೋ- 
ಸ್ಹಯಾನಸಮಾಪಸ್ಯ ಮನೋಃ ಪ್ರಜಾಪತೇಃ । 

ನ ಯತ್ರ ಭಾಗಂ ತವ ಭಾಗಿನೋ ದದುಃ 
ಕುಸರ್ಧಿನೋ ಯೇನ ಮಖೋ ನಿನೀಯತೇ HW ೫೦ ॥ ' 


ಜೀವತಾದ್‌ ಯಜಮಾನೋತಯಂ 
ಪ್ರಪದ್ಯೇತಾಕ್ಷಿಣೀ ಭಗಃ | 
ಭೃಗೋಃ ಶೃಶ್ರೂಣಿ ರೋಹಂತು 
ಪೂಷ್ಲೋ ದಂತಾಶ್ಚ ಪೂರ್ವವತ್‌ 1 ೫೧ H 


ದೇವಾನಾಂ ಭಗ್ನಗಾತ್ರಾಣಾ- | 

ಮೃಶ್ತಿಜಾಂ ಚಾಯುಧಾಶ್ನಭಿಃ [ 
ಭವತಾನುಗೃಹೀತಾನಾಮಾಶು 

ಮನ್ಯೇ ತ್ರನಾತುರಮ್‌ il ೫೨ ॥ 


ಚಯುರ್ಥಸ್ಥಂಧ-ಅಧ್ಯಾಯ-8 33 


ಏಷ ತೇ ರುದ್ರ ಭಾಗೋಪಸ್ತು ಯದುಚ್ಛಿಷ್ಟೋ SRPA ವೈ | 
ಯಜ್ಞಸ್ಸೇ ರುದ್ರಭಾಗೇನ ಕಲ್ಪತಾಮದ್ಯ ಯಜ್ಞಹನ್‌ u ೫೩ ॥ 


ಇಂ 


ಇತಿ ಶ್ರೀಮದ್‌ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಮ್‌ 
ಅಷ್ಟಾದಶಸಾಹಸ್ತ್ಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ t, 
ಚತುರ್ಥಸ್ಕಂಧೇ ಸಪ್ತಮೋ sಧ್ಯಾಯ: il 
—0— 


ಅಥಾಷ್ಟಮೋ sಧ್ಯಾಯಃ 


ಮೈತ್ರೇಯ ಉವಾಚ 
ಇತ್ಯಜೇನಾನುನೀತೇನ ಭವೇನ ಪರಿತುಷ್ಕತಾ | 
ಅಭ್ಯಧಾಯಿ ಮಹಾಬಾಹೋ ಪ್ರಹಸ್ಯ ಶ್ರೂಯತಾಮಿತಿ ॥ ೧॥ 


ರುದ್ರ ಉವಾಚ 
ನಾಘಂ ಪ್ರಜೇಶ ಬಾಲಾನಾಂ ವರ್ಣಯೇ ನಾನುಚಿಂತಯೇ | 
ದೇವಮಾಯಾಭಿಭೂತಾನಾಂ ದಂಡಸ್ತತ್ರ ಧೃತೋ ಮಯಾ DII 
ಪ್ರಜಾಪತೇರ್ದಗೃಶೀರ್ಷೋ ಭವತ್ವಜಮುಖಂ ಶಿರಃ | 
ಮಿತ್ರಸ್ಯ ಚಕ್ಷುಷೇಕ್ಷೇತ ಭಾಗಂ ಸ್ವಂ ಬರ್ಹಿಷೋ ಭಗಃ 11 ೩ ॥ 
ಪೂಷಾ ತು ಯಜಮಾನಸ್ಕ BOQ) wr eso ಪಿಷ್ಟಯಕ್‌ | 
ದೇವಾಃ ಪ್ರಕೃತಸರ್ವಾಂಗಾ ಯೇ ಮ ಉಚ್ಛೇಷಣಂ ದದುಃ ॥ ೪ ॥ 
ಬಾಹುಭ್ಯಾಮಶ್ಚಿನೋಃ ಪೂಷ್ಲೋ ಹಸ್ತಾಭ್ಯಾಂ ಕೃತಬಾಹವ: | 
ಭವಂತ್ವದ್ವರ್ಯವಶ್ಚಾನ್ಯೇ wigs ರ್ಚ್ಯಗುರ್ಭವೇತ್‌ i ೫ ॥ 


ಮೈತ್ರೇಯ ಉವಾಚ 
ತದಾ ಸರ್ವಾಣಿ ಭೂತಾನಿ ಶ್ರುತ್ವಾ ಮೀಹ್ಳುಷ್ಟಮೋದಿತಮ್‌ | 
ಪರಿತುಷ್ಠಾತ್ನಭಿಸತ್ರ ಸಾಧುಸಾದ್ದಿತ್ಯಥಾಬ್ರುವನ್‌ He il 


34 ಶ್ರೀಮದ್ಭಾಗವತ 
ತತೋ ಮೀಡ್ವಾಂಸಮಾಮಂತ್ರ್ಯ ಶುನಾಸೀರಾಃ ಸಹರ್ಷಿಭಿಃ | 
ಭೂಯಸದ್‌ ದೇವಯಜನಂ ಸಮೀಡ್ವದ್ರೇಧಸೋ ಯಯುಃ . ॥ ೭ ॥ 


ವಿಧಾಯ ಕಾತ್ಮ್ನೆ ಜನ ಚ ತದ್‌ ಯಥಾsಹ ಭಗವಾನ್‌ ಭವಃ | 
ಸಂದಧುಃ ಕಸ್ಯ ಕಾಯೇನ ಸವನೀಯಪಶೋಃ ಶಿರಃ nou 


ಸಂಧೀಯಮಾನೇ ಶೀರ್ಷಣಿ ದಕ್ಷೋ ರುದ್ರಾಭಿವೀಕ್ಷಿತಃ | 

ಸದ್ಯಃ ಸುಪ್ತ ಇವೋತಸ್ಥ್‌ BAe ಚಾಗ್ರತೋ ಮೃಡಮ್‌ ॥ ೯ ॥ 
ತದಾ ವೃಷದಧ್ವಜದ್ವೇಷಕಲಿಲಾತ್ಮಾ ಪ್ರಜಾಪತಿಃ । 
ಶಿವಾವಲೋಕಾದಭವಚ್ಛ ರದಭ್ರ ಇವಾಮಲಃ HW ೧೦॥ 


ಭವಸವಾಯ ಕೃತಧೀರ್ನಾಶಕ್ನೋದನುರಾಗತಃ | 
ಔತ್ಯಂತ ಬಾಷ್ಟಕಳೆಯಾ ಸಂಪತ ಸುತಾಂ ಸ್ಮರನ್‌ Woo ॥ 


ಕ್ಛಚ್ಛಾ ತ್‌ ಸಂಸಭ್ಯ ಚ ಮನಃ ಪ್ರೇಮವಿಹಲಿತಃ ಸುಧೀಃ | 
ಶಂಶಸ ನಿವ್ಯ ತಿ ಭಾವೇನೇಶಂ ಪ್ರ ಬಹ nod il 


ದಕ್ಷ ಉವಾಚ 
ಭೂಯಾನನುಗ್ರಹ ಅಹೋ ಭವತಾ Bet ಮೇ 
ದಂಡಸ್ತ್ವಯಾ ಮಯಿ ಧೃತೋ ಯದಪಿ ಪ್ರಸಹ್ಯ | 
ನಬ್ರ ಹೃಬಂಧುಷು ಚ ವಾಂ ಭಗವನ್ನವಜ್ಞಾ 
ತುಭ್ಯಂ BSCS, ಕುತ ಏವ ಧೃತವ್ರ ತೇಷು | ೧೩ I 


ವಿದ್ದಾ SACS, ತಧರಾನ್‌ ಮುಖತಃ ಸ್ಮ ವಿಪ್ರಾನ್‌ 
ಬ್ರಹ್ಮಾತ್ಮತಾಂ ಪ್ರ ಥಯಿತುಂ ಪ್ರ 'ಥಮಂ ತ್ವಮಸ್ರಾಃ | 
ತಾನ್‌ ಬ್ರಾ ಹೃಣಾನ್‌ ಪರಮ ಸರ್ವವಿಷಪತ್ತು ಪಾಸಿ 
ಪಾಲಃ " ಪಶೂನಿವ ವಿಭೋ ಪ್ರ ಗಹೀತದಂಡಃ nO? I 


ಯೋತಸೌ ಮಯಾವವಿದಿತತತ್ವದೃಶಾ ಸಭಾಯಾಂ 
ಕಿಪೋ ದುರುಕಿವಿಶಿಖೈರಗಣಯ್ಯ ತನ್ನಾಮ್‌ | 


ಚಯುರ್ಥಸ್ಥಂಧ-ಅಧ್ಯಾಯ-8 35 


ಅರ್ವಾಕ್‌ ಪತಂತಮರ್ಹತಮನಿಂದಯಾೋ ಪ್ಲಾದ್‌ 


BED, SSB Foo ಸ ಭಗವಾನ್‌ APES ತುಷ್ಕೇತ್‌ ॥ ೧೫ I 


ಮೈತ್ರೇಯ ಉವಾಚ i 
BAIA, WO ಸ ARO ಬ್ರಹ್ಮಣಾ ಚಾನುಮಂತ್ರಿತಃ | 
ಕರ್ಮ ಸಂತಾನಯಾಮಾಸ ಸೋಪಾಧ್ಯಾಯರ್ತಿಗಗ್ಗಿಭಿಃ I ೧೬ 
ವೈಷ್ಣವಂ ಯಜ್ಞಸಂತತ್ಯೈ ತ್ರಿಕಪಾಲಂ ದ್ವಿಜೋತಮಾಃ | 
ಪುರೋಡಾಶಂ ನಿರವಪನ್‌ ವೀರಸಂಸರ್ಗಶುದ್ದಯೇ 1 ೧೭ 
SBOE MoS 5ತಹವಿಷಾ ಹೂಯಮಾನೇ ಯಜುಷ್ಪತಿಮ್‌ । 
ಯಥಾ ವಿಶುದ್ದಯಾ ದಧ್ಕೌ ತಥಾ ಪ್ರಾದುರಭೂದ್ದರಿಃ ॥ ೧೮ 


ತದಾ ಸ್ವಪ್ರಭಯಾ ತೇಷಾಂ ದ್ಯೋತಯಂತ್ಯಾ ದಿಶೋ ದಶ | 


ಹಂಪೆ = z ಸೆ ಕ್ಲ 
ಮುಷ್ಣಂಸೇಜ ಉಪಾನೀತಸಾರ್ಕ್ಷ್ಯೇಣ ಸ್ಫೋತ್ರನಿರ್ಜಿತ ॥ ೧೯ 


ಶ್ಯಾಮೋ ಹಿರಣ್ಯರಶನೋ ರ್ಕಕಿರೀಟಜುಷ್ಟೋ 
ನೀಲಾಳಕಭ್ರಮರಕುಂಡಲಮಂಡಿತಾಸ್ಯಃ । 

ಕಂಬೃಬ್ಬಚಕ್ರಶರಚಾಪಗದಾಸಿಚರ್ಮ- 
ವ್ಯಗೈರ್ಹಿರಣ್ಮ್ಣಯಭುಜ್ಛೆರಿವ ಕರ್ಣಿಕಾರಃ HW ೨೦ 


ವಕ್ಠಸ್ಯಧಿಶ್ರಿತವಧೂರ್ವನಮಾಲ್ಕುದಾರ- 
ಹಾಸಾವಲೋಕಕಲಯಾ ರಮಯಂತ್ಚ ವಿಶ್ವಮ್‌ | 

ಪಾರ್ಶ್ವಭ್ರಮದ್‌ವ್ಯಜನಚಾಮರರಾಜಹಂಸಃ 
ಶುಭ್ರಾತಪತ್ರಶಶಿನೋಪರಿ ಲಕ್ಷ್ಯಮಾಣಃ ॥ ೨೧ 


ತಮುಪಾಗತಮಾಲಕ್ಷ್ಯ ಸರ್ವೇ ಸುರಗಣಾದಯಃ | 


ಪ್ರಣೇಮುಃ ಸಹಸೋತ್ಠ್ಥಾಯ ಬ್ರಹ್ಮೇಂದ್ರತ್ರ ಕ್ಷನಾಯಕಾಃ ॥ ೨೨ 


ತತ್ತೇಜಸಾ ಹತರುಚಃ ಸನ್ನಜಿಹ್ವಾ ಸಸಾಧ್ವಸಾಃ I 
ಮೂಧ್ನು ಕದ್ದ ಘೌಂಜಲಿಪುಟಾ ಉಪತಸ್ಥುರಧೋಕ್ಬಜಮ್‌ 11 ೨೩ 


36 ಶ್ರೀಮದ್ಭಾಗವತ 


ಅಪ್ಯರ್ವಾಗ್‌ವೃತಯೋ ಯಸ್ಯ ಮಹಿತ್ವೇ ಸ್ವಭುವಾದಯಃ [ 
ಯಥಾಮತಿ ಗೃಣಂತಿ ಸ್ಥ ಕೃತಾನುಗ್ರಹವಿಗ್ರಹಮ್‌ HW ೨೪ ॥ 


ದಕ್ಷೀ ಗ್ರಹೀತಾರ್ಹಣಸಾಧನೋತಮೋ 

ಯಜ್ಞೇಶ್ವರಂ DEAR ಪರಂ ಗುರುಮ್‌ | 
ಸುನಂದನಂದಾದ iero ಮುದಾ 

ಗೃಣನ್‌ ಪ ಪ್ರಪೇದೇ ಪ್ರಯತಃ ಕೃತಾಂಜಲಿಃ | ೨೫ 1 


ದಕ್ಷ ಉವಾಚ 
ಶುದಂ ಸ್ವಧಾಮ್ಮು ಪರತಾಖಿಲಬುದ ವಸಂ 
Q as as @ 
ಚಿನ್ನಾತ್ರಮೇಕಮಭಯಂ ಪ್ರತಿಷಿಧ್ಯ ಮಾಯಾಮ್‌ | 
ತಿಷ್ಕಂಸ್ವಯೈವ ಪುರುಷತ್ವಮುಪೇತ್ಯ ತಸ್ಯಾ- 
ಮಾಸ್ಟೇ ಭವಾನಪರಿಶುದ್ಧಮಿವಾಮನಂತಿ | ೨೬ ॥ 


ಯತ್ವಿಜ ಊಚುಃ 
ತತ್ತು ನ ತೇ ವಯಮನಂಜನ ರುದ್ರಶಾಪಾತ್‌ 
ಕರ್ಮಣ್ಯವಗ್ರ ಹಧಿಯೋ ಭಗವನ್‌ ವಿದಾಮಃ | 
ಧರ್ಮೋಪಲಕ್ಷ ಮಿದಂ ತಿ ಶ್ರಿವೃದದ್ದಧಾಖ್ಯ o 
ಜ್ಞಾತಂ " ಯದರ್ಥಮಧಿದೈವಮದಸ್ತ pry ॥ ೨೭ ॥ 


ಸದಸ್ಯಾ ಊಚುಃ 
ಉತ್ತ್ಪತ್ಯದ್ಧನೃಶರಣ ಉರುಕ್ಷೇಶದುರ್ಗಾಂತಕೋಗ್ರ- 
ವ್ಯಾಳಾಕೃಷ್ಠೇ ವಿಷಯಮೃಗತ್ಫಷ್ಟಾತ್ಮಗೇಹೋರುಭಾರಃ | 
ದ್ವಂದೃಶ್ಯಭ್ರೇ ಖಲಮೃಗಭಯೇ ಶೋಕದಾವೇ ಜ್ನಸಾರ್ಥ:ಃ 
ಪಾದೌ BAP ಶರಣದ ಕದಾ ಯಾತಿ ಕಾಮೋಪಸ್ಥಷ್ಟು 11 ೨೮ il 


ರುದ್ರ ಉವಾಚ 


ತವ ವರದ ವರಾಂಘ್ರಾ ವಾಶಿಷಾ ಚಾನಭಿಧ್ಯೇ 


ಹ್ಯಪಿ ಮುನಿಭಿರಸಕ್ಸೈರಾದರೇಣಾರ್ಹಣೀಯೇ 


“2 
೫, 


ಚಯುರ್ಥಸೃಂಧ-ಅಧ್ಯಾಯ-8 37 


ಯದಿ ರಚಿತಧಿಯಂ ಮಾಂ ವಿದ್ಧಿ ಲೋಕಾಪವಿದ್ದಂ 
ಜಗತಿ ನ ಗಣಯೇಯಂ ತ್ವತ್ವರಾನುಗ್ರಹೇಣ ॥ ೨೯॥ 


ಭೃಗುರುವಾಚ 
ಯನ್ಮಾಯಯಾ ಗಹನಯಾsಪಹತಾತ್ಸಬೋಧಾ 
ಬ್ರಹ್ಮಾದಯಸನುಭೃತಸ್ತಮಸಿ ಸ್ವಪಂತಃ | 
ನಾತ್ಸಾಶ್ರಿತಂ ತವ Nos MASA ತತ್ಪಂ ಕ 
ಸೋತಯಂ ಪ್ರಸೀದತು ಭವಾನ್‌ ಪ್ರಣತಾತ್ಮಬಂಧುಃ ॥ ೩೦ ॥ 


ನೈತತ್‌ ಸ್ವರೂಪಂ ಭವತೋಃಸ್‌ ಪದಾರ್ಥ- 
ಭೇದಗ್ರಹಃ ಪುರುಷೋ ಯಾವರದೀಕ್ಷೇತ್‌ | 
ಜ್ಞಾನಸ್ಯ ಚಾರ್ಥಸ್ಯ ಗುಣಸ್ಯ ಚಾಶ್ರಯಾ- 
ನ್ಮಾಯಾಮಯಾದ್‌ ವ್ಯತಿರಿಕ್ರೀ ಯತಸ್ತ್ಯಮ್‌ I ೩೧ ॥ 


ಇಂದ್ರ ಉವಾಚ 
ಇದಮಚ್ಯುತ ವಿಶ್ವಭಾವನಂ 
ವಪುರಾನಂದಕರಂ ಮನೋದ್ಧಶಾಮ್‌ | 
ಸುರವಿದ್ದಿಟ್‌ಕೃಪಣೈರುದಾಯುದ್ಧೆ- 
ರ್ಭುಜದಂಡೈರುಪಪನ್ನಮಷ್ಟಭಿಃ Wad i 


ಪತ್ನ $ ಊಚುಃ 
ಯಜ್ಞೋತಯಂ ತವ ಯಜನಾಯ ಕೇನ ಸೃಷ್ಟೋ 
ABA ಪಶುಪತಿನಾನದ್ಯ ದಕ್ಷಕೋಪಾತ್‌ | 
ತನ್ನಸ್ತಂ ಶವಶಯನಾಭ ಶಾಂತಮೇಧಂ . 
ಯಜ್ಞಾತ್ಸನ್‌ ನಳಿನರುಚಾ ದೃಶಾ ಪುನೀಹಿ 1೩೩ Il 


ಯಹಷಯ ಊಚುಃ 


ಅನನ್ನಿತಂ ತೇ ಭಗವನ್‌ ವಿಚೇಷ್ಟಿತಂ 
ಯದಾತ್ಮನಾ ಚರಸಿ ಹಿ ಕರ್ಮ ನಾಜ್ಯಸೇ I 


38 


ಶ್ರೀಮದ್ಭಾಗವತ 


ವಿಭೂತಯೋ ಯತ ಉಪಸೇದುರೀಶ್ರಧಾನ್‌ 
ನ ಮನ್ಯತೇ ಸ್ವಯಮನುವರ್ತಿನೀಂ ಭವಾನ್‌ ॥ ೩೪ Il 


ಸಿದ್ಧಾ ಊಚುಃ 
ಅಯಂತೇ ಕಥಾಮೃಷ್ಟಪೀಯೂಷನದ್ಯಾಂ 
ಮನೋವಾರಣಃ ಕ್ಲೇಶದಾವಾಗ್ನಿದಗ್ವಃ | 
ತೃಷಾರ್ತೋ5ವಗಾಢೋ ನ ಸಸ್ಮಾರ ದಾವಂ 
ನ ನಿಷ್ಯಾಮತಿ ಬ್ರಹ್ಮಸಂಪನ್ನವನ್ನಃ ॥ ೩೫ II 


ಯಜಮಾನ್ಯುವಾಚ 
ಸ್ವಾಗತಂ ತೇ ಪ್ರಸೀದೇಶ ತುಭ್ಯಂ ನಮಃ 
ಶ್ರೀನಿವಾಸ ಶ್ರಿಯಾ ಕಾಂತಯಾ ತ್ರಾಹಿ ನಃ I 


9 


ಲ 
ಶೀರ್ಷಹೀನಃ ಕಬಂಧೋ ಯಥಾ ಪೂರುಷಃ ॥ ೩೬ Il 


ಲೋಕಪಾಲಾ ಊಚುಃ 
ದೃಷ್ಟಃ ಕಿಂ ನೋ ದೃಗ್ರಿರಸದ್ಗ' ಹೈಸ್ತ್ವಂ 
ಪ್ರತ್ಯಗ್‌ದೃಷ್ಟ್ಯಾ ದೃಶ್ಯತೇ ಯೇನ ವಿಶ್ವಮ್‌ | 


ಮಾಯಾ ಹ್ಯೇಷಾ ಭವದೀಯಾ ಹಿ ಭೂಮನ್‌ 
ಯತ್ತ ೦ ಷಷ್ಟ ಪಂಚಭಿರ್ಭಾಸಿ ಭೂತೈಃ 1 ೩೭ i 
ಯೋಗೇಶ್ವರಾ ಊಚುಃ 
ಪ್ರೇಯಾನ್ನ ತೇ5ನ್ಯೋಸಸ್ತ್ಯಮೃತಪ್ರಿಯ ಪ್ರಭೋ 
ವಿಶ್ವಾತ್ಮನೀಕ್ಷೀನ್ನ ಪೃಥಗ್‌ ಯ ಆತ್ಮನಃ | 
ಅಥಾಪಿ ಭೃತ್ಯೇಶ ತಯೋಪಧಾವತಾ- 
ಮನನ್ಯವೃತ್ತಾ ಕ್ಯ $ಮುಗ್ಗಹಾಣ ವತಲ 1 ೩೮ ॥ 


ಜಗದುದ್ಭವಸ್ಥಿತಿಲಯೇಷು ಲೀಲಯಾ 
ಪ್ರವಿಭಜ್ಯಮಾನಗುಣಯಾ S ತತ್ಛಮಾಯಯಾ | 


೬೫2 


ಚಯುರ್ಥಸ್ಥಂಧ-ಅಧ್ಯಾಯ-8 39 


ರಚಿತಾತ್ಯಭೇದಮತಯೇ ಸ್ವಸಂಸ್ಥಯಾ 
ಹೃತಿವರ್ತಿತಭ್ರಮಗುಣಾತ್ಮನೇ ನಮಃ Hac i 


ಬ್ರಹ್ಮೋವಾಚ 
ನಮಸ್ತೇ ಇಮಿತತ್ತಾ ae) ಧರ್ಮಾದೀನಾಂ ಚ ಸೂತಯೇ Ks 
ನಿರ್ಗುಣಾಯ ಚ ಯತ್ಶಾಷ್ಠಾಂ ನಾಹಂ ವೇದಾಪರೇ ಕುತಃ ॥ ೪೦ ॥ 


ಅಗ್ನಿರುವಾಚ 
ಯತ್ರೇಜಸಾ5ಹಂ ಸುಸಮಿದ್ಛತೇಜಾ 
ಹವ್ಯಂ ವಹಾಮೃದ್ಧರ ಆಜ್ಯಸಿಕಮ್‌ | 
ತಂ 'ಯಜ್ಞೇಶಂ ಪಂಚವಿಧಂ ಚ ಪಂಚಭಿಃ 
Amo ಯಜುರ್ಭಿಃ ಪ್ರಣತೋಪಸ್ಥಿ ಯಜ್ಞಮ್‌॥ ೪೧ ॥ 


ದೇವಾ ಊಚುಃ 
ಪುರಾ ಕಲ್ಪಾಪಾಯೇ ಸಕ್ಷತಮುದರೀಕೃತ್ಯ ವಿಕ್ಠತಂ 
ತ್ವಮೇವಾದ್ಯಸಸ್ಸಿನ್‌ ಸಲಿಲ ಉರಗೇಂದಾ ಧಿಶಯನೇ | 
ಪುಮಾಇ್‌ಛೇಷೇ ಸಿದ್ದೈರ್ಹದಿ ಎಮೃಶಿತಾಧ್ಯಾತ್ಮಪದವಿಃ 
ಸ ಏವಾದ್ಯಾಕ್ಷೊ SRE: ಪಥಿ ಚರಸಿ ಭೃತ್ಯಾನವಸಿ ಚ | ೪೨ ॥ 


ಗಂಧರ್ವಾಪರಸ ಊಚುಃ 
ಆಶಾಸಾನಾ ದೇವ ಮರೀಚ್ಯಾದಯ ಏತೇ 
ಬ್ರಹ್ಮೇಂದಾ ದ್ಯಾ ದೇವಗಣಾ ರುದ್ರಪುರೋಗಾಃ | 
ಕ್ರೀಡಾಭಾವಂ ವಿಶ್ವಮಿದಂ ಯಸ್ಯ ವಿಭೂಮ್ನ- 
BA o ನಿತ್ಯಂ ನಾಥ ನಮಸ್ತೇ ಕರವಾಮ | ೪೩ l 


ವಿದ್ಯಾಧರಾ ಊಚುಃ 
ತ್ವನ್ಮಾಯಯಾ $ರ್ಥಮಭಿಪದ್ಯ ಕಳೇಬರೇ SANS 
ಕೃತ್ವಾ ಮಮಾಹ ಮಿತಿ ದುರ್ಮತಿರುತ್ತ್ಯೆಃ $e | 


40 ಶ್ರೀಮದ್ಭಾಗವತ 


ಕಿಪೆ € ಪ್ಯಸದ್ದಿಷಯಲಾಲಸ ಆತ್ಮಮೋಹಂ 


ಆಕ್‌ ಪಂ 


ಯುಷ್ಠತ್ಕಥಾಮೃತನಿಷೇವಕ ಉದ್‌ವ್ಯದಸ್ಯೇತ್‌ Il ೪೪ 1 


ಬ್ರಾಹ್ಮಣಾ ಊಚುಃ 
ತ್ವಂ BBA 9 ಹವಿಸ್ತಂ ಹುತಾಶಃ ಸ್ವಯಂ 
Bo ಹಿ ಮಂತ್ರಾಃ ಸಮಿದ್‌ ದರ್ಭಪಾತ್ರಾಣಿ ಚ I 
ತ್ವಂ ಸದಸ್ಯರ್ತ್ತ್ಶಿಜೋ ದಂಪತೀ ದೇವತಾ 
ಅಗ್ನಿಹೋತ್ರಂ ಸ್ವಧಾ ಸೋಮ ಆಜ್ಯಂ ಪಶುಃ ॥ ೪೫ ॥ 
ry By 


39 ಪುರಾ ಗಾಂ ರಸಾಯಾ ಮಹಾಸೂಕರೋ 
ದಂಪ್ಟಯಾ ಪದ್ಮಿನೀಂ ವಾರಣೇಂದ್ರೋ ಯಥಾ | 
ಸ್ತೂಯಮಾನೋ ನದಂಲ್ಲೀಲಯಾ ಯೋಗಿಭಿ- | 
ರ್ಹ್ಯುಜ್ಹಹರ್ಥ ತ್ರಯೀಗಾತ್ರ ಯಜ್ಞಕ್ರತುಃ ॥ ೪೬ ॥ 


ಸಾಮಗಾ ಊಚುಃ 
ಸಂಪ್ರಸೀದ ತ್ವಮಸ್ಕಾಕಮಾಕಾಂಕ್ಚತಾಂ 
ದರ್ಶನಂ ತೇ ಪರಿಭ್ರಷ್ಟಪತ್ಕರ್ಮಣಾಮ್‌ | 
ಕೀರ್ತ್ಯಮಾನಾ ನೃಭಿಃ ಸಾಮಗೀರೀಶ ತೇ 
ಯಜ್ಞವಿಘ್ನಾಃ ಕ್ಷಯಂ ಯಾಂತಿ ತಸ್ಮೈ ನಮಃ ॥ ೪೭ ॥ 
ಮೈತ್ರೇಯ ಉವಾಚ | 
ಇತಿ ದಕ್ಷ ಕವಿರ್ಯಜ್ಞಂ ಭದ್ರರುದ್ರಾವಮರ್ಶಿತಮ್‌ | 
ಕೀರ್ತ್ಯಮಾನೇ ಹೃಷೀಕೇಶೇ ಉನ್ನಿನ್ಯೇ ಯಜ್ಞಭಾವನೇ IW ೪೮ ॥ 


ಭಗವಾನ್‌ ಸ್ವೇನ ಭಾಗೇನ ಸರ್ವಾತ್ಮಾ ಸರ್ವಭಾಗಭುಕ್‌ | 
ದಕ್ಷಂ ಬಭಾಷ ಆಭಾಷ್ಯ ಪ್ರೀಯಮಾಣ ಇವಾನಘ Se WW 
ಶ್ರೀಭಗವಾನುವಾಚ 


ಅಹಂ ಬ್ರಹ್ಮಾ ಚ ಶರ್ವಶ್ಚ ಜಗತಃ ಕಾರಣಂ ಪರಮ್‌ | 
ಆತ್ಮೇಶ್ವರ ಉಪದ್ರಷ್ಟಾ ಸ್ವಯಂದೃಗವಿಶೇಷಣಃ I ೫೦ ॥ 


ಕ 


ಚಯುರ್ಥಸ್ಕಂಧ-ಅಧ್ಯಾಯ-8 41 


ಸ ಆತ್ಮಮಾಯಾಮಾವಿಶ್ಯ 
ಯೋತಪಹಂ ಗುಣಮಯೀಂ ದ್ವಿಜ I 
ಸೃಜನ್‌ ರಕ್ಸನ್‌ ಹರನ್‌ ವಿಶ್ವಂ 


ದಧೇ ಸಂಜ್ಞಾ ಕ್ರಿಯೋಚಿತಾಃ ॥ ೫೧ ॥ 
ತಸ್ಮಿನ್‌ ಬ್ರಹ್ಮಣ್ಯದ್ದಿತೀಯೇ ಕೇವಲೇ ಪರಮಾತ್ಮನಿ | 
ದೇಹಾತ್ಮಬುದ್ದಿರ್ಭೂತಾನಿ ಬೇದೇನಾಜೋ ನುಪಶ್ನತಿ HW ೫೨ ॥ 

Q ಣ್‌ py 
ಯಥಾ ಪುಮಾನ್‌ ನ ಸ್ವಾಂಗೇಷು ಶಿರಃಪಾಣ್ಯಾದಿಷು ಕ್ಷಚಿತ್‌ | 
ಪಾರಕ್ಕಬುದ್ದಿಂ ಕುರುತ ಏವಂ ಭೂತೇಷು ಮತ್ತರಃ I ೫೩ Il 
ತ್ರಯಾಣಾಮೇಕಭಾವಾನಾಂ ಯೋ ನ ಪಶ್ಯತಿ ವೈ ಭಿದಾಮ್‌ | 
ಸರ್ವಭೂತಾತ್ಮನಾಂ ಬ್ರಹ್ಮನ್‌ ಸ ಶಾಂತಿಮಧಿಗಚ್ಛತಿ HW ೫೪ ॥ 

-ಮೈತ್ರೇಯ ಉವಾಚ ` 


ಏವಂ ಭಗವತಾ ತದಿಷ್ಟಃ ಪ್ರಜಾಪತಿಪತಿರ್ಹರಿಮ್‌ | 

ಅರ್ಚಿತ್ವಾ ಕ್ರತುನಾ ಸ್ವೇನ ದೇವಾನುಭಯತೋತಯಜತ್‌ ॥ ೫೫ ॥ 
ರುದ್ರಂ ಚ ಸ್ವೇನ ಭಾಗೇನ ಹ್ಯುಪಾಧಾವತ್‌ ಸಮಾಹಿತಃ । 
ಕರ್ಮಣೋದವಸಾನೇನ ಸೋಮಪಾನಿತರಾನಪಿ H ೫೬ ॥ 
ತಸ್ಮಾ ಅಪ್ಯನುಭಾವೇನ ಸ್ವೇನೈವಾವಾಪರಾಧಸೇ I 

ಧರ್ಮ ಏವ ಮತಿಂ Aso, ತ್ರಿದಶಾಸ್ಪಿಧಿವಂ ಯಯುಃ M Bel 


ಏವಂ ದಾಕ್ಷಾಯಣೀ ಹಿತ್ವಾ ಸತೀ ಪೂರ್ವಕಳೇಬರಮ್‌ | 
ಜಜ್ಞೇ ಹಿಮವತಃ ಕ್ಷೇತ್ರೇ ಮೇನಾಯಾಮಿತಿ ಶುಶ್ರುಮ 1 ೫೮ ॥ 


ತಮೇವ ದಯಿತಂ ಭೂಯ ಆವೃಣೋತ್‌ ಪತಿಮಂಬಿಕಾ I 
ಅನನ್ಯಭಾವೈಕಗತಿಃ ಶಕ್ತಿ ಸುಪ್ರೇವ ಪೂರುಷಮ್‌ I ೫೯ I 


ಏತದ್‌ ಭಗವತಃ ಶಂಭೋಃ ಕರ್ಮ ದಕ್ಷಾದ್ಮರದ್ರುಹಃ I 
ಶ್ರುತಂ ಭಾಗವತಾಚ್ಛಿಷ್ಯಾದುದ್ದವಾನ್ಸೇ ಬೃಹಸ್ತತೇಃ u ೬೦ ॥ 


42 ಶ್ರೀಮದ್ಭಾಗವತ 


ಇದಂ ಪವಿತ್ರಂ ಪರಮೀಶಚೇಷ್ಠಿತಂ 
ಯಶಸ್ಯಮಾಯುಷ್ಯಮಘ್‌ಘಮರ್ಷಣಮ್‌ I 

ಯೋ ನಿತ್ಯದಾ5 5ಕರ್ಣ್ಯ ನರೋತನುಕೀರ್ತಯೇದ್‌ 
ಧುನೋತ್ಯಘಂ ಕೌರವ ಭಕಿಭಾವಿತಃ 11 ೬೧ ॥ 


ಸತೀಂ ಮೇನಾತ್ಮಜಾಂ ತಾತ ಪ್ರಾಪ್ಯ ಜಾಯಾಂ ಭವಃ ಪುನಃ | 
ತಯಾ ಮೈಥುನಮಾರಭ್ಯ ರೇಮೇ ದೇವಃ ಸಮಾಃ ಶತಮ್‌ ॥ ೬೨ ॥ 


ಸ್ಪವೀರ್ಯಧಾರಣೇ ಕಲ್ಯಾಂ ಜ್ಞಾತ್ವಾ ಜಾಯಾಂ ಸ ಧೂರ್ಜಟಿಃ | 
ಉತ್ತನರ್ಜಾಂಬರೇ ರೇತೋ ಜಗಾ ಜಗ್ರಾಹ ತನ್ನದೀ Hea 


ಪೀತ್ವಾನಂತರಜರಂ BBY OE ಶರಕಾನನೇ | 
ಕುಮಾರೋ €ಭೂತ್‌ ತತಸಸ್ಥ್ರೈ ಸನಂ ಷಟ್‌ ಕೃತಿಕಾ ದದುಃ ॥ ೬೪ ॥ 


m ERNE 


ಅತಿ ಶ್ರೀಮದ್‌ಭಾಗವತೇ seine ಪಾರಮಹಂಸ್ಕಾಮ್‌ 
ಅಷ್ಟಾದಶಸಾಹಸ್ಕ್ಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ಚತುರ್ಥಸ್ಕಂಧೇ ನಷ್ಟಮವೋನಧ್ಯಾಯಃ It 
ಎ೦ 


ಅಥ ನವಮೋತಧ್ಯಾಯಃ 


ಮೈತ್ರೇಯ ಉವಾಚ 
ಸನಕಾದ್ಯಾ ನಾರದಶ್ಚ ಯಭುರ್ಹಂಸೋsರುಣೋ ಯತಿಃ | 
ನೈತೇ ಗೃಹಾನ್‌ ಬ್ರಹ್ಮಸುತಾ ಅವಸನ್ನೂರ್ದ್ವರೇತಸಃ ION 


ಮೃಷಾನಧರ್ಮಸ್ಯ "ಭಾರ್ಯಾ sಸೀದ್‌ 
ಡಂಭಂ ಮಾಯಾಂ ಚ ಶತ್ರುಹನ್‌ | 
ಅಸೂತ ಮಿಥುನಂ ತತ್ತು 
ಸ್‌ ನಿರ್‌ಚುತಿರ್ಜಗೃಹೇನಪ್ರಜಃ ॥ ೨ ॥ 


ಚಯುರ್ಥಸ್ಥಂಧ-ಅಧ್ಯಾಯ-9 43 


ತಯೋಃ ಸಮಭವಲ್ಲೋಭೋ ನಿಕೃತಿಶ್ಚ ಮಹಾಮತೇ | 
ತಾಭ್ಯಾಂ ಕ್ರೋಧಶ್ಚ ಹಿಂಸಾ ಚ ದುರುಕಿಶ್ಚ ತಯೋಃ ಕಲಿಃ ॥ ೩ ॥ 


ದುರುಕ್ಕೌ ಕಲಿರಾಧತ್ತ ಭಯಂ ಮೃತ್ಯುಂ ಚ ಸತ್ತಮ | 
ತಯೋಶ್ಚ ಮಿಥುನಂ ಜಜ್ಞೇ ಯಾತನಾ ನಿರಯಸ್ತಥಾ ' ॥೪॥ 


ಏತೇ ಹ್ಯಧರ್ಮವಕ್ಷನ್ಯ ವಂಶಾಃ ಸಂಸ್ಕತಿಹೇತವಃ | 
ಶ್ರೇಯಸ್ಕಾಮೋ ನ ಸೇವೇತ ಸುತರಾಮಾಶ್ರಮೋತಮೀ ॥೫॥ 


ಸಂಗ್ರಹೇಣ ಮಯಾ ಖ್ಯಾತಃ 
ಅನುಸರ್ಗಸವಾನಘ | 
ತ್ರಿಃ ಶ್ರುತ್ವೈತತ್‌ ಪುಮಾನ್‌ ಪುಣ್ಯಂ 
ವಿಧುನೋತ್ಯಾತ್ಮನೋ ಮಲಮ್‌ 1 ೬ ॥ 


ಅಥಾತಃ ಕೀರ್ತಯೇ ವಂಶಂ ಪುಣ್ಯಕೀರ್ತೇಃ ಕುರೂದ್ವಹ | 
ಸ್ವಾಯಂಭುವಸ್ಯಾಪಿ ಮನೋರ್ಹರೇರಂಶಾಂಶಜನ್ಮನಃ 1 ೭ ॥ 
ಪ್ರಿಯವ್ರತೋತಾನಪಾದ್‌ೌ ಶತರೂಪಾನಲಭತ್‌ ಸುತೌ | 
ವಾಸುದೇವಸ್ಯ ಕಲಯಾ ರಕ್ಷಾಯಾಂ ಜಗತಃ ಸ್ಥಿತೌ nou 
ಜಾಯೇ ಉತ್ಪಾನಪಾದಸ್ಯ ಸುನೀತಿಃ ಸುರುಚಿಸ್ತಯೋಃ | 

ಸುರುಚಿಃ ಪ್ರೇಯಸೀ ಪತ್ಯುರ್ನೇತರಾ ಯತುತೋ ಧ್ರುವಃ ॥ ೯ ॥ 


ಏಕದಾ ಸುರುಚೇಃ ಪುತ್ರಮಂಕಮಾರೋಪ್ಯ ಲಾಳಯನ್‌ | 
ಉತ್ತಮಂ ನಾರುದುಕ್ಟಂತಂ ಧ್ರುವಂ ರಾಜಾತಭ್ಯನಂದತ I ೧೦ ॥ 


ತಥಾ ಚಿಕೀರ್ಷಮಾಣಂ ತಂ ಸಪತ್ನ್ಯಾಸ್ತನಯಂ ಧ್ರುವಮ್‌ | 
ಸುರುಚಿಃ ಶೃಣ್ಣಣೋ ರಾಜ್ಞಃ ಸೇರ್ಷ್ಯಮಾಹಾತಿಗರ್ವಿತಾ 11 ೧೧ ॥॥ 


ನ ವತ್ಸ ನೃಪತೇರ್ಧಿಷ್ಟ 5° ಭವಾನಾರೋಢುಮರ್ಹತಿ | 
ನ ಗೃಹೀತೋ ಮಯಾ ಯತ್‌ ತಂ ಕುಕ್ಷಾವಸಿ ನೃಪಾತ್ಮಜ HH ೧೨ 1 


44 


ಬಾಲೋಪಸಿ ಬತ ನಾತ್ಮಾನ- 
ಮನ್ಶಸ್ವ್ರೀಗರ್ಭಸಂಭೃತಮ್‌ I 

ನೂನಂ ವೇದ ಭವಾನ್‌ ಯಸ್ಯ 
ದುರ್ಲಭೇ5ರ್ಥೇ ಮನೋರಥಃ 


BAAS SOG, ಪುರುಷಂ 
ತಸ್ಕೈವಾನುಗ್ರಹೇಣ ಮೇ | 
ಗರ್ಭೇ SATS ಸಾಧಯಾತ್ಮಾನಂ 
ಯದೀಚ್ಛಸಿ ನೃಪಾಸನಮ್‌ 
ಮೈತ್ರೇಯ ಉವಾಚ 
ಮಾತುಃ ಸಪತ್ನ್ಯಾಃ ಸುದುರುಕಿವಿದ್ದು 


ಶ್ರೀಮದ್ಭಾಗವತ 


HW ೧೩ I 


11 ೧೪ Il 


ಶ್ವಸನ್‌ ರುಷಾ ದಂಡಹತೋ ಯಥಾಪಹಿಃ | 


ಹಿತ್ವಾ ಮಿಷಂತಂ ಪಿತರಂ ಸನ್ನವಾಚಂ 


ಜಗಾಮ ಮಾತುಃ ಪ ಕ್ರರುದನ್‌ ಸಕಾಶಮ್‌ 


ತಂ ನಿಃಶ್ಚಸಂತಂ ಸ್ಥುಧಿತಾಧರೋಷ್ಠಂ 
ಸುನೀತಿರುತ್ತಂಗ ಉದೂಹ್ಯ ಬಾಲಮ್‌ | 
ನಿಶಮ್ಯ ತತ್‌ ಪುತ್ರಮುಖಾನ್ನಿತಾಂತಂ 
ಸಾ ವಿವ್ಯಥೇ ಯದ್‌ ಗದಿತಂ ಸಪತ್ನಾ ý 


AAS, ಹೈ ಧೈರ್ಯಂ ವಿಲಲಾಪ ಶೋಕ- 

ದಾವಾಗ್ನಿನಾ ದಾವಲತೇವ ಬಾಲಾ | 
ವಾಕ್ಯಂ ಸಪತ್ನ್ಯಾ  ಸ್ಥರತೀ ಸರೋಜ- 

ಶ್ರಿಯಾ. ದೃಶಾ ಬಾಷ್ಠಕಳಾಮುವಾಹ 


ದೀರ್ಫುಂ ಶ್ವಸಂತೀ ವ್ರಜಿನಸ್ಕ ಪಾರಂ 
ನ ಪಶ್ಯತೀ ಬಾಲಕಮಾಹ ಬಾಲಾ | 
ಮಾತಮಂಗಲಂ ತಾತ ಪರೇಷು. ಮಂಸ್ಥಾ 
ಭುಂಕ್ರೇ ಜನೋ ಯತ್‌ ಪರದುಚುದಸತ್‌ 


W ೧೫ 1 


H ೧೬ H 


11 ೧೭ ॥ 


1 ೧೮ il 


ಚಯುರ್ಥಸ್ಥಂಧ-ಅಧ್ಯಾಯ-9 45 


ಸತ್ಯಂ ಸುರುಚ್ಯಾ ಭಿಹಿತಂ ಭವಾನ್‌ ಮೇ 
ಯದ್‌ ದುರ್ಭಗಾಯಾ ಉದರೇ ಗೃಹೀತಃ | 
ಸನ್ಯೇನ BBS, DOWSE ಯಾಂ 
ಭಾರ್ಯೇತಿ ವಾ ವೋಡಢುಮಿಡಸ್ಪತಿರ್ಮಾಮ್‌ ॥ ೧೯ ॥ 


ಆತಿಷ್ಠ ತತ್‌ ತಾತ ವಿಮತ್ತರಸ್ತ್ವ್ಯ - 

ಮುಕಂ ಸಮಾತ್ರಾ ಪಿ ಯದವ್ಯಳೀಕಮ್‌ | 
ಅರಾಧಯಾಧೋಕ್ಷಜಪಾದಪದ್ಧಂ 

ಯದೀಚ್ಛಸೇ 5ಧ್ಯಾಸನಮುತಮೋ ಯಥಾ ॥ ೨೦॥ 


ಯತ್ಪಾದಪದ್ಮಂ ಪರಿಚರ್ಯ ವಿಶ್ವ- 
ವಿಭಾವನಾಯಾತಗುಣಾಭಿಪತ್ತೇಃ | 
ಅಜೋವಧ್ಯತಿಷ್ಯತ್‌ ಖಲು ಪಾರಮೇಷ್ಠ s 


ಪದಂ ಜಿತಾತ್ಮಾ ಶ್ವಸನಾಭಿವಂದ್ಯಮ್‌ IW ೨೧ ॥ 


ತಥಾ ಮನುರ್ವೋ ಭಗವಾನ್‌ ಪಿತಾಮಹೋ 

ಯಮೇಕಭಕ್ಕಿ ಪುರುದಕ್ಷಿಣೈರ್ಮಪಖ್ಯೈೆ: | 
ಇಷ್ಟ್ಯಾನಭಿಪೇದೇ ದುರವಾಪಮನ್ಯತೋ 

ಭೌಮಂ ಸುಖಂ ದಿವ್ಯಮಥಾಪವರ್ಗ್ಯಮ್‌ || ೨೨ ॥ 


ತಮೇವ ವತ್ತಾಶ್ರಯ ಭೃತ್ಯವತ್ತಲಂ 
ಮುಮುಕ್ಸುಭಿರ್ಮಗೃಪದಾಬ್ದಪದ್ದತಿಮ್‌ | 
೪ ಲ ಜ Q 
ಅನನ್ಯಭಾವೇ ನಿಜಧರ್ಮಭಾವಿತೇ 
ಮನಸ್ಕವಸ್ಥಾಪ್ಯ ಭಜಸ್ವ ಪೂರುಷಮ್‌ HW ೨೩ ॥ 


ನಾನ್ಯಂ ತತಃ ಪದ್ಮಹಲಾಶಲೋಚನಾದ್‌ 
ದುಃಖಚ್ಛಿದಂ ತೇ ಮೃಗಯಾಮಿ ಕಂಚನ | 
ಯೋ ಮೃಗ್ಯತೇ ಹಸಗ್ಗಹೀತಪದ್ಧಯಾ 
ಶ್ರಿಯೇತರೈರಂಗ ವಿಮ್ಮೃಗೃಮಾಣಯಾ ॥ ೨೪ ॥ 


46 ಶ್ರೀಮದ್ಭಾಗವತ 


ಮೈತ್ರೇಯ ಉವಾಚ 
ಏವಂ ಸಂಜಲ್ಜಿತಂ ಮಾತುರಾಕರ್ಣ್ಯಾರ್ಥಾಗಮಂ ವಚಃ । 
ಸನ್ನಿಯಮ್ಯಾತ್ಮನಾ 5 sತ್ಗಾನಂ ನಿಶ್ಚಕ್ರಾಮ ಪಿತುಃ ಪುರಾತ್‌ ॥ ೨೫ 


ನಾರದಸದುಪಾಕರ್ಣ್ಯ ಜ್ಞಾತ್ಪಾ ), ಚಾಸ್ಯ ಚಿಕೀರ್ಷಿತಮ್‌ | 


AP, " ಮೂರ್ಧನ್ಯಫಫೈೇನ. ಪಾಣಿನಾ ಪ್ರಾಹ DASE || ೨೬ 


ಅಹೋ ತೇಜಃ ಕೃತ್ರಿಯಾಣಾಂ ಮಾನಭಂಗಮಮೃಷ್ಠತಾಮ್‌ | 
ಬಾಲೋತಷ್ಯಯಂ ಹೃದಾ ಧತ್ತೇ ಯತ್‌ ಸಮಾತುರಸದ್ವಚಃ W ೨೭ 


ನಾರದ ಉವಾಚ 
ಯಾತ್ಕೇಕೋ ಭವಾನ್‌ ವತ್ಸ ಹಿತ್ವಾ ಸ್ವಗೃಹಮೃದ್ಧಿಮತ್‌ | 
ಕಯೇ ತ್ಹಾsವಮತ್ಕಾ$ಂಗ ಸಂತಪ್ಪಂ ಸ್ವಜನೋತ್ಥಯಾ ॥ ೨೮ 


ಲ 


ಕ್ವ 
ಲ 


ಧ್ರುವ ಉವಾಚ 
ಕಿಂ ನ ತೇ ಧ್ಯಾನಜಾತೇನ ದೃಷ್ಟಂ ವಾ ಯೋಗರಾಧಸಾ | 
ನೋತಹೇ ಹಾ 'ಸಮಾಧಾತುಂ ಮನಃ 1ಕ್ಛತಮ್‌ II ೨೯ 


ನಾರದ ಉವಾಚ 
ನಾಧುನಾ5ಪ್ಯವಮಾನಂ ತೇ ಸನ್ಮಾನಂ ಚಾಪಿ ಪುತ್ರಕ | 
ಲಕ್ಷಯಾಮಃ "ಮಾರಸ್ಯ ಸ RBZ, ಕ್ರೀಡನಾದಿಷು || ೩೦ 


NESE ವಿದ್ಯಮಾನೇಇಪಿ ನ ಹ್ಯಸಂತೋಷಹೇತವಃ | 
ಪುಂಸೋ ಮೋಹಮೃತೇ ಭಿನ್ನಾ ಯಲ್ಲೋಕಾ ನಿಜಕರ್ಮಭಿಃ॥ ೩೧ 
ಹರಿತುಷ್ಕೇತ್‌ ತತಸ್ತಾತ ತಾವನ್ಮಾತ್ರೇಣ ಪೂರುಷಃ | 
ದೈವೋಪಸಾದಿತಂ ಯಾವದ್‌ ವೀಕ್ಷೆ 1`ಶ್ವರಗತಿಂ ಬುಧಃ (1೩೨ 
ಅಥ ಮಾತ್ರೋಪದಿಷ್ಟೇನ 
ಯೋಗೇನಾವರುರುತಸಿ | 


ಚಯುರ್ಥಸ್ಕಂಧ-ಅಧ್ಯಾಯ-9 
ಯತ್ಛಸಾದಾತ್‌ ಸ ವೈ ಪುಂಸಾಂ 

ದುರಾರಾಧ್ಯೋ ಮತೋ ಮಮ HW ೩೩ 
ಮುನಯಃ ಪದವೀಂ ಯಸ್ಕ ನಿಃಸಂಗೇನೋರುಜನ್ಮಭಿಃ | 
ನ ವಿದುರ್ಮಗಯಂತೋತಪಿ ತೀವ್ರಯೋಗಸಮಾಧಿನಾ vil ೩೪ 
ಅತೋ ನಿವರ್ತತಾಮೇಷ ನಿರ್ಬಂಧಸವ ನಿಷ್ಠಲಃ | 
, ಯತಿಷ್ಯತಿ ಭವಾನ್‌ ಕಾಲೇ ಶ್ರೇಯಸೇ ಸಮುಪಸ್ಥಿತೇ i ೩೫ 
ಯಸ್ಕ ಯದ್‌ ದೈವವಿಹಿತಂ ಸ ತೇನ ಸುಖದುಃಖಯೋಃ | 
ಆತ್ಮಾನಂ ತೋಷಯನ್‌ ದೇಹೀ ತಮಸಃ ಪಾರಮೃಚ್ಛತಿ HW ೩೬ 


ಗುಣಾಧಿಕಾನ್ನುದಂ ಲಿಪ್ಲೇದನುಕ್ರೋಶಂ ಗುಣಾಧಮಾತ್‌ | 
ಮೈತ್ರೀಂ ಸಮಾನಾದನ್ವಿಚ್ಛೇನ್ನ ತಾಪೈರಭಿಭೂಯತೇ I ೩೭ 
ಧ್ರುವ ಉವಾಚ 


ಸೋರ5ಯಂ ಶಮೋ ಭಗವತಾ 
ಸುಖದುಃಖಹತಾತ್ಮನಾಮ್‌ | 
ದರ್ಶಿತಃ ಕೃಪಯಾ ಪುಂಸಾಂ 
ದುರ್ದರ್ಶೋಸ್ಥದ್ಧಿದ್ಧಸ್ತು ಯಃ I ೩೮ 


ಅಥಾಪಿ ಮೇಶವಿನೀತಸ್ಯ ಕ್ಷಾತ್ರಂ ಘೋರಮುಪೇಯುಷಃ | 
ಸುರುಚ್ಯಾ ದುರ್ವಚೋಬಾಣೈರ್ನ ಭಿನ್ನೇ ಶ್ರಯತೇ ಹೃದಿ ॥ ೩೯ 
ಪದಂ ತ್ರಿಭುವನೋತೃಷ್ಟಂ ಜಿಗೀಷೋಃ VASE ಮೇ | 
ಬ್ರೂಹ್ಯಸೃತತ್ಸಭರ್ಬ್ರಹ್ಮನ್ನಸ್ಥೈರಪ್ಯನಧಿಷ್ಠಿತಮ್‌ ॥ ೪೦ 
ನೂನಂ ಭವಾನ್‌ ಭಗವತೋ ಯೋತಂಗಜಃ ಪರಮೇಷ್ಠಿನಃ | 
ವಿತುದನ್ನಟತೇ ವೀಣಾಂ ಹಿತಾರ್ಥಂ ಜಗತೋ 5ರ್ಕವತ್‌ ॥ YO 
ಮೈತ್ರೇಯ ಉವಾಚ ॥ 
ಇತ್ಯುದೀರಿತಮಾಕರ್ಣ್ಯ ಭಗವಾನ್‌ ನಾರದಸದಾ | 
ಪ್ರೀತಃ ಪ್ರತ್ಯಾಹ ತಂ ಬಾಲಂ ಸದ್ವಾಕ್ಯಮನುಕಂಪಯಾ 1೪೨ 


48 ಶ್ರೀಮದ್ಭಾಗವತ 


ನಾರದ ಉವಾಚ 
ಜನನ್ಯಾ ನಭಿಹಿತಃ ಪಂಥಾಃ ಸ ವೈ ನಿಪ್ರೇಯಸಸ್ಯ ತೇ | 
ಭಗವಾನ್‌ ವಾಸುದೇವಸ್ತು ಭಜ ತಂ ಪ್ರವಣಾತ್ಮನಾ Il ೪೩ ॥ 
ಧರ್ಮಾರ್ಥಕಾಮಮೋಕ್ಷಾಖ್ಯಂ ಯ ಇಚ್ಛೇಚ್ಛೆ ಯ ಆತ್ಮನಃ 1 
ಏಕಂ ಹ್ಯೇವ ಹರೇಸತ್ರ ಕಾರಣಂ ಪಾದಸೇವನಮ್‌ || ೪೪ H 
ತತ್‌ ತಾತ ಗಚ್ಛ ಭದ್ರಂ ತೇ ಯಮುನಾಯಾಸಟಂ ಶುಚಿ | 
ಪುಣ್ಯಂ ಮಧುವನಂ ಯತ್ರ ಸಾನ್ನಿಧ್ಯಂ ನಿತ್ಯದಾ ಹರೇಃ || ೪೫ 1 
ಸ್ನಾತ್ವಾನಿನುಸವನಂ sus ಕಾಳಿಂದ್ಯಾಃ ಸಲಿಲೇ ಶಿವೇ | 
ಕೃತ್ವೋಚಿತಾನಿ ನಿವಸನ್ನಾತ್ಸನಃ ಕಲ್ಪಿತಾಸನಃ I ೪೬ ॥ 
ಪ್ರಾಣಾಯಾಮೇನ ತ್ರಿವೃತಾ ಪ್ರಾಣೇಂದಿ ಯಮನೋಮಲಮ್‌ | 


ಶನೈರ್ವ್ಯದಸ್ಯಾಭಿಧ್ಯಾಯೇನ್ಮನಸಾ ಗುರೂಣಾಂ ಗುರುಮ್‌ ॥ ೪೭ ॥ 
ಪ್ರಸಾದಾಭಿಮುಖಂ ಶಶ್ಚತ್‌ಪ್ರಸನ್ನವದನೇಕ್ಷಣಮ್‌ | 

ಸುನಾಸಂ ಸುಭ್ರುವಂ ಚಾರುಕಪೋಲಂ ಸುಂದರಂ ಹರಿಮ್‌ ॥ ೪೮ ॥ 
ತರುಣಂ ರಮಣೀಯಾಂಗಮರುಣಾಂಬುರುಹೇಕ್ಬ್ಟಣಮ್‌ | 
ಪ್ರಣತಾಶ್ರಯಣಂ ಕೃಷ್ಣಂ ಶರಣ್ಯಂ ಕರುಣಾರ್ಣವಮ್‌ ॥ ೪೯ ॥ 
ಶ್ರೀವತ್ತಾಂಕಂ ಘನಶ್ಯಾಮಂ ಪುರುಷಂ ವನಮಾಲಿನಮ್‌ | 
ಶಂಖಚಕ್ರಗದಾಪದ್ದೆ ಕೈರಭಿವ್ಯಕ್ಕಚತುರ್ಭುಜಮ್‌ I ೫೦ ॥ 
ಕಿರೀಟಿನಂ ಕುಂಡಲಿನಂ ಕೇಯೂರವಲಯಾನ್ನಿತಮ್‌ | 
ಕೌಸುಭಾಭರಣಗ್ರೀಪಂ ಪೀತಕೌಶೇಯವಾಸಸ 1 ೫೧ ॥ 
ಕಾಂಚೀಕಲಾಪಪರ್ಯಸಂ ಲಸತ್ಕಾಂಚನನೂಪುರಮ್‌ । 
ದರ್ಶನೀಯತಮಂ ಶಾಂತಂ ಮನೋನಯನವರ್ಥನಮ್‌ ॥ ೫೨ ॥ 


ಪದ್ಬಾಾಂ ನಖಮಣಿಶ್ರೇಣ್ಯಾ ವಿಲಸದ್ಭಾ್ಯಂ ಸಮರ್ಚತಾಮ್‌ | 
ಹತದ್ಮಕರ್ಣಿಕಾಧಿಷ್ಟ್ಯಮಾಕ್ರಮ್ಯಾತ್ಮನ್ಯವಸ್ಥಿತಮ್‌ H ೫೩ I 
ಲಲ ಣೆ 7 ses @ 


ಚಯುರ್ಥಸ್ಥಂಧ-ಅಧ್ಯಾಯ-9 “49 


ಸ್ಥಯಮಾನಮಭಿಧ್ಯಾಯೇತ್‌ ಸಾನುರಾಗಾವಲೋಕನಮ್‌ । 
ನಿಯತೇನೈಕಭೂತೇನ ಮನಸಾ ವರದರ್ಷಭಮ್‌ il ೫೪ ॥ 


ಏವಂ ಭಗವತೋ ರೂಪಂ ಸುಭದ್ರಂ ಧ್ಯಾಯತೋ ಮನಃ । 
ನಿರ್ವತ್ಯಾ ಪರಯಾ ಪೂರ್ಣಂ ಸಂಪನ್ನಂ ನ ನಿವರ್ತತೇ “| ೫೫ ॥ 


ಜಷ್ಯಸ್ತು ಪರಮೋ ಗುಹ್ಯಃ 
ಯತಾಂ ಮೇ ನೃಪಾತ್ಮಜ | 
ಪುಮಾನ್‌ ಪಶ್ಯತಿ ಖೇಚರಾನ್‌ I ೫೬ ॥ 


ಓಂ ನಮೋ ಭಗವತೇ ವಾಸುದೇವಾಯ | 
ಮಂತ್ರೇಣಾನೇನ ದೇವಸ್ಯ ಕುರ್ಯಾದ್‌ ದ್ರವ್ಯಮಯೀಂ ಬುಧಃ | 


- ಸಪರ್ಯಾಂ ವಿವಿಧೈರ್ದ್ರವೈ ರ್ದೇಶಕಾಲವಿಭಾಗವಿತ್‌ I ೫೭ 1 
ಸಲಿಲೈಃ ಶುಚಿಭಿರ್ಮಾಲ್ಯೆ Ps 
ರ್ವನ್ಯೆ ಎರ್ಮೂಲಫಲಾದಿಭಿಃ | 
ಶಸಾಂಕುರೈಃ ಕುಶೈಶ್ಚಾರ್ಚೀತ್‌ 
ತುಳಸ್ಯಾ ಪ್ರಿಯಯಾ ಪ್ರಭುಮ್‌ ॥ ೫೮ ॥ 


ಲಬ್ಧ್ವಾ ದ್ರವ್ಯಮಯೀಮರ್ಚಾಂ ಕ್ಷಿತ್ಯಂಬ್ಹಾದಿಷು ಚಾರ್ಚಯೇತ್‌ | 
ಆಹೃತಾತ್ಮಾ ಮುನಿಃ ಶಾಂತೋ ಯತವಾಜ್‌ ಮಿತವನ್ಯಭುಕ್‌ ॥ ೫೯ ॥ 


ಸ್ವೇಚ್ಛಾವತಾರಚರಿತೈ ರಚಿತಂ ನಿಜಮಾಯಯಾ | 
ಕರಿಷ್ಯತ್ಯುತ್ತಮಶ್ಲೋಕಸಾನ್‌ ಧ್ಯಾಯೇದ್‌ ಹೃದಯಂಗಮಾನ್‌ il ೬0 1 


ಪರಿಚರ್ಯಾ ಭಗವತೋ ಯಾವತೀಃ ಪೂರ್ವಸೇವಿತಾಃ | 
ತಾ ಮಂತ್ರಹೃದಯೇನೈವ ಪ್ರಯುಂಜ್ಯಾನಂತ್ರಮೂರ್ತಯೇ || ೬೧ I 


ಏವಂ ಕಾಯೇನ ಮನಸಾ ವಚಸಾ ಚ ಮನೋಗತಃ | 
ಪರಿಚರ್ಯಮಾಣೋ ಭಗವಾನ್‌ ಭಕಿಮತ್ತರಿಚರ್ಯಯಾ ॥ ೬೨ ॥ 


50 ಶ್ರೀಮದ್ಭಾಗವತ 


ಪುಂಸಾಮಮಾಯಿನಾಂ ಸಮೃಗ್‌ 
ಭಜತಾಂ ಭಾವವರ್ಧನಃ | 
ಶ್ರೇಯೋ ದಿಶತ್ಯಭಿಮತಂ 


ಯದ್‌ ಧರ್ಮಾದಿಷು ದೇಹಿನಾಮ್‌ Wea ॥ 
ವಿರಕಶ್ಲೇಂದಿ ಯರತ್‌ ಭಕ್ತಿಯೋಗೇನ ಭೂಯಸಾ | 
ತನ್ನಿರಂತರಭಾವೇನ ಭಜೇತಾದ್ದಾ ವಿಮುಕಯೇ Il ೬೪ H 
ಮೈತ್ರೇಯ ಉವಾಚ 


BRB ಪರಿಕ್ರಮ್ಯ ಪ್ರಣಿಪತ್ಯ ನೃಹಾರ್ಭಕಃ । 
ಯಯ್‌ ಮಧುವನಂ ಪುಣ್ಯಂ ಹರೇಶ್ಚರಣಮರ್ಚಿತುಮ್‌ 1 ೬೫ I 


ತಪೋವನಂ ಗತೇ ತಸ್ಮಿನ್‌ 
ಪ್ರವಿಷ್ಣೋ ನಂತಃಪುರಂ ಮುನಿಃ | 


ಅರ್ಹಿತೋ5ರ್ಹಣಯಾ ರಾಜ್ಞಾ 
ಸುಖಾಸೀನ ಉವಾಚ ತಮ್‌ 11 ೬೬ ॥ 


ನಾರದ ಉವಾಚ 
ರಾಜನ್‌ ಕಿಂ ಧ್ಯಾಯಸೇ ದೀರ್ಥಂ 
ಮುಖೇನ ಪರಿಶುಷ್ಕತಾ | 
ಕಿಂವಾನ ರಿಷ್ಕತೇ ಕಾಮೋ 
ಧರ್ಮೋ ವಾನರ್ಥೇನ ಸಂಯುತಃ wee ॥ 


ರಾಜೋವಾಚ 
ಸುತೋ ಮೇ ಬಾಲಕೋ ಬ್ರಹ್ಮನ್‌ ಸ್ತೈಣೇನಾಕರುಣಾತ್ಗನಾ | 
ನಿರ್ವಾಸಿತಃ ಪಂಚವರ್ಷಃ ಸಹ ಮಾತ್ರಾ ಮಹಾನ್‌ ಕವಿಃ ॥ ೬೮ 


ಅಪ್ಯನಾಥಂ ವನೇ ಬ್ರಹ್ಮನ್‌ ನ ಸ್ಥಾದಂತ್ಯರ್ಭಕಂ assez | 
ಶ್ರಾಂತಂ ಶಯಾನಂ ಕೃಧಿತಂ ಪರಿಮ್ದಾನಮುಖಾಂಬುಜಮ್‌ ॥ ೬೯ 


೫2 


ಚಯುರ್ಥಸ್ಥಂಧ-ಅಧ್ಯಾಯ-9 51 


ಅಹೋ ಮೇ ಬತ ದೌರಾತ್ಮ 5° ಸ್ವ್ರಿಜಿತಸ್ಯಾವಧಾರಯ | 
ಯೋsಂಕಂ ಪ್ರೇಮ್ಜಾನರುರುಕ್ಬಂತಂ ನಾಭ್ಯನಂದಮಸತಮಃ ॥ ೭೦ ॥ 


t 


ನಾರದ ಉವಾಚ 
ಮಾಮಾ ಶುಚಃ ಸ್ವತನಯಂ ದೇವಗುಪ್ಪಂ ವಿಶಾಂಪತೇ | 
ತತ್ವಭಾವಮವಿಜ್ಞಾಯ ಪ್ರಾವೃಂಕ್ಷೇ ಯದ್ಯಶೋ ಜಗತ್‌ ॥ ೭೧ ॥ 


ಸುದುಷ್ಕರಂ ಕರ್ಮ ಕೃತ್ವಾ ಲೋಕಪಾಲೈರಪಿ ಪ್ರಭುಃ | 


ಏಷ್ಯತ್ಯಚಿರತೋ ರಾಜನ್‌ ಯಶೋ ವಿಪುಲಯಂಸವ I ೭೨ || 
ಮೈತ್ರೇಯ ಉವಾಚ 

ಇತಿ ದೇವರ್ಷಿಣಾ ಪ್ರೋಕಂ AAW ಜಗತೀಪತಿಃ | 

ರಾಜ್ಯಲಕ್ಷ್ಮೀಮನಾದ್ಧತ್ಯ ಪುತ್ರಮೇವಾನ್ವಚಿಂತಯತ್‌ || ೭೩ ॥ 


ತತ್ರಾಭಿಷಿಕ್ಕ ಪ್ರಯತ- 
ಸಾಮುಪೋಷ್ಯ ವಿಭಾವರೀಮ್‌ | 
ಸಮಾಹಿತಃ ಪರ್ಯಚರದ್‌ 
ದೃಷ್ಟ್ಯಾ 5 5ದೇಶೇನ ಪೂರುಷಮ್‌ | ೭೪ i 


ತ್ರಿರಾತ್ರಾಂತೇ ತ್ರಿರಾತ್ರಾಂತೇ ಕಪಿತ್ಶಬದರಾಶನಃ | 
ಆತ್ಮವೃತ್ಯನುಸಾರೇಣ ಮಾಸಂ ನಿನ್ಶೇನರ್ಚಯನ್‌ ಹರಿಮ್‌ ॥ ೭೫ H 


ದ್ವಿತೀಯಂ ಚ ತಥಾ ಮಾಸಂ 
ಷಷ್ಠೇಷಷ್ಠೇನರ್ಭಕೋ ದಿನೇ | 
ತೃಣಪರ್ಣಾದಿಭಿಃ DRF: l 
ಕೃತಾನ್ನೋ5ಭ್ಯರ್ಚ್ಛಯದ್‌ ವಿಭುಮ್‌ u ೭೬ ul 


ತೃತೀಯಂ ಚಾನಯನ್ಮಾಸಂ ನವಮೇನವಮೇಸಹನಿ | 
ಅಬ್ಬಕ್ಷ ಉತಮಶ್ಲೋಕಮುಪಾಧಾವತ್‌ ಸಮಾಧಿನಾ I ೭೭ il 


52 ಶ್ರೀಮದ್ಭಾಗವತ 


ಚತುರ್ಥಮಪಿ ವೈ ಮಾಸಂ 
ದ್ವಾದಶೇದ್ವಾದಶೇ ಹನಿ | 
ವಾಯುಭಕ್ಷೀ ಜಿತಶ್ಯಾಸೋ 
ಧ್ಯಾಯನ್‌ ದೇವಮಪಾರಯತ್‌ | ೭೮ ॥ 


ಪಂಚಮೇ ಮಾಸ್ಕನುಪ್ರಾಪ್ತೇ VITA ನೃಪಾತ್ಮಜಃ | 
ಧ್ಯಾಯನ್‌ ಬ್ರಹ್ಮ ಪದೈಕೇನ ತಸ್ಥೌ ಸ್ಥಾಣುರಿವಾಚಲಃ H ೭೯ ॥ 
ಆ ಲ ಇ ಅ 
ದೇವಾಶಕ್ರುಸಪೋವಿಫುಂ ತ್ರಾಸಯಂತಃ ಸ್ವಮಾಯಯಾ | 
ಸರ್ಪೇಭಸಿಂಹಕೂಷ್ಠಾಂಡೈಸಾನ್‌ ನಾಪಶ್ಯತ್‌ ಪರಂ ಗತಃ ॥ ೮೦ ॥ 
ಸರ್ವತೋ ಮನ ಆಕ್ಸಷ್ಯ 
ಹೃದಿ ಭೂತೇಂದ್ರಿಯಾಶ್ರಯಮ್‌ | 
ಧ್ಯಾಯನ್‌ ಭಗವತೋ ರೂಪಂ 


ನಾದ್ರಾಕ್ಷೀತ್‌ ಕಿಂಚನಾಪರಮ್‌ ೮೧ ॥ 
ಆಧಾರಂ ಮಹದಾದೀನಾಂ 

ಪ್ರಧಾನಪುರುಷೇಶ್ಚರಮ್‌ | 
ಬ್ರಹ್ಮ ಧಾರಯಮಾಣಸ್ಯ 

ತ್ರಯೋ ಲೋಕಾಶ್ಚಕಂಪಿರೇ u ೮೨ Il 


ಯದೈಕಪಾದೇನ ಸ ಪಾರ್ಥಿವಾತ್ಮಜ- 
Ae, ತದಂಗುಷ್ಠನಿಪೀಡಿತಾ ಮಹೀ | 
ನನಾಮ ತತ್ರಾರ್ಧಮಿಭೇಂದ್ರಧಿಷ್ಠಿತಾ 
ತರೀವ ಸವ್ಯೇತರತಃ ಪದೇಪದೇ I ೮೩ II 
ತಸ್ಥಿನಭಿಧ್ಯಾಯತಿ ವಿಶ್ವಮಾತ್ಮನೋ 
ದ್ವಾರಂ ನಿರುಧ್ಯಾಸುಮನನ್ಯಯಾ ಧಿಯಾ | 
ಲೋಕಾ ನಿರುಚ್ಛಾ ಸನಿಪೀಡಿತಾ ಭೃಶಂ 
ಸಲೋಕಪಾಲಾಃ ಶರಣಂ ಯಯುರ್ಹರಿಮ್‌ ॥ SY 


ಚಯುರ್ಥಸ್ಥಂಧ-ಅಧ್ಯಾಯ-10 53 


ದೇವಾ ಊಚುಃ 
ನೈವಂ ವಿದಾಮೋ ಭಗವನ್‌ ಪ್ರಾಣರೋಧಂ 
ಚರಾಚರಸ್ಯಾಖಿಲಸತ್ವಧಾಮ್ನಃ | 
ಎಧೇಹಿ ತನ್ನೋ ವ್ರಜಿನಾದ್‌ ವಿಮೋಕ್ಷಂ | 
ಪ್ರಾಪ್ತಾ ವಯಂ ತ್ವಾಂ ಶರಣಂ ಶರಣ್ಯಮ್‌ ॥ ೮೫ ॥ 


+ 


ಶ್ರೀಭಗವಾನುವಾಚ 
ಮಾ ಭೃಷ್ಟ ಬಾಲಂ ತಪಸೋ ದುರತ್ಯಯಾ- 
ನ್ನಿವರ್ತಯಿಷ್ಯೇ ಪ್ರತಿಯಾತ ಸ್ವಧಾಮ | 
ಯತೋ ಹಿ ವಃ ಪ್ರಾಣನಿರೋಧ ಆಸೀ- 
ದೌತಾನಪಾದಿರ್ಮಯಿ ಸಂಗತಾತ್ಮಾ | ೮೬ H 


ಇತಿ ಶ್ರೀಮದ್‌ ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಮ್‌ 


2y 3 1 
ಚತುರ್ಥಸ್ಕಂಧೇ ನವಮೋ ತಧ್ಯಾಯಃ 
—o— 


ಅಥ ದಶಮೋತಧ್ಯಾಯಃ 


ಮೈತ್ರೇಯ ಉವಾಚ 
ತ ಏವಮುತ್ತನ್ನಭಯಾ ಉರುಕ್ರಮೇ 
ಕೃತಪ್ರಣಾಮಾಃ ಪ್ರಯಯುಸ್ವಿವಿಷ್ಠಪಮ್‌ | 
ABA, WIDE SA ತತೋ ಗರುತ್ನತಾ 
ಮಧೋರ್ವನಂ ಭೃತ್ಯದಿದ್ದಕ್ಷಯಾ ಗತಃ Hou 


ಸ ವೈ ಧಿಯಾ ಯೋಗವಿಪಾಕತೀವ್ರಯಾ 
ಹೃತ್ತದ್ಯಕೋಶೇ ಸ್ಫುರಿತಂ ತಡಿತ್ವಭಮ್‌ | 
ತಿರೋಹಿತಂ ಸಹಸೈವೋಪಲಕ್ಟ j 
ಬಹಿಃ ಸ್ಥಿತಂ ತದವಸ್ಥಂ ದದರ್ಶ non 


54 ಶ್ರೀಮದ್ಭಾಗವತ 


ತದ್ಧರ್ಶನೇನಾಗತಸಾದ್ಧಸಃ ಕ್ಲಿತಾ- 
ವವಂದತಾಂಗಂ ವಿನಮಯ್ಯ ದಂಡವತ್‌ | 
ದಗ್ಭ್ಯಾಂ ಸ ಪ್ರಪಶ್ಯನ್‌ ಪ ಪ್ರಷಿಬನ್ನಿವಾರ್ಭಕ- 
ಶ್ವಂಬನ್ನಿವಾಸ್ಯೇನ ಭುಜೇನ ಚಾಶ್ಚಿಷತ್‌ Hau 


ಸ ತಂ ವಿವಕ್ಪಂತಮತದ್ವಿದಂ ಹರಿ- 
ರ್ಜ್ಲ್ಯಾತ್ವಾನಸ್ಯ ಸರ್ವಸ್ಯ ಚ ಹೃದ್ಯವಸ್ಥಿತಃ I 
ಕೃತಾಂಜಲಿಂ ಬ್ರಹ್ಮಮಯೇನ ಕಂಬುನಾ 
BASF ಬಾಲಂ ಕೃಪಯಾ ಕಪೋಲೇ ne? i 


ಸ ವೈ ತದೈವ ಪ್ರತಿಪದ್ಯ ತಾಂ ಗಿರಂ 
ದೈವೀಂ ಪರಿಜ್ಞಾತಪರಾತ್ಮನಿರ್ಣಯಃ | 
ತದ್ಭಕಿಭಾವೋ $ಭ್ಯಗೃಣಾದಸತ್ನರಂ 


ಪರಿಶ್ರಿತೋರುಶ್ರವಸಂ ಧ್ರುವಕ್ಷಿತಿಮ್‌ (1-೫-1 
ಧ್ರುವ ಉವಾಚ 
ಯೋತಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ಪಾಂ 
ಸಂಜೀವಯತ್ಯಖಿಲಶಕಿಧರಃ APO, I 
ಅನ್ಯಾ 3, ಹಸ್ತಚರಣಶ ಶ್ರವಣತ್ವಗಾದೀನ್‌ 
ಪ್ರಾ ಣಾನ್ನಮೋ ಭಗವತೇ ಪುರುಷಾಯ ತುಭ್ಯಮ್‌ ॥೬॥ 


DEA Foes ಭಗವನ್ನಿದಮಾತೃಶಕ್ತ್ಯಾ 
ಮಾಯಾಖ್ಯಯೋರುಗುಣಯಾ ಮಹದಾದ್ಯಶೇಷಮ್‌ I 
ಸೃಷ್ಟಾ > SVAR, ಪುರುಷಸ ಷಸದಸದುಣೇಷು 
ನಾನೇವ ದಾರುಷು ವಿಭಾವಸುವದ್‌ ವಿಭಾಸಿ ॥ ೭ Il 
ತ್ವದ್ಧತಯಾ ವಯುನಯೇದಮಚಷ್ಟ ವಿಶ್ವಂ 
AB: ಪ್ರಬುದ್ಧ ಇವ ನಾಥ ಭವತ ಶ್ರೈಪನ್ನಃ I 
ತಸಾ ) ಪವರ್ಗ್ಯಶರಣಂ ಇವ ಪಾದಮೂಲಂ 
ies ವಿಸ್ಮರ್ಯತೇ ಕೃತಧಿಯಾ ಕಥಮಾರ್ತಬಂಧೋ ॥ ೮ ॥ 


A 


೫2 


ಚಯುರ್ಥಸೃಂಧ -ಅಧ್ಯಾಯ-10 55 


ನೂನಂ ವಿಮೃಷ್ಟಮತಯಸವ ಮಾಯಯಾ ತೇ 
ಯೇ Zap ಭವಾಷ್ಯಯವಿಮೋಕ್ಚಣಮನ್ಯಹೇತೋಃ | 
ಅರ್ಚಂತಿ ಕಲ್ಪಕತರುಂ ಕುಣಪೋಪಭೋಗ್ಯ- 
ಮಿಚ್ಚಂತಿ ಯತ್‌ ಸ್ಪರ್ಶಜಂ ನಿರಯೇಪಿ ನೃಣಾಮ್ಸ್‌ ॥ ೯ Il 


ಯಾ ನಿರ್ವತಿಸ UNTO ತವ ಪ ಪಾದಪದ್ಧ- 
ಧ್ಯಾನಾದ್‌ ಭವಜ್ಜನಕಥಾಶ್ರ ವಣೇನ ವಾ ಸ್ಯಾತ್‌ | 
ಬ್ರಹ್ಮಣಿ ಸ್ವಮಹಿಮನ್ಯಪಿ ನಾಥ ಮಾ ಭೂತ್‌ 
ಕಿಮ್ಮಂತಕಾಸಿಲುಳಿತಾತ್‌ ಪತತಾಂ ವಿಮಾನಾತ್‌ Woo" 
ಭಕಿಂ ಮುಹುಃ ಪ್ರವಹತಾಂ ತ್ವಯಿ ಮೇ ಪ್ರಸಂಗೋ 


ಭೂಯಾದನಂತ ಮಾಮಾ ಜಾ i 
ಯೇನಾಂಜಸೋದ್ದಣಮುರುವ್ಯಸನಂ ಭವಾಬ್ದಿಂ 


ReRe ಭವದ್ದುಣಕಥಾಮೃತಪಾನಮತ್ತ ॥ ೧೧ ॥ 


ತೇ ನ ಸ್ಥರಂತ್ಯತಿತರಾಂ ಪ್ರಿಯಮೀಶಮಾದ್ಯಂ 
ಸ್ವಾನ್‌ ಸಂಪದಃ ಸುತಸುಹೃದ್‌ಗೃಹವಿತದಾರಾನ್‌ | 

ಯೇ ತ್ವ್ಬನಾಭ ಭವದೀಯಪದಾರವಿಂದ- 
ಸೌಗಂಧ್ಯಲುಬ್ದಹ್ನದಯೇಷು ಕೃತಪ್ರಸಂಗಾಃ ॥ ೧೨ Il 


ತಿರ್ಯಜ್‌ನಗದ್ವಿಜಸರೀಸ್ಫಪ ಪದೇವದೈತ್ಯ- 
ಮರ್ತ್ಯಾದಿಭಿರ್ವಿ ರಚಿತಂ ಸದನದಿಕೀಷಮ್‌ I 
ರೂಪಂ ಸ್ಫವಿಷ್ಯಮಜ ತೇ ಮಹದಾದ್ಯಶೇಷಂ 
ನಾತಃ ಪರಂ ಪರಮ ವೇದ್ಮಿ ನ ಯತ್ರ ವಾಚಃ ॥ ೧೩ ॥ 


ಕಲ್ಬಾಂತ ಏತದಖಿಲಂ ಜಠರೇಣ ಗೃಹ್ನನ್‌ a. 

ಶೇತೇ ಪುಮಾನ್‌ ಸ್ಪದ್ಧಗನಂತಸಖಸದಂಕೇ | : 
ಯನ್ನಾಭಿಸಿಂಧುರುಹಕಾಂಚನಲೋಕಪದ್ಧ- 

ಗರ್ಭೇ ದ್ಯುಮಾನ್‌ ಭಗವತೇ ಪ್ರಣತೋಪಸ್ಥಿ ತಸ್ಮೈ 1 0೪" 


56 


Bo ನಿತ್ಯಮುಕ್ತಪರಿಶುದ್ಧವಿಬುದ್ಧ ಆತ್ಮಾ 

ಕೂಟಸ್ಥ ಆದಿಪುರುಷೋ ಭಗವಾಂಸ್ತ್ರ ಧೀಶಃ | 
ಯದ್‌ ಬುದ್ಧ್ಯವಸ್ಥಿತಮಖಂಡಿತಯಾ ಸ್ವಬುದ್ಧ್ಯಾ 

ದೃಷ್ಠಾ ನ SABO ವಧಿಮತೋ ವ್ಯತಿರಿಕ್ತ ಆಸ್ಲೇ 11೧೫1 


ಯಸ್ಮಿನ್‌ ವಿರುದ್ಧಗತಯೋ SANTO ಪತಂತಿ 
ವಿದ್ಯಾದಯೋ ವಿವಿಧಶಕ್ತಯ ಆನುಪೂರ್ವ್ಯಾ | 

ತದ್‌ ಬ್ರಹ್ಮ ವಿಶ್ವಭವಮೇಕಮವಿಶ್ಚಮಾದ್ಯ- 
ಮಾನಂದಮಾತ್ರಮವಿಕಾರಮಹಂ ಪ್ರಪದ್ಯೇ ॥ ೧೬ ॥ 


ಸತ್ಯಾಶಿಷೋ ಹಿ ಭಗವಂಸವ ಪಾದಮೂಲ- 


ಮಾಶಿಷ್ಟಯೋನುಭಜತಃ ಪುರುಷಾರ್ಥ ಮೂರ್ತೇ:ಃ | 
ಅಪ್ಯೇವಮಾರ್ಯ ಭಗವಾನ್‌ ಪರಿಪಾತಿ ದೀನಾನ್‌ 


ವಾಶ್ರೇವ ವತ್ತಕಮನುಗ್ರಹಕಾತರೋತಸ್ಕಾನ್‌ ॥ ೧೭ ॥ 


ಮೈತ್ರೇಯ ಉವಾಚ 
ಅಥಾಭಿಷುತ ಏವಂ ಸ ಸತ್ತಂಕಲ್ಪೇನ ಧೀಮತಾ | 
ಭೃತ್ಯಾನುಕಂಪೀ ಭಗವಾನಭಿನಂದ್ಯೇದಮಬ್ರವೀತ್‌ ॥ ೧೮ ॥ 


ಶ್ರೀಭಗವಾನುವಾಚ 


ವೇದಾಹಂ ತೇ ವ್ಯವಸಿತಂ ಹೃದಿ ರಾಜನ್ಯಬಾಲಕ | 
ತತ್‌ ಪ್ರಯಚ್ಛಾಮಿ ಭದ್ರಂ ತೇ ದುರಾಪಮಪಿ ಸುವ್ರತ ॥ ೧೯ Il 


ನಾ 
ಯತ್ರ ಗ್ರಹರ್ಕ್ಕತಾರಾಣಾಂ ಜ್ಯೋತಿಷಾಂ ಚಕ್ರಮಾಹಿತಮ್‌ | 
ಮೇಢ್ಯಾಂ ಗೋಚಕ್ರವತ್‌ ಸ್ಥಾಸ್ನು ಪುರಸ್ತಾತ್‌ ಕಲ್ಲವಾಸಿನಾಮ್‌ Il 


ನೈೈರಧಿಷ್ಠಿತಂ ಭದ್ರ ಯದ್‌ ಭ್ರಾಜಿಷ್ಣು ಧ್ರುವಕ್ಷಿತಿ । 


ಧರ್ಮೋಕಗ್ನಿ ಕಶ್ಯಪಃ ಶಕ್ರೋ ಮುನಯೋ ಯೇ ವನೌಾೌಕಸಃ | 
ಚರಂತಿ ದಕ್ಷಿಣೀಕೃತ್ಯ ಭ್ರಮಂತೋ ಯತ್‌ ಸತಾರಕಾಃ I ೨೧ ॥ 


೫ 


ಚಯುರ್ಥಸ್ಕಂಧ-ಅಧ್ಯಾಯ-10 57 


(el 


ಸ್ಥಿತೇ ತು ವನಂ ಪಿತ್ರಾ ದತ್ವಾ ಗಾಂ ಧರ್ಮಸಂಶ್ರಯಃ | 
ಸಟ್‌ತ್ರಿಂಶದ್ವರ್ಷಸಾಹಸ್ರಂ ರಕ್ಷಿತಾನವ್ಯಾಹತೇಂದ್ರಿಯಃ ॥ ೨೨ ॥ 


ಚ 


Sm, _ತರ್ಯುತ್ರಮೇ ನಷ್ಟೇ ಮೃಗಯಾಯಾಂ ತು ತನ್ಮನಾಃ | 
ಅನ್ವೇಷತೀ ವನಂ ಮಾತಾ ದಾವಾಗ್ದಿಂ ಸಾ ಪ್ರವೇಕ್ಚೃತಿ fi ೨೩ 


ಇಷ್ಟಾ ಮಾಂ ಯಜ್ಞಹೃದಯಂ ಯಜೆ Sse DATA: I 
ಭುಕ್ತ್ವಾ ಚೇಹಾಶಿಷಃ ಸತ್ಯಾ ಅಂತೇ ಮಾಠನುಸ್ಥರಿಷ್ಯಸಿ ॥ ೪೨ 


ತತೋ ಗಂತಾಸಿ ಮತ್ತ್ವಾನಂ ಸರ್ವಲೋಕನಮಸ್ಯತಮ್‌ | 
ಉಪರಿಷ್ಟಾದ್‌ IDARE O ಯತೋ ನಾವರ್ತತೇ ಯತಿಃ ॥ ೪೩ 


ಮೈತ್ರೇಯ. ಉವಾಚ | 
ಇತ್ಯರ್ಚಿತಃ ಸ ಭಗವಾನತಿಸೃಜ್ಯಾತ್ಮನಃ ಪದಮ್‌ | 


ಬಾಲಸ್ಯ ಪಶ್ಯತೋ ಧಾಮ ಸ್ವಮಗಾದ್‌ ಗರುಡಧ್ವಜಃ ॥ ೨೬ 


ಸೋಪಿ ಸಂಕಲ್ಪಜಂ ವಿಷ್ಣೋಃ 
ಪಾದಸೇವೋಪಸಾದಿತಮ್‌ ।ಟ 
ಪ್ರಾಪ್ತ ಸಂಕಲನಿರ್ವಾಣಂ 
3 oJ 


ನಾತಿಪ್ರೀತೋ5ಭ್ಯಗಾತ್‌ ಪುರಮ್‌ HW ೨೭ ॥ 


ವಿದುರ ಉವಾಚ 
ಸುದುರ್ಲಭಂ ಯತ್‌ ಪರಮಂ ಪದಂ ಹರೇ- 
ರ್ಮಾಯಾವಿನಸಚ್ಛರಣಾರ್ಚನಾರ್ಜಿತಮ್‌ | 
ಲಬ್ಧಾ ಧನ ಪ್ಯಸಿದ್ಧಾರ್ಥಮಿವೈಕಜನ್ಮನಾ 
ಕಥಂ ಸ್ವಮಾತ್ಮಾನಮಮನ್ಯತಾರ್ಥವಿತ್‌ || ೨೮ 


ಮೈತ್ರೇಯ ಉವಾಚ 
ಮಾತುಃ ಸಪತ್ನಾ 1 ಮಾಗಾ ಕೈರ್ಹದಿ DBR, ತಾನ್‌ ಸ್ಮರನ್‌. I 
ನೈಚ್ಛನ್ನುಕಿಪತೇರ್ಮುಕಿಂ ತಸ್ಮಾತ್‌ ತಾಪಮುಪೇಯಿವಾನ್‌ ॥ ೨೯ ॥ 


58 | ಶ್ರೀಮದ್ಭಾಗವತ 


ಧ್ರುವ ಉವಾಚ 
ಸಮಾಧಿನಾsನೇಕಭವೇನ ಯತ್ಪದಂ- 
ವಿದುಃ ಸನಂದಾದಯ ಊರ್ಧ್ವರೇತಸಃ | 
ಮಾಸೆರಹಂ ಷಡ್ಡಿರಮುಷ್ಯ ಹಾದಯೋ- 


ಶಾಯಾಮುಪೇತ್ಯಾಪಹತಃ ಪೃಥಜ್ಜತಿಃ Il ೩೦ I 
ಅಹೋ ಬತ ಮಮಾನಾತ್ಚ್ಯಂ ಮಂದಭಾಗ್ಯಸ್ಯ ಪಶ್ಯತ | 
ಭವಚ್ಛಿದಃ ಪಾದಮೂಲಂ ಗತ್ವಾ ಯಾಚೇ ಯದಂತವತ್‌ ॥ ೩೧ ॥ 
ಮತಿರ್ವಿದೂಷಿತಾ ದೇವೈರ್ಯತದ್ಬಿರಸಹಿಷ್ಣುಭಿಃ I 
ಯೋ ನಾರದವಚಸಥ್ಯಂ ನಾಗ್ರಹೀಷಮಸತಮಃ Wad il 
ದೈವೀಂ ಮಾಯಾಮುಪಾಶ್ರಿತ್ಯ ಪ್ರಸುಪ್ತ as ಭಿನ್ನದ್ಧಕ್‌ | 
BHC ದ್ವಿಶೀಯೇಇಷ್ಯಸತಿ ಭ್ರಾತ್ಸಭ್ರಾತ್ಸವ್ಯಹ್ನದು wo Had ॥ 
ಮಯ್ಯೆತತ್‌ ಪ್ರಾರ್ಥಿತಂ ವ್ಯರ್ಥಂ ಚಿಕಿತೇವ ಗತಾಯುಷಿ | 
ಪ್ರಸಾದ್ಯ ಜಗದಾತ್ಮಾನಂ ತಪಸಾ ದುಷ್ಟಸಾದನಮ್‌ I ೩೪ ॥ 


ಭವಚ್ಛಿದಮಯಾಚೇಇಹಂ ಭವಂ ಭಾಗ್ಯವಿವರ್ಜಿತಃ । 
ತಾದಾತ್ಮ 5° ಯಚ್ಛತೋ ಮಾೌಢ್ಯಾನ್ಮನೋ ಮೇ ಭಿಕ್ಷಿತಂ ಬತ 
ಈಶ್ವರಾತ್‌ ಕ್ಷೀಣಪುಣ್ಯೇನ ಪುಲಾಕಾನಿವ ಚಾಧನಃ ಭ 


ಮೈತ್ರೇಯ ಉವಾಚ 
ನ ವೈ ಮುಕುಂದಸ್ಯ ಪದಾರವಿಂದಯೋ 
ರಜೋಜುಷಸಾತ ಭವಾದ್ದಶಾ 'ಜನಾಃ | 
ವಾಂಛಂತಿ ತದ್ಧಾಸ್ಯಮೃತೇ ನರ್ಥಮಾತ್ಮನೋ 
ಯದೃಚ್ಛಯಾ ಲಬ್ಧಮನಃಸಮೃದ್ಧಯಃ Il 
ಆಕರ್ಣ್ಯ್ಯಾತ್ಮಜಮಾಯಾಂತಂ ಸಂಪರೇತ್ಯ ಯಥಾ55ಗತಮ್‌ | 
ರಾಜಾ ನ ಶ್ರದ್ದಧೇ ಭದ್ರಮಭದ್ರಸ್ಯ ಕುತೋ ಮಮ || 


೩೫ 


೩೬ 


೩೭ 


ಚಯುರ್ಥಸ್ಕಂಧ-ಅಧ್ಯಾಯ-10 59 
ಶ್ರದ್ಧಾಯ ವಾಕ್ಕಂ ದೇವರ್ಷೇರ್ಹರ್ಷವೇಗೇನ ಧರ್ಷಿತಃ | 
ವಾರ್ತಾಹರ್ತುರತಿಪ್ರೀತ್ಯಾ ಹಾರಂ ಪ್ರಾದಾನ್ಮಹಾಧನಮ್‌ ॥ ೩೮ ॥ 


ಸದಶ್ವಂ ರಥಮಾರುಹ್ಯ ಕಾರ್ತಸ್ವರಪರಿಚ್ಛದಮ್‌ | 

ಬ್ರಾಹ್ಮಣಃ ಕುಲವೃದ್ದೆ 3, ಪರ್ಯಸ್ಫೋ sಮಾತ್ಯಬಂಧುಭಿಃ NAF H 
ಶಂಖತೂರ್ಯನಿನಾದೇನ ಬ್ರಹ್ಮಘೋಷೇಣ ವೇಣುಭಿಃ । 

ನಿಶಕ್ರಾಮ ಪುರಾತ್‌ ತೂರ್ಣಮಾತ್ಮಜಾಭೀಕ್ಷಣೋತ್ತುಕಃ ॥ ೪೦ ॥ 
ಸುನೀತಿಃ ಸುರುಚಿಶ್ಚಾಸ್ಯ ಮಹಿಷ್ಕೌ ರುಗ್ಗಭೂಷಿತೇ | 

ಆರುಹ್ಯ ಶಿಬಿಕಾಂ ಸಾರ್ಧಮುತಮೇನಾಭಿಜಗ್ಯತುಃ Il ೪೧ il 


ತಂ ದೃಷ್ಟ್ವೋಪವನಾಭ್ಯಾಶ ಆಯಾಂತಂ ತರಸಾ ರಥಾತ್‌ | 
ಅವರುಹ್ಯ ನೃಪಸ್ಪೂರ್ಣಮಾಸಾದ್ಯ ಪ್ರೇಮವಿಹ್ನಲಃ ned i 


ಪರಿರೇಭೇ5ಂಗಜಂ ದೋರ್ಭ್ಯಾಂ ದೀರ್ಫೋತ್ಕಂಠಮನಾಃ ಶ್ವಸನ್‌ | 
ವಿಷಕ್ರೀನಾಂಘ್ರಸಂಸ್ಪರ್ಶಹತಾಶೇಷಾಘಬಂಧನಮ್‌ i ೪೩ ॥ 


ಅಥಾಜಿಘ್ರನ್ಮುಹುರ್ಮೂರ್ದ್ದಿ ಶಾಂತೈರ್ನಯನವಾರಿಭಿಃ | 


ಸ್ನಾಪಯಾಮಾಸ ತನಯಮಾಪ್ರೋದ್ಹಾಮಮನೋರಥಮ್‌ ॥ ೪೪ Il 
ಅಭಿವಂದ್ಯ ಪಿತುಃ ಪಾದಾವಾಶೀರ್ಭಿಶ್ಚಾನುಮಂತ್ರಿತಃ । 
ನನಾಮ ಮಾತರ್‌ Sear ABs ಸಜ್ಜನಾಗ್ರಣೀಃ IW ೪೫ ॥ 
ಸುರುಚಿಸಂ ಸಮುತ್ನಾಪ್ಯ ಪಾದಾವನತಮರ್ಭಕಮ್‌ | 
ಪರಿಷ್ಠಜ್ಯಾಹ ಜೀವೇತಿ ಬಾಷ್ಟಗದ್ಗದಯಾ ಗಿರಾ ॥ ೪೬ ॥ 


ಯಸ್ಯ ಪ್ರಸನ್ನೋ ಭಗವಾನ್‌ ಗುಣೈರ್ಮೈತ್ತಾ ದಿಭಿರ್ಹರಿಃ | 


ಇ 


ತಸ್ಮೈ ನಮಂತಿ ಭೂತಾನಿ ನಿಮ್ನಮಾಪ ಇವ ಸ್ವಯಮ್‌ Il ೪೭ Il 


ಉತ್ತಮಶ್ಚ ಧ್ರುವಶ್ಟೋಭಾವನ್ಯೋನ್ಯಂ ಪ್ರೇಮವಿಹ್ಹಲ್‌ೌ | 
ಅನ್ಯೋನ್ಯಸಂಗಾದುತ್ತಳಕಾವಸ್ರೌಘಂ ಮುಹುರೂಹತುಃ ॥ ೪೮ ॥ 


60 ಶ್ರೀಮದ್ಭಾಗವತ 


ಸುನೀತಿರಸ್ಕ ಜನನೀ ಪ್ರಾಣೇಭ್ಯೋಇಪಿ ಪ್ರಿಯಂ ಸುತಮ್‌ | 
ಉಪಗುಹ್ಯ ಜಹಾವಾಧಿಂ ತದಂಗಸ್ಪರ್ಶನಿರ್ವತಾ || 
ಪಯಃ ಸನಾಭ್ಯಾಂ ಸುಸ್ರಾವ ನೇತ್ರಜೈಃ HOG: ಶಿವೈಃ | 
ತದಾ$ಭಿಷಿಚ್ಛಮಾನಾಯಾ ವೀರೇ ವೀರಸುವೋ ಮುಹುಃ Il 
ತಾಂ ಶಶಂಸುರ್ಜನಾ ರಾಜ್ಞೀಂ ದಿಷ್ಟ್ಯಾ ತೇ ಪುತ್ರ ಆರ್ತಿಹಾ 
ಪ್ರತಿಲಬ್ಧಶ್ಟಿರಂ ನಷ್ಟೋ ರಕ್ಷಿತಾ ಮಂಡಲಂ ಭುವಃ Il 
ಅಭ್ಯರ್ಚಿತಸ್ವ್ವಯಾ ನೂನಂ 
ಭಗವಾನ್‌ ಪ್ರಣತಾರ್ತಿಹಾ | 
ಯದನುಧ್ಯಾಯಿನೋ ಧೀರಾ 
ಮೃತ್ಯುಂ ಜಿಗ್ಯುಃ ಸುದುರ್ಜಯಮ್‌ || 
ಲಾಳ್ಯಮಾನಂ ಜನೈರೇವಂ 


೫೦ 


೫೧ 


ಧ್ರುವಂ ಸಭ್ರಾತರಂ ನೃಪಃ । 
ಆರೋಪ್ಯ ಕರಿಣೀಂ ಹೃಷ್ಟಃ 

ಸೂಯಮಾನೋತವಿಶತ್‌ ಪುರಮ್‌ il 
ತತ್ರತತ್ರೋಪಸಂಕೃಪ್ಪೈರ್ಲಲಸತ್ಕಾಂಚನತೋರಣ್ಯೆಃ | 
ಸವೃಂತೈಃ ಕದಳೀಸಂಭೈಃ ಪೂಗಪೋಶೈಶ್ಚ ತದ್ದಿದ್ಯೆಃ ii 
ಚೂತಪಲ್ಲವವಾಸಃಸ್ರ TDD: | 
ಉಪಸ್ಯತಪ್ರತಿದ್ಧಾರಮಹಾಂ ಕುಂಬ್ಳೈಃ ಸದೀಷಕೈಃ ॥ 
ಪ್ರಾಕಾರೈರ್ಗೋಪುರಾಟ್ಸಾಲೈಃ ಶಾತಕುಂಭಪರಿಚ್ಛದೈಃ । 
ಸರ್ವತೋ ಲಂಕ್ಕತಂ ಶ್ರೀಮದ್ವಿಮಾನಶಿಖರದ್ಯುಭಿಃ ॥ 
ಮೃಷ್ಠಚತ್ವರರಥ್ಯಾದಿಮಾರ್ಗಂ ಚಂದನಚರ್ಚಿತಮ್‌ | 


Y ವ 
ಲಾಜಾಕೃತ್ರೆ: ಪುಷ್ಪಪಲೈಸಂಡುಲೈರ್ಬಲಿಭಿರ್ಯುತಮ್‌ || 
ಧ್ರುವಾಯ ಪಥಿ ದೃಷ್ಟಾಯ ತತ್ರತತ್ರ ಪುರಸ್ತಿಯಃ | 
ಸಿದ್ಧಾರ್ಥಾಕ್ಷತದಧ್ಯಂಬುದೂರ್ವಾಪುಷ್ನಫಲಾನಿ ಚ ॥ 


೫೩ 
೫೪ 
೫೫ 
೫೬ 
೫೭ 


೫೮ 


ಚಯುರ್ಥಸ್ವೃಂಧ-ಅಧ್ಯಾಯ-10 
ಉಪಜಹ್ರುಃ ಪ್ರಯುಂಜಾನಾ ವಾತಲ್ಯಾದಾಶಿಷಃ ಸತೀಃ | 
ಶೃಣ್ವಂಸದ್ವಬ್ಯುಗೀತಾನಿ ಪ್ರಾವಿಶದ್‌ ಭವನಂ ಪಿತುಃ 


ಮಹಾಮಣಿವ್ರಾತಮಯೇ ಸ ತಸ್ಮಿನ್‌ ಕಶಿಪೂತಮೇ | 

ಲಾಳಿತೋ ನಿತರಾಂ ಪಿತ್ರಾ ನ್ಯವಸದ್‌ ದಿವಿ ದೇವವತ್‌ 
ಪಯಃಫೇನನಿಭಾಃ ಶಯ್ಯಾ ದಾಂತಾ ರುಗ್ಗಪರಿಚ್ಛದಾಃ | 
ಆಸನಾನಿ ಮಹಾರ್ಹಾಣಿ ಯತ್ರ Tig , ಉಪಸ್ಕರಾಃ 
ಯತ್ರ ಸ್ಫಟಿಕಕುಡ್ಕೇಷು ಮಹಾಮಾರತಕೇಷು ಚ | 
ಮಣಿಪ್ರದೀಪಾ ಆಭಾಂತಿ ಲಲನಾರತ್ನಸಂಯುತಾಃ 
ಉದ್ಯಾನಾನಿ ಚ ರಮ್ಯಾಣಿ ವಿಚಿತ್ರೆರಮರದ್ರುಮೈಃ 
ಕೂಜದ್ವಿಹಂಗಮಿಥುನೈರ್ಗಾಯನ್ಮತಮಧುವ್ರತ್ರೈ: 


11 ೫೯ 


it ೬೦ 


Il ೬೧ 


11 ೬೨ 


WW ೬೩ 


ವಾಪ್ಯೋ ವೈಡೂರ್ಯಸೋಪಾನಾಃ ಪದ್ಧೋತ್ಸಲಕುಮುದ್ದತೀಃ I 


ಹಂಸಕಾರಂಡವಕುಲೈರ್ಜುಷ್ಠಾಶ್ಟಕ್ರಾಹ್ಹಸಾರಸೆಃ 


|| ೬೪ 


ಉತ್ಪಾನಪಾದೋ ರಾಜರ್ಷಿಃ ಪ್ರಭಾವಂ ತನಯಸ್ಯ ತಮ್‌ | 
ಶ್ರುತ್ವಾ ದೃಷ್ಟ್ವಾನದ್ಭುತತಮಂ ಪ್ರಪೇದೇ ವಿಸ್ಮಯಂ ಪರಮ್‌॥ ೬೫ 


ವೀಕ್ಷೋಢವಯಸಂ ಪುತ್ರಂ ಪ್ರಕೃತೀನಾಂ ಚ ಸಮ್ಮತಮ್‌ | 


ಅನುರಕ್ಷಪ್ರಜಂ ರಾಜಾ ಧ್ರುವಂ ಚಕ್ರೇ ಭುವಃ ಪತಿಮ್‌ 


ಆತ್ಮಾನಂ ಚ ಪ್ರವಯಸಮಾಕಲಯ್ಯ ವಿಶಾಂ ಪತಿಃ । 
ವನಂ ವಿರಕ್ತು ಪ್ರಾತಿಷ್ಠತ್‌ ವಿಮೃಶನ್ನಾತ್ಮನೋ ಗತಿಮ್‌ 


|| ೬೬ 


| ೬೭ 


ಆತಿ ಶ್ರೀಮದ್‌ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಮ್‌ 


» ಅಷ್ಟಾದಶಸಾಹಸ್ತ್ಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 


ಚತುರ್ಥಸ್ಕಂಧೇ ದಶಮೋ sಧ್ಯಾಯಃ il 


ಮದಿ 


62 ಶ್ರೀಮದ್ಭಾಗವತ 
ಅಥ ಏಕಾದಶೋನಧ್ಯಾಯಃ . 


ಮೈತ್ರೇಯ ಉವಾಚ 
ಪ್ರಜಾಪತೇರ್ದುಹಿತರಂ ಶಿಂಶುಮಾರಸ್ಯ ವೈ ಧ್ರುವಃ | 
ಉಪಯೇಮೇ ಭೃಮಿಂ ನಾಮ ತತುತೌ ಕಲ್ಲವತರೌ AN 
ಜ್ಯೇಷ್ಠಾಯಾಮಪಿ ಭಾರ್ಯಾಯಾಂ 
ವಾಯೋಃ WSO, 0 ಮಹಾಬಲಃ | 
ಪುತ್ರಮುತ್ಕಲನಾಮಾನಂ 
ಯೋಗೇಶ್ಚರಮಜೀಜನತ್‌ 1 ೨ ॥ 
ಉತ್ತಮಸ್ತಕ್ಸತೋದ್ವಾಹೋ ಮೃಗಯಾಯಾಂ ಬಲೀಯಸಾ | 
ಹತಃ ಪುಣ್ಯಜನೇನಾದ್ದೌ್‌ ತನ್ನಾತಾ ತದ್ಗತಿಂ ಗತಾ | ೩ ॥ 


ಧ್ರುವೋ ಭ್ರಾತ್ಸವಧಂ ಶ್ರುತ್ವಾ ಕೋಪಾಮರ್ಷಶುಚಾ ರ್ಪಿತಃ | 
ಜೈತ್ರಂ ಸ್ಕಂದನಮಾಸ್ಥಾಯ ಗತಃ ಪುಣ್ಯಜನಾಲಯಮ್‌ WY 
ಗತ್ಪೋದೀಚೀಂ ದಿಶಂ ರಾಜಾ 
_ ರುದ್ರಾನುಚರಸೇವಿತಾಮ್‌ | 
ದದರ್ಶ ಹಿಮವದ್‌ದ್ರೋಣ್ಯಾಂ 
ಪುರೀಂ ಗುಹ್ಯಕಸಂಕುಲಾಮ್‌ 11 ೫ ॥ 


Bee ಶಂಖಂ ಬೃಹದ್ದಾಹುಃ ಖಂ ದಿಶಶ್ನಾನುನಾದಯನ್‌ | 
ತೇನೋದ್ದಿಗ್ನದ್ದಶಃ ಕತರುಪದೇವ್ಯೋ ತ್ರಸನ್‌ ಭ್ಲಶಮ್‌ Heil 
ತತೋ ನಿಷ್ಕಮ್ಯ WOR ಉಪದೇವಮಹಾಭಟಾಃ | 
ಅಸಹಂತಸನ್ನಿನಾದಮಭಿಷೇತುರುದಾಯುಧಾಃ cn 
ಸ ತಾನಾಪತತೋ ವೀರ ಉಗ್ರಧನ್ವಾ ಮಹಾರಥಃ | 

ಏಕೈಿಕಂ ಯುಗಪತ್‌ ಸರ್ವಾನಹನ್‌ WOES APA gs 11 ೮ ॥ 
ತೇ ವೈ ಲಲಾಟಲಗ್ಗೆ ಸೈರಿಷುಭಿಃ ಸರ್ವ ಏವ ಹಿ | 

ಮತ್ವಾ ನಿರಸ್ತಮಾತ್ಮಾನಂ ಶಶಂಸುಃ ಕರ್ಮ ತಸ್ಯ ತತ್‌ 11 ೯॥ 


ಚಯುರ್ಥಸ್ಕಂಧ-ಅಧ್ಯಾಯ-11 


ತೇsಪಿ ಚಾಮುಮಮೃಷ್ಯಂತಃ ಪಾದಸ್ಪರ್ಶಮಿವೋರಗಾಃ l 
ಶರೈರವಿದ್ಯನ್‌ ಯುಗಪದ್‌ ದ್ವಿಗುಣಂ ಪ್ರಚಿಕೀರ್ಷವಃ | 


ತತಃ ಪರಿಘನಿಸ್ರಿಶ್ಛ: ಪ್ರಾಸಶೂಲಪರಶ್ಪಧ್ಯೆಃ | 
ಶಕ್ತ್ಯ ಹಿನಿರ್ಬಶುಂಡೀಭಿಶ್ಲಿತ್ರವಾಜ್ಯೆಃ ಶರೈರಪಿ 
ಅಭ್ಯವರ್ಷನ್‌ ಪ್ರಕುಪಿತಾಃ ಸರಥಂ ಸಹಸಾರಥಿಮ್‌ | 
ಅಚ್ಛಂತಸ್ಪತ್ವತೀಕರ್ತುಮಯುತಾನಾಂ ತ್ರಯೋದಶ 
ಔತಾನಪಾದಿಃ ಸ ತದಾ ಶಸ್ತ್ರವರ್ಷೇಣ ಭೂರಿಣಾ | ” 
ನೋಪಾದೃಶ್ಯತ ಸಂಛನ್ನ ಆಸಾರೇಣ ಯಥಾ ಗಿರಿಃ 
ಹಾಹಾಕಾರಸದೈವಾಸೀತ್‌ 
_ ಸಿದ್ಧಾನಾಂ ದಿವಿ ಪಶ್ಯತಾಮ್‌ | 
ತೋಯಂ ಮಾನವಃ ಸೂರ್ಯೋ 


63 


i ೧೦ IH 


+ 


fH ೧೧ ॥॥ 


wos ॥ 


W ೧೩ ॥ 


ಮಗ್ಗಃ ಪುಣ್ಯಜನಾರ್ಣವೇ 


11 ೧೪ I 


ನದತ್ತು ಯಾತುಧಾನೇಷು ಜಯಕಾಶಿಷ್ಟಥೋ ಮೃಧೇ ॥ “ 


ಉದತಿಷ್ಠದ್‌ ರಥಸಸ್ಯ ನೀಹಾರಾದಿವ ಭಾಸ್ಕರಃ 


11 ೧೫ I 


ಧನುರ್ವಿಷ್ಟೂರ್ಜಯನ್ನುಗ್ರಂ ದ್ವಿಷತಾಂ ಖೇದಮುದ್ದಹನ್‌ | 


ಅಸೌ wo ವ್ಯಧಮದ್‌ ಬಾಣೈರ್ಫನಾನೀಕಮಿವಾನಿಲಃ 


॥| ೧೬ H 


ತಸ್ಯ ತೇ ಚಾಪನಿರ್ಮುಕ್ಕಾ ಭಿತ್ತ್ವಾ ವರ್ಮಾಣಿ ರಕಸಾಮ್‌ | 
=) o> 


ಕಾಯಾನಾವಿವಿಶುಸಿಗ್ಮಾ ಗಿರೀನಶನಯೋ ಯಥಾ 


ಭಲ್ಲೈಃ ಸಂಛಿದ್ಯಮಾನಾನಾಂ ಶಿರೋಭಿಶ್ಚಾರುಕುಂಡಲೈಃ i 
ಊರುಭಿರ್ಹೇಮತಾಳಾಭೈರ್ದೋರ್ಭಿರ್ವಲಯವಲ್ಲುಬಿಃ 
ಹಾರಕೇಯೂರಮುಕುಟೈರುಪ್ಟೀಷ್ಠೆಶ್ಚ ಮಹಾಧನೈಃ | 
ಣಲಚ ಲ 
ಆಸ್ಪತಾಸ್ತಾ ರಣಭುವೋ ರೇಜುರ್ವೀರಮನೋಹರಾಃ 


HW ೧೭ H 


[ದಯ ' 
11 ೧೮ il 


11 ೧೯" il 


64 ಶ್ರೀಮದ್ಭಾಗವತ 


ಹತಾವಶಿಷ್ಟಾ ಇತರೇ ರಣಾಜಿರಾದ್‌ 
ರಕ್ಷೀಗಣಾಃ ಕೃತ್ರಿಯವರ್ಯಸಾಯಕ್ಕೆ: | 
ಪ್ರಾಯೋ ವಿವ್ಥ್ಞಾವಯವಾ ವಿದುದ್ರುವು- 
ರ್ಮಗೇಂದ್ರವೀಕ್ರೀಡಿತಯೂಥಪಾ ಇವ ॥ ೨೦ ॥ 


ಅಪಶ್ಯಮಾನಃ ಸ ತದಾ55ತತಾಯಿನಂ 
ಮಹಾಮೃಧೇ ಕಂಚನ ಮಾನವೋತಮಃ | 
ಪುರೀಂ ದಿದ್ದಕ್ಷನ್ನಪಿ ನಾವಿಶದ್‌ ದ್ವಿಷಾಂ 
ನ ಮಾಯಿನಾಂ ವೇದ ಚಿಕೀರ್ಷಿತಂ ಜನಃ ॥ ೨೧ ॥ | 
ಇತಿ ಬ್ರುವಂಶ್ಚಿತ್ರರಥಃ ಸ್ವಸಾರಥಿಂ 
ಯತ್ತು ಪರೇಷಾಂ ಪ್ರತಿಯೋಗಶಂಕಿತಃ | 
ಶುಶ್ರಾವ ಶಬ್ದಂ ಜಲಧೇರಿವೇರಿತಂ 


ನಭಸ್ಥಶಾ- ದಿಕ್ಷು ರಜೋನನೃದ್ಧಶ್ಯತ ॥। ೨೨ ॥ 


ಕ್ಷಣೇನ ಚ್ಛಾದಿತಂ ವ್ಯೋಮ ಘನಾನೀಕೇನ ಸರ್ವತಃ । 


ವಿಷ್ಠುರ್ತಡಿತಾ ದಿಕ್ಷು ತ್ರಾಸಯತ್‌ಸ್ಪನಯಿತ್ನುನಾ | ೨೩ ॥ 
ವವೃಹೂ ರುಧಿರೌಘಾಸ್ಥಿಪೂಯವಿಣ್ಳೂತ್ರಮೇದಸಃ I 
ನಿಪೇತುರ್ಗಗನಾದಸ್ಯ ಕಬಂಧಾನ್ಯಗ್ರತೋತನಘ | ೨೪ I 
ತತಃ ಖೇನದೃಶ್ಯತ ಗಿರಿರ್ನಿಪೇತುಃ ಸರ್ವತೋದಿಶಮ್‌ | 
ಗದಾಪರಿಘನಿಸ್ಟಿಂಶಮುಸಲಾ ಅಶ್ಚವರ್ಷಿಣಃ I ೨೫ ॥ 


ಅಹಯೋ ಶನಿನಿಶ್ದಾಸಾ ವಮಂತೋಗ್ಗಿಂ ರುಷಾನ್ವಿತಾಃ l 
ಅಭ್ಯಧಾವನ್‌ ಹ ಮತ್ತಾ ನಹವ 3 ಯೂಥಶಃ ॥ ೨೬ Il 


ನ್‌ 3! 2 es 
ಸಮುದ್ರ ಊರ್ಮಿಭಿರ್ಭೀಮಃ ಪ್ಲಾವಯನ್‌ ಸರ್ವತೋ waa 
ಆಸಸಾದ ಮಹಾಹ್ರಾದಃ soos ಇವ ಭೀಷಣಃ || ೨೭ ॥ 


ಏವಂವಿಧಾನ್ಯನೇಕಾನಿ ತ್ರಾಸನಾನ್ಯಮನಸ್ವಿನಾಮ್‌ । 
ಸಸ್ಥಜುಸಿಗ್ಗಗತಯ ಆಸುರ್ಯಾ ಮಾಯಯಾಸುರಾಃ I ೨೮ ॥ 


z 


ಚಯುರ್ಥಸ್ಥಂಧ-ಅಧ್ಯಾಯ-18 65 


ಧ್ರುವೇ ಪ್ರಯುಕಾಮಸುರೈಸ್ಟಾಂ ಮಾಯಾಮತಿದುಸರಾಮ್‌ | 
ನಿಶಮ್ಯ ತಸ್ಯ ಮುನಯಃ ಸಮಶಂಸನ್‌ ಸಮಾಗತಾಃ || ೨೯ ॥ 


` ಔತಾನಪಾದೇ ಭಗವಾಂಸವ ಶಾಂರ್ಗಧನ್ಹಾ 

ದೇವಃ ಕ್ಷಿಣೋತ್ಚವನತಾರ್ತಿಹರೋ ವಿಪಕ್ಷಾನ್‌ | t 
ಯನ್ನಾಮಧೇಯಮಭಿಧಾಯ ನಿಶಮ್ಯ ಚಾದ್ದಾ 

ಲೋಕೋsಂಜಸಾ ತರತಿ ದುಸರಮಂಗ ಮೃತ್ಯುಮ್‌ 1 ೩೦ I 


ನಿಶಮ್ಯ ವದತಾಮೇವಮೃಷೀಣಾಂ ಧನುಷಿ ಧ್ರುವಃ | 
ಸಂದಧೇ sಸಮುಪಸ್ಮಶ್ನ ಯನ್ನಾರಾಯಣನಿರ್ಮಿತಮ್‌ ॥ ೩೧ i 
ಶೆ. wad a 


ಸಂಧೀಯಮಾನ ಏತಸ್ಮಿನ್‌ ಮಾಯಾ ಗುಹ್ಯಕನಿರ್ಮಿತಾಃ | 
ಕ್ಷಿಪ್ರಂ ವಿನೇಶುರ್ವಿದುರ ಕ್ಲೇಶಾ ಜ್ಞಾನೋದಯೇ ಯಥಾ ॥ ೩೨ ॥ 


N 


= ೨, = 9 pei ದು eee 
8 ಅ * 2 z 
ಸುವರ್ಣಪುಂಖಾಃ ಕಳಹಂಸವಾಸಸಃ । 
DNA ಆವಿವಿಶುರ್ದ್ವಿಷದ್ಬಲಂ 
ವನಂ ಯಥಾ ಭೀಮರವಾಃ ಶಿಖಂಡಿನಃ I ೩೩ I 
ತೈಸಿಗ್ಗಧಾರೈಃ ಪ್ರ ಧನೇ ಶಿಲೀಮುಖೈ- 


pel 
ರಿತಸತ: ಪುಣ್ಯಜನಾ ಉಪದ್ರು ತಾಃ 
ಸಮಜ್ಯಧಾವನ್‌ ಕುಪಿತಾ ಉದಾಯುಧಾಃ 


ಸುಪರ್ಣಮುನ್ನದ್ದಫಣಾ ಇವಾಹಯಃ | ೩೪ ॥ 
ಸ ತಾನ್‌ ಪೃಷತ್ಯೆ ರಭಿಧಾವತೋ ಮೃಧೇ 
ನಿಕತಬಾಹೂರುಶಿರೋಧರೋದರಾನ್‌ | 
ನಿನಾಯ ಲೋಕಂ ಪರಮರ್ಕಮಂಡಲಂ 
ವ್ರಜಂತಿ ನಿರ್ಭಿದ್ಯ ಯಮೂರ್ಥ್ವರೇತಸಃ I ೩೫ ॥ 


ತಾನ್‌ ಹನ್ಯಮಾನಾನಭಿವೀಕ್ಷ 5 ಗುಹ್ಯಕಾ- 
ನನಾಗಸಶ್ಲಿತ್ರರಥೇನ ಭೂರಿಶಃ । 


66 ಶ್ರೀಮದ್ಬಾಗವತ 


ಔತಾನಪಾದಿಂ ಕೃಪಯಾ ಪಿತಾಮಹೋ 


ಮನುರ್ಜಗಾದೋಪಗತಃ ಸಹರ್ಷಿಭಿಃ Wak li 
ಮನುರುವಾಚ 
ಅಲಂ ವತಾತಿರೋಷೇಣ ತಮೋದ್ವಾರೇಣ ಪಾಷ್ಠನಾ [ 
ಯೇನ ಪುಣ್ಯಜನಾನೇತಾನವಧೀಸ್ತಮನಾಗಸಃ 1 ೩೭ ॥ 


ನಾಸ್ಮತ್ಕುಲೋಚಿತಂ ತಾತ ಕರ್ಮೈತತ್‌ ಸದ್ದಿಗರ್ಜಿತಮ್‌ | 
ವಧೋ ಯಮುಪದೇವಾನಾಮಾರಬ್ಬಸ್ನೇ $ಕೃತ್ಸೆನಸಾಮ್‌ | ೩೮ ॥ 


ನನ್ನೇಕಸ್ಕಾಪರಾಧೇನ ತತ್ತಂಗಾದ್‌ ಬಹವೋ ಹತಾಃ | 
ಭ್ರಾತುರ್ವಧಾಭಿತಪೇನ ತ್ವಯಾ Son ಭ್ರಾತ್ಸವತ್ತಲ 1 ೩೯ I 


ನಾಯಂ ಮಾರ್ಗೋ ಹಿ ಸಾಧೂನಾಂ ಹೃಷೀಕೇಶಾನುವರ್ತಿನಾಮ್‌ | 


ಸಂಗೃಹ್ಯ A 3; iW VON 
ಸರ್ವಭೂತಾತ್ಮಭಾವೇನ ಭೂತಾವಾಸಂ ಹರಿಂ ಭವಾನ್‌ । 
ಆರಾಧ್ಯಾಪ ದುರಾರಾಧ್ಯಂ ವಿಷ್ಣೋಸತ್‌ ಪರಮಂ ಪದಮ್‌ ॥ ೪೧ il 


ಸ ತಂ ಹರೇರನುಧ್ಯಾತಾ ತತ್ಪುಂಸಾಮಪಿ ಸಂಮತಃ | 
ಕಥಂ ನ್ಹವದ್ಯಂ ಕೃತವಾನನುಶಿಕ್ಸನ್‌ ಸತಾಂ ವ್ರತಮ್‌ Hed I, 


ತಿತಿಕ್ಷಯಾ ಕರುಣಯಾ ಮೈತ್ರ್ಯಾ ಚಾಖಿಲಜಂತುಷು | 


ಸಮತ್ವೇನ ಚ ಸರ್ವಾತ್ಮಾ ಭಗವಾನ್‌ ಸಂಪ್ರಸೀದತಿ n ೪೩ ॥ 
ಸಂಪ್ರಸನ್ನೇ ಭಗವತಿ ಪುರುಷಃ Beery: | 
ವಿಮುಕೋ ಜೀವನಿರ್ಮಕೋ ಬ್ರಹ್ಮನಿರ್ವಾಣಮೃಚ್ಛತಿ i ೪೪ ॥ 


ಭೂತೈಃ ಪಂಚಭಿರಾರಬ್ಬೋ 
ಯೋಷಿತ್‌ ಪುರುಷ ಏವ ಚ | 
ತಯೋರ್ವ್ಯವಾಯಾತ್‌ ಸಂಭೂತಿ- 
ರ್ಯೋಷಿತ್ತುರುಷಯೋರಿಹ 1 ೪೫ ॥ 


೫2 


ಚಯುರ್ಥಸ್ಕಂಧ-ಅಧ್ಯಾಯ-11 


ಏವಂ ಪ್ರವರ್ತತೇ ಸರ್ಗಃ ಸ್ಥಿತಿಃ ಸಂಯಮ ಏವ ಚ | 
ಗುಣವೃತಿಕರಾದ್‌ ರಾಜನ್‌ ಮಾಯಯಾ ಪರಮಾತ್ಮನಃ ॥ ೪೬ 


ನಿಮಿತ್ತಮಾತ್ರಂ ತತ್ರಾತ್ಮಾ ನಿರ್ಗುಣಃ ಪುರುಷರ್ಷಭ | 
ವ್ಯಕಾವ್ಯಕಮಿದಂ ವಿಶ್ವಂ ಯತ್ರ ಭ್ರಮತಿ ಲೋಹವತ್‌ AI ೪೭ 
ಸ ಖಲ್ವಿದಂ ಭಗವಾನ್‌ ಯೋಗಶಕ್ಷಾ Ds 
ಗುಣಪ್ರವಾಹೇಷು ವಿಭಕ್ತವೀರ್ಯಃ | 
ಕರೋತ್ಯಕರ್ತೇವ ನಿಹಂತ್ಯಹಂತಾ 
ಚೇಷ್ಟಾ ವಿಭೂಮ್ಯಃ ಖಲು ದುರ್ವಿಭಾವ್ಯಾ | । ೪೮ 


ಸೋ5ನಂತೋರಂತಕರಃ ಕಾಲೋ ನಾದಿರಾದಿಕೃದವ್ಯಯಃ | 
ಜನಂ ಜನೇನ ಜನಯನ್‌ ಮಾರಯನ್‌ ಮೃತ್ಯುನಾ 5 SZR: | ೪೯ 


ನ ವೈ ಸ್ಪಪಕ್ಷೋತಸ್ಯ ವಿಪಕ್ಷ ಏವ ವಾ 
ಪರಸ್ಯ ಮೃತ್ಯೋರ್ವಿಶತಃ ಸಮಂ ಪ್ರಜಾಃ | 
ತಂ ಧಾವಮಾನಮನುಧಾವಂತ್ಯನೀಶಾ 


ಯಥಾ ರಜಾಂಸ್ಕನಿಲಂ ಭೂತಸಂಘಾಃ Il ೫೦ 
ಆಯುಷಹೋತಪಚಯಂ ಜಂತೋಸ್ಪದ್ಯೆವೋಷಚಯಂ ವಿಭುಃ | 
ಉಭಾಭ್ಯಾಂ ರಹಿತಃ ಸ್ವಸ್ಟೋ ದುಃಸ್ಪಸ್ಯ ವಿದಧಾತ್ಮಸ್‌.. ॥ ೫೧ 
ಕೇಚಿತ್‌ ಕರ್ಮ ವದಂತ್ಯೇನಂ ಸ್ವಭಾವಮಪರೇ ನೃಪ | 
ಏಕೇ ಕಾಲಂ ಪರೇ ದೈವಂ ಪುಂಸಃ ಕಾಮಮುತಾಪರೇ Il ೫೨ 

ಅವ್ಯಕಸ್ಯಾಪ್ರಮೇಯಸ್ಯ 


ನಾನಾಶಕು 2 OIA, ಚ | 
ನ ವೈ ಚಿಕೀರ್ಷಿತಂ ತಾತ 
ಕೋ ವೇದಾದ್ದಾಎಸ್ಯ ಸಂಭವಮ್‌ H ೫೩ 


ನೈವ ತೇ ಪುತ್ರಕ ಭ್ರಾತುರ್ಹಂತಾರೋ ಧನದಾನುಗಾಃ । 
ವಿಸರ್ಗಾದಾನಯೋಸಾತ ಪುಂಸೋ ದೈವಂ ಹಿ ಕಾರಣಮ್‌ ॥ ೫೪ 


68 ಶ್ರೀಮದ್ಭಾಗವತ 


ಸ ಏವ ವಿಶ್ವಂ ಸೃಜತಿ ಸ ಏವಾವತಿ ಹಂತಿ ಚ | 
ಅಥಾಪಿ ಹ್ಯನಹಂಕಾರಾನ್ನಾಜ್ಯತೇ ಗುಣಕರ್ಮಭಿಃ I ೫೫ ॥ 


ಏಷ ಭೂತಾನಿ ಭೂತಾತ್ಮಾ ಭೂತೇಶೋ ಭೂತಭಾವನಃ | 
ಸ್ವಶಕ್ನ್ಯಾ ಮಾಯಯಾ ಯುಕ್ತ ಸೃಜತೃತ್ತಿ ಚ ಪಾತಿ ಚ (1 ೫೬ I 


ತಮೇವ ಸತ್ಯಮಮೃತಂ ತಾತ ದೈವಂ 
ಸರ್ವಾತ್ಮನೋಪೈಹಿ ಜಗತ್ತರಾಯಣಮ್‌ | 
ಯಸ್ಕೈ ಬಲಿಂ ವಿಶ್ವಸ್ಥಚೋ ಹರಂತಿ 
ಗಾವೋ ಯಥಾ ತಾ RA ದಾಮಯಂತ್ರಿತಾಃ ॥ ೫೭ il 


ಯಃ ಪಂಚವರ್ಷೋ ಜನನೀಂ ತಂ ವಿಹಾಯ 
ಮಾತುಃ ಸಪತ್ನಾ ವಚಸಾ ಭಿನ್ನಮರ್ಮಾ | 


ವನಂ ಗತಸ್ಪಪಸಾ ಪ್ರತ್ಯಗಕ್ಕ- 
ಮಾರಾಧ್ಯ ಲೇಭೇ ಮೂರ್ಧ್ನಿ ಪದಂ ತ್ರಿಲೋಕ್ಯಾಃ ॥ ೫೮ Il 


ತಮೇವಮಂಗಾತ್ಮನಿ ಮುಕವಿಗ್ರಹೈ- 

ರ್ವ್ಯಪಾಶ್ರಿತಂ ನಿರ್ಗುಣಮೇಕಮಕ್ಷರಮ್‌ | 
ಆತ್ಮಾನಮನ್ವಿಚ್ಛ ವಿಮುಕಮಾತ್ಮದೃಗ್‌ 

ಯಸ್ಸಿನ್ನಿದಂ ಭಿನ್ನಮಸತ್‌ ಪ್ರತೀಯತೇ 1 ೫೯ ॥ 


ತಂ ಪ್ರತ್ಯಗಾತ್ಮನಿ ಸದಾ ಭಗವತ್ಯನಂತ 
ಆನಂದಮಾತ್ರ ಉಪಪನ್ನಸಮಸಶಕ್ಕ್‌ | 
ಭಕಿಂ ವಿಧಾಯ ಪರಮಾಂ ಶನಕೈರವಿದ್ಯಾ- 


ಗ್ರಂಥಿಂ ABS A ಮಮಾಹಮಿತಿ ಪ್ರರೂಢಾಮ್‌ ॥ ೬೦ ॥ 
ಸಂಯಚ್ಛ ರೋಷಂ ಭದ್ರಂ ತೇ ಪ್ರತೀಪಂ ಶ್ರೇಯಸಾಂ ಪರಮ್‌ | 
ಶ್ರುತೇನ ಭೂಯಸಾ ರಾಜನ್ನಗದೇನ ಯಥಾ €ಆಮಯಮ್‌ ॥ ೬೧ H 
ಯೇನೋಪಸ್ಫಷ್ಟಾತ್‌ ಪುರುಷಾಲ್ಲೋಕ ಉದ್ವಿಜತೇ ಭೃಶಮ್‌ | 
ನ ಬುಧಸದ್ರಶಂ ಗಚ್ಛೇದಿಚ್ಛನ್ನಭಯಮಾತ್ಮನಃ wedi 


ಎ೫3 


ಚಯುರ್ಥಸ್ಥಂಧ-ಅಧ್ಯಾಯ-12 69 


ಹೇಳನಂ ಗಿರಿಶಭ್ರಾತುರ್ಧನದಸ್ಯ ತ್ವಯಾ ಕೃತಮ್‌ | 


= 7 2 ° 
ಯಜ್ಜಪಫ್ಲಿವಾನ್‌ ಪುಣ್ಯಜನಾನ್‌ ಭ್ರಾತೃಘ್ನಾನಿತ್ಯಮರ್ಷಿತ:ಃ I ೬೩ ॥ 


ತಂ ಪ್ರಸಾದಯ ವತ್ತಾಶು ಸನ್ನತ್ಯಾ ಪ್ರಶ್ರಯೋಕಿಭಿಃ 1 | 

ನ ಯಾವನ್ನಹತಾಂ ತೇಜಃ ಕುಲಂ ನೋತಭಿಭವಿಷ್ಠತಿ | ೬೪ ॥ 
ಇತ್ಯುಕಸಂ ಪ್ರಣಮ್ಯಾಹ ಭಗವಂಸ್ಟೇನುಶಾಸನಮ್‌ । 

ಆತಿಷ್ಠೇ ಭ್ರಾತ್ಮಮಾತ್ರೋರ್ಮೇ ಶೋಚತಃ ಕ್ಷಮೃತಾಮಿತಿ ॥ ೬೫ ॥ 
ಏವಂ ಸ್ವಾಯಂಭುವಃ ಪೌತ್ರಮನುಶಾಸ್ಯ ಮನುರ್ಧ್ರುವಮ್‌ | 
ತೇನಾಭಿವಂದಿತಃ ಸಾಕಮೃಷಿಭಿಃ ಸ್ವಪುರಂ ಯಯಾ Wee il 


ಇತಿ ಶ್ರೀಮದ್‌ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಮ್‌ 
ಅಷ್ಟಾದಶಸಾಹಸ್ತ್ಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ಚತುರ್ಥಸ್ಕಂಧೇ ಏಕಾದಶೋ ಆಧ್ಯಾಯಃ || 


—o— 


ಅಥ ದ್ವಾದಶೋಧ್ಯಾಯಃ 
ಮೈತ್ರೇಯ ಉವಾಚ 
ಧ್ರುವಂ ನಿವೃತಂ ಪ್ರತಿಬುಧ್ಯ ವೈಶಸಾ- 
ದಪೇತಮನ್ಯುಂ ಭಗವಾನ್‌ ಧನೇಶ್ವರಃ 
ತತ್ರಾಗತಶ್ಥಾರಣಯಕಕಿನರೆಃ 
ಚ oh ಇಲಿ 
ಸಂಸ್ಟೂಯಮಾನೋ *ಭೃವದತ್‌ ಕೃತಾಂಜಲಿಮ್‌ Hou 


ಧನದ ಉವಾಚ 
ಭೋಭೋ ಕೃತ್ರಿಯದಾಯಾದ ಪರಿತುಷ್ಟೋ SA ತೇ5ನಘ | 
ಯಸ್ತ್ವಂ ಪಿತಾಮಹಾದೇಶಾದ್‌ ವೈರಂ ದುಸ್ತ್ಯಜಮತ್ಯಜಃ i ೨ I 


ನ ಭವಾನವಧೀದ್‌ ಯಕ್ಷಾನ್‌ ನ ಯಕ್ಷಾ ಭ್ರಾತರಂ ತವ 1 
ಕಾಲ ಏವ ಹಿ. ಭೂತಾನಾಂ ಪ್ರಭುರಷ್ಯಯಭಾವಯೋಃ | ೩ i 


ಸಿ 


79 ಶ್ರೀಮದ್ಭಾಗವತ 


ಅಹಂ ತ್ವಮಿತ್ಯಪಾರ್ಥಾ ಧೀರಜ್ಞಾನಾತ್‌ ಪುರುಷಸ್ಯ ಹಿ | 
ಸ್ವಾಪ್ತೀವ ಭಾತ್ಯನುಧ್ಯಾನಾದ್‌ ಯಯಾ ಬಂಧವಿಪರ್ಯಯಃ ॥ ೪ H 


ತದ್‌ ಗಚ್ಛ ಧ್ರುವ ಭದ್ರಂ ತೇ ಭಗವಂತಮಧೋಕ್ಷಜಮ್‌ | 
ಸರ್ವಭೂತಾತ್ಮಭಾವೇನ ಸರ್ವಭೂತಾತ್ಮವಿಗ್ರಹಮ್‌ Hn ೫ i 


ಭಜಸ್ವ ಭಜನೀಯಾಂಘ್ರಿಮಭವಾಯ ಭವಚ್ಛಿದಮ್‌ i 
ಯುಕಂ ವಿರಹಿತಂ ಶಕಾ Ds ಗುಣಮಯ್ಯಾ 5 sತ್ಲಮಾಯಯಾ 11 ೬ il 


ವೃಣೀಹಿ ಕಾಮಂ ನೃಪ ಯನ್ನನೋಗತಂ 
ಮತಸ್ಸಮ್‌ೌತ್ತಾನಪದೇಶವಿಶಂಕಿತಃ | 

ವರಾರ್ಹಣೋ ಸ್ಯಂಬುಜನಾಭಪಾದಯೋ- 
ರ್ನಿರಂತರಂ Sop ವಯಮಂಗ ಶುಶ್ರುಮ ॥೭ il 


ಮೈತ್ರೇಯ ಉವಾಚ 
ಸ ರಾಜರಾಜೇನ ವರಾಯ ಚೋದಿತೋ 
Go Ree ಮಹಾಭಾಗವತೋ ಮಹಾಮತಿಃ | 
ಹರೌ ಸ Ds ecSwOTo ಸ್ಕೃತಿಂ ಯಯಾ 
ತರತ್ಯಯತ್ನೇನ ದುರತ್ಯಯಂ ತಮಃ Hou 


ತಸ್ಯ ಪ್ರೀತೇನ ಮನಸಾ ತಾಂ ದತ್ತೈಳಿಬಿಳಸಥಾ | 

ಪಶ್ಯತೋ sಂತರ್ದಧೇ ಸೋಪಪಿ ಸ್ವಪುರಂ ಪ್ರತ್ಯಪದ್ಯತ 1 ೯ ॥ 
ಅಥಾಯಜತ ಯಚಜ್ಞೇಶಂ ಕ್ರತುಭಿರ್ಭೂರಿದಕ್ಷಿಣೆ: | 
ದ್ರವ್ಯಕ್ರಿಯಾದೇವತಾನಾಂ ಕರ್ಮಾಕರ್ಮಫಲಪ್ರದಮ್‌ ॥ OO I 
ಸರ್ವಾತ್ಮನ್ಯಚ್ಯುತೇ ಸರ್ವೇ Sess? gro ಭಕ್ತಿಮುದ್ವಹನ್‌ | 
ದದರ್ಶಾತ್ಮನಿ ಭೂತೇಷು ತಮೇವಾವಸ್ಥಿತಂ ವಿಭುಮ್‌ HOO ॥ ` 


ತಮೇವ ಶೀಲಸಂಪನ್ನಂ ಬ್ರಹ್ಮಣ್ಯಂ ದೀನವತ್ತಲಮ್‌ | 
ಗೋಪಾರಂ ಧರ್ಮಸೇತೂನಾಂ ಮೇನಿರೇ ಪಿತರಂ ಪ್ರಜಾಃ ॥ ೧೨ Il 


ಇ 
‘SHD, 


ಚಯುರ್ಥಸ್ಕಂಧ-ಅಧ್ಯಾಯ-12 71 


ಷಟ್‌ತ್ರಿಂಶದ್ವರ್ಷಸಾಹಸ್ರಂ ಶಶಾಸ ಕ್ಷಿತಿಮಂಡಲಮ್‌ | 
ಭೋಗ್ಯೆಃ ಪುಣ್ಯಕ್ಚಯಂ ಕುರ್ವನ್ನಭೋಗೈರಶುಭಕ್ಸಯಮ್‌ ॥ ೧೩ ॥ 


ಏವಂ ಬಹುಸವಂ ಕಾಲಂ ಮಹಾತ್ಮಾಶವಿಕಲೇಂದಿ ಯಃ | 
ತ್ರಿವರ್ಗೌಪಯಿಕಂ ನೀತ್ವಾ ಪುತ್ರಾ ಯಾದಾನ್ನ ಸಾಸನಮ್‌" HO? ॥ 


ಮನ್ಯಮಾನ ಇದಂ ವಿಶ್ವಂ ಮಾಯಾರಚಿತಮಾತ್ಮನಿ | 
ಅವಿದ್ಯಾರಚಿತ ಸಪ್ಪಗಂಧರ್ಷನಗರೋಪಮಮ್‌ HW ೧೫ I 


ಆತಸ , ಪತಸುಹದೋ ಬಲಮದಕೋಶ- 
e027 S S ಲ ಲ 
ಮಂತಃಪುರಂ ಪರಿವಿಹಾರಭುವಶ್ಚ ರಮ್ಯಾಃ I 
ಭೂಮಂಡಲಂ eres 
ಕಾಲೋಪಸ್ಫಷ್ಟಮಿತಿ ಸ ಪ್ರಯಯೌ ವಿಶಾಲಾಮ್‌ ॥ ೧೬ Il 


ತಸ್ಯಾ ವಿಶುದ್ಧಕರಣಃ ಶಿವವಾರ್ವಿಗಾಹ್ಯ 
ಬದ್ಧಾಪನೋ ಜಿತಮದುನ್ಫನಸಾ5 ST I 

ಸ್ನೂಲೇ ದಧಾರ ಭಗವತ್ವ ತಿರೂಪ ಏತದ್‌ 
ಧ್ಯಾಯಂಸ್ತದವ್ಯವಹಿತೋ ವ್ಯಸ್ಥಜತ್‌ ಸಮಾಧೌ ॥ ೧೭ ॥ 


ಭಕ್ತಿಂ ಹರೌ ಭಗವತಿ ಪ್ರವಹನ್ನಜಸ್ರ- 
ಮಾನಂದಬಾಷಕಳಯಾ ಮುಹುರರ್ದ್ಯಮಾನಃ I 

ವಿಕ್ಸಿದ್ಯಮಾನಹೃದಯಃ ಪುಳಕಾಂಚಿತಾಂಗೋ 
ನಾತ್ಮಾನಮಸ್ಕರದಸಾವಿತಿ ಮುಕಲಿಂಗಃ | ೧೮ Il 


`ಸ. ದದರ್ಶ ವಿಮಾನಾಗ್ರಂ ನಭಸೋತವತರದ್‌ ಭುವಃ | 
ವಿಭ್ರಾಜಯದ್‌ ದಶ ದಿಶೋ ರಾಕಾಪತಿಮಿವೋದಿತಮ್‌ ॥ OF ॥ 


ತತ್ರಾನು ದೇವಪ್ರವರ್‌ ಚತುರ್ಭುಜೌ 
ಶ್ಯಾಮ್‌ ಕಿಶೋರಾವರುಣಾಂಬುಜೇಕ್ಷಣೌ I 
ಸ್ಥಿತಾವವಷ್ಟಭ್ಚ ಗದಾಂ ಸುವಾಸಸಾ 
ಕಿರೀಟಹಾರಾಂಗದಚಾರುಕುಂಡಲ್‌ Il ೨೦ Il 


72 ಶ್ರೀಮದ್ಭಾಗವತ 


ವಿಜ್ಞಾಯ ತಾವುತ್ತಮಭಾವಕಿಂಕರಾ- 
ವಭ್ಯುತ್ತಿತಃ ಸಾಧ್ವಸಸನ್ನವಿಕ್ರಮಃ | 

ನನಾಮ ನಾಮಾನಿ ಗೃಣನ್‌ ಮಧುದ್ವಿಷಃ 
ಪಾರ್ಷತ್‌ಪ್ರಧಾನಾವಿತಿ ಸಂಹತಾಂಜಲಿಃ I ೨೧ ॥ 


ತಂ ಕೃಷ್ಣಪಾದಾಭಿನಿವಿಷ್ಟಚೇತಸಂ 
ಬದ್ದಾಂಜಲಿಂ ಪ್ರಶ್ರಯನಮ್ರಕಂಧರಮ್‌ | 
ಸುನಂದನಂದಾವುಪಲಭ್ಯ ಸಸ್ಮಿತಂ 


ಪ್ರೀತ್ಯೋಚತುಃ ಪುಷ್ಕರನಾಭಸಮ್ಮತ್‌ | ೨೨ ॥ 
ಸುನಂದನಂದಾವೂಚತುಃ 

ಜಭೋಭೋ ರಾಜನ್‌ ಸುಭದ್ರಂ ತೇ ವಚೋ ವೋತವಹಿತಂ ಶೃಣು | 

ಯಃ ಪಂಚವರ್ಷಸಫಸಾ ಭವಾನ್‌ ದೇವಮತೀತ್ಸಪತ್‌ || ೨೩ I 


ತಸ್ಯಾಖಿಲಜಗದ್ದಾತುರ್ದೇವದೇವಸ್ಯ ಶಾಂರ್ಗಿಣಃ | 
ಪಾರ್ಷದಾವಿಹ ಸಂಪ್ರಾಪ್ಟೌ ನೇತುಂ Boo ಭಗವತ್ತದಮ್‌ ॥ ೨೪ ॥ 


ಸುದುರ್ಜಯಂ ವಿಷ್ಣುಪದಂ ಜಿತಂ ತ್ವಯಾ 

ಯತ್‌ ಸೂರಯೋತಪ್ರಾಪ್ಯ Awese ಪರಮ್‌ | 
ಆತಿಷ್ಠ ತಚ್ಚಂದ್ರದಿವಾಕರಾದಯೋ 

ಗ್ರಹರ್ಕ್ಕತಾರಾಃ ಪರಿಯಂತಿ ದಕ್ಷಿಣಮ್‌ u ೨೫ ॥ 


ಅನಾಸ್ಥಿತಂ ತೇ BON, ರಷ್ಯಂಗ ಕರ್ಹಿಚಿತ್‌ । 
ಆತಿಷ್ಠ ಜಗತಾಂ ವಂದ್ಯಂ ತದ್‌ ವಿಷ್ಣೋಃ ಪರಮಂ ಪದಮ್‌ ॥ ೨೬ ॥ 


ಏತದ್‌ ವಿಮಾನಪ್ರವರಮುತಮಶ್ಲೋಕಮಾಳಿನಾ 
ಉಪಸ್ಥಾಪಿತಮಾಯುಷ್ಠನ್ನಧಿರೋಢುಂ ತ್ವಮರ್ಹಸಿ I ೨೭ ॥ 
ಮೈತ್ರೇಯ ಉವಾಚ 
ನಿಶಮ್ಯ ವೈಕುಂಠನಿಯೋಜ್ಯಮುಖ್ಯಯೋ- 
ರ್ಮಧುಚ್ಯುತಾಂ ವಾಚಮುರುಕ್ರಮಪ್ರಿಯಃ | 


ಚಯುರ್ಥಸ್ಥಂಧ-ಅಧ್ಯಾಯ-12 


ಕೃತಾಭಿಷೇಕಃ ಕೃತನಿತ್ಯಮಂಗಲೋ 
ಮುನೀನ್‌ ಪ್ರಣಮ್ಯಾಶಿಷಮಭ್ಯವಾದಯತ್‌ ॥ ೨೮ 


' ಪರೀತ್ಯಾಭ್ಯರ್ಚ್ಯ ಧಿಷ್ಣಾ Pus 5° ಪಾರ್ಷದಾವಭಿವಂದ P ಚ! 


ಇಯೇಷ ತದಧಿಷ್ಠಾತುಂ ಬಿಭ್ರದ್‌ ರೂಪಂ ಹಿರಣ್ಣಯಮ್‌ ॥ ೨೯ 
ತದಾ ದುಂಧುಭಯೋ ನೇದುರ್ಮದಂಗಪಣವಾದಯಃ | 
ಗಂಧರ್ವಮುಖ್ಯಾಃ ಪ್ರಜಗುಃ ಪೇತುಃ ಕುಸುಮವೃಷ್ಟಯಃ ॥ ೩೦ 
ಸ ಚ ಸರ್ಲೋಕಮಾರೋಕ್ಸ್ಯನ್‌ ಸುನೀತಿಂ ಜನನೀಂ ಧ್ರುವಃ | 
ಅನ್ನಸ್ನರದಹಂ ಹಿತ್ವಾ ನೈನಾಂ ಯಾಸ್ಯೇ ತ್ರಿವಿಷ್ಠನಮ್‌ 1 ೩೧ 
ಇತಿ ವ್ಯವಸಿತಂ ತಸ್ಯ 
ವ್ಯವಧಾಯ ಸುರೋತಮ್‌ೌ | 


73 


ದರ್ಶಯಾಮಾಸತುರ್ದೇವೀಂ 
`' ದೇವಯಾನೇನ ಚಾಗ್ರಗಾಮ್‌ i ೩೨ 


ತತ್ರತತ್ರ ಪ್ರಶಂಸದ್ಧಿಃ 
ಪಥಿ ವೈಮಾನಿಕೈಃ ಸುರೈಃ । 
ಅವಕೀರ್ಯಮಾಣೋ Base 
ಕುಸುಮೈಃ ಕ್ರಮಶೋ ಗ್ರಹಾನ್‌ I ೩೩ 


ತ್ರಿಲೋಕೀಂ ದೇವಯಾನೇನ ಸೋತತಿವ್ರಜ್ಯ ಮುನೀನಪಿ | 
ಪರಸಾದ್‌ ಯದ್‌ ಧ್ರುವಗತಿಂ ವಿಷ್ಣೋಃ ಪದಮಥಾಭ್ಯಗಾತ್‌॥ ೩೪ 


ಯದ್‌ ಭ್ರಾಜಮಾನಂ ಸ್ಥಧುಚ್ಛಿವ ಸರ್ವತೋ 
ಲೋಕಾಸ್ತಯೋ ಹ್ಯನುವಿಭ್ರಾಜಂತ ಏತೇ | 

ನ ತೇ ಖಲಾ ಜಂತುಷು ಯೇ Shon Wont’ 
ವ್ರಜಂತಿ ಭದ್ರಾಣಿ ಚರಂತಿ ಯೇತನಿಶಮ್‌ ॥ ೩೫ 


ಶಾಂತಾಃ ಸಮದ್ಧಶಃ ಶುದ್ಧಾ! ಸರ್ವಭೂತಾನುರಂಜನಾಃ | 
ಯಾಂತ್ಯಂಜಸಾ 5ಚ್ಯುತಪದಮಚ್ಯುತಪ್ರಿಯಬಾಂಧವಾಃ : ॥ ೩೬ 


74 ಶ್ರೀಮದ್ಭಾಗವತ 


ಅತ್ಯುತಾನಪದಃ ಪುತ್ರೋ 
ಧ್ರುವಃ ಕಷ್ಠಹರಾಯಣಃ | 
ಲಣ 
ಅಭೂತ್‌ ತ್ರಯಾಣಾಂ ಲೋಕಾನಾಂ | 
ಚೂಡಾಮಣಿರಿವಾಮಲಃ | ೩೭ ॥ 


ಗಂಭೀರವೇಗಾನಿಮಿಷಾಂ ಜ್ಯೋತಿಷಾಂ ಚಕ್ರಮರ್ಪಿತಮ್‌ | 
ಯಸ್ಮಿನ್‌ ಭ್ರಮತಿ ಕೌರವ್ಯ ಮೇಢ್ಯಾಮಿವ ಗವಾಂ ಗಣಃ ॥ ೩೮ ॥ 


ಮಹಿಮಾನಂ ವಿಲೋಕ್ಯಾಸ್ಯ 
ನಾರದೋ ಭಗವಾನ್‌ ಯಖಿಃ | 
ಆತೋದ್ಯಂ ವಿತುದನ್‌ ಶ್ಲೋಕಾನ್‌ 
ಸತ್ರೇ5ಗಾಯತ್‌ ಪ್ರಚೇತಸಾಮ್‌ Hae i 


ನಾರದ ಉವಾಚ 
ನೂನಂ ಸುನೀತೇಃ ಪತಿದೇವತಾಯಾ- 
ಸಪಃಪ್ರಭಾವಸ್ಯ ಸುತಸ್ಯ ತಾಂ ಗತಿಮ್‌ | 
ದೃಷ್ಠಾ ನಭ್ನುಹಾಯಾನಪಿ ವೇದವಾದಿನೋ 


ಬವ ಶೆ 


ನೈವಾಧಿಗಂತುಂ ಪ್ರಭವಂತಿ ಕಿಂ ನೃಪಾಃ I ೪೦ ॥ 


ಯಃ ಪಂಚವರ್ಹೋ ಗುರುದಾರವಾಕ್ಕರೈ- 

ರ್ಭಿನ್ನೇನ ಯಾತೋ ಹೃದಯೇನ ದೂಯತಾ |. 
ವನಂ ಮದಾದೇಶಕರೋಇಜಿತಂ ಪ್ರಭುಂ 

ಜಿಗಾಯ ಯದ್ಭಕಿಗುಣೈಃ ಪರಾಜಿತಮ್‌ || ೪೧ n 


ಕಃ ಕ್ಷತ್ರಬಂಧುರ್ಭುವಿ ತಸ್ಯಾಧಿರೂಢ- 
ಮನ್ನಾರುರುಕ್ಷೇದಪಿ ವರ್ಷಪೂಗ್ಗೆ: | 

ಯಃ ಪಂಚವರ್ಷೋ ಯದಹೋಭಿರಲ್ಪೈಃ 
ಪ್ರಸಾದ್ಯ ವೈಕುಂಠಮವಾಪ ತತ್ವದಮ್‌ 11 ೪೨ ॥ 


೫), 


ಚಯುರ್ಥಸೃಂಧ-ಅಧ್ಯಾಯ-12 75 


ಮೈತ್ರೇಯ ಉವಾಚ 
ಏತತ್‌ ತೇತಭಿಹಿತಂ ಸರ್ವಂ ಯತ್‌ ಪೃಷ್ಟೋ SHAW ತ್ವಯಾ I 
ಧ್ರುವಸ್ಯೋದ್ದಾಮಯಶಸಶ್ನರಿತಂ ಸಮ್ಮತಂ ಸತಾಮ್‌ i ೪೩ ॥ 


ಧನ್ಯಂ ಯಶಸ್ಯಮಾಯುಷ್ಯಂ ಪುಣ್ಯಂ ಸ್ವಸ್ತ್ಯಯನಂ ಮಹತ್‌ | 
ಸ್ವರ್ಗಂ ಧ್ರೌವ್ಯಂ ಸೌಮನಸ್ಯಂ ಪ್ರಶಸ್ಯಮಘಮರ್ಷಣಮ್‌ ॥ ೪೪ ॥ 
ಶ್ರುತ್ನೆತಚ್ಛ ದಯಾನಭೀಕ್ಷಮಚ್ಕುತಪ್ರಿಯಚೇಷ್ಠಿತಮ್‌ | 

ಇಣ s 2 ed 


ad ಜು 
ಭವೇದ್‌ ಭಕಿರ್ಭಗವತಿ ಯಯಾ ಸ್ಯಾತ್‌ ಕ್ಲೇಶಸಂಕ್ಟ್ಚಯಃ Il ೪೫ I 


ಮಹತ್ತ್ವಮಿಚ್ಛತಾಂ ತೀರ್ಥಂ ಶ್ರೋತುಃ ಶ್ರದ್ಧಾದಯೋ ಗುಣಾಃ | 
ಯತ್ರ ತೇಜಸದಿಚ್ಛೂನಾಂ ಮಾನೋ ಯತ್ರ ಮನಸ್ವಿನಾಮ್‌ ॥ ೪೬ I 


ಪ್ರಯತಃ ಕೀರ್ತಯೇತ್‌ ಪ್ರಾತಃ ಸಮವಾಯೇ ದ್ವಿಜನ್ಮನಾಮ್‌ । 


ಸಾಯಂ ಚ ಪುಣ್ಯಶ್ಲೋಕಸ್ಯ ಧ್ರುವಸ್ಯ ಚರಿತಂ ಮಹತ್‌ *॥ ೪೭ ॥ 


“=p z 2 
ಪೌರ್ಣಮಾಸ್ಕಾಂ ಸಿನೀವಾಲ್ಯಾಂ ದ್ವಾದಶ್ಯಾಂ ಶ್ರವಣೇತಥ ವಾ | 


ದಿನಕ್ಷಯೇ ವ್ಯತೀಪಾತೇ ಸಂಕ್ರಮೇ$ರ್ಕದಿನೇತಪಿ ವಾ ಭ ೪೮॥ 
ಶ್ರಾವಯಂಛ್ರದ್ದಧಾನಾನಾಂ ತೀರ್ಥಪಾದಪದಾಶ್ರಯಃ | 
ನೇಚ್ಛಂಸತ್ರಾತ್ಸನಾ ತ್ಗಾನಂ ಸಂತುಷ್ಟ ಇತಿ AT, 2 | ೪೯ ॥ 
ಜ್ಞಾನಮಜ್ಞಾತತತಾ ಶಯ ಯೋ ದದ್ಯಾತ್‌ ಪರಮಾರ್ಥವಿತ್‌ | 
ಕೃಪಾಳೋರ್ದೀನನಾಥಸ್ಯ ದೇವಾಸಸ್ಯಾನುಗೃಹ್ನತೇ Il ೫೦ Il 


ಇದಂ ಮಯಾ ತೇತಭಿಹಿತಂ ಕುರೂದ್ವಹ 
ಧ್ರುವಸ್ಯ ವಿಖ್ಯಾತವಿಶುದ್ಧಕರ್ಮಣಃ | 
ಹಿತ್ವಾನರ್ಭಕಃ ಕ್ರೀಡನಕಾನಿ ಮಾತು- 
ರ್ಗ್ಗಹಂ ಚ ವಿಷ್ಣುಂ ಶರಣಂ ಯೋ ಜಗಾಮ ॥೫೧॥ 
ಇತಿ ಶ್ರೀಮದ್‌ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಮ್‌ 
ಅಷ್ಟಾದಶಸಾಹಸ್ತ್ಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ಚತುರ್ಥಸ್ಕಂಧೇ ದ್ವಾದಶೋನಧ್ಯಾಯಃ ॥ 


16 ಶ್ರೀಮದ್ಭಾಗವತ 


ಅಥ ತ್ರಯೋದಶೋ spo, os 


ಶ್ರೀಶುಕ ಉವಾಚ 

ನಿಶಮ್ಯ ಕೌಷಾರವಿಣೋಪವರ್ಣಿತಂ 
ಧ್ರುವಸ್ಯ ವೈಕುಂಠಪದಾಧಿರೋಹಣಮ್‌ | 

ಪ್ರರೂಢಭಾವೋ ಭಗವತ್ಯಧೋಕ್ನಜೇ 


ಪ್ರಷ್ಟುಂ ಪುನಸ್ಪಂ ವಿದುರಃ ಪ್ರಚಕ್ರಮೇ Hou 
ವಿದುರ ಉವಾಚ 
be ತೇ ಪ್ರಚೇತಸೋ ನಾಮ ಕಸ್ಯಾಪತ್ಯಾನಿ ಸುವ್ರತ | 
ಕಸ್ಯಾನ್ವವಾಯೇ ಪ್ರಖ್ಯಾತಾಃ ಕುತ್ರ ವಾ ಸತ್ರಮಾಸತ nu 
ಮನ್ಯೇ ಮಹಾಭಾಗವತಂ ನಾರದಂ ದೇವದರ್ಶನಮ್‌ । 
ಯೇನ Bo css ಕ್ರಿಯಾಯೋಗಃ ಪರಿಚರ್ಯಾವಿಧಿರ್ಹರೇಃ ॥ ೩ Ii 
ಕ್ವಧರ್ಮಶೀಲೈ; ಪುರುಷೈರ್ಭಗವಾನ್‌ ಯಜ್ಞಪೂರುಷಃ | 
ಇಜ್ಯಮಾನೋ ಭಕಿಮತಾ ನಾರದೇನೇರಿತಃ ಕಿಲ ue? il 
ಯಾಸ್ತಾ ದೇವರ್ಷಿಣಾ ತತ್ರ ವರ್ಣಿತಾ ಭಗವತ್ಕಥಾಃ I 
ಮಹ್ಯಂ ಶುಶ್ರೂಷವೇ ಬ್ರಹ್ಮನ್‌ ಕಾರ್ತ್ಯೇೇನಾಚಷ್ಟುಮರ್ಹಸಿ॥ ೫ ॥ 
ಮೈತ್ರೇಯ ಉವಾಚ 
ಧ್ರುವಸ್ಯ ಚೋತ್ಕಲಃ ಪುತ್ರಃ ಪಿತರಿ ಪ್ರಸ್ಥಿತೇ ವನಮ್‌ | 
ನಾರ್ವಭೌಮಶ್ರಿಯಂ ನೈಚ್ಛದಧಿರಾಜಾಸನಂ ಪಿತುಃ || ೬ ॥ 
ನ ಜನ್ಮನೋಪಶಾಂತಾತ್ಮಾ ನಿಸಂಗಃ ಸಮದರ್ಶನಃ | 
ದದರ್ಶ ಲೋಕೇ ವಿತತಮಾತ್ಥಾನಂ ಲೋಕಮಾತ್ಮನಿ 1 ೭ ॥ 
ಆತ್ಮಾನಂ ಬ್ರಹ್ಮ ನಿರ್ವಾಣಂ ಪ್ರತ್ಯಸಮಿತವಿಗ್ರಹಮ್‌ | 
೮॥ 


ಅವಬೋಧರಸ್ಥೆಕಾತ್ಮ ;ಮಾನಂದಮನುಸಂತತಮ್‌ || 


ಚಯುರ್ಥಸ್ಥಂಧ-ಅಧ್ಯಾಯ-13 ' ‘77 


ಅವ್ಯವಚ್ಛಿನ್ನಯೋಗಾಗ್ದಿದಗ್ಗಕರ್ಮಮಲಾಶಯಃ | 
ಸಧೂಪಮವರುಂಧಾನೋ ನಾನ್ಯದಸ್ಥಾತ್‌ SASS Wwe H 


ಜಡಾಂಧಬಧಿರೋನ್ಗತಮೂಕಾಕ್ಸತಿರತನ್ಮತಿಃ | 
ಲಕ್ಷಿತಃ ಪಥಿ ಬಾಲಾನಾಂ ಪ್ರಶಾಂತಾರ್ಚಿರಿವಾನಲಃ * ॥ ೧೦॥ 
ಮತ್ವಾ ತಂ ಜಡಮುನ್ನತಂ 
ಕುಲವೃದ್ಧಾಃ ಸಮಂತ್ರಿಣಃ | 
ವತ್ತರಂ ಭೂಪತಿಂ ಚಕ್ರು- 
ರ್ಯವೀಯಾಂಸಂ ಭೃಮೇಃ ಸುತಮ್‌ u ೧೧ H 
ಸ್ಪರ್ವೀಥೀ ವತ್ತರಸ್ಯೇಷ್ಟಾ 
ಭಾರ್ಯಾ SAS ಷಡಾತ್ಮಜಾನ್‌ | 


— ಪುಷ್ಟಾರ್ಣಂ ತಿಗ್ಗಕೇತುಂ ಚ 


ಇಷಮೂರ್ಜಂ ವಸುಂ ಜಯಮ್‌ I ೧೨ ॥ 
ಪುಷ್ಪಾರ್ಣಸ್ಯ ಪ್ರಭಾ ಭಾರ್ಯಾ ದೋಷಾ ಚ ದ್ವೇ ಬಭೂವತುಃ । 
w ೪ 4 
ಪ್ರಾತರ್ಮಧ್ಯಂದಿನಂ ಸಾಯಮಿತಿ ಹ್ಯಾಸನ್‌ ಪ್ರಭಾಸುತಾಃ ॥ ೧೩ ॥ 


ಪ್ರದೋಷೋತಥ ನಿಶೀಥಶ್ಚ ವೃಷ್ಟಿರ್ದೋಷಾಸುತಾಸ್ವ್ರಯಃ | 
Ag ಸುತಂ ಪುಷ್ಕರಿಣ್ಯಾಂ ಸರ್ವತೇಜಸಮಾದಧೇ | ೧೪ ॥ 


ಸ ಚಕ್ಷು ಸುತಮಾಕೂತ್ಯಾಂ ಪತ್ನ್ಯಾಂ ಮನುವಾಪ ಹ | 


ಮನೋರಸೂತ ಮಹಿಷೀ ವೈರಾಜಾ ನಡ್ವಲಾ ಸುತಾನ್‌ ॥ ೧೫ ॥ 
ಪುರುಕುತ್ತಂ ತ್ರಿತಂ ದ್ಯುಮ್ನಂ ಸತ್ಯವಂತಮೃತವ್ರತಮ್‌ | 
ಅಗ್ನಿಷ್ಟೋಮಮತೀರಾತ್ರಂ ಸುದ್ಯುಮ್ನಂ ಶಿಬಿಮುಲ್ಕುಕಮ್‌ ॥ ೧೬ Il 
ಉಲ್ಕುಕೋ5ಜನಯತ್‌ ಪುತ್ರಾನ್‌ ಪುಷ್ಕರಿಣ್ಯಾಂ ಷಡುತ್ತಮಾನ್‌ । 
ಅಂಗಂ ಸುನಾಸಮಾಖ್ಯಾತಿಂ ಕ್ರತುಮಾಂಗಿರಸಂ ಗಯಮ್‌ ॥ ೧೭ ॥ 


78 ಶ್ರೀಮದ್ಭಾಗವತ 


MACHO SONA, ಯಾ ಪತ್ನೀ 
ಸುಷುವೇ ವೇನಮುದ್ಧಣಮ್‌ | 
ಯದಾೌಶೀಲ್ಯಾತ್‌ ಸ ರಾಜರ್ಷಿ- 
ರ್ನಿರ್ವಿಣ್ಣೋ ನಿರಗಾತ್‌ ಪುರಾತ್‌ I ೧೮ 
ಯಮಂಗ ಶೇಪುಃ ಕುಪಿತಾ ವಾಗ್ದಜ್ರಾ ಮುನಯಃ ಕಿಲ | 
ಗತಾಸೋಸಸ್ಯ ಭೂಯಸ್ತೇ ಮಮಂಥುರ್ದಕ್ಷಿಣಂ ಕರಮ್‌ ॥ OF 
ಅರಾಜಕೇ ತು ಭೂಲೋಕೇ ದಸ್ಕುಭಿಃ ಪೀಡಿತಾಃ ಪ್ರಜಾಃ | 
ಜಾತೋ ನಾರಾಯಣಾಂಶೇನ ಪೃಥುಃ ಪೃಥುಪರಾಕ್ರಮಃ ॥ ೨೦ 
ವಿದುರ ಉವಾಚ 
ತಸ್ಯ ಶೀಲನಿಧೇಃ ಸಾಧೋ- 
ರ್ಬ್ರಹ್ಮಣ್ಯಸ್ಯ ಮಹಾತ್ಮನಃ | 


ಪ್ರಜಾ ಯದ್ವಿಮನಾ ಯಯಾ I ೨೧ 


ಕಿಂ ಚಾಂಹೋ ವೇನಮುದ್ದಿಶ್ಯ ಬ್ರಹ್ಮದಂಡಮಯೂಯುಜನ್‌ | 
ದಂಡವ್ರತಧರೇ ರಾಜ್ಞಿ ಮುನಯೋ ಧರ್ಮಕೋವಿದಾಃ ॥ ೨೨ 


ನಾವಧ್ಯೇಯಃ ಪ್ರಜಾಪಾಲಃ ಪ್ರಜಾಭಿರಘವಾನಪಿ । 


ಯದಸ್‌ ಲೋಕಪಾಲಾನಾಂ ಬಿಭರ್ತ್ಕೋಜಃ ಸತೇಜಸಾ ॥ ೨೩ 


ಏತದಾಖ್ಯಾಹಿ ಮೇ ಬ್ರಹ್ಮನ್‌ ಸುನೀಥಾತ್ಮಜಚೇಷ್ಠಿತಮ್‌ | 


ಶ್ರದ್ದಧಾನಾಯ ಭಕ್ತಾಯ So ಪರಾವರವಿತಮಃ || ೨೪ 
ಮೈತ್ರೇಯ ಉವಾಚ 

ಅಂಗೋ 5ಶ್ಹಮೇಧಂ ರಾಜರ್ಷಿರಾಜಹಾರ ಮಹಾಕ್ರತುಮ್‌ | 

ನಾಜಗ್ಗುರ್ದೇವತಾಸ್ಪಸ್ಟಿನ್ನಾಹೂತಾ ಬ್ರಹ್ಮವಾದಿಭಿಃ ' || ೨೫ 


ತ ಊಚುರ್ವಿಸ್ಥಿತಾಸಾತ ಯಜಮಾನಮಹಶರ್ಶ್ವಿಜಃ | 
ಹವೀಂಷಿ ಹೂಯಮಾನಾನಿ ನ ತೇ ಗೃಹ್ಣಂತಿ ದೇವತಾಃ ॥ ೨೬ 


ಚಯುರ್ಥಸ್ಕಂಧ-ಅಧ್ಯಾಯ-13 79 
ರಾಜನ್‌ ಹವೀಂಷ್ಯದುಷ್ಟಾನಿ ಶ್ರದ್ಧಯಾ $$ಸಾದಿತಾನಿ ತೇ | i 
ಛಂದಾಂಸ್ಕಯಾತಯಾಮಾನಿ ಯೋಜಿತಾನಿ ಧೃತವ್ರತ್ಳೈಃ | ೨೭ | 


ನ ವಿದಾಮೇಹ ದೇವಾನಾಂ 
ಹೇಳನಂ ವಯಮಣ್ಣಪಿ | ಕ 
ಯನ್ನ ಗೃಹ್ಣಂತಿ ಭಾಗಾನ್‌ ಸ್ವಾನ್‌ 
ಯೇ ದೇವಾಃ ಕರ್ಮಸಾಕ್ಷಿಣಃ 11 ೨೮ Il 
ಮೈತ್ರೇಯ ಉವಾಚ 


~ 


ಅಂಗೋ ದ್ವಿಜವಚಃ ಶ್ರುತ್ವಾ ಯಜಮಾನಃ ಸುದುರ್ಮನಾಃ | 
ತತ್‌ ಪ್ರಷ್ಟುಂ ವ್ಯಸ್ಥಜದ್‌ ವಾಚಂ ಸದಸ್ಯಾಂಸ್ಪದನುಜ್ಜಯಾ ॥ ೨೯ Il 


ನಾಗಚ್ಛಂತ್ಯಾಹುತಾ ದೇವಾ ನ ಗೃಹ್ಣಂತಿ ಗ್ರಹಾನಿಹ | 


ಸದಸಸ್ಪ್ತತಯೋ ಬ್ರೂತ ಕಿಮವದ್ಯಂ ಮಯಾ ಕೃತಮ್‌ | ೩೦ ॥ 
ಸದಸ್ಯಾ ಊಚುಃ 
_ ನರದೇವೇಹ ಭವತೋ ನಾವದ್ಯಂ ಹಿ ಮನಾಕ್‌ ಸ್ಥಿತಮ್‌ | 
VA CBO ಪ್ರಾಕನಮಘಂ ಯದಿಹೇದ್ಭಕ್‌ ತ್ವಮಪ್ರಜಃ I ೩೧ ॥ 


ತಥಾ ಸಾಧಯ ಭದ್ರಂ ತೇ ಆತ್ಮಾನಂ ಸಪ್ರಜಂ ನೃಪ । 

ಇಷ್ಟೇ ಪುತ್ರಕಾಮಸ್ಯ ಪುತ್ರಂ MAS ಯಜ್ಞಭುಕ್‌ Il ೩೨ ॥ 
ಯಥಾ ಸ್ವಭಾಗಧೇಯಾನಿ ಗ್ರಹೀಷ್ಯಂತಿ ದಿವೌಕಸಃ | 

ಯದ್‌ ಯಜ್ಞಪುರುಷಃ ಸಾಕ್ಷಾದಪತ್ಯಾಯ ಹರಿರ್ವತಃ Had I 


ತಾಂಸಾನ್‌ ಕಾಮಾನ್‌ ಹರಿರ್ದದ್ಯಾದ್‌ 
ಯಾನ್‌ಯಾನ್‌ ಕಾಮಯತೇ ಜನಃ | 
ಆರಾಧಿತೋ ಯಥೈವೈಷ ತಥಾ 
ಪುಂಸಾಂ ಫಲೋದಯಃ Il 49 il 


ಇತಿ ವ್ಯವಸಿತಾ ವಿಪ್ರಾಸಸ್ಯ ರಾಜ್ಞಃ ಪ್ರಜಾತಯೇ | 


ಸೆ 


ಪುರೋಡಾಶಂ ನಿರವಪನ್‌ ಶಿಪಿವಿಷ್ಟಾಯ ವಿಷ್ಣವೇ 11 ೩೫ ॥॥ 


80 ಶ್ರೀಮದ್ಭಾಗವತ 


ತಸ್ಮಾತ್‌ ಪುರುಷ ಉತಸ್ಥೌ ಹೇಮಮಾಲ್ಯಮಲಾಂಬರಃ | 
ಹಿರಣ್ಣಯೇನ ಪಾತ್ರೇಣ ಸಿದ್ದಮಾದಾಯ ಪಾಯಸಮ್‌ ॥ ೩೬ ॥ 
ಸ ವಿಪ್ರಾನುಮತೋ ರಾಜಾ 
ಗೃಹೀತ್ವಾನಂಜಲಿನೋದನಮ್‌ | 
ಅವಘ್ರಾಯ ಮುದಾ ಯುಕ್ತ 
ಪ್ರಾದಾತ್‌ ಪತ್ನ್ಯಾ ಉದಾರಧೀಃ I ೩೭ ॥ 
ಸಾ ತತ್‌ ಪುಂಸವನಂ ರಾಜ್ಞೀ ಪ್ರಾಶ್ಯರ್ತೌ ಪತ್ಯುರಾದಧೇ | 
ತತಃ ಕಾಲ ಉಪಾವೃತ್ರೇ ಕುಮಾರಂ ಸುಷುವೇತಪ್ರಜಾ 1೩೮ ॥ 
ಸ ಬಾಲ ಏವ ಪುರುಷೋ ಮಾತಾಮಹಮನುವ್ರತಃ | 
ಅಧರ್ಮಾಂಶೋದ್ಭವಂ ಮೃತ್ಯುಂ ತೇನಾಭವದಧಾರ್ಮಿಕಃ ॥ ೩೯ ॥ 


ಸ ಶರಾಸನಮುದ್ಯಮ್ಯ 


ಮೃಗಯುರ್ವನಗೋಚರಃ [ 
ಹಂತ್ಯಸಾಧುರ್ಮಗಾನ್‌ ದೀನಾನ್‌ 
ವೇನೋಸಾವಿತ್ಯರೌಜ್ಞನಃ 1 ೪೦ tl: 


ಆಕ್ರೀಡೇ ಕ್ರೀಡತೋ ಬಾಲಾನ್‌ ವಯಸ್ಕಾನತಿದಾರುಣಃ | 

ಪ್ರಸಹ್ಯ ನಿರನುಕ್ರೋಶಃ ಪಶುಮಾರಮಮಾರಯತ್‌ HW ೪೧ ॥ 
ತಂ DOF , ಖಲಂ ಪುತ್ರಂ ಶಾಸನೈರ್ವಿವಿಧೈರ್ನಪಃ | 

ಯದಾ ನ ಶಾಸಿತುಂ ಕಲ್ಯೋ ಭೃಶಮಾಸೀತ್‌ ಸುದುರ್ಮನಾಃ ॥ ೪೨ ॥ 


ಪ್ರಾಯೇಣಾಭ್ಯರ್ಚಿತೋ ದೇವೋ ಯೇತಪ್ರಜಾ ಗೃಹಮೇಧಿನಃ | 
ಕದಪತ್ಯಕ್ಕತಂ ದುಃಖಂ ಯೇ ನ ವಿಂದಂತಿ ದುರ್ಭುರಮ್‌ ॥ ೪೩ ॥ 


ಯತಃ ಪಾಪೀಯಸೀ ಕೀರ್ತಿರಧರ್ಮಶ್ಚ ಮಹಾನ್‌ ನೃಣಾಮ್‌ i 
ಯತೋ ವಿರೋಧಃ ಸರ್ವೇಷಾಂ ಯತ ಆಧಿರನಂತಕಃ IVY Il 
ಕಸಂ ಪ್ರಜಾಪದೇಶಂ ವೈ -ಮೋಹಬಂಧನಮಾತ್ಮನಃ | 

ಪಂಡಿತೋ ಬಹುಮನ್ಯೇತ ಯದರ್ಥಾಃ ಕ್ಷೇಶದಾ ಗೃಹಾಃ ॥ ೪೫ ॥ 


ಚಯುರ್ಥಸ್ಕಂಧ-ಅಧ್ಯಾಯ-14 


c aD, 


ಕದಪತ್ಯಂ ವರಂ ಮನ್ಯೇ ಸದಪತ್ಯಾಚ್ಛುಚಾಸ್ಪದಾತ್‌ | 
ನಿರ್ವಿದ್ಯೇತ ಗೃಹಾನರ್ನ್ಯೋ ಯತ್‌ ಕ್ಲೇಶನಿವಹಾತುರಃ | ೪೬ ul 


ಏವಂ ಸ ನಿರ್ವಿಣ್ಣಮನಾ ನೃಪೋ ಗೃಹಾ- 
ನಿಶೀಥ ಉತ್ಕಾಯ ಮಹೋದಯೋದಯಾತ್‌ | 
ಅಲಬ್ಧನಿದ್ರೋನುಪಲಕ್ಷಿತೋ ನೃಭಿ- 
ರ್ಹಿತ್ವಾ ಗತೋ ವೇನಸುವಂ ಪ್ರಸುಪಾಮ್‌ ॥ ೪೭ ॥ 
ವಿಜ್ಞಾಯ ನಿರ್ವಿದ್ಯ ಗತಂ ಪತಿಂ ಪ್ರಜಾಃ 
ಪುರೋಹಿತಾಮಾತ್ಯಸುಹ್ನದಣಾದಯಃ | 
ವಿಚಿಕ್ಕುರುರ್ವ್ಯಾಮತಿಶೋಕಕಾತರಾ 
ಯಥಾ ನಿಗೂಢಂ ಪುರುಷಂ ಕುಯೋಗಿನಃ ॥ ೪೮ ॥ 


ಅಲಕ್ಷಯಂತಃ ಪದವೀಂ ಪ್ರಜಾಪತೇ- 


ಯಷೀನ್‌ ಸಮೇತಾನಭಿವಂದ್ಯ ಸಾಶ್ರವೋ 
ನ್ಯವೇದಯನ್‌ ಪೌರವ ಭರ್ತೃವಿಷ್ಣವಮ್‌ HW ೪೯ I 
ಇತಿ ಶ್ರೀಮದ್‌ ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಮ್‌ 
ಅಷ್ಟಾದಶಸಾಹಸಾ JG ಸಂಹಿತಾಯಾಂ ವೈಯಾಸಿಕ್ಕಾಂ ಚತುರ್ಥಸ್ಕಂಧೇ 
ತ್ರಯೋದಶೋನಧ್ಯಾಯಃ ul 
೨೦. 
ಅಥ ಚತುರ್ದಶೋತಧ್ಯಾಯಃ 
l ಮೈತ್ರೇಯ ಉವಾಚ 
ಭೃಗ್ಹಾದಯಸ್ತೇ ಮುನಯೋ ಲೋಕಾನಾಂ ಕ್ಷೇಮದರ್ಶಿನಃ । 
ಗೋಪ್ರರ್ಯಸತಿ ವೈ ನೃಣಾಂ ಪಶ್ಯಂತಃ ಪಶುಸಾಮ್ಯತಾಮ್‌ nou 


ವೀರ ಮಾತರಮಾಹೂಯ ಸುನೀಥಾಂ ಬ್ರಹ್ಮವಾದಿನಃ | 
ಪ್ರಕೃತ್ಯಾ ನಸಮೃತಂ ವೇನಮಭ್ಯಷಿಂಚನ್‌ ಪತಿಂ ಭುವಃ ॥ ೨ ॥ 


82 ಶ್ರೀಮದ್ಭಾಗವತ 
ಶ್ರುತ್ವಾ ನೃಪಾಸನಗತಂ ವೇನಮತ್ಯುಗ್ರಶಾಸನಮ್‌ | 
ನಿಲಿಲ್ಕುರ್ವಸ್ಯವಃ ಸದ್ಯಃ ಸರ್ಪತ್ರಸ್ತಾ ಇವಾಖವಃ Wa il 


ಸ ಆರೂಢನೃಪಸ್ಥಾನ ಉನ್ನದ್ದೋ ನಷ್ಟವಿಭೂತಿಭಿಃ | 
ಅವಮೇನೇ ಮಹಾಭಾಗಾನ್‌ Reve ಸಂಭಾವಿತಃ ಸ್ವಯಮ್‌ ne? il 


ಏವಂ ಮದಾಂಧ ಉತಿಕ್ಲೋ ನಿರಂಕುಶ ಇವ ದ್ವಿಪಃ [ 
ಪರ್ಯಟನ್‌ ರಥಮಾಸ್ಥಾಯ ಕಂಪಯನ್ನಿವ ರೋದಸೀ 1 ೫ ॥ 


ನ ಯಷ್ಟವ್ಯಂ ನ ದಾತವ್ಯಂ ನ ಹೋತವ್ಯಂ ದ್ವಿಜಾಃ ಕ್ವಚಿತ್‌ | 
ಇತಿ ನ್ಯವಾರಯದ್‌ ಧರ್ಮಂ ಭೇರೀಘೋಷೇಣ ಸರ್ವತಃ ॥ ೬ ॥ 


ವೇನಸ್ಯಾವೇಕ್ಚ i ಮುನಯೋ ದುರ್ವೃತಸ್ತ ವಿಚೇಷ್ಠಿತಮ್‌ | 


ವಿಮ್ಮಶ್ಯ ಲೋಕವ್ಯಸನಂ ಕೃಪಯೋಚುಃ ಸ್ಥ ಸತ್ರಿಣಃ 11 ೭ ॥ 
ಅಹೋ ಉಭಯತಃ ಪ್ರಾಪಂ ಲೋಕಸ್ಯ ವ್ಯಸನಂ ಮಹತ್‌ | 
ದಾರುಣ್ಯುಭಯತೋ ದೀಪ್ತ ಇವ ತಸ್ಕರಪಾಲಯೋಃ | ೮ 
ಅರಾಜಕಭಯಾದೇಷ 


ಕೃತೋ ರಾಜಾsತದರ್ಹಣಃ | 
ತತೋತಪ್ಯಾಸೀದ್‌ ಭಯಂ BR, 

igo ಸ್ಯಾತ್‌ ಸ್ವಸ್ತಿ ದೇಹಿನಾಮ್‌ ne i 
ಅಹೇರಿವ ಪಯಃಪೋಷಃ PES | OO Il 
ವೇನಃ B83, ವ ಖಲಃ ಸುನೀಥಾಗರ್ಭಸಂಭವಃ | 
ನಿರೂಪಿತಃ ಪ್ರಜಾಪಾಲಃ ಸ ಜಿಘಾಂಸತಿ ವೈ ಪ್ರಜಾಃ W ೧೦ H 
ತಥಾಪಿ ಸಾಂತ ಫಯಾಮೈನಂ ಮಾಸ್ಥಾಂಸತ್ನಾತಕಂ a3 ಶೇತ್‌ | 
CARA CAC, | ತೋ ವೇನೋಸಸ್ಥಾಭಿಃ ಕ್ಛತೋ ನೃಪಃ | ೧೨ H 


ಸಾಂತ್ಲಿೋ ಯದಿ ನೋ ವಾಚಂ ನ ಗ ಸಹೀಷ್ಯತ್ಯಧರ್ಮಕ್ಕತ್‌ I 
ಲೋಕಧಿಕ್ಕಾರಸಂದಗ್ಗಂ ದಹಿಷ್ಯಾಮಃ ಸ್ವತೇಜಸಾ I ೧೩ ॥ 


ಚಯುರ್ಥಸ್ಥಂಧ-ಅಧ್ಯಾಯ-14 


ಏವಮಧ್ಯವಸಾಯ್ಕೆನಂ ಮುನಯೋ ಗೂಢಮನ್ಯವಃ | 
ಉಪವ್ರಜ್ಯಾಬ್ರುವನ್‌ ವೇನಂ ಸಾಂತೃಯಿತ್ವಾನಥ ಸಾಮಭಿಃ ॥ ೧೪ 
ನೃಪವರ್ಯ ನಿಬೋಧೇದಂ ಯದ್ದಿ ವಿಜ್ಞಾಪಯಾಮ ಭೋಃ I 
ಆಯುಃಶ್ರೀಬಲಕೀರ್ತೀನಾಂ ತವ ತಾತ ವಿವರ್ಧನಮ್‌ ॥ ೧೫ 
ಧರ್ಮ ಆಚರಿತಃ ಪುಂಸಾಂ ವಾಜ್ಯನಃಕಾಯಬುದ್ಧಿಬಿಃ I 

ಲೋಕಾನ್‌ ವಿಶೋಕಾನ್‌ ವಿತರತ್ಯಪ್ಯಾನಂತ್ಯಮಸಂಗಿನಾಮ್‌॥ ೧೬ 
ಸ ತೇ ಮಾ ವಿನಶೇದ್‌ ವೀರ ಪ್ರಜಾನಾಂ ಕ್ಷೇಮಲಕ್ಷಣಃ | 
ಯಸ್ಸಿನ್‌ ವಿನಷ್ಟೇ ನೃಹತಿರೈಶ್ವರ್ಯಾದವರೋಹತಿ ೧೭ 


ಭೋ ಭ್ಯ ಸಜ ಭಜ ಪ್ರಜಾ ನೃಪಃ I 
ರಕ್ಸನ್‌ ಯಥಾ ಬಲಿಂ ಗೃಹ್ನನ್ನಿಹ ಪೆ ಕ್ರೀತ್ಯ ಚ ತು u ೧೮ 


ಯಸ್ಯ ರಾಷ್ಟ್ರೇ ಪುರೇ ಚೈವ ಭಗವಾನ್‌ ಯಜ್ಞಪೂರುಷಃ | 
ಇಜ್ಯತೇ ಸ್ವೇನ ಧರ್ಮೇಣ ಜನೈರ್ವರ್ಣಾಶ್ರಮಾತ್ಸೆಃ I ೧೯ 


ತಸ್ಯ ರಾಜ್ಞೋ ಮಹಾರಾಜ ಭಗವಾನ್‌ ಭೂತಭಾವನಃ | 


ಪರಿತುಷ್ಕತಿ ವಿಶ್ವಾತ್ಮಾ ತಿಷ್ಠತೋ ನಿಜಶಾಸನೇ Il ೨೦ 


ತಸ್ಮಿಂಸುಷ್ಟೇ ಕಿಮಪ್ರಾಪ್ನ ಪ್ಯಂ ಜಗತಾಮೀಶ್ಟರೇಶ್ವರೇ [ 


ಲೋಕಾಃ ಸಪಾಲಾ ಹೇತಸ್ಸೈ ಹರಂತಿ "ಲಿಮಾದತಾಃ Il ೨೧ 


ತಂ ಸರ್ವಲೋಕಾಮರಯಜ್ಞಸಂಗ ಹಂ 

ತ್ರಯೀಮಯಂ ದ್ರವ್ಯಮಯಂ ತಪೋಮಯಮ್‌ | 
ಯಜೆ ಕ್ಲೈರ್ವಿಚಿತ್ರ್ಯೈರ್ಯಜತೋ ಭವಾಯ ತೇ 

ರಾಜನ್‌ ಸ್ವದೇಶಾನನುರೋದ್ಧುಮರ್ಹಸಿ || ೨೨ 


ಯಜ್ಞೇನ ಯುಪ್ಭದ್ದಿಷಯೇ ದ್ವಿಜಾತಿಭಿ- 
ರ್ವಿತಾಯಮಾನೇನ ಸುರಾಃ ಕಲಾ ಹರೇಃ | 


84 ಶ್ರೀಮದ್ಭಾಗವತ 


ಸ್ವಿಷ್ಟಾಃ ಸುತುಷ್ಠಾಃ ಪ್ರದಿಶಂತಿ ವಾಂಛಿತಂ 


ತದ್ದೇಳನಂ ನಾರ್ಹಸಿ ವೀರ ಚೇಷ್ಠಿತುಮ್‌ Il ೨೩ 


ವೇನ ಉವಾಚ 
ಬಾಲಿಶಾ ಬತ ಯೂಯಂ ವಾ washer ಧರ್ಮಮಾನಿನಃ I 
ಯೇ ವೃತಿದಂ ಪತಿಂ ಹಿತ್ವಾ ಜಾರಂ ಪತಿಮುಪಾಸತೇ || ೨೪ 
ಅವಜಾನಂತಿ ಯೇ ಮೂಢಾ ನೃಪರೂಪಿಣಮೀಶ್ವರಮ್‌ | 
ನಾನುವಿಂದಂತಿ ತೇ ಭದ್ರಮಿಹ ಲೋಕೇ ಪರತ್ರ ಚ H ೨೫ 


ಕೋ ಯಜ್ಞಪುರುಷೋ ನಾಮ 
ಯತ್ರ ಮೋ ಭಕಿರೀದ್ದಶೀ | 


ಭರ್ತೃಸ್ನೇಹವಿದೂರಾಣಾಂ 
ಯಥಾ ಜಾರೇ ಕುಯೋಷಿತಾಮ್‌ =- ೨೬ ॥ 
ವಿಷ್ಣರ್ವಿರಿಂಚೋ ಗಿರಿಶ ಇಂದ್ರೋ ವಾಯುರ್ಯಮೋ ರವಿಃ | 
ಪರ್ಜನ್ಯೋ ಧನದಃ ಸೋಮಃ ಕ್ಷಿತಿರಗ್ಡಿರಪಾಂಪತಿಃ 1 ೨೭ ॥ 
ಏತೇ ಚಾನ್ಯೇ ಚ ವಿಬುಧಾಃ ಪ್ರಭವೋ ವರಶಾಪಯೋಃ | 
ದೇಹೇ ಭವಂತಿ ನೃಪತೇಃ ಸರ್ವದೇವಮಯೋ ನೃಪಃ I ೨೮ ॥ 


ತಸ್ಮಾನ್ಮಾಂ ಕರ್ಮಭಿರ್ವಿಪ್ರಾ 
ಯಜದ್ದಂ ಗತಮತರಾಃ | 
ಬಲಿಂ ಚ ಮಹ್ಯಂ ಹರತ 
ಮತ್ತೋ ನ್ಯಃ ಕೋಠಗ್ರಭುಕ್‌ ಪುಮಾನ್‌ ॥ ೨೯ 
ಮೈತ್ರೇಯ ಉವಾಚ 
ಇತ್ಥಂ ವಿಷರ್ಯಯಮತಿಃ ಪಾಪೀಯಾನುತ್ಛಥಂ ಗತಃ | 
ಅನುನೀಯಮಾನಸದ್ಯಾಚ್ಞಾಂ ನ ಚಕ್ರೇ ಭ್ರಷ್ಟಮಂಗಲಃ ॥ ೩೦ 


ಅತಿ ತೇ $ಸತ್ಯೃತಾಸ್ಟೇನ ದ್ವಿಜಾಃ ಪಂಡಿತಮಾನಿನಾ | 
ಭಗ್ನಾಯಾಂ ಹವ್ಯಯಾಚ್ಞಾಯಾಂ ತಸ್ಮೈ ವಿದುರ ಚುಕ್ರುಧುಃ॥ ೩೧ 


ಚಯುರ್ಥಸ್ಕಂಧ-ಅಧ್ಯಾಯ-14 


ಬಹಯ ಊಚುಃ 
ಹನ್ಯತಾಂ ಹನ್ಯತಾಮೇಷ ಪಾಪಃ ಪ್ರಕೃತಿದಾರುಣಃ | 
ಜೀವನ್‌ ಜಗದಸಾವಾಶು ಕುರುತೇ ಭಸ್ಮಸಾದ್‌ ಧ್ರುವಮ್‌ ॥ ೩೨ 


ನಾಯಮರ್ಹತ್ಯಸದ್ವತ್ತೋ ನರದೇವವರಾಸನಮ್‌ 1 " 

ಯೋಪವಿದ್‌ ಯಜ್ಞಪತಿಂ ವಿಷ್ಣುಂ ವಿನಿಂದತ್ತನಪತ್ರಪಃ 11೩೩ ॥ 
ಕ್ಲಿ ಣ py 2 

ಕೋ ವೈನಂ ಪರಿಚಕ್ಷೀತ ವೇನಮೇಕಮೃತೇ ಶುಭಮ್‌ | 

ಪ್ರಾಪ್ತ ಈದೃ್ಧಶಮೈಶ್ವರ್ಯಂ ಯದನುಗ್ರಹಭಾಜನಮ್‌ I ೩೪ ॥ 

ಮೈತ್ರೇಯ ಉವಾಚ 

ago ವ್ಯವಸಿತಾ ಹಂತುಮೃಷಯೋ ರೂಢಮನ್ಯವಃ | 

ನಿಜಘ್ನೂರ್ಹುಂಕೃತೇರ್ವೇನಂ ಹತಮಚ್ಕುತನಿಂದಯಾ | ೩೫ ॥ 

ಖಷಿಭಿಃ ಸ್ವಾಶ್ರಮಪದಂ ಗತೇ ಪುತ್ರಕಳೇಬರಮ್‌ | - ಎತ 


ಸುನೀಥಾ ಪಾಲಯಾಮಾಸ ವಿದ್ಯಾಯೋಗೇನ ಶೋಚತೀ ॥ ೩೬ 


ಏಕದಾ ಮುನಯಸ್ತೇ ತು ಸರಯೂಸಲಿಲಾಪುತಾಃ | 
ಹುತ್ವಾನಗ್ನಿಂ ಸತ್ಯಥಾಶ್ನಕ್ತುರುಪವಿಷ್ಠಾಸ ಸರಿತ್ತಟೇ 1 ೩೭ 
ವೀಕ್ಷೊ ತ್ಲಿತಾನ್‌ ಮಹೋತ್ಪಾತಾನಾಹುರ್ಲೋಕಭಯಂಕರಾನ್‌ | 
ಅಪ್ಯಭದ್ರಮನಾಥಾಯಾ ದಸ್ಕುಭ್ಯೋ ನ ಭವೇದ್‌ ಭುವಃ ॥ ೩೮ 
ಏವಂ ಬ್ರುವತ್ಸು ಯಷಿಷು 
ಧಾವತಾಂ ಸರ್ವತೋ ದಿಶಮ್‌ | 
ಪಾಂಸುಃ ಸಮುತ್ಥಿತೋ ಭೂಮೇ- 
ಶ್ಹೋರಾಣಾಂ ವಸು ಲುಂಪತಾಮ್‌ ॥ ೩೯ ॥ 
ತದುಪದ್ರವಮಾಜ್ಞಾಯ ಲೋಕಸ್ಯ ವಸು ಲುಂಪತಾಮ್‌ | 
ಭರ್ತರ್ಯುಪರತೇ ತಸ್ಸಿನ್ನನ್ಯೋನ್ಯಂ ಚ ಜಿಘಾಂಸತಾಮ್‌ ॥ ೪೦ 
ಚೋರಪ್ರಾಯಂ ಜನಪದಂ ಹೀನಸತ್ತ್ವಮರಾಜಕಮ್‌ I 
ಲೋಕಾ ನಾವಾರಯಂಛಕ್ತಾ ಅಪಿ ತದ್ದೋಷದರ್ಶಿನಃ I ೪೧ 


86 ಶ್ರೀಮದ್ಭಾಗವತ 


ಬ್ರಾಹ್ಮಣಃ ಸಮದ್ಭತ್‌ ಶಾಂತೋ ದೀನಾನಾಂ ಸಮುಪೇಕ್ಷಕಃ | 
ಸೃವತೇ ಬ್ರಹ್ಮ ತಸ್ಯಾಪಿ ಭಿನ್ನಭಾಂಡಾತ್‌ ಪಯೋ ಯಥಾ ॥ ೪೨ 
ನಾಂಗಸ್ಕ ವಂಶೋ ರಾಜರ್ಷೇ- 
ರೇವಂ ಸಂಸ್ಥಾತುಮರ್ಹತಿ I 
ಅಮೋಘವೀರ್ಯಾ ಹಿ RB 
ವಂಶೇಜಸ್ಟಿನ್‌ ಕೇಶವಾಶ್ರಯಾಃ || ೪೩ 
ವಿನಿಶ್ಚಿತ್ರ್ಯೈವಮ್ಯಷಂಯೋ ವಿಷನ್ನಸ್ಯ ಮಹೀಪತೇಃ | 
ಮಮಂಥುರೂರುಂ ತರಸಾ-ತತ್ರಾಸೀದ್‌ ಬಾಹುಕೋ ನರಃ ॥ ೪೪ 


ಕಾಕಕೃಷ್ಣೋ 5ತಿಹ್ರಸ್ವಾಂಗೋ ಹ್ರಸ್ವಬಾಹುರ್ಮಹಾಹನುಃ | 


ಹ್ರಸ್ಟಪಾನ್ನಿಮ್ಮನಾಸಾಗ್ರೋ ರಕಾಕ್ಷನಾಮ್ರಮೂರ್ಧಜಃ H ೪೫ ॥ 
ತಂ ತು ತೇರವನತಂ ದೀನಂ ಕಿಂ ಕರೋಮೀತಿ ವಾದಿನಮ್‌ | 
ನಿಷೀದೇತ್ಯಬ್ರುವಂಸಾತ ಸ ನಿಷಾದಸತೋ5ಭವತ್‌ I ೪೬ I 


ತಸ್ಯ ವಂಶ್ಯಾಸ್ತು ನೈಷಾದಾ ಗಿರಿಕಾನನಗೋಚರಾಃ | 
ಯೋಜ ಪಾಹರಜ್ಜಾಯಮಾನೋ ವೇನಕಲ್ಲಷಮುದ್ಧಣಮ್‌ 11 ೪೭ 


ಅಥ ತಸ್ಯ ಪುನರ್ವಿಪೈರ್ವಿಪನ್ನಸ್ಯ ಮಹೀಪತೇಃ | 
ಬಾಹುಭ್ಯಾಂ ಮಥ್ಯಮಾನಾಭ್ಯಾಂ ಮಿಥುನಂ ಸಮಪದ್ಯತ ॥ ೪೮ 


ತದ್‌ ದೃಷ್ಟ್ವಾ ಮಿಥುನಂ ಜಾತಮೃಷಯೋ ಬ್ರಹ್ಮವಾದಿನಃ | 


ಊಚುಃ ಪರಮಸಂತುಷ್ಟಾ ವಿದಿತ್ವಾ ಭಗವತ್ಕಲಾಮ್‌ I ೪೯ 
ಯಷಯ ಊಚುಃ | 

ಏಷ ವಿಷ್ಣೋರ್ಭಗವತಃ ಕಲಾ ಭುವನಪಾಲನೀ | 

ಇಯಂ ಚ ಲಕ್ಷಿ & ಸಂಭೂತಿಃ ಪುರುಷಸ್ಯಾನಪಾಯಿನೀ I ೫೦ 


ಆತಿ ಶ್ರೀಮದ್‌ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಮ್‌ 
ಅಷ್ಟಾದಶಸಾಹಸ್ರ್ಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ಚತುರ್ಥಸ್ಕಂಧೇ ಚತುರ್ದಶೋನಧ್ಯಾಯಃ 


—o— 


ಚಯುರ್ಥಸ್ಥಂಧ-ಅಧ್ಯಾಯ-15 
ಅಥ ಪಂಚದಶೋ ತಧ್ಯಾಯಃ 


ವಿಪ್ರಾ ಊಚುಃ: 
ಅತ್ರ ತು ಪ್ರಥಮೋ ರಾಜ್ಞಾಂ ಪುಮಾನ್‌ ಪ್ರಥಯಿತಾ ಯಶಃ 


SE, 


ಪೃಥುರ್ನಾಮ ಮಹಾರಾಜಾ ಭವಿಷ್ಯತಿ ಪೃಥುಶ್ರವಾಃ WOH 

ಇಯಂ ಚ ದೇವೀ ಸುದತೀ ಗುಣಭೂಷಣಭೂಷಿತಾ | 

ಅರ್ಚಿರ್ನಾಮ ವರಾರೋಹಾ ಪೃಥುಮೇವಾವರುಂಧತೀ Hou 

ಏಷ ಸಾಕ್ಷಾದ್ದರೇರಂಶೋ ಜಾತೋ ಲೋಕರಿರಕ್ಷಯಾ | 

ಇಯಂ ಚ ತತ್ತರಾ ಹಿ ಶ್ರೀರನುಜಜ್ಞೇ5ನಪಾಯಿನೀ nou 
ಮೈತ್ರೇಯ ಉವಾಚ 

ಪ್ರಶಂಸಂತಿ ಸ್ಥ ತಂ ವಿಪ್ರಾ ಗಂಧರ್ವಪ್ರವರಾ ಜಗು: | 

ಮುಮುಚುಃ ಸುಮನೋಧಾರಾಃ ಸಿದ್ಧಾ ನೃತ್ಯಂತಿ ARG: ॥ ೪ ॥ 

ಶಂಖತೂರ್ಯಮೃದಂಗಾದ್ಯಾ ನೇದುರ್ದುಂದುಭಯೋ ದಿವಿ | 

ತತ್ರ ಸರ್ವ ಉಪಾಜಗ್ಗುರ್ದೇವರ್ಷಿಪಿತ್ವಣಾಂ ಗಣಾಃ 1 ೫ ॥ 

ಬ್ರಹ್ಮಾ ಜಗದ್ಗುರುರ್ದೇವಃ ಸಹಾಗತ್ಯ ಸುರೇಶ್ವರ: | 

ವೈನ್ಯಸ್ಯ ದಕ್ಷಿಣೇ Bie ದೃಷ್ಟ್ವಾ ಚಿಹ್ನಂ ಗದಾಭೃತಃ WEN 

ಪಾದಯೋರರವಿಂದಂ ಚ ತಸ್ಮಿನ್‌ ಮೇನೇ ಹರೇಃ ಕಲಾಮ್‌ | 

ಯಸ್ಕಾಪ್ರತಿಹತಂ ಚಕ್ರಮಂಶಃ ಸ ಪರಮೇಷ್ಠಿನಃ ne i 

© 

ತಸ್ಯಾಭಿಷೇಕ ಆರಬ್ಬೇ ಬ್ರಾಹ್ನಣೈರ್ಬ್ಯಹ್ನವಾದಿಭಿಃ | 

ಆಭಿಷೇಚನಿಕಾನ್ಯಸ್ಥೈ ಆಜಹ್ರುಃ ಸರ್ವತೋ ಜನಾಃ ns il 

ಸರಿತಮುದ್ರಾ ಗಿರಯೋ ನಾಗಾ ಗಾವಃ ಖಗಾ ಮೃಗಾಃ | 

ದಃ ಕ್ಷಿತಿ ಸರ್ವಭೂತಾನಿ ಸಮಾಜಹ್ರುರುಪಾಯನಮ್‌ ॥ ೯ ॥ 


ಸೋತಭಿಷಿಕೋ ಮಹಾರಾಜಃ ಸುವಾಸಾಃ ಸಾಧ್ವಲಂಕ್ಚತಃ I 


ಪತ್ನಾ ;ರರ್ಚಿಷಾ SOTZ ವಿರೇಜೇತಗ್ನಿರಿವಾಪರಃ 11 ೧೦ 


38 ಶ್ರೀಮದ್ಭಾಗವತ 


ತಸ್ಮೈ ಜಹಾರ ಧನದೋ ಹೈಮಂ ವೀರ ವರಾಸನಮ್‌ । 
He ಸಲಿಲಸ್ರಾ ವಮಾತಪತ್ರ o ಶಶಿಪ್ರಭಮ್‌ | ೧೧ ॥ 


ವಾಯುಶ್ಚ ಬಾಲವ್ಯಜನೇ ಧರ್ಮಃ ಕೀರ್ತಿಮಯೀಂ ಸ್ರಜಮ್‌ | 
ಅಂದ್ರಃ ೇರೀಟಮುತ್ಯಷ್ಟ ಷ್ಠಂ ದಂಡಂ ಸಂಯಮನಂ ಯಮಃ ॥। ೧೨ Il 


ಬ್ರಹ್ಮಮಯಂ ವರ್ಮ ಭಾರತೀ ಹಾರಮುತಮಮ್‌ | 
ಹರಿಃ ಸುದರ್ಶನಂ ಚಕ್ರಂ ತತ್ತತ್ತ್ಯವ್ಯಾಹತಾಂ ಶ್ರಿಯಮ್‌ ॥ ೧೩ Il 


ದಶಚಂದ್ರಮಸಿಂ ರುದ್ರಃ 
ಶತಚಂದ್ರಂ ತಥಾsಂಬಿಕಾ | 
ಸೋಮೋ ಮೃತಮಯಾನಶ್ಲಾಂ- 
A, Fe, ರೂಪಾಶ್ರಯಂ ರಥಮ್‌ I ೧೪ ॥ 


ಅಗ್ನಿರಾಜಗವಂ ಚಾಪಂ 
ಸೂರ್ಯೋ ರಶ್ಚಿಮಯಾನಿಷೂನ್‌ I 
ಭೂಃ ಪಾದುಕೇ ಯೋಗಮಯೇ 
ದ್ಯೌಃ ಪುಷ್ಪಬಲಿಮನ್ಹಹಮ್‌ | ೧೫ H 


ನಾಟ್ಯಂ ಸುಗೀತಂ ವಾದಿತ್ರಮಂತರ್ಧಾನಂ ಚ ಖೇಚರಾಃ | 

ಯಷಯಶ್ಥಾಶಿಷಃ ಸತ್ಯಾಃ ಸಮುದ್ರಃ ಶಂಖಮಾತ್ಮಜಮ್‌ I ೧೬ Il 
i » 

ಸಿಂಧವಃ ಪರ್ವತಾ ನದ್ಯೋ ರಥವೀಥೀರ್ಮಹಾತ್ಮನಃ | ' 

ನೂತೋತsಥ ಮಾಗಧೋ ವಂದೀ ಸಂಸ್ಪೋತುಮುಪತಸ್ಥಿರೇ ॥1 ೧೭ ॥ 

ನಾವಕಾಂಸ್ರಾನಭಿಪ್ರೇತ್ಯ ಪೃಥುರ್ವೈನ್ಯಃ ಪ್ರತಾಪವಾನ್‌ | 

ಮೇಘನಿರ್ಹ್ರಾದಯಾ ವಾಚಾ ಪ್ರಹಸನ್ನಿದಮಬ್ರವೀತ್‌ ॥ ೧೮ Il 


ಪೃಥುರುವಾಚ 
ಹೇ ಸೂತ ಹೇ ಮಾಗಧ ಸೌಮ್ಯ ಬಂದಿನ್‌ 
ಲೋಕೇಕಧುನಾತಸ್ತಪ್ಟಗುಣಸ್ಯ ಮೇ ಸ್ಯಾತ್‌ । 


» 
m 
ak 


ಚಯುರ್ಥಸ್ಥಂಧ-ಅಧ್ಯಾಯ-16 89 


ಕಿಮಾಶ್ರಯೋ ವಃ ಸವ ಏಷ ಯೋಜ್ಯತಾಂ 
ಮಾ ಮಯ್ಯಭೂವನ್‌ ವಿತಥಾ ಗಿರೋ ವಃ ॥ ೧೯ ॥ 


ತಸ್ಮಾತ್‌ ಪರೋಕ್ಷೇ ತಸ್ಮದುಪಾಶ್ರಿತಾನ್ಯಲಂ 

ಕರಿಷ್ಯಥ ಸ್ಫೋತ್ರಮಪೀಡ್ಯವಾಚಃ I ti 
ಸತ್ಯುತಮಶ್ಲೋಕಗುಣಾನುವಾದೇ 

ಜುಗುಪ್ಪಿತಂ ನ ಸವಯಂತಿ ಸಭ್ಯಾಃ Il ೨೦ Il 


ಮಹದ್ಭುಣಾನಾತ್ಮನಿ ಕರ್ತುಮಿಚ್ಛನ್‌ 
ಕಃ ಸ್ಪಾವಕ್ಕೆಃ ಸಾವಯತೇ ಸತೋಇಷಿ | 
ಸ ವೈ ಸುತೋಷ್ಕೈರತಿವಿಪ್ರಲಬ್ಬೋ 


ಜನಾಪಹಾಸಂ ಕುಮತಿರ್ನ ವೇದ u ೨೧ ॥ 
ಪ್ರಭವೋ ಹ್ಯಾತ್ಮನಃ ಸೋತ್ರಂ X 


ಜುಗುಪ್ಪಂತ್ಯಪಿ ವಿಶ್ರುತಾಃ | 
ಹ್ರೀಮಂತಃ ಪರಮೋದಾರಾಃ 
ಪೌರುಷಂ ವಾ ವಿಗರ್ಜಿತಮ್‌ H ೨೨ ॥ 


ವಯಂ ತ್ವವಿದಿತಾ ಲೋಕೇ ಸೂತಾದ್ಯಾಪಿ ವರೀಮಭಿ: | 
ಕರ್ಮಭಿಃ ಕಥಮಾತ್ಮಾನಂ ಗಾಪಯಿಷ್ಯಾಮ ಬಾಲವತ್‌ I 2೩ ॥ 
ಇತಿ ಶ್ರೀಮದ್‌ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಮ್‌ 


ಅಷ್ಟಾದಶಸಾಹಸ್ವ್ಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ಚತುರ್ಥಸ್ಕಂಧೇ 
ಪಂಚದಶೋ ಧ್ಯಾಯಃ 


—0— 
ಅಥ ಹೋಡಶೋತಧ್ಯಾಯಃ 
ಮೈತ್ರೇಯ ಉವಾಚ 


ಇತಿ ಬ್ರುವಾಣಂ ನೃಪತಿಂ ಗಾಯಕಾ ಮುನಿಚೋದಿತಾಃ | 
ತುಷ್ಟುವುಸುಷ್ಟಮನಸಸ್ತದ್ಧಾಗಮೃತಸೇವಯಾ "ON 


90 ಶ್ರೀಮದ್ಭಾಗವತ ' 


ಸೂತ ಉವಾಚ 
ನಾಲಂ ವಯಂ ತ್ವನೃಹಿಮಾನುವರ್ಣನೇ 
ಯೋ ದೇವದೇವೋಆವತತಾರ ಮಾಯಯಾ | 
ವೇನಾಂಗಜಾತಸ್ಯ ಚ ಪೌರುಷಾಣಿ ತೇ 
ವಾಚಸ್ತತೀನಾಮಪಿ ಬಭ್ರಮುರ್ಧಿಯಃ || ೨ ॥ 


ಅಥಾಪ್ರ್ಯದಾರಶ್ರವಸಃ ಪೃಥೋರ್ಹರೇಃ 
ಕಲಾವತಾರಸ್ಯ ಕಥಾಮೃತಾದ್ಧತಾಃ I 
ಯಥೋಪದೇಶಂ ಮುನಿಭಿಃ ಪ್ರಚೋದಿತಾಃ 
ಶ್ಲಾಘ್ಯಾನಿ ಕರ್ಮಾಣಿ ವಯಂ ವಿತನ್ನಹೇ Hau 


ಏಷ ಧರ್ಮಭೃತಾಂ ಶ್ರೇಷ್ಠೋ 
ಲೋಕಾನ್‌ ಧರ್ಮೇನನುವರ್ತಯನ್‌ | 


© ಗೋಪ್ತಾ ಚ ಧರ್ಮಸೇತೂನಾಂ 
ಶಾಸ್ತಾ ತತ್ತರಿಪಂಥಿನಾಮ್‌ 11 ೪ tl 
ಷವೈ ಲೋಕಪಾಲಾನಾಂ ಬಿಭರ್ತೇಕಸನೌ ತನೂಃ | 
ತ ಯಥಾಭಾಗಂ ಲೋಕಯೋರುಭಯೋರ್ಹಿತೇ Il ೫ ॥ 
ವಸು ಕಾಲ ಉಪಾದತ್ತೇ 
ಕಾಲೇ ಚಾಯಂ ವಿಮುಂಚತಿ | 
ಸಮಃ ಸರ್ವೇಷು ಭೂತೇಷು 


ಪ್ರತಪನ್‌ ಸೂರ್ಯವದ್‌ ವಿಭುಃ || ೬ || 
ತಿತಿಕೃತೃಕ್ರಮಂ ವೈನ್ಯ ಉಪರ್ಯಾಕ್ರಮತಾಮಷಿ | 
ಭೂತಾನಾಂ ಕರುಣಃ ಶಶ್ವದಾರ್ತಾನಾಂ ಕ್ಲಿತಿವೃತಿಮಾನ್‌ | ೭ ॥ 
ದೇವೇ ತವರ್ಷತ್ಯಸೌ ದೇವೋ ನರದೇವವಪುರ್ಹರಿಃ | | 
ಕೃಚ್ಛ ಪ್ರಾಣಾಃ ಪ್ರಜಾ ಹ್ಯೇಷ ರಕ್ಷಿಷ್ಠತ್ಯಂಜಸೇಂದ್ರವತ್‌ ॥ ೮ ॥ 


ಆಪ್ಯಾಯಯತ್ಕಸೌ ಲೋಕಂ ವದನಾಮೃತಮೂರ್ತಿನಾ | 
ಸಾನುರಾಗಾವಲೋಕೇನ ವಿಶದಸ್ಥಿತಚಾರುಣಾ (| ೯ ॥ 


ಚಯುರ್ಥಸ್ಕಂಧ-ಅಧ್ಯಾಯ-16 


ಅವ್ಯಕ್ತವರ್ತ್ಸೈಷ ವಿಶುದಕಾರ್ಯೋ 

ಗಂಭೀರಚೀತಾ ಉಪಗುಪವಿತ] | 
ಅನಂತಮಾಹಾತ್ಮ 'ಗುಣೈೆಕಧಾಮಾ 

ಪೃಥುಃ ಪ್ರಚೇತಾ ಇವ ಸಂವೃತಾತ್ಸಾ A 


ದುರಾಸದೋ ದುರ್ವಿಷಹ GARASA ವಿದೂರವತ್‌ | 
ನೈವಾಭಿಭವಿತುಂ ಶಕ್ಯೋ ವೇನಾರಣ್ಯುತ್ಲಿಶೋ ನಲಃ Il 


'ಅಂತರ್ಬಹಿಶ್ಚ ಭೂತಾನಾಂ ಪಶ್ಯನ್‌ ಕರ್ಮಾಣಿ ಚಾರಣ್ಯೆಃ I 
ಉದಾಸೀನ ಇವಾಧ್ಯಕ್ಷೋ ವಾಯುರಾತ್ಮೇವ ದೇಹಿನಾಮ್‌ ॥ 


ನಾದಂಡ 50 ದಂಡಯತ್ಯೇಷ ಸುತಮಾತೃದ್ವಿಷಾಮಪಿ I 


ನ 


೧೦ 


೧೧ 


೨ 


91 


ದಂಡಯತ್ಯಾತ್ಮಜಮಪಿ ದಂಡ o ಧರ್ಮಪಥೇ ಸಿತಃ I ೧೩ ॥ 
ಸ್ರ s ಥಿ ತ 
ಅಸ್ಯಾಪ್ರತಿಹತಂ ಚಕ್ರಂ ಪೃಥೋರಾ ಮಾನಸಾಚಲಾತ್‌ | 
ವರ್ತತೇ ಭಗವಾನರ್ಕೋ ಯಾವತ್‌ ತಪತಿ ಗೋಗಣ್ಯೆಃ Ho? ॥ 
ರಂಜಯಿಷ್ಯತಿ ಯಲ್ಲೋಕಮಯವಮಾತ್ಮವಿಚೇಷ್ಠಿತ್ಸೆ: | 
ಅಥಾಮುಮಾಹೂ ರಾಜಾನಂ ಮನೋರಂಜನಕೈಃ ಪ್ರಜಾಃ ॥ ೧೫ ॥ 
ದೃಢವ್ರತಃ ಸತ್ಯಸಂಧೋ ಬ್ರಹ್ಮಣ್ಯೋ ವೃದ್ಧಸೇವಕಃ | 

ಶರಣ್ಯಃ ಸರ್ವಭೂತಾನಾಂ ಮಾನದೋ ದೀನವತ್ತಲಃ 1 ೧೬ H 
ಮಾತೃಭಹ ಪರಸ್ತೀಷು ಪತ್ನ್ಯಾಮರ್ಧ ಇವಾತ್ಮನಃ | 

ಪ್ರಜಾಸು ATH are ಕಿಂಕರೋ ಬ್ರಹ್ಮವಾದಿನಾಮ್‌ ॥ ೧೭ ॥ 
ದೇಹಿನಾಮಾತ್ಸವತ್‌ ಪ್ರೇಷ್ಠಃ ಸುಹೃದಾನಂದವರ್ಧನ: | 
ಮುಕಸಂಗಪ್ರಸಂಗೋsಯಂ ದಂಡಪಾಣಿರಸಾಧುಷು u ೧೮ ॥ 


ಏಷ ದೋಗ್ಧಾ ಮಹೀಂ ವೀರೋ ಗಾಂ ಸತೀಮೋಜಸ್‌ಷಧೀಃ | 


ಸಮಾಂ ಕರಿಷ್ಠತೇ ಚೇಮಾಂ ಧನುಷ್ಕೋಟ್ಯಾ ಸಮಂತತಃ ॥ 


೧೯ 


92 


ಅಯಂ ತು ಸಾಕ್ಷಾದ್ಭಗವಾಂಸ್ತ , RAN 
ಕೂಟಸ್ಥ ಆತ್ಮಾ ಕಲಯಾsವತೀರ್ಣಃ | 
ಯಸ್ಮಿನ್ನವಿದ್ಯಾರಚಿತಂ ನಿರರ್ಥಕಂ 
ಪಶ್ಯಂತಿ ನಾನಾತ್ವಮಿವ ಪ್ರತೀತಮ್‌ 


ಅಯಂ ಭುವೋ ಮಂಡಲಮೋದಯಾದ್ರೇ- 
ರ್ಗೋಪೆ ್ರೈಕವೀರೋ ನರದೇವನಾಥಃ | 
ಆಸ್ಥಾಯ ಜೈತ್ರಂ ರಥಮಾತಚಾಪಃ 
ಪರ್ಯಸ್ಯತೇ ದಕ್ಷಿಣಣೋ ಯಥಾನರ್ಕಃ 
ತಸ್ಮೈ ನೃಪಾಲಾಃ ಕಿಲ ತತ್ರತತ್ರ 
ಬಲಿಂ ಹರಿಷ್ಕಂತಿ ಸಲೋಕಪಾಲಾಃ 
ಮಂಸ್ಕಂತಿ ಏಷಾಂ Ags ಆದಿರಾಜಂ 


ಶ್ರೀಮದ್ಭಾಗವತ 


H ೨೦ Il 


II 2೧ 1 


ಚಕ್ರಾಯುಧಂ ತದ್ಯಶ ಉಚ್ಚರಂತ್ಯಃ 


ಅಯಂ ಮಹೀಂ ಗಾಂ ದುದುಹೇರಧಿರಾಜಃ 
ಪ್ರಜಾಪತಿರ್ವ್ಯತಿಕರಃ ಪ್ರಜಾನಾಮ್‌ | 
ಯೋ ಲೀಲಯಾತದ್ರೀನ್‌ ಸ್ವಶರಾಸಕೋಟ್ಯಾ 


|| ೨೨ II 


ಭಿಂದನ್‌ ಸಮಾಂ ಗಾಮಕರೋದ್‌ ಯಥೇಂದ್ರಃ ॥ ೨೩ ॥ 


ವಿಸ್ಫೂರ್ಜಯನ್ನಾಜಗವಂ ಧನುಃ ಸ್ವಯಂ 
ಯದಾ5ಚರತ್‌ ಕ್ಷಾಮವಿಷಹ್ಯ ಆಜ್‌ | 

ತದಾ ನಿಲಿಲ್ಕುರ್ದಿಶಿದಿಶ್ಯಸಂತೋ 
ಲಾಂಗೂಲಮುದ್ಯಮ್ಯ ಯಥಾ ಮೃಗೇಂದ್ರ 


ಏಷೋ ಶ್ವಮೇಧಾಂಛತಮಾಜಹಾರ 
ಸರಸ್ವತೀ ಪ್ರಾದುರಭೂಚ್ಚ ಯತ್ರ I 

ಅಹಾರ್ಷೀದ್‌ ಯಸ್ಯ ಹಯಂ ಪುರಂದರಃ 
ಶತಕ್ರತುಶ್ಚರಮೇ ವರ್ತಮಾನೇ 


I ೨೪ Il 


I ೨೫ ॥ 


ಚಯುರ್ಥಸ್ಕಂಧ-ಅಧ್ಯಾಯ-17 93 


ಏಷ ಸ್ವಸದ್ಧೋಪವನೇ ಸಮೇತ್ಯ 
ಸನತ್ಕುಮಾರಂ ಭಗವಂತಮೇಕಮ್‌ | 
ಆರಾಧ್ಯ ಭಕ್ತಾ ಪ್ಯನಲಭತಾಮಲಂ ತ- 
ಜ್ಞಾನಂ ಯತೋ ಬ್ರಹ್ಮ ಪರಂ ವಿದಂತಿ ॥ ೨೬ ॥ 


ತತ್ರತತ್ರ NOMA, ಇತಿ ವಿಶ್ರುತವಿಕ್ರಮಃ | 


ಶ್ರೋಷ್ಯತ್ಯಾತ್ಮಾಶ್ರಿತಾ ಗಾಥಾಃ ಪೃಥುಃ ಪೃಥುಪರಾಕ್ರಮಃ ॥ ೨೭ ॥ 


ದಿಶೋ ವಿಜಿತ್ಯಾಪ್ರತಿರುದ್ಧಚಕ್ರಃ 
ಸ್ವತೇಜಸೋತ್ಪಾಟಿತಲೋಕಶಲ್ಯಃ | 

ಏವಂ ಸುರೇಂದೆ ರನುಗೀಯಮಾನೋ 
ಮಹಾನುಭಾವೋ ಭವಿತಾ ಪತಿರ್ಭುವಃ Il ೨೮ ॥ 


ಇತಿ ಶ್ರೀಮದ್‌ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಮ್‌ 


ಅಷ್ಟಾದಶಸಾಹಸ್ವ್ಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ ಚತುರ್ಥಸ್ಕಂಧೇ 
ಹೋಡಶೋ ನಧ್ಯಾಯಃ 


—o— 


ಅಥ ಸಪದಶೋತಧ್ಯಾಯಃ 


ಮೈತ್ರೇಯ ಉವಾಚ 
ಏವಂ ಸ ಭಗವಾನ್‌ ವೈನ್ಯಃ ಖ್ಯಾಪಿತೋ ಗುಣಕರ್ಮಭಿಃ | 
ಛಂದಯಾಮಾಸ ತಾನ್‌ ಕಾಮೈಃ ಪ್ರತಿಪೂಜ್ಯಾಭಿನಂದ : Un Ol 
ಬ್ರಾಹ್ಮಣಪ್ರಮುಖಾನ್‌ ವರ್ಣಾನ್‌ ಚೃತ್ಯಾಮಾತೃಪುರೋಧಸಃ | 
ಪೌರಾನ್‌ ಜಾನಪದಾನ್‌ ಶ್ರೇಣೀಃ ಪ್ರಕೃತೀಃ ಸಮಪೂಜಯತ್‌॥ ೨ ॥ 


ವಿದುರ ಉವಾಚ 
ಕಸ್ಮಾದ್‌ ದಧಾರ ಗೋರೂಪಂ 
ಧರಿತ್ರೀ ಬಹುರೂಪಿಣೀ | 


94 ಶ್ರೀಮದ್ಭಾಗವತ 


ಯಾಂ ದುದೋಹ ಪೃಥುಸತ್ರ 


ಪ್ರಜಾ ನಿರನ್ನೇ ಕ್ಷಿತಿಪುಷ 
ಕ್ಲುತ್‌ಕ್ಲಾಮದೇಹಾಃ ಪತಿಮಭ್ಯವೋಚನ್‌ 


ಕೋ ವತ್ತೋ ದೋಹನಂ ಚ ಕಿಮ್‌ 11 ೩ i 
ಪ್ರಕೃತ್ಯಾ ವಿಷಮಾ ದೇವೀ ಕೃತಾ ತೇನ ಸಮಾ ಕಥಮ್‌ | 
ತಸ್ಯ ಮೇಧ್ಯಂ ಹಯಂ ದೇವಃ ಕಸ್ಯ ಹೇತೋರಪಾಹರತ್‌ iP il 
ಸನತ್ಕುಮಾರಾದ್‌ ಭಗವತೋ ಬ್ರಹ್ಮನ್‌ ಬ್ರಹ್ಮವಿದುತ್ತಮಾತ್‌ | 
ಲಬ್ಬಾ_ ಜ್ಞಾನಂ ಸವಿಜ್ಞಾನಂ ರಾಜರ್ಷಿಃ ಕಾಂ ಗತಿಂ ಗತಃ ॥೫॥ 
xsd > ಇ 
ಯಚ್ಛ್ಚಾನ್ಯದಪಿ ಕೃಷ್ಣಸ್ಯ ಭವಾನ್‌ ಭಗವತಃ ಪ್ರಭೋಃ | 
ಶ್ರವಃ ಸುಶ್ರವಸಃ ಪುಣ್ಯಂ ಪೂರ್ವದೇಹಕಥಾಶ್ರಯಮ್‌ | ೬॥ 
ಭಕಾಯ ಮೇತನುರಕ್ರಾಯ 
ತವ ಚಾಧೋಕ್ಷಜಸ್ಯ ಚ। 
ು ಶೆ 
ವೈನ್ಯರೂಪೇಣ ಗಾಮಿಮಾಮ್‌ Wail 
ಶ್ರೀಶುಕ ಉವಾಚ 
ಚೋದಿತೋ ವಿದುರೇಣೈವಂ ವಾಸುದೇವಕಥಾಂ ಪ್ರತಿ । 
ಪ್ರಶಸ್ಯ ತಂ ಪ್ರೀತಮನಾ ಮೈತ್ರೇಯಃ ಪ್ರತ್ಯಭಾಷತ nO i 
ಮೈತ್ರೇಯ ಉವಾಚ 
ಯದಾಭಿಷಿಕ್ತುಃ ಪೃಥುರಂಗ QB ,- 
ರಾಮಂತ್ರಿತೋ ಜನತಾಯಾಶ್ಚ ಪಾಲಃ | 
a A VO ಶೆ 
11 ೯ it 


| ಪ್ರಜಾ ಊಚುಃ 
ವಯಂ ರಾಜನ್‌ ಜಾಠರೇಣಾಭಿತಪ್ಲಾ 
Op SAD ಕೋಟರಸ್ವೇನ ವೃಕ್ಷ I 


_ ಚಯುರ್ಥಸ್ಥಂಧ-ಅಧ್ಯಾಯ-17 


ತ್ವಾಮದ್ಯ ಯಾತಾಃ ಶರಣಂ ಶರಣ್ಯಂ 
ಯಃ ಶಾಧಿ ನೋ ವೃತಿಕರಃ ಪತಿರ್ನಃ 


ತನ್ನೋ ಭವಾನರ್ಹತಿ ರಾತವೇನ್ನಂ 
BP SAF TINO ನರದೇವದೇವ | 
ಯಾವನ್ನ ನಂಕ್ಷಾ ಮಹ ಉಜ್ಜಿತಾನ್ನಾ 
ವಾರ್ತಾಪತಿಸ್ತ್ಮಂ ಕಿಲ ಲೋಕಪಾಲಃ 


ಮೈತ್ರೇಯ ಉವಾಚ 
ಪೃಥುಃ ಪ್ರಜಾನಾಂ ಕರುಣಂ ನಿಶಮ್ಯ ಪರಿದೇವಿತಮ್‌ | 


ದೀರ್ಥಂ Bee, ಕುರುಶ್ರೇಷ್ಠ ನಿಮಿತಂ ಸೋನ್ನಹದ್ಯತ 


ಪೃಥಿಮ್ರೌಷಧಿಬೀಜಾನಿ ಗೀರ್ಣಾನ್ಯಸತಿ ಶಾಸರಿ | 


7 
af 


95 


il ೧೦ II 


I ೧೧॥ 


11 ೧೨ ॥ 


ತದಹಂ ದೇಹಿನಾಂ ವೃಶಿಮಾತ್ಸ್ಮಯೋಗೇನ ಸಾಧಯೇ 


ಇತಿ ವ್ಯವಸಿತೋ ಬುದ್ಧ್ಯಾ ಪ್ರಗೃಹೀತಶರಾಸನಃ | 
ಸಂದಧೇ ವಿಶಿಖಂ ಭೂಮೇಃ ಕ್ರುದ್ಧಸ್ಪಿಫುರಹಾ ಯಥಾ 


ಪ್ರವೇಪಮಾನಾ ಧರಣೀ 
ನಿಶಮ್ಯೋದಾಯುಧಂ ಚ ತಮ್‌ | 
ಗೌಃ ಸತ್ಯಪಾದ್ರವದ್‌ ಭೀತಾ 
ಮೃಗೀವ ಮೃಗಯೋರ್ದ್ರುತಮ್‌ 


ತಾಮೇವಾನ್ದವ್ರಜದ್‌ ವೈನ್ಯಃ ಕುಪಿತೋತತ್ಯರುಣೇಕ್ಷಣಃ I 
ಶರಂ ಧನುಷಿ ಸಂಧಾಯ ಯತ್ರಯತ್ರ ಪಲಾಯತಿ 


1 ೧೩ II 


॥| ೧೪ Il 


11 ೧೫ Wl 


11 ೧೬ I 


ಸಾ ದಿಶೋ ವಿದಿಶೋ ದೇವೀ ರೋದಸೀ ಚಾಂತರಂ ತಯೋಃ | 


ಧಾವಂತೀ 33,33 No ದದರ್ಶಾನೂದ್ಯತಾಯುಧಮ್‌ 


11 ೧೭ I 


ಲೋಕೇ ನಾವಿಂದತ ತ್ರಾಣಂ ವೈನ್ಯಾನ್ಮತ್ಯೋರಿವ ಪ್ರಜಾಃ | 


ತ್ರಸ್ತಾ ತದಾ ನಿವವ್ಛತೇ ಹೃದಯೇನ ವಿದೂಯತಾ 


॥1 ೧೮ il 


96 ಶ್ರೀಮದ್ಭಾಗವತ 


ಉವಾಚಾಥ ಮಹಾಭಾಗಂ 
ಧರ್ಮಜ್ಞಾಫನ್ನವತ್ತಲ I 
ತ್ರಾಹಿ ಮಾಮಪಿ ಭೂತಾನಾಂ 
ಪಾಲನೇವಸ್ಸಿತೋ ಭವಾನ್‌ 1 ೧೯ ॥ 


ಸ ತಂ ಜಿಘಾಂಸಸೇ ಕಸ್ಮಾದ್‌ 
ದೀನಾಮಕೃತಕಿಲ್ಠಿಷಾಮ್‌ | 
ಅಹನಿಷ್ಯತ್‌ ಕಥಂ ಯೋಷಾಂ 
ಧರ್ಮಜ್ಞ ಇತಿ ಯೋ ಮತಃ u ೨೦ I 


ಪ್ರಹರಂತಿ ನ ವೈ Age ಕೃತಾಗಸ್ವಪಿ ಜಂತವಃ | 
ಕಿಂ ಪುನಸ್ತದ್ದಿಧಾ ರಾಜನ್‌ ಕರುಣಾ ದೀನವತಲಾಃ I ೨೧ I 


ಮಾಂ ನಿಹತ್ಯಾಜರಾಂ ನಾವಂ ಯತ್ರ NEP ಪ್ರತಿಷ್ಠಿತಮ್‌ | 


© 


ಆತ್ಮಾನಂ ಚಪ ಹ ರ್ರಜಾಶೇಮಾಃ ಕಥಮಂಭಸಿ TERA || ೨೨ ॥ 


ಪೃಥುರುವಾಚ 
ವಸುಧೇ Soo ಹನಿಷ್ಯಾಮಿ 
ಮಚ್ಛಾಸನಪರಾಜ್ಯುಖೀಮ್‌ | 
ಭಾಗಂ ಬರ್ಹಿಷಿ ಯಾ ವೃಂಕ್ರೇ 
ನ ತನೋಷಿ ಚ ನೋ ವಸು 1 ೨೩ 1 


ಯವಸಂ ಜಗ್ಗ್ಯನುದಿನಂ ನೈವ ದೋಗ್ಡೌಧಸಂ ಪಯಃ | 
ತಸ್ಕಾಮೇವಂ ಹಿ ದುಷ್ಟಾಯಾಂ ದಂಡೋ ನಾತ್ರ ನ ಶಸ್ಯತೇ ॥ ೨೪ Il 
ತ್ವಂ ಖಲೌೌಷಧಿಬೀಜಾನಿ ಪ್ರಾಕ್‌ ಸೃಷ್ಟಾನಿ ಸ್ವಯಂಭುವಾ | 
ನ ಮುಂಚಸ್ಕಾತ್ಕರುದ್ದಾನಿ ಮಾಮವಜ್ಞಾಯ ಮಂದಧೀಃ 1೨೫ 


ಅಮೂಷಾಂ ಕ್ಷುತ್ತರೀತಾನಾಮಾರ್ತಾನಾಂ ಪರಿದೇವಿತಮ್‌ | 
ಶಮಯಿಷ್ಯಾಮಿ. ಮದ್ಭಾಣೈರ್ಭಿನ್ನಾಯಾಸ್ತವ ಮೇದಸಾ Il ೨೭೬ ॥ 


ಚಯುರ್ಥಸ್ಕಂಧ-ಅಧ್ಯಾಯ-17 97. 


ಪುಮಾನ್‌ ಯೋಷಿದುತ sew ಆತ್ಮಸಂಭಾವನೋಧಮಃ l 
ಭೂತೇಷು ನಿರನುಕ್ರೋಶೋ ನೃಪಾಣಾಂ ತದ್ದಧೋ ವರಃ ॥ ೨೭ ॥ 


Zoo ಸಬ್ದಾಂ ದುರ್ಮದಾಂ ನೀತ್ವಾ ಮಾಯಾಗಾಂ ತಿಲಶಃ ಶರೈಃ | 
ಆತ್ಮಯೋಗಬಲೇನೇಮಾ ಧಾರಯಿಷ್ಯಾಮ್ಯಹಂ ಪ್ರಜಾಃ ॥ ೨೮ ॥ 


ಏವಂ ಮನ್ಯುಮಯೀಂ ಮೂರ್ತಿಂ ಕೃತಾಂತಮಿವ ಬಿಭ್ರತಮ್‌ | 
ಪ್ರಣತಾ ಪ್ರಾಂಜಲಿಃ ಪ್ರಾಹ ಮಹೀ ಸಂಜಾತವೇಪಥುಃ _॥ IF ॥ 


ಧರಣ್ಯುವಾಚ 
ನಮಃ ಪರಸ್ಕೈ ಪುರುಷಾಯ ಮಾಯಯಾ 
ವಿನ್ಯಸ್ತಮಾಯಾತನವೇ ಗುಣಾತ್ಮನೇ | 


ನಮಃ ಸ್ವರೂಪಾನುಭವೇನ ನಿರ್ಧುತ- 


oo 


ದ್ರವ್ಯಕ್ತಿಯಾಕಾರಕವಿಭ್ರಮೋರ್ಮಯೇ I ೩೦ H 


ಯೇನಾಹಮಾತ್ಮೀಯತನುರ್ವಿನಿರ್ಮಿತಾ 
ಧಾತ್ರಾ ಯತೋನಯಂ ಗುಣಸರ್ಗಸಂಗ ಹಃ | 

ಸ ಏವ ಮಾಂ ಹಂತುಮುದಾಯುಧಃ ಸಧಾ- 
ಡುಪಸ್ಥಿತೋ5ನ್ಯಂ ಶರಣಂ ಕಮಾಶ್ರಯೇ ॥ AO Il 


ಯ ಏತದಾದಾವಸ್ಥಜಚ್ಚರಾಚರಂ 

ಸ್ವಮಾಯಯಾ sತ್ಗಾಶ್ರಯಯಾ ವಿತರ್ಕಯಾ | 
BOs ಸೋಠಯಂ ಕಿಲ ಗೋಪುಮುದ್ಯತಃ 

ಕಥಂ ನು ಮಾಂ ಧರ್ಮಪರೋ ಜಿಘಾಂಸತಿ ॥ ೩೨ ॥ 


ನೂನಂ ತವೇಶಸ್ಯ ಸಮೀಹಿತಂ ಜನೈಃ 
| ಸ್ವಮಾಯಯಾ ದುರ್ಜಯಯಾಕ್ಕತಾತ್ಮಭಿಃ । 
ನ ಲಕ್ಷ ತೇ ಯಸ್ತಕರೋದಕಾರಯದ್‌ 
ಯೋತನೇಕ ಏಕಃ ಪರತಃ ಸ ಈಶ್ವರಃ Waa 1 


98 


ಶ್ರೀಮದ್ಭಾಗವತ 


ಸರ್ಗಾದಿ ಯೋಸಸ್ಯಾನುರುಣದ್ದಿ ಶಕಿಭಿ- 
ರ್ದ್ರವ್ಯಕ್ರಿಯಾಕಾರಕಚೇತನಾತೃಭಿಃ । 

ತಸ್ಮೈ ಸಮುನ್ನದ್ಧವಿರುದ್ದಶಕ್ತಯೇ 
ನಮಃ ಪರಸ್ಮೈ ಪುರುಷಾಯ ವೇಧಸೇ I ೩೪ ॥ 


ಸ ವೈ ಭವಾನಾತೃವಿನಿರ್ಮಿತಂ ಜಗದ್‌ 
ಭೂತೇಂದ್ರಿಯಾಂತಃಕರಣಾತ್ಮಕಂ ವಿಭೋ | 
ಸಂಸ್ಥಾಪಯಿಷ್ಯನ್ನಜ ಮಾಂ ರಸಾತಳಾ- 
ದಭ್ಯುಜ್ಜಹಾರಾಂಭಸ ಆದಿಸೂಕರಃ 1 ೩೫ ll 


3 
ರ್ರಜಾ ಭವಾನದ್ಯ ರಿರಕ್ಷಿಷುಃ ಕಿಲ | 
ಸ ವೀರಮೂರ್ತಿಃ ಸಮಭೂದ್‌ ಧರಾಧರೋ 


೪ 


ಅಪಾಮುಪಸೇ ಮಯಿ ನಾವ್ಯವಸ್ಥಿತಾಃ 
ಪ 


ಯೋ ಮಾಂ ಪಯಸ್ಕುಗ್ರಶರೋ ಜಿಘಾಂಸತಿ ॥ ೩೬ ॥ 


ನೂನಂ ಜನೈರೀಹಿತಮೀಶ್ಚರಾಣಾ- 
ಮಸ್ಸದ್ದಿಧ್ಯೆಸದ್ದುಣಸರ್ಗಮಾಯಯಾ | 

ನ ಜ್ಞಾಯತೇ ಮೋಹಿತಚಿತವೃಶಿಭಿ- 
ಸೇಭ್ಯೋ ನಮೋ ವೀರಯಶಸ್ವರೇಭ್ಯಃ I ೩೭ ॥ 


ಇತಿ ಶ್ರೀಮದ್‌ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಮ್‌ 
ಅಷ್ಟಾದಶಸಾಹಸಾ JG ಸಂಹಿತಾಯಾಂ ವೈಯಾಸಿಕ್ಕಾಂ 
ಚತುರ್ಥಸ್ಕಂಧೇ ಸಪುದಶೋಧ್ಯಾಯಃ 
— m 


ಅಥಾಷ್ಟಾದಶೋ Ssg: 


ಮೈತ್ರೇಯ ಉವಾಚ 


ಇತ್ನಂ ಪೃಥುಮಭಿಷ್ಟೂಯ ರುಷಾ ಪ್ರಸ್ಟುರಿತಾಧರಮ್‌ | 
ಪುನರಾಹಾವನಿರ್ಭೀತಾ ಸಂಸಭ್ಯಾತ್ಮಾನಮಾತ್ಮನಾ "OH 


“he + 


ಚಯುರ್ಥಸ್ಥಂಧ-ಅಧ್ಯಾಯ-18 ೨9 
ಸನ್ನಿಯಚ್ಛ ವಿಭೋ ಮನ್ಯುಂ ನಿಬೋಧ ಶ್ರಾವಿತಂ ಚ ಮೇ | 
ಸರ್ವತಃ ಸಾರಮಾದತ್ರೇ ಯಥಾ ಮಧುಕರೋ ಬುಧಃ “Hou 
ಅಸ್ಥಿಂಲ್ಲೋಕೇ ಆಥವಾ $ಮುಷ್ಠಿನ್‌ ಮುನಿಭಿಸತ್ತದರ್ಶಿಭಿಃ | 

ದೃಷ್ಟಾ ಯೋಗಾಃ ಪ್ರಯುಕ್ತಾಶ್ಚ ಪುಂಸಾಂ ಶ್ರೇಯಃಪ್ರಸಿದ್ದಯೇ॥ ೩ ॥ 
ತಾನಾತಿಷ್ಠತಿ ಯಃ ಸಮ್ಯಗುಪಾಯಾನ್‌ ಪೂರ್ವದರ್ಶಿತಾನ್‌ | 
ಅಪರಃ ಶ್ರದ್ಧಯೋಪೇತ ಉಪಾಯಾನ್‌ ವಿಂದತೇ5ಂಜಸಾ ॥ ೪ ॥ 
ತಾನನಾದ್ದತ್ಯ ಯೋ ವಿದ್ದಾನರ್ಥಾನಾರಭತೇ ಸ್ವಯಮ್‌ ॥ 

ತಸ್ಯ. ವ್ಯಭಿಚರಂತ್ಯರ್ಥಾಃ ಪಾ Joare ಪುನಃಪುನಃ ॥ ೫ ॥ 
ಪುರಾ ಸೃಷ್ಠಾ ), ಹ್ರೌಷಧಯೋ ಬ ಬ್ರಹ್ಮಣಾ ಯಾ ವಿಶಾಂಪತೇ | 
ಭುಜ್ಯಮಾನಾ ಮಯಾ ದೃಷ್ಟಾ AO CAs 3: Hen 


ರ ಅಪಾಲಿತಾ ನಾದತಾಸಾ 
ಲ ಇಂ 

ಭವದ್ಭಿರ್ಲೋಕಪಾಲಕ್ಕೆಃ | 

ಚೌರೀಭೂತೇ5ಥ ಲೋಕೇ ಹಂ 
ಯಜ್ಞಾರ್ಥೆ$ಗ್ರಸಮೌಷಧೀ:ಃ nou 


ನೂನಂ ತಾ ವೀರುಧಃ ಕ್ಷೀಣಾ ಮಯಿ ಕಾಲೇನ ಭೂಯಸಾ | 
ತತ್ರ ದೃಷ್ಟೇನ ಯೋಗೇನ ಭವಾನಾದಾತುಮರ್ಹತಿ noi 


ವತ್ಸಂ ಕಲ್ಲಯ ಮೇ ವೀರ 
_ ಯೇನಾಹಂ ವತಲಾ ತವ | 
ಧೋಕ್ಷಿ ಕ ಕ್ಷೀರಮಯಾನ್‌ ಕಾಮಾ- 
ನನುರೂಪಂ ಚ ದೋಹನಮ್‌ He ॥ 
ದೋಗ್ದಾರಂ, ಚ ಮಹಾಬಾಹೋ ಭೂತಾನಾಂ ಭೂತಭಾವನ । 
ಅನ್ನಮೀಪ್ಲಿತಮೋಜಸ್ಟದ್‌ ಭಗವಾನ್‌ ವಾಂಛತೇ ಯದಿ ॥ ೧೦ I 


ಸಮಾಂ ಚ ಕುರು ಮಾಂ ರಾಜನ್‌ ದೇವವೃಷ್ಟಂ ಯಥಾ ಪಯಃ । 
ಅಪರ್ತಾವಪಿ ಭದ್ರಂ ತೇ ಉಪಾವರ್ತೇತ awe ವಿಭೋ ॥ ೧೧ ॥ 


109 ಶ್ರೀಮದ್ಭಾಗವತ 


ಇತಿ ಪ್ರಿಯಹಿತಂ Tago ಭೂಮೇರಾದಾಯ ಭೂಪತಿಃ | 
ತಥಾ ಚಕಾರ ಸರ್ವತ್ರ ಸಾರಮಾದದತೇ ಬುಧಾಃ nod ॥ 
ವತಂ ಕೃತ್ವಾ ಮನುಂ ಪಾಣಾವದುಹತ್‌ ಸ್ವಯಮಾಷಧೀಃ I 
ತತೋsಪರೇ ಯಥಾಕಾಮಂ ದುದುಹುಃ ಪೃಥುಭಾವಿತಾಮ್‌ ॥ ೧೩ ॥ 
ಯಷಯೋ ದುದುಹುರ್ದೇವೀಮಿಂದ್ರಿಯೇಷ್ಠಥ ಸತ್ತಮ | 
ವತ್ಸಂ ಬೃಹಸ್ಪತಿಂ ಕೃತ್ವಾ ಪಯಶ್ಚಂದೋಮಯಂ ಶುಚಿ | ೧೪ ॥ 
ಕೃತ್ವಾ ವತ್ತಂ ಸುರಗಣಾ 
ಇಂದ್ರಂ ಸೋಮಮದೂದುಹನ್‌ | 
ಹಿರಣ್ಣಯೇನ ಪಾತ್ರೇಣ 
ವೀರ್ಯಮೋಜೋ ಬಲಂ ಪಯಃ HW ೧೫ A 
ದಾನವಾ ವತ್ತಂ ಪ್ರಹ್ಲಾದಮಸುರರ್ಷಭಮ್‌ | 


ವಿಧಾಯ ದುದುಹುಃ ಕ್ಷೀರಮಯಃಪಾತ್ರೇ ಸುರಾಸವಮ್‌ ॥ ೧೬ ॥ 


ಗಂಧರ್ವಾಪರಸೋನಧುಕ್ಟನ್‌ ಪಾತ್ರೇ ಪದ್ಧಮಯೇ ಪಯಃ | 
ವತಂ ವಿಶ್ವಾವಸುಂ ಕೃತ್ವಾ ಗಾಂಧರ್ವಂ ಮಧು ಸೌಭಗಮ್‌ ॥ ೧೭ ॥ 


ವತೇನ ಪಿತರೋsರ್ಯಮ್ಹಾ ಕವ್ನಂ ಕ್ಷೀರಮಧುಕತ | 
~N fo ೮ 64 ow, 


ಆಮಪಾತ್ರೇ ಮಹಾಭಾಗ ಶ್ರದ್ಧಯಾ ಶ್ರಾದ್ಧದೇವತಾಃ ॥ ೧೮ ॥ 
BBO, ವತ್ಸಂ ಕಪಿಲಂ ಸಿದ್ಧಾ ಸಂಕಲ್ಪನಾಮಯೀಮ್‌ | 
ಸಿದ್ಧಿಂ ನಭಸಿ ವಿದ್ಯಾಂ ಚಯೇಚ ವಿದ್ಯಾಧರಾದಯಃ ॥ ೧೯ ॥ 
ಅನ್ಯೇ ಚ ಮಾಯಿನೋ ಮಾಯಾ- 
ಮಂತರ್ಧಾನಗತಾತ್ಸನಾ I 
ಮಯಂ ಪ್ರಕಲ್ಪ್ಯ ವತ್ತಂ ತೇ 
ದುದುಹುರ್ಧಾರಣಾಮಯೀಮ್‌ n ೨೦ 1 


ಯಕ್ಷರಕ್ನಾಂಸಿ ಭೂತಾನಿ ಪಿಶಾಚಾಃ ಪಿಶಿತಾಶನಾಃ | | 
ಭೂತೇಶವತ್ಸಾ ದುದುಹುಃ ಕಪಾಲೇ ಕ್ಛತಜಾಸವಮ್‌ ತೆ ೨೧ ॥ 


ಚಯುರ್ಥಸ್ಕಂಧ-ಅಧ್ಯಾಯ-18 101 


ತಥಾsಹಯೋ ದಂದಶೂಕಾಃ ಸರ್ಪಾ ನಾಗಾಶ್ಚ ತಕ್ಕಕಮ್‌ | 
BO ವಿಧಾಯ ದುದುಹುರ್ಬಿಲಪಾತ್ರೇ ವಿಷಂ ಪಯಃ ॥ ೨೨ 
ಪಶವೋ ಯವನಂ ಕ್ಷೀರಂ ವತ್ತಂ ಕೃತ್ವಾ ಚ ಗೋವೃಷಮ್‌ | 
ಅರಣ್ಯಪಾತ್ರೇ ಚಾಧುಕ್ಸನ್‌ ಮೃಗೇಂದೆ cro ಚ ದಂಷ್ಟ್ರಿಣಃ ॥ ೨೩ 
ಕ್ರವ್ಯಾದಾಃ ಪ್ರಾಣಿನಃ ಕ್ರವ್ಯಂ ದುದುಹುಃ ಸ್ವಕಳೇಬರೇ | 
ಸುಪರ್ಣವತ್ಪಾ ವಿಹಗಾಶ್ಚರಂ ಚಾಚರಮೇವ ಚ || ೨೪ 
ವಟವತ್ಸಾ ವನಸ್ಪತಯಃ ಪೃಥಗ್ರಸಮಯಂ ಪಯಃ | 
ಗಿರಯೋ ಹಿಮವದ್ದಶ್ತಾಃ ನಾನಾಧಾತೂನ್‌ ಸ್ಪಸಾನುಷು ॥ ೨೫ 
ಸರ್ವೇ ಸ್ವಮುಖ್ಯವತ್ಲೇನ 
ಸ್ವೇಸ್ಟೇ ಪಾತ್ರೇ ಪೃಥಕ್‌ ಪಯಃ | 
ಸರ್ವಕಾಮದುಘಾಂ ಪೃಥ್ವೀಂ 


ದುದುಹುಃ ಪೃಥುಭಾವಿತಾಮ್‌ || ೨೬ 1 
ಏವಂ ಪೃಥ್ವಾದಯಃ ಪೃಥ್ವೀಮನ್ನಾದಾಃ ಸ್ವನ್ನಮಾತ್ಮನಃ | 
ದೋಹವತ್ತಾದಿಭೇದೇನ ಕ್ಷೀರಭೇದಂ ಕುರೂದ್ವಹ | ೨೭ ॥ 
ತತೋ ಮಹೀಪತಿಃ ಪ್ರೀತಃ ಸರ್ವಕಾಮದುಘಾಂ ಮಹೀಮ್‌ | 
ದುಹಿತ್ಛತ್ತೇ ಚಕಾರೇಮಾಂ ಪ್ರೇಮ್ಜಾ ದುಹಿತ್ಸವತ್ತಲಃ I ೨೮ || 


ಚೂರ್ಣಯನ್‌ ಸ್ವಧನುಷ್ಕೋಟ್ಯಾ ಗಿರಿಕೂಟಾನಿ ರಾಜರಾಟ್‌ | 
ಭೂಮಂಡಲಮಿದಂ ವೈನ್ಯಃ ಪ್ರಾಯಶ್ಚಕ್ರೀ ಸಮಂ ವಿಭುಃ ॥ ೨೯ 
 ಅಥಾಸ್ಸಿನ್‌ ಭಗವಾನ್‌ ವೈನ್ಯಃ ಪ್ರಜಾನಾಂ ವೃಶಿದಃ ಪಿತಾ | 
ನಿವಾಸಂ ಕಲ್ಪ್ಹಯಾಂಚಕ್ರೇ ತತ್ರತತ್ರ ಯಥಾರ್ಹತಃ ll ೩೦ 

ಗ್ರಾಮಾನ್‌ ಪುರಃ ಪಟ್ಟಣಾನಿ 

ದುರ್ಗಾಣಿ ವಿವಿಧಾನಿ ಚ । 
ಘೋಷಾನ್‌ ವ್ರಜಾಂಶ್ಚ ಶಿಬಿರಾನ್‌ ' 

ನಗರಾನ್‌ ಖೇಟಖರ್ವಟಾನ್‌ 1 ೩೧ 


102 ಶ್ರೀಮದ್ಭಾಗವತ 


ಪ್ರಾಕ್‌ ಪೃಥೋರಿಹ ನೈವೈಷಾಂ ಪುರಗ್ರಾಮಾದಿಕಲ್ಲನಾ |. 
ಯಥಾಸುಖಂ ವಸಂತಿ ಸ್ಥ ತತ್ರತತ್ರಾಕುತೋಭಯಾಃ ॥ ೩೨ ॥ 
ಆತಿ ಶ್ರೀಮದ್‌ಭಾಗವತೇ ಮಹಾಪುರಾಣೇ ಪಾರಮಹಂಸ್ಯಾಮ್‌ 
ಅಷ್ಟಾದಶಸಾಹಸ್ತ್ಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ಚತುರ್ಥಸ್ಕಂಧೇ ಅಷ್ಟಾದಶೋ ನಧ್ಯಾಯಃ 
—o— 


ಅಥ ಏಕೋನವಿಂಶೋsಧ್ಯಾಯಃ 


ಮೈತ್ರೇಯ ಉವಾಚ 
ಅಥಾದೀಕ್ಷತ ರಾಜರ್ಷಿರ್ಹಯಮೇಧಶತೇನ ಸಃ | 
ಬ್ರಹ್ಮಾವರ್ತೇ ಮನೋಃ ಕ್ಷೇತ್ರೇ ಯತ್ರ ಪ್ರಾಚೀ ಸರಸ್ವತೀ ॥ ೧ Il 


ತದಭಿಪ್ರೇತ್ಯ ಭಗವಾನ್‌ ಕರ್ಮಾತಿಶಯಮಾತ್ಮನಃ | 
ಶತಕ್ರತುರ್ನ ಮಮೃಷೇ ಪೃಥೋರ್ಯಜ್ಯಮಹೋತ್ಸವಮ್‌ ॥ ೨॥ 


ಯತ್ರ ಯಜ್ಞಘತಿಃ ಸಾಕ್ಷಾದ್‌ ಭಗವಾನ್‌ ಹರಿರೀಶ್ವರ: | 
ಅನ್ವಭೂಯತ ಸರ್ವಾತ್ಮಾ ಸರ್ವಲೋಕಪತಿಃ ಪ್ರಭುಃ Hau 
ಅನ್ನಿಶೋ ಬ್ರಹ್ಮಶರ್ವಾಭ್ಯಾಂ ಲೋಕಪಾಲೈಃ ಸಹಾನುಗೈಃ | 
ಉಪಗೀಯಮಾನೋ ಗಂಧರ್ವೈರ್ಮುನಿಭಿಶ್ಚಾಪರೋಗಣೆಃ ॥ ೪ ॥ 
ಸಿದ್ಧಾ ವಿದ್ಯಾಧರಾ ದೈತ್ಯಾ ದಾನವಾ ಗುಹ್ಯಕಾದಯಃ I 
ಸುನಂದನಂದಪ್ರಮುಖಾಃ ಪಾರ್ಷದಪ್ರವರಾ ಹರೇಃ u ೫ ॥ 


ಕಪಿಲೋ ನಾರದೋ ದತ್ತೋ ಯೋಗೇಶಾಃ ಸನಕಾದಯಃ 
ತಮನ್ವೀಯುರ್ಭಾಗವತಾ ಯೇಚ ತತ್ತೇವನೋತುಕಾಃ Wwe i 


ಯತ್ರ ಧರ್ಮದುಘಾ ಭೂಮಿಃ ಸರ್ವಕಾಮದುಘಾ ಸತೀ | 
een, ಸ್ಮಾಭೀಪ್ಲಿತಾನರ್ಥಾನ್‌ ಯಜಮಾನಸ್ಯ ಭಾರತ leu 


ಚಯುರ್ಥಸ್ಕಂಧ-ಅಧ್ಯಾಯ-19 103 
ಊಹುಃ ಸರ್ವರಸಾನ್‌ ನದ್ಯಃ ಕ್ಷೀರದಧ್ಯನ್ನಗೋರಸಾನ್‌ | 
ತರವೋ ಭೂರಿವರ್ಷ್ಮಾಣಃ ಪ್ರಾಸೂಯಂತ ಮಧೂನ್ಯುತ uo il 


ಸಿಂಧಮೋ ರತ್ನನಿಕರಾನ್‌ ಗಿರಯೋತನ್ನಂ ಚತುರ್ವಿಧಮ್‌ | 
ಉಪಾಯನಾನ್ಯುಪಾಜಹ್ರುಃ ಸರ್ವೇ ಲೋಕಾಃ ಸಪಾಲಕಾಃ ॥ ೯ ॥ 


ಇತಿ ಚಾಧೋಕ್ಷಜೇಶಸ್ಯ ಪೃಥೋರ್ಯಜ್ಯಮಹೋದಯಮ್‌ | 
ಅಸೂಯನ್‌ ಭಗವಾನಿಂದ್ರಃ ಪ್ರತಿಘಾತಮಚೀಕರತ್‌ Il ೧೦ ॥ 


ಚರಮೇಣಾಶ್ಚಮೇಧೇನ ಯಜಮಾನೇ ಯಜುಷತಿಮ್‌ | 
ವೈನ್ಯೇ ಯಜ್ಞಫಪಶುಂ ಸರ್ಧನ್ನಪೋವಾಹ ತಿರೋಹಿತಃ | ೧೧ ॥ 


ತಮತ್ರಿರ್ಭಗವಾನೈಕ್ಛತ್‌ ತ್ವರಮಾಣಂ ವಿಹಾಯಸಾ | 
ಆಮುಕಮಿವ ಪಾಖಂಡಂ ಯೋತಧರ್ಮೇ ಧರ್ಮವಿಭ್ರಮಃ ॥ ೧೨ ॥ 


ಅತ್ರಿಣಾ ಸೂಚಿತಂ ಹಂತುಂ ಪೃಥುಪುತ್ರೋ ಮಹಾರಥಃ | 
ಅನ್ನಧಾವತ ಸಂಕ್ರುದ್ಧಸಿಷ್ಠತಿಷ್ಟೇತಿ ಚಾಬ್ರವೀತ್‌ HW ೧೩ I 
ತಂ ತಾದೃಶಾಕೃತಿಂ DEB, i ಮೇನೇ sಧರ್ಮಶರೀರಿಣಮ್‌ | 
ಜಟಿಲಂ ಭಸ್ಮನಾ ಚ್ಛನ್ನಂ ತಸ್ಮೈ ಬಾಣಂ ನ ಮುಂಚತಿ | ೧೪ I 


ವಧಾನ್ನಿವೃತಂ ಭೂಯೋ ವೈ ಹಂತವೇತತ್ರಿರಚೋದಯತ್‌ | 
ಜಹಿ ಯಜ್ಞಹನಂ ತಾತ ಮಹೇಂದ್ರಂ ವಿಬುಧಾಧಿಷಮ್‌ ॥ ೧೫ ॥ 
ಏವಂ ವೈನ್ಯಸುತಃ ಪ್ರೋಕಸ್ಸರಮಾಣಂ ವಿಹಾಯಸಾ | 
ಅನ್ವಧಾವದತಿಕ್ರುದ್ಧೋ ರಾವಣಂ ಗೃದ್ರರಾಡಿವ || ೧೬ ॥ 
ALESBO ರೂಪಂ ಚ ZAD, ತಸಾವಂತರ್ಹಿತಃ ಸ್ವರಾಟ್‌ | 

ಏವ ಛು 
ವೀರಸಂ ಪಶುಮಾದಾಯ ಪಿತುರ್ಯಜ್ಞಮುಪೇಯಿವಾನ್‌ 11 ೧೭ 1 


ತತ್‌ ತಸ್ಯ ಚಾದ್ಭುತಂ ಕರ್ಮ ವಿಲಕ್ಷ್ಯ ಪರಮರ್ಷಯಃ | 
ನಾಮಧೇಯಂ ದದುಸಸ್ಸ್ಟೈ ವಿಜಿತಾಶ್ವ ಇತಿ ಪ್ರಭೋ Woo I 


104 ಶ್ರೀಮದ್ಭಾಗವತ 


ಉಪಸ್ಥಜ್ಯ ತಮಸ್ಟೀವ್ರಂ ಜಹಾರಾಶ್ಚಂ ಪುನರ್ಹರಿಃ | 
ಚಷಾಲಯೂಪಯೋಶ್ಸನ್ನೋ ಹಿರಣ್ಯರಶನಂ ವಿಭುಃ I ೧೯ ॥ 


ಅತ್ರಿಃ ಸಂದರ್ಶಯಾಮಾಸ ತ್ವರಮಾಣಂ ವಿಹಾಯಸಾ | 
ಕಪಾಲಖಟ್ಟಾಂಗಧರಂ ವೀರೋ ನೈನಮಬಾಧತ | ೨೦ ॥ 


ಅತ್ರಿಣಾ ಚೋದಿತಸಸ್ಟ್ರೈ ಸಂದಧೇ ವಿಶಿಖಂ ರುಷಾ | 
ಸೋಶಶ್ಚಂ ರೂಪಂ ಚಿ ತದ್ದಿತ್ವಾ ತಸ್ಮಾವಂತರ್ಹಿತಃ ಸ್ವರಾಟ್‌ 11 ೨೧ ॥ 
ವೀರಶ್ಥಾಶ್ರಮುಪಾದಾಯ ಪಿತ್ಫಯಜ್ಞಮಥಾವ್ರಜತ್‌ | 
ತದವದ್ಯಂ ಹರೇ ರೂಪಂ ಜಗ್ಗಹುರ್ಜ್ಞ್ಞಾನದುರ್ಬಲಾಃ I ೨೨ I 


ಯಾನಿ ರೂಪಾಣಿ ಜಗ್ಗಹೇ ಇಂದ್ರೋ ಹಯಜಿಹೀರ್ಷಯಾ | 
ತಾನಿ ಪಾಪಸ್ಯ ಖಂಡಾನಿ ಲಿಂಗಂ ಖಂಡಮಿಹೋಚ್ಛತೇ ॥ ೨೩ ॥ 


ಏವಮಿಂದೆ « ಹರತ್ಯಶ್ಚಂ ವೈನ್ಯಯಜ್ಞಜಿಘಾಂಸಯಾ | 
ತದ್ದೃಹೀತವಿಸ್ಪಷ್ಟೇಷು ಪಾಖಂಡೇಷು ಮತಿರ್ನಣಾಮ್‌ — il ೨೪ ॥ 


ಧರ್ಮ ಇತ್ಯುಪಧರ್ಮೇಷು ನಗ್ಗರಕಪಟಾದಿಷು | 
ಪ್ರಾಯೇಣ ಸಜ್ಜತೇ ಭ್ರಾಂತ್ಯಾ ಪೇಶಲೇಷು ಚ ವಾಗ್ಠಿಷು ॥ ೨೫ ॥ 


ತದಭಿಜ್ಞಾಯ ಭಗವಾನ್‌ ಪೃಥುಃ ಪೃಥುಪರಾಕ್ರಮಃ । ಸ್‌ 
ಇಂದಾ ಯ ಕುಪಿತೋ ಬಾಣಮಾದಶ್ಟೋದ್ಯತಕಾರ್ಮುಕಃ ॥ ೨೬ ॥ 


ತಮೃಶ್ವಿಜಃ ಶಕ್ರವಧಾಭಿಸಂಧಿತಂ 

ವಿಚಕ್ಷ್ಯ ದುಷ್ಟ್ರೇಕ್ಲ್ಯಮಸಹ್ಯರಂಹಸಾ | 
ನಿವಾರಯಾಮಾಸುರಹೋ ಮಹಾಮತೇ 

ನ ಯುಜ್ಯತೇತತ್ರಾನ್ಯವಧೋತಪ್ರಚೋದಿತಃ ॥ ೨೭ ॥ 


ವಯಂ ಮರುತ್ತಂತಮಿಹಾರ್ಥನಾಶನಂ 
ಹ್ವಯಾಮಹೇ ತ್ವಚ್ಛ AO ಹತತ್ಲಿಷಮ್‌ | 


ಚಯುರ್ಥಸ್ಕಂಧ-ಅಧ್ಯಾಯ-19 105 


ಅಯಾತಯಾಮೋಹಹವೈಸ್ತಮಗ್ನಯೇ 
ಪ್ರಸಹ್ಯ ರಾಜನ್‌ ಜುಹವಾಮ ತೇ$ಹಿತಮ್‌ ॥ ೨೮ ॥ 


ಇತ್ಯಾಮಂತ್ಯ ಕ್ರತುಪತಿಂ ವಿದುರಾಸ್ಕರ್ತ್ರಿಜೋ ರುಷಾ | 

AL Wao ಜುಹ್ಹತೋನಭ್ಯೇತ್ಯ ಸ್ವಯಂಭೂಃ ಪ್ರತ್ಯಷೇಧತ ॥೨೯॥ 

ನ ವಧ್ಯೋ ಭವತಾಮಿಂದ್ರೋ ಯದ್‌ ಯಜ್ಞೋ ಭಗವತನುಃ । 

ತಂ ಜಿಘಾಂಸತ ಯಜೇ ನ ಯಸ್ಯೇಷ್ಟಾಸನವಃ ಸುರಾಃ il ೩೦ I 
೧7 ಟಂ 

ತದಿದಂ ಪಶ್ಯತ ಮಹದ್‌ಧರ್ಮವ್ಯತಿಕರಂ ದ್ವಿಜಾಃ । 


ಇಂದೆ ೇಣಾನುಷ್ಠಿತಂ Toyz ಕರ್ಮೈತದ್ದಿ ಜಿಘಾಂಸತಾ ॥ ೩೧ ॥ 


ಪೃಥುಕೀರ್ತಿಃ ಪೃಥೋ ಭೂಯಾ- 
ಸಂ ಹ್ಯೇಕೋನಶತಕ್ರತುಃ 1 
ಮನಸ ಶೆ 


ಅಲಂ ತೇ ಕ್ರತುಭಿಃ ಶಿಷ್ಟೈ- 
ರ್ಯದ್‌ ಭವಾನ್‌ ಮೋಕ್ಷಧರ್ಮವಿತ್‌ Wad Il 


ನೈವಾತ್ಮನೇ ಮಹೇಂದಾ ಯ ರೋಷಮಾಹರ್ತುಮರ್ಹಸಿ | 
ಉಭಾವಪಿ ಹಿ ಭದ್ರಂ ತೇ ಉತಮಶ್ಲೋಕವಿಗ್ರಹೌ Il ೩೩ H 


BO SAP ಮಹಾರಾಜ ಕೃಥಾಃ ಸ್ಮ ಚಿಂತಾಂ 
ನಿಶಾಮಯಾಸ್ಥದ್ದಚ ಆದೃತಾತ್ಮಾ | 

ಯದ್‌ ಧ್ಯಾಯತೋ ದೈವಹತಂ ತು ಕರ್ತುಂ 
ಮನೋತತಿಕಷ್ಟಂ ವಿಶತೇ ತಮೋ ನಂಧಮ್‌ ॥ ೩೪ ॥ 


ಕ್ರತುರ್ವಿರಮತಾಮೇಷ ದೇವೇಷು ದುರವಗ್ರಹಃ | 
ಧರ್ಮವ್ಯತಿಕರೋ ಯತ್ರ ಪಾಖಂಡೈರಿಂದ್ರನಿರ್ಮಿತ್ಛೈಃ I ೩೫ ॥ 


ಏಭಿರಿಂದ್ರೋಪಸಂಸ್ಕಪ್ಟೈಃ ಪಾಖಂಡೈರ್ಹಾರಿಭಿರ್ಜನಮ್‌ | 
ಹ್ರಿಯಮಾಣಂ ವಿಚಕ್ಷ್ವೈನಂ ಯಸ್ತೇ ಯಜ್ಞಧು ಗಶ್ಚಮುಟ್‌ ॥ ೩೬ ॥ 


106 


ಶ್ರೀಮದ್ಭಾಗವತ 


ಭವಾನ್‌ ಪರಿತ್ರಾತುಮಿಹಾವತೀರ್ಣೋ 

ಧರ್ಮಂ ಚ ನಾನಾಸಮಯಾನುರೂಪಮ್‌ | 
ವೇನಾಪಚಾರಾದವಲುಪಮದ್ಯ 

ತದ್ದೇಹತೋ DRO SA ವೈನ್ಯ Wad ॥ 


ಸ ತ್ವಂ ವಿಮ್ಮಶ್ಯಾಭಿಭವಂ ಪ್ರಜಾಪತೇಃ 
ಸಂಕಲ್ಪಿತಂ ವಿಶ್ವಸ್ಥಚೋತತಿಪೀಪ್ಪಹಿ | 
ಐಂದ್ರೀಂ ಚ ಮಾಯಾಮುಪಧರ್ಮಮಾತರಂ 


ಪ್ರಚಂಡಪಾಖಂಡಪಥಂ ಪ್ರಭೋ ಜಹಿ ॥ ೩೮ ॥ 


ಮೈತ್ರೇಯ ಉವಾಚ 


azo ಸ ಲೋಕಗುರುಣಾ ಸಮಾದಿಷ್ಟೋ ವಿಶಾಂಶತಿಃ | 


ತಥಾ ಚ ಕೃತವಾನ್‌ ಸಖ್ಯಂ ಮಘೋನಾ ಪಿ ಚ ಸಂದಧೇ ॥ ೩೯ ॥ 


ಕೃತಾವಭೃಥ್ಯಸ್ನಾನಾಯ ಪೃಥವೇ ಭೂರಿಕರ್ಮಣೇ | 


ವರಾನ್‌ ದದುಸ್ಟೇ ವರದಾ ಯೇ SH hor oi ತರ್ಪಿತಾಃ 1 ೪೦ ॥ 


ವಿಪ್ರಾಃ ಸತ್ಯಾಶಿಷಸುಷ್ಠಾ; ಶ್ರದ್ಧಯಾ ಲಬ್ಧದಕ್ಷಿಣಾಃ | 
ಎಟ Q Q ಊ 
ಆಶಿಹೋ ಯುಯುಜುಃ ಕೃತ್ರರಾದಿರಾಜಾಯ ಸತೃತಾಃ = HOOH 


SSRI ಮಹಾಬಾಹೋ ಸರ್ವ ಏವ ಸಮಾಗತಾಃ | 


ಪೂಜಿತಾ ದಾನಮಾನಾಭ್ಯಾಂ ಪಿತೃದೇವರ್ಷಿಮಾನವಾಃ 1 ೪೨ ॥ 


ಇತಿ ಶ್ರೀಮದ್‌ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಮ್‌ 
ಅಷ್ಟಾದಶಸಾಹಸ್ವ್ಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ಚತುರ್ಥಸ್ಕಂಭೇ ಏಕೋನವಿಂಶೋsಧ್ಯಾಯಃ 
—o— 


ಚಯುರ್ಥಸ್ಥಂಧ-ಅಧ್ಯಾಯ-20 107 
ಅಥ ವಿಂಶೋಧ್ಯಾಯಃ 


ಮೈತ್ರೇಯ ಉವಾಚ 
ಭಗವಾಂಶ್ಚಾಪಿ ವೈಕುಂಠಃ ಸಾಕಂ PAS ವಿಭುಃ | F 
ಯಜ್ಞೆ ರ್ಯಜ್ಞಪತಿಶ್ಲೇಷ್ಟೋ ಯಜ್ಞಭುಕ್‌ ತಮಭಾಷತ nou 
ಶ್ರೀಭಗವಾನುವಾಚ 
ಏಷ ತೇ ಹ್ಯಕಾರ್ಷೀದ್‌ ಭಂಗಂ ಹಯಮೇಧಶತಸ್ಯ ಹ। 
ಕ್ಷಮಾಪಯತ ಆತ್ಮಾನಮಮುಷ್ಕ ಕ್ಷಂತುಮರ್ಹಸಿ || ೨ I 
ಸುಧಿಯಃ ಸಾಧವೋ ಲೋಕೇ ನರದೇವ ನರೋತಮ | 
ನಾಭಿದ್ರುಹ್ಯಂತಿ ಭೂತೇಭ್ಯೋ ಯರ್ಥ್ಯನಾತ್ಮಾ ಕಳೇಬರಮ್‌ ॥ ೩ ॥ 


ಪುರುಷಾ ಯದಿ ಮುಹ್ಯಂತಿ ತ್ಹಾದ್ಧಶಾ ದೇವಮಾಯಯಾ | 


ಶ್ರಮ ಏವ ಹರಂ ಜಾತೋ ದೀರ್ಫ್ಥಯಾ ವೃದ್ಧನೇವಯಾ ॥೪ ॥ 


ಅತಃ ಕಾಯಮಿಮಂ ವಿದ್ವಾನವಿದ್ಯಾಕಾಮಕರ್ಮಭಿಃ | 
ಆರಬಮಿತಿ ನೈವಾಸ್ಟಿನ್‌ ಪೃತಿಬುದೋ 5ನುಷಜತೇ 11 ೫ I 
Q ಲ ~ Q ಜ 


HONS: ಶರೀರೇ ಸಸ್ಥಿನ್ನಮುನೋತ್ಪಾದಿತೇ ಗೃಹೇ l 
ಅಪತ್ಯೇ ದ್ರವಿಣೇ TSA ಕಃ ಕುರ್ಯಾನ್ಮಮತಾಂ ಬುಧಃ ॥ ೬ ॥ 


ಏಕಃ ಶುದ್ಧ; ಸ್ವಯಂಜ್ಯೋತಿರ್ನಿರ್ಗುಣೋ೬ಸ್‌ ಗುಣಾಶ್ರಯಃ | 


ಸರ್ವಗೋತನಾವೃತಃ ಸಾಕ್ಷೀ ನಿರಾತ್ಮಾ5ನಾತ್ಮನಃ ಪರಃ neu 
ದೇಹಾದ್ಯಪಾರ್ಥಾಸದ್ದರ್ಮಾ ನ WAG ಷ್ಟುರಾತ್ಮನಃ | 

ಕೈವಲ್ಲಂ ತಸ್ತ ವೈ. ಧರ್ಮಃ ಸುಷುಪಂ ತನಿದರ್ಶನಮ್‌ Hou 
ಲ ಶಿ ಶೆ ಲ ಶಂ ಇ 

ಯ ಏವಂ ಸಂತಮಾತ್ಥಾನಮಾತ್ಸಸ್ನಂ ವೇದ ಪೂರುಷಃ | 

ನಾಜ್ಯತೇ ಪ್ರಕೃತಿಸ್ಟೋಆಪಿ ತದ್ಗುಣೈಃ ಸಮವಸ್ಥಿತಃ Hen 


ಯಃ ಸ್ವಧರ್ಮೇಣ ಮಾಂ ನಿತ್ಯಂ ನಿರಾಶೀಃ ಶ್ರದ್ಧಯಾನನ್ವಿತಃ | 
ಭಜತೇ SHEAR ಮನೋ ರಾಜನ್‌ ಪ್ರಸೀದತಿ WOO ॥ 


108 


ಶ್ರೀಮದ್ಭಾಗವತ 


ಪರಿತ್ಯಕಗುಣಃ ಸಮೃಗ್ಗರ್ಶನೋ ವಿಶದಾಶಯಃ | 
ಶಾಂತಿಂ ಮೇ ಸಮವಸ್ಥಾನಂ ಬ್ರಹ್ಮ ಕೈವಲ್ಯಮಶ್ನುತೇ IW ೧೧ ॥ 


ಉದಾಸೀನಮಿವಾಧ್ಯಕ್ಷಂ 

ದ್ರವ್ಯಜ್ಞಾನಕ್ರಿಯಾತ್ಸನಾಮ್‌ | 
ಕೂಟಸ್ಥಮಿಮಮಾತ್ಮಾನಂ 

ಯೋ ವೇದಾಪ್ನೋತಿ ಶೋಭನಮ್‌ ॥ ೧೨ ॥ 


ಭಿನ್ನಸ್ಯ ಲಿಂಗಸ್ಯ ಗುಣಪ್ರವಾಹಂ 
ದ್ರವ್ಯಕ್ರಿಯಾಕಾರಕಚೇತನಾತ್ಮನಃ | 

ದೃಷ್ಟ್ವಾ ಸುಸಂಪತ್ಸು ವಿಷತ್ಸು ಸೂರಯೋ 
ನ ವಿಕ್ರಿಯಂತೇ ಮಯಿ ಬದ್ಧಸೌಹೃದಾಃ M ೧೩ ॥ 


ಸುಖೇ ಚ ದುಃಖೇ ಚ ಜಿತೇಂದಿ ಯಾಶಯಃ | 
ಮಯೋಪಕ್ಷ್ಯಃ ಪಾಖಿಲಸತ್ತ ಶೈ ಸಂಯುತೋ 
ವಿಧತ್ವ್ವ ವೀರಾಖಿಲಲೋಕರಕ್ಷಣಮ್‌ IW ೧೪ I 


ಶ್ರಿಯಃ ಪ್ರಜಾಪಾಲನಮೇವ ರಾಜ್ಞೋ 

ಯತ್‌ ಸಾಂಪರಾಯೇ ಸುಕೃತಂ ಷಷ್ಠಮಂಶಮ್‌ | 
ಅತೋತನ್ಯಥಾ ಹೃತಪುಣ್ಯಃ ಪ್ರಜಾನಾ- 
ಮರಕ್ಷಿತಾ ಕರಹಾರೋ 5 ಫವಮತ್ತಿ | 1 ೧೫ 1 


ಏವಂ ದ್ವಿಜಾಗ್ರಾ ನುಮತೇನುವೃತ್ತೇ 

ಧರ್ಮೇ ಪ್ರಜಾನಾಂ ಚ ಸಮೋಪವಿತಾ ಸ್ಯಾಃ | 
BARS ಕಾಲೇನ ಗೃಹೋಪಯಾತಾನ್‌ 

ದ್ರಷ್ಟಾಸಿ ಸಿದ್ಧಾನನುರಕಲೋಕಃ u ೧೬ ॥ 


ವರಂ ಚ ಮತ್‌ ಕಂಚನ ಮಾನವೇಂದ್ರ 
ವೃಣೀಷ್ವ ತೇನಹಂ ಗುಣಶೀಲಯಂತ್ರಿತಃ | 


೫, 


ಚಯುರ್ಥಸ್ಥಂಧ-ಅಧ್ಯಾಯ-20 109 
ನಾಹಂ ಮಖೈಸ್ಟೇ ಸುಲಭಸಪೋಭಿ- 
ರ್ಯೋಗೇನ ವಾ ಯತ್‌ ಸಮವೃತ್ತವರ್ತೀ | ೧೭ nl 


ಮೈತ್ರೇಯ ಉವಾಚ 
Beso ಲೋಕಗುರುಣಾ ವಿಷ್ರೇನೇನ ವಿಶ್ವಜಿತ್‌ | " 
ಅನುಶಾಸಿತ ಆದೇಶಂ ಶಿರಸಾ ಜಗ್ಗಹೇ ಹರೇಃ | ೧೮ ॥ 
ಸ್ಪಶಂತಂ ಪಾದಯೋಃ ಪ್ರೇಮ್ಲಾ ವ್ರೀಳಿತಂ ಸ್ವೇನ ಕರ್ಮಣಾ | 
ಶತಕ್ರತುಂ ಪರಿಷ್ಠಜ್ಯ ವಿದ್ವೇಷಂ ವಿಸಸರ್ಜ ಹ I ೧೯ ॥ 
ಭಗವಾನಪಿ ವಿಶ್ವಾತ್ಮಾ ಪೃಥುನೋಪಾಹೃತಾರ್ಹಣಃ I 
ಸಮುಜ್ಜಿಹಾನಯಾ ಭಕ್ತ್ಯಾ ಗೃಹೀತಚರಣಾಂಬುಜಃ Il ೨೦ Il 


ಪ್ರಸ್ನಾನಾಭಿಮುಖೋತಷ್ಯೇನಮನುಗ್ರಹವಿಲಂಬಿತಃ | 


ಪಶ್ಯನ್‌ ಪದ್ಧಪಲಾಶಾಕ್ಷೀ ನ ಪ್ರತಸ್ಥೇ moss ಸತಾಮ್‌ At DOA 
ಸ ಆದಿರಾಜೋ ರಚಿತಾಂಜಲಿರ್ಹರಿಂ 
ವಿಲೋಕಿತುಂ ನಾಶಕದಶ್ರುಲೋಚನಃ । 
ನ ಕಿಂಚನೋವಾಚ ಸ ಬಾಷ್ಟವಿಕ್ಷವೋ 
ಹೃದೋಪಗುಹ್ಯಾಮುಮಥಾಭ್ಯವಸ್ಥಿತಃ Il ೨೨ || 


ಅಥಾವಮೃಜ್ಯಾಶ್ರುಕಣಾನ್‌ ವಿಲೋಕಯ- 
ನತೃಪ್ರದಗ್ಗೋಚರಮಾಹ ಪೂರುಷಮ್‌ | 

ಪದಾ ಸ್ಪೃಶಂತಂ ಕ್ಷಿಶಿಮಂಸ ಉನ್ನತೇ 
ವಿನಸಹಸಾಗ್ರಮುರಂಗವಿದ್ದಿಷಃ || ೨೩ ॥ 

ಪೃಥುರುವಾಚ 

ವರಾನ್‌ ವಿಭೋ SFr ವರದೇಶ್ವರಾದ್‌ ಬುಧಃ 
ಕಥಂ ವ್ಯಣೀತೇ ಗುಣವಿಕ್ರಿಯಾತ್ಸನಾಮ್‌ | 

ಯೇ ನಾರಕಾಣಾಮಪಿ ಸಂತಿ ದೇಹಿನಾಂ 
ತಾನೀಶ ಕೈವಲ್ಯಪತೇರ್ವಣೀತ ಕಃ 1 ೨೪ ॥ 


110 


ಶ್ರೀಮದ್ಭಾಗವತ 


ನ ಕಾಮಯೇ ನಾಥ SHAR ಕ್ಷಚಿ- 

ನ್ನ ಯತ್ರ ಯುಷ್ಕ್ಠಚ್ಚರಣಾಂಬುಜಾಸವಮ್‌ | 

a ಚ 
ಮಹತಮಾಂತರ್ಹದಯಾನ್ನುಖಚ್ಯುತಂ 

ವಿಧತ್ತ್ವ ಕರ್ಣಾಮೃತಮೇಷ ಮೇ ವರಃ u ೨೫ ॥ 


ಸ ಉತ್ತಮಶ್ಲೋಕಮಹನ್ಮುಖಚ್ಕುತೋ 
ಭವತ್ರದಾಂಭೋಜಸುಧಾಕಣಾನಿಲಃ | 
ಸ್ಕೃತಿಂ ಪುನರ್ವಿಸ್ಥ ತತ್ವವರ್ತೃನಾಂ 
ಕುಯೋಗಿನಾಂ ನೋ ವಿತರತ್ಯಲಂ ವಠೈಃ Il ೨೬ 1 
ಯಶಃ ಶಿವಂ ಸುಶ್ರವ ಆರ್ಯಸಂಗಮೇ 
ಯದೃಚ್ಛಯಾ ಚೋಪಶೃಣೋತಿ ತೇ ಸಕ್ಕತ್‌ | 
ಕಥಂ ಗುಣಜ್ಞೋ ವಿರಮೇದ್‌ ವಿನಾ ಪಶುಂ 


ಶ್ರೀರ್ಯತ್‌ ಪ್ರವವ್ರೇ ಗುಣಸಂಗ_ಹೇಚ್ಛಯಾ ॥ ೨೭॥ 


ಅಥಾಭಜಂ ತ್ವಾನಖಿಲಪೂರುಷೋತ್ತಮಂ 

ಗುಣಾಲಯಂ ಪದ್ಮಕರೇವ ಲಾಲಸಃ | 
ಅಪ್ಯಾವಯೋರೇಕಪತಿಸ್ಪೃ ಧೋಃ ಕಲಿ- 

ರ್ನ ಸ್ಯಾತ್‌ ಕೃತಸ್ತ್ಯಚ್ಛರಣೈಕತಾನಯೋಃ HW ೨೮ ॥ 


ಜಂತೋರ್ಜಗತ್ಕಾಂ ಜಗದೀಶ ವೈಶಸಂ 

ಸ್ಯಾದೇವ ಯತ್‌ ಕರ್ಮಣಿ ನಃ ಸಮೀಹಿತಮ್‌ | 
ಕರೋಷಿ PO ಸುರು ದೀನವತ್ತಲ 

ಸ್ವ ಏವ ಧಿಷ್ಟ್ಯೇ 5ಭಿರತಸ್ಯ ಕಿಂ ತಯಾ | ೨೯ ॥ 


ಭಜಂತ್ಯಥ ತ್ವಾಮತ ಏವ ಸಾಧವೋ 
ವ್ಯದಸಮಾಯಾಗುಣವಿಭ್ರಮೋದಯಮ್‌ | 
ಭವತ್ಸದಾನುಸ್ಮರಣಾದ್ದತೇ ಸತಾಂ 
ನಿಮಿತಮನ್ಯದ್‌ ಭಗವನ್‌ ನ ವಿದ್ಧಹೇ 1 ೩೦ ॥ 


ಚಯುರ್ಥಸ್ಕಂಧ-ಅಧ್ಯಾಯ-20 


ಮನ್ಯೇ ಗಿರಂ ತೇ ಜಗತಾಂ ವಿಮೋಹಿನೀಂ 
ವರಂ ವೃಣೀಷ್ಟೇತಿ ಭಜಂತಮಾತ್ಮ ಯತ್‌ | 

ವಾಚಾ ನು ತಂತ್ರ್ಯಾ ಯದಿ ತೇ ಜನೋಪಸಿತಃ 
ಕಥಂ ಪುನಃ ಕರ್ಮ ಕರೋತಿ ಮೋಹಿತಃ 


SHY SH, ಜನ ಏಷ ಖಂಡಿತೋ 
ಯದನ್ಯದಾಶಾಸ್ತ ಯತಾತ್ಸನೋ ಬುಧಃ | 
ಯಥಾ ಚರೇದ್‌ ಬಾಲಹಿತಂ ಪಿತಾ ಸ್ವಯಂ 
ತಥಾ ತ್ವಮೇವಾರ್ಹಸಿ ನಃ ಸಮೀಹಿತಮ್‌ 
ಶ್ರೀಭಗವಾನುವಾಚ 
ಸಾಧು ತೇ5ವಸಿತಂ ರಾಜನ್ಹಾಶಾಸ್ತೇ ನ ಯದಾಶಿಷಃ | 


ಸರ್ಗಾಪವರ್ಗನರಕಾನ್‌ ಸಮಂ ಪಶ್ಯತಿ ಮತ್ತರಃ 


I ೩೧ 


Il ೩೨ 


Il ೩೩ 


ಆತೋsಹಂ ತೇ ಮಹಾರಾಜ ರೋಷಂ ದುಸ್ತ್ಯಜಮತ್ಕಜಃ | 


2G 
ಮೈತ್ರೇಯ ಉವಾಚ 
ಇತಿ BHA ರಾಜರ್ಷೇ- 
ರಭಿನಂದ್ಯಾರ್ಥವದ್‌ ವಚಃ | 
ಪೂಜಿತೋ ತನುಗೃಹೀತ್ವೈನಂ 
ಗಂತುಂ ಚಕ್ರೀನಚ್ಯುತೋ ಮತಿಮ್‌ 
ದೇವರ್ಷಿಪಿತ್ಸಗಂಧರ್ವಸಿದ್ದಚಾರಣಪನ್ನಗಾಃ l 
ಕಿನ್ನರಾಪರಸೋ 5ಮರ್ತ್ಯಾಃ ಖಗಾ ಭೂತಾನ್ಯನೇಕಶಃ 


ಯಜ್ಞೇಶ್ವರಧಿಯಾ ರಾಜ್ಞಾ ವಾಗ್ವಿಶಾಂಜಲಿಭಕಿತಃ | 
ಸಭಾಜಿತಾ ಯಯುಃ ಸರ್ವೇ ವೈಕುಂಠಾನುಗತಾಸತಃ 
ಭಗವಾನಪಿ ರಾಜರ್ಷೇಃ ಸೋಪಾಧ್ಯಾಯಸ್ಯ ಪಶ್ಯತಃ | 
ಹರನ್ನಿವ ಮನೋ ಮುಷ್ಯ ಸ್ವಧಾಮ ಪ್ರತ್ಯಗಾದ್‌ ವಿಭುಃ 


> 
ಶ್ರದ್ಧಧಾನೋ ಮದಾದೇಶಂ ತನ್ನಹ್ಯಂ ಪರಮಾರ್ಹಣಮ್‌ ॥ ೩೪ 


11 ೩೫ 


I ೩೬ 


Wad 


ll ೩೮ 


112 ಶ್ರೀಮದ್ಭಾಗವತ 


ಅದೃಷ್ಟಾಯ ನಮಸ್ಕೃತ್ಯ 
ಸ್ವಸ್ಯ ಸಂದರ್ಶಿತಾತ್ಮನೇ bow 


ವಾಸುದೇವಾಯ ದೇವಾನಾಂ 


ದೇವಾಯ ಸಪುರಂ ಯಯಾ I ೩೯ it 


QI ಶ್ರೀಮದ್‌ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ 
ಅಷ್ಟಾದಶಸಾಹಸ್ರ್ಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ಚತುರ್ಥಸ್ಕಂಧೇ ವಿಂಶೋಧ್ಯಾಯಃ 
—_—O— 


ಅಥ ಏಕವಿಂಶೋ sಧ್ಯಾಯಃ 


. ಮೈತ್ರೇಯ ಉವಾಚ 


ಮೌೌಕ್ರಿಕ್ಸೆಃ ಕುಸುಮಸ್ರಗ್ಬಿರ್ದುಕೂಲೈಃ ಸ್ಪರ್ಣತೋರಣ್ಯೆಃ | 


ಮಹಾಸುರಭಿಭಿರ್ಧೂಮೈರ್ಮಂಡಿತಂ ತತ್ರತತ್ರ ವೈ Wo 


ಚಂದನಾಗರುತೋಯಾರ್ದ್ವರಥ್ಯಾಚತ್ಪರಮಾರ್ಗವತ್‌ | 


ಪುಷ್ಪಾಕ್ಷತಫಲೈಸ್ಫೋಯ್ಯರ್ಲಾಚೈೆರರ್ಚಿಭಿರರ್ಚಿತಮ್‌ I 5 


ಸವೃಂತೈಃ ಕದಳೀಸಂಭ್ಯೆಃ ಪೂಗಪೋತೈಃ ಪರಿಷ್ಕೃತಮ್‌ I 


ತರುಪಲ್ಲವಮಾಲಾಭಿಃ ಸರ್ವತಃ ಸಮಲಂಕೃತಮ್‌ | ೩ 


ಪ್ರಜಾಸಂ ದೀಪಬಲಿಭಿಃ ಸಂಭೃತಾಶೇಷಮಂಗಲೈ | 


ಅಭೀಯುರ್ಮಷಕನ್ನಾಶ ಮಹಕುಂಡಲಮಂಡಿತಾಃ || ೪ 
ಲ ಆ 3 tg Oe 


ಶಂಖದುಂದುಭಿಘೋಷೇಣ ಬ್ರಹ್ಮಘೋಷೇಣ ಚರ್ತ್ರಿಜಾಮ್‌ | 


ವಿವೇಶ ಭವನಂ ಭೂಯಃ ಸೂಯಮಾನೋ ಗತಸ್ಥಯಃ Il ೫ 


ಪೂಜಿತಃ ಪೂಜಯಾಮಾಸ ತತ್ರತತ್ರ ಮಹಾಯಶಾಃ । 


ಪೌರಾನ್‌ ಜಾನಪದಾಂಸಾಂಸಾನ್‌ ಪ್ರೀತಃ ಪ್ರಿಯವರಪ್ರದಃ ॥ ೬ 
—_ -2 


ಚಯುರ್ಥಸೃಂಧ-ಅಧ್ಯಾಯ-21 


ಸ ಏವಮಾದೀನ್ಯನವದ್ಯಚೇಷಿತಃ 
ಕರ್ಮಾಣಿ ಭೂಯಾಂಸಿ ಮಹನ್ಮಹತ್ತಮಃ | 
ಕುರ್ವನ್‌ ಶಶಾಸಾವನಿಮಂಡಲಂ ಯಶಃ 


ಸ್ಲೀತಂ ನಿಧಾಯಾರುರುಹೇ ಪರಂ ಪದಮ್‌ ; 


ಸೂತ ಉವಾಚ 
ಶ್ರುತ್ವಾ ದಿರಾಜಸ್ಯ ಯಶೋ ವಿಜೃಂಭಿತಂ 
ಗುಣೈರಶೇಷೈರ್ಗುಣವತಭಾಜಿತಮ್‌ | 
ಕ್ಷತ್ತಾ ಮಹಾಭಾಗವತಃ ಸದಸತೇಃ 
ಕೌಷಾರವಿಂ ಪ್ರಾಹ ಗೃಣಂತಮರ್ಚಯನ್‌ 


ವಿದುರ ಉವಾಚ 


113 


Weil 


Hou 


ಸೋ ಇಭಿಷಿಕಃ ಪಥುರ್ವಿಷ್ಟೆ- 
ಬ್ರ ಸ್ರ 
ರ್ಲಬ್ಬಾಶೇಷಸುರಾರ್ಹಣಃ | 
ಬಿಭ್ರಚ್ಚ ವೈಷ್ಣವಂ ತೇಜೋ 
ಚ 8 £0 


ಬಾಹ್ಹೋರ್ಯಾಭ್ಯಾಂ ದುದೋಹ ಗಾಮ್‌ 
ಕೋ NA ಕೀರ್ತಿಂ ನ ಶ್ರ್ಯಣೋತ್ಯಭಿಜ್ಞೋ 

ಯದ್ವಿಕ್ರಮೋಚ್ಛಿಷ್ಟಮಶೇಷಭೂಮಿಪಾಃ | 
ಲೋಕಾಃ ಸಪಾಲಾ ಉಪಜೀವಂತಿ ಕಾಮ- 


We I 


ಮದ್ಯಾಪಿ ತನ್ನೇ ವದ ಕರ್ಮ ಶುದಮ್‌ ॥ ೧೦ ॥ 
Q 


ಮೈತ್ರೇಯ ಉವಾಚ 
ಗಂಗಾಯಮುನಯೋರ್ನದ್ಯೋರಂತರಾ ಕ್ಷೇತ್ರಮಾವಸನ್‌ | 
ಆರಬ್ದಾನೇವ ಬುಭುಜೇ ಭೋಗಾನ್‌ ಪುಣ್ಯಜಿಹಾಸಯಾ 


ಸರ್ವತ್ರಾಸ್ಪಲಿತಾದೇಶಃ ಸಪದ್ದೀಪೈಕದಂಡದ್ದಕ್‌ | 
ಅನ್ಯತ್ರ ಬ್ರಾಹ್ನಣಕುಲಾದನ್ಯತ್ರಾಚ್ಛುತಗೋತ್ರತಃ 


1 ೧೧ H 


11 ೧೨ 1 


114 ಶ್ರೀಮದ್ಭಾಗವತ 


ಏಕದಾ ಸೀನ್ನಹಾಸತ್ರ- 
ದೀಕ್ಷಾ ತತ್ರ ದಿಮೌಕಸಾಮ್‌ | 
ಸಮಾಜೋ ಬ್ರಹ್ಮರ್ಷೀಣಾಂ ಚ 
ರಾಜರ್ಷೀಣಾಂ ಚ ಸತಮ ; || ೧೩ ॥ 
ತಸ್ಮಿನ್ಪರ್ಹತ್ತು ಸರ್ವೇಷು ಸ್ಪರ್ಛಿತೇಷು ಯಥಾರ್ಹತಃ | 
ಉತ್ಥಿತ: ಸದಸೋ ಮಧ್ಯೇ ತಾರಾಣಾಮುಡುರಾಡಿವ HW ೧೪॥ 
ಪ್ರಾಂಶುಃ ಪೀನಾಯತಭುಜೋ ಗೌರಃ ಕಂಜಾರುಣೇಕ್ಷಣಃ | 
ಸುನಾಸಃ ಸುಮುಖಃ ಸೌಮ್ಯಃ ಪೀನಾಂಸಃ ಸುದ್ದಿಜಸ್ಥಿತಃ I ೧೫ ॥ 
ವ್ಯೂಢವಕ್ಷಾ ಬೃಹಚ್ಛೊ ೨ೀಣಿರ್ವಲೀವಲುತರೋದರಃ | 
ಆವರ್ತನಾಭಿರೋಜಸ್ತಿಃ ಕಾಂಚನೋರುರುದಗ್ರವಾಕ್‌ I ೧೬ ॥ 


— ಸೂಕ್ಷ್ಮವಕ್ತಾಸಿತಸ್ಥಿಗ್ಗಮೂರ್ಧಜಃ ಕಂಬುಕಂಧರಃ 1 


ಮಹಾಧನೇ ದುಕೂಲಾಗ್ರೈ € ಪರಿಧಾಯೋಪಧಾಯ ಚ ॥ ೧೭ ॥ 


ವ್ಯಂಜಿತಾಶೇಷಗಾತ್ರಶ್ರೀರ್ನಿಯಮೇ ನೃಸಭೂಷಣಃ 

ಜಗತ ಶ್ರೀಮಾನ್‌ ಕುಶಪಾಣಿಃ ಗ. 1 ೧೮ ॥ 

a" ಣ ಲ 

ಶಿಶಿರಸ್ಸಿಗತಾಮ್ರಾಕಃ ಸಮ್ಮೆಕತ ಸಮಂತತಃ | 

AQ ೦) ಲಜ 

ಊಚಿವಾನಿದಮುರ್ವೀಶಃ ಸದಸ್ಯಾನ್‌ ಹರ್ಷಯನ್ನಿವ | 

ಚಾರು ಚಿತ್ರಪದಂ Tso ಹದ್ದಂ ಗೂಢಮವಿಕವಮ್‌ | ೧೯ II 
Gee x) od on 

ಸಭ್ಯಾಃ ಶ್ರೃಣುತ ಭದ್ರಂ ವಃ ಸಾಧವೋ ಯ Boorse: | 

ಸತ್ಸು ಜಿಜ್ಞಾಸುಭಿರ್ಧರ್ಮಮಾವೇದ್ಯಂ ಸ್ವಮನೀಷಿತಮ್‌ il ೨೦ ॥ 

ಅಹಂ ದಂಡಧರೋ ಧಾತ್ರಾ ಪ್ರಜಾನಾಮಿಹ ಯೋಜಿತಃ | 

ರಕ್ಷಿತಾ ವೃತಿದಃ ಸ್ವೇಷು ಸೇತುಷು ಸ್ಥಾಪಿತಾ ಪೃಥಕ್‌ H ೨೧ I 

ತಸ್ಯ ಮೇ ತದನುಧ್ಯಾನಾದ್‌ ಯದಾಹುರ್ಬ್ರಹ್ಮವಾದಿನಃ | 

ಲೋಕಾಃ ಸ್ಯುಃ ಕಾಮಸಂದೋಹಾ ಯಸ್ಯ ತುಷ್ಯತಿ ವಿಶ್ವಭುಕ್‌ || ೨೨ 1l 


ಚಯುರ್ಥಸ್ಕಂಧ-ಅಧ್ಯಾಯ-21 115 


ಯ ಉದ್ದರೇತ್‌ ಕರಂ ರಾಜಾ ಪ್ರಜಾ ಧರ್ಮೇಷಶಿಕ್ಷಯನ್‌ | 
ಪ್ರಜಾನಾಂ ಶಮಲಂ ಭುಂಕೇ ಭಾಗಂ ಚ AO ಜಹಾತಿ ಸಃ ॥॥ ೨೩ 


ತತ್‌ ಪ್ರಜಾ ಭರ್ತೃಪಿಂಡಾರ್ಥಂ ಸ್ವಾರ್ಥಮಪ್ಯನಸೂಯವಃ | 


ಕುರುತಾಧೋಕ್ಚಜಧಿಯಂ ತರ್ಹಿ ಮೇತನುಗ್ರಹಃ ಕೃತಃ 11 ೨೪ 
ಯೂಯಂ ತದನುಮೋದದ್ದಂ 
ಪಿತೃದೇವರ್ಷಯೋತಮಲಾಃ [ 
ಕರ್ತುಃ ಶಾಸುರನುಜ್ಞಾತು- 
Mo ಯತ್‌ ಪ್ರೇತ್ಯ ತತ್‌ ಫಲಮ್‌ I ೨೫ 


ಅಸ್ತಿ ಯಜ್ಞಪತಿರ್ನಾಮ ಕೇಷಾಂಚಿದಿಹ ಸತಮಾಃ | 
ಇಹಾಮುತ್ರ ಚ ದೃಶ್ಯಂತೇ ಜ್ಯೋತ್ಸಾವತ್ಯಃ ಕ್ಷಚಿದ್‌ ಭುವಃ ॥ ೨೬ 


ಮನೋರುತಾನಪಾದಸ್ಯ ಧ್ರುವಸ್ಕಾಪಿ ಮಹೀಪತೇಃ | x 
ಪ್ರಿಯವ್ರತಸ್ಯ ರಾಜರ್ಷೇರಂಗಸ್ಯಾಸ್ಥತಿತುಃ ಪಿತುಃ | ೨೭ ॥ 
ಈದ್ಯಶಾನಾಮಥಾನ್ಯೇಷಾಮಜಸ್ಯ ಚ ಭವಸ್ಯ ಚ । 
ಪ್ರಹ್ಲಾದಸ್ಯ ಬಲೇಶ್ವಾಪಿ ಕೃತ್ಯಮಸ್ತಿ ಗದಾಭ್ಛತಃ || ೨೮ ॥ 
ರಾಜ್ಯಸ್ವರ್ಗಾಪವರ್ಗಾಣಾಂ 
ಪ್ರಾಯೇಣೈಕಾತ್ಮಹೇತುತಾ | 
ದೌಹಿತ್ರಾದೀನ್ನತೇ ಮೃತ್ಯೋಃ 
ಶೋಚ್ಯಾನ್‌ ಧರ್ಮವಿಮೋಹಿತಾನ್‌ 1 ೨೯ ॥ 
ಯತ್ಪಾದಸೇವಾಭಿರುಚಿಸಪಸ್ವಿನಾ- 


ಮಶೇಷಜನ್ಮೋಪಚಿತಂ ಮಲಂ ಧಿಯಃ । 
ಸದ್ಯಃ ಕ್ಷಿಣೋತ್ಯ್ಕನ್ನಹಮೇಧತೀ ಸತೀ 
ಯಥಾ ಪದಾಂಗುಷ್ಠವಿನಿಃಸ್ಪತಾ ಸರಿತ್‌ Il ೩೦ 
ವಿನಿರ್ಧುತಾಶೇಷಮನೋಮಲಃ ಪುಮಾ- 
ಸಂಗವಿಜ್ಞಾನವಿಶೇಷವೀರ್ಯವಾನ್‌ | 


116 


ಶ್ರೀಮದ್ಭಾಗವತ 


ಯದಂಘಫ್ರಿಮೂಲೇ ಕೃತಕೇತನಃ ಪುನ- 
ರ್ನ ಸಂಸ್ಕತಿಂ ಕ್ಲೇಶವಹಾಂ ಪ್ರಪದ್ಯತೇ 1 ೩೧ ॥ 


ತಮೇವ ಯೂಯಂ ಭಜತಾತೃವೃತಿಭಿ- 
ರ್ಮನೋವಚಃಕಾಯಗುಣ್ಯೆಃ ಸ್ವಕರ್ಮಭಿಃ | 

ಅಮಾಯಿನಃ ಕಾಮದುಘಾಂಘ) ಪಂಕಜಂ 
ಯಥಾಧಿಕಾರಾವಸಿತಾರ್ಥಸಿದ್ದಯೇ Il ೩೨ i 

ಅಸಾವಿಹಾನೇಕಗುಣಾದ್ದರೆಃ ಸತಾ 
ಪೃಥಗ್ವಿದ್ಧರ್ಧೃವ್ಯಗುಣಕ್ರಿಯೋಕ್ತಿಭಿಃ । 

ಸಂಪದ್ಯತೇ ನರ್ಥಾಶಯಲಿಂಗನಾಮಭಿ- 
ರ್ವಿಶುದ್ಧವಿಜ್ಞಾನಘನಸ್ವರೂಪತಃ || ೩೩ ॥ 

Q ೧7 


ಪ್ರಧಾನಕಾಲಾಶಯಕರ್ಮಸಂಗ ಹಃ 


ಶರೀರಶೇಷಂ ಪ್ರತಿಷದ್ಯ ಚೇತನಃ | 
ಕ್ರಿಯಾಫಲತ್ವೇನ ವಿಭುರ್ವಿಭಾವ್ಯತೇ 
ಯಥಾ5ನಲೋ ದಾರುಷು ತದ್ದುಣಾತ್ಮಕಃ Wag? il 


ಅಹೋ ಬತಾಮೀ ವಿತರಂತ್ಯನುಗ್ರಹಂ 
ಹರಿಂ ಗುರುಂ ಯಜ್ಞಭುಜಾಮಧೀಶ್ಚರಮ್‌ I 
ಸ್ಪ್ವಧರ್ಮಯೋಗೇನ ಯಜಂತಿ ಮಾಮಕಾ 
ನಿರಂತರಂ ಕ್ಷೋಣಿತಳೇ ಧೃತವ್ರತಾಃ I ೩೫ ॥ 


ಮಾ ಜಾತು ತೇಜಃ ಪ್ರಭವೇನ್ನಹರ್ದ್ದಿಭಿ- 

ಸಿತಿಕ್ಚಯಾ ತಪಸಾ ವಿದ್ಯಯಾ ಚ | 
ದೇದೀಪ್ಯಮಾನೇಇಜಿತದೇವತಾನಾಂ 

ಕುಲೇ ಸ್ವಯಂ ರಾಜಕುಲೇ ದ್ವಿಜಾನಾಮ್‌ ॥ ೩೬ ॥ 


ಬ್ರಹ್ಮಣ್ಯದೇವಃ ಪುರುಷಃ ಪುರಾತನೋ 
ನಿತ್ಯಂ ಹರಿರ್ಯಚ್ಚರಣಾಭಿವಂದನಾತ್‌ | 


“2, 


ಚಯುರ್ಥಸ್ಥಂಧ-ಅಧ್ಯಾಯ-21 117 


ಅವಾಪ ಲಕ್ಷ್ಮೀಮನಪಾಯಿನೀಂ ಯಶೋ 
ಜಗತ್ಸವಿತ್ರಂ ಚ ಮಹತಮಾಗ್ರಣೀಃ 1 ೩೭ ॥ 


ee 
ಯತ್ನೇವಯಾಶಶೇಷಗುಣಾಶ್ರಯಃ ಸ್ವರಾಟ್‌ 


ವಿಪ್ರಪ್ರಿಯಸುಷ್ಠತಿ ಕಾಮಮೀಶ್ವರಃ | 
ತದೇವ ತದ್ದರ್ಮಪರೈರ್ಹಿ ನಃ ಸದಾ 
ಸರ್ವಾತ್ಮನಾ ಬ್ರಹ್ಮಕುಲಂ ನಿಷೇವ್ಯತಾಮ್‌ IAS ॥ 


ಪುಮಾನ್‌ ಲಭೇತಾಪ್ಯತಿವೇಲಮಾತ್ಮನಃ 

ಪ್ರಸಾದತೋ ತ್ಯಂತಶಮಂ ABs ಸ್ವಯಮ್‌ | 
ಯನ್ನಿತ್ಯಸಂಬಂಧನಿಷೇವಯಾ ತತಃ 

ಪರಂ ಕಿಮತ್ರಾಸ್ತಿ ಸುಖಂ ಹವಿರ್ಭುಜಾಮ್‌ ॥ ೩೯ il 


ಅಶ್ನಾತ್ಯನಂತಃ ಖಲು ತತ್ವಕೋವಿದೈಃ $ 
ಶ್ರದ್ಧಾಹುತಂ ಯನ್ನುಖ ಈಡ್ಕನಾಮಭಿಃ | 
ನ ವೈ ತಥಾ ಚೇತನಯಾ WER Se 


ಹುತಾಶನೇ ಪಾರಮಹಂಸ್ಕವರ್ಯಗುಃ 1 VO ॥ 
ಯದ್‌ ಬ್ರಹ್ಮ ನಿತ್ಯಂ ವಿರಜಂ ಸನಾತನಂ 
ಶ್ರದ್ಧಾಶಪೋಮಂಗಲಮಾೌನಸಂಯಮೈಃ | 
» ಸಮಾಧಿನಾ ಬಿಭ್ರದಿಹಾರ್ಥಸಿದ್ದಯೇ 
ಯತ್ರೇದಮಾದರ್ಶ ಇವಾವಭಾಸತೇ no I 


ತೇಷಾಮಹಂ ಪಾದಸರೋಜರೇಣು- 

ಮಾರ್ಯಾ ವಹೇಯಾಧಿಕಿರೀಟಮಾಯುಃ | 
ಯಂ ನಿತ್ಯದಾ ಬಿಭ್ರತ ಆಶು ಪಾಪಂ 

ನಂಕ್ಚ ತೈಮುಂ ಸರ್ವಗುಣಾ ಭಜಂತಿ ॥ ೪೨ ॥ 


ಗುಣಾಲಯಂ ಶೀಲಧನಂ ಕೃತಜ್ಞಂ 
ಶ್ರದ್ಧಾಶ್ರಯಂ ಸಂವೃಣತೇ ನು ಸಂಪದಃ । 


118 ಶ್ರೀಮದ್ಭಾಗವತ 
ಪ್ರಸೀದತಾಂ ಬ್ರಹ್ಮಕುಲಂ ಗವಾಂ ಚ 

ಜನಾರ್ದನಃ ಸಾನುಚರಶ್ಚ ಮಹ್ಯಮ್‌ 1 ೪೩ ॥ 

ಮೈತ್ರೇಯ ಉವಾಚ 

ಇತಿ ಬ್ರುವಾಣಂ ನೃಪತಿಂ ಪಿಶೃದೇವದ್ದಿಜಾತಯಃ | 
ತುಷ್ಟುವುರ್ಹಷ್ಟಮನಸಃ ಸಾಧುವಾದೇನ ಸಾಧವಃ || ೪೪ Il 
ಪುತ್ರೇಣ ಜಯತೇ ಲೋಕಾನಿತಿ ಸತ್ಯವತೀ ಶ್ರುತಿಃ | 
ಬ್ರಹ್ಮದಂಡಹತಃ ಪಾಪೋ ಯದ್‌ ವೇನೋತತ್ಯತರತ್‌ ತಮಃ il 
ಹಿರಣ್ಯಕಶಿಪುಶ್ಚಾಪಿ ಭಗವನ್ನಿಂದಯಾ ತಮಃ | 


DAVOS TOS ಸೂನೋಃ ಪ್ರಹ್ಲಾದಸ್ಯಾನುಭಾವತಃ We ॥ 
ವೀರವರ್ಯ ಪಿತಃ ಪೃಥ್ವಾ 3 ಸಮಾಃ ಸಂಜೀವ ಶಾಶ್ಚತೀಃ | 
ಯಸ್ಕೇದೃಶ್ಯಚ್ಯುತೇ ಭಕ್ತಿಃ ಸರ್ವಲೋಕೈಕಭರ್ತರಿ I ೪೭ ॥ 


ಅಹೋ ವಯಂ BA ಪವಿತ್ರಕೀರ್ತೇ 
ತ್ಹಯ್ಛವ ನಾಥೇನ ಮುಕುಂದನಾಥಾಃ | 
ಯದುತ್ತಮಶ್ಲೋಕತಮಸ್ಯ ವಿಷ್ಣೋ- 
ರ್ಬ್ರಹ್ಮಣ್ಯದೇವಸ್ಯ ಕಥಾಂ ವ್ಯನಂಕ್ಷಿ 1 ೪೮ ॥ 
ನಾತ್ಯಂತಿಕಮಿದಂ ನಾಥ ತವಾಜೀವ್ಯಾನುಶಾಸನಮ್‌ | 
ಪ್ರಜಾನುರಾಗೋ ಮಹತಾಂ ಪ್ರಕೃತಿಃ ಕರುಣಾತ್ಮನಾಮ್‌ ॥ ೪೯ ॥ 


ಅದ್ಯ ನಸ್ತಮಸಃ ಪಾರಸ್ತ್ವಯೋಹಾಸಾದಿತಃ ಪ್ರಭೋ | 


ಭ್ರಾಮ್ಯತಾಂ ನಷ್ಟದೃಷ್ಟೀನಾಂ ಕರ್ಮಭಿರ್ದೈವನಂಜ್ಞತೈಃ 1 ೫೦ I 
ನಮೋ ವಿವೃದ್ಧಸತ್ವಾಯ ಪುರುಷಾಯ ಮಹೀಯಸೇ | 
ಯೋ ಬ್ರಹ್ಮ ಕತ್ರಮಾವಿಶ್ಯ ಬಿಭರ್ತೀದಂ ಸತೇಜಸಾ I ೫೧ ॥ 


ಇತಿ ಶ್ರೀಮದ್‌ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ 
ಅಷ್ಟಾದಶಸಾಹಸ್ವ್ಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ಚತುರ್ಥಸ್ಕಂಧೇ ಏಕವಿಂಶೋ sಧ್ಯಾಯಃ 


ಮರಿ 


ಚಯುರ್ಥಸ್ಫಂಧ-ಅಧ್ಯಾಯ-22 119 
ಅಥ ದ್ವಾವಿಂಶೋ sಧ್ಯಾಯಃ 


ಮೈತ್ರೇಯ ಉವಾಚ 
ಜನೇಷು Breed eto ಪೃಥುಂ ಪೃಥುಲವಿಕ್ರಮಮ್‌ | 
ತತ್ರೋಪಜಗ್ಗುರ್ಮುನಯಶ್ಚತ್ವಾರ ಸೂರ್ಯವರ್ಚಸಃ " ॥ ೧॥ 


ತಾಂಸ್ತು ಸಿದ್ದೇಶ್ವರಾನ್‌ ರಾಜಾ 
ವ್ಯೋಮ್ಲೋತವತರತೋತರ್ಚಿಷಾ l 
ಲೋಕಾನಹಾಪಾನ್‌ ಕುರ್ವಂತ್ಯಾ 
ಸಾನುಗೋ *ಚಪಷ್ಟ ಲಕ್ಷಿತಾನ್‌ Hou 


ತದ್ಧರ್ಶನೋದ್ಧತಪಾ )ಿಣಾನ್‌ ಪ್ರತ್ಯಾದಿತುರಿವೋತ್ಠಿತಃ I 
ಸಸದಸ್ಯಾನುಗೋ ವೈನ್ಯ ಇಂದಿ ಯೇಶೋ ಗುಣಾನಿವ Hau 


`` ಗೌರವಾದ್‌ ಯಂತ್ರಿತಃ ಸಭ್ಯಃ ಪ್ರ ಶ್ರಯಾನತಕಂಧರಃ ॥ 
ವಿಧಿವತ್‌ ಪೂಜಯಾಂಚಕ್ರೇ ಗೃಹೀತಾಘ್ಯಾ ೯ರ್ಹಣಾಸನಾನ್‌ ॥ ೪ ॥ 


ತತ್ಪಾದಶೌಚಸಲಿಲೈರ್ಮಾರ್ಜಿತಾಳಕಬಂಧನಃ | 
ತತ್ರ ಶೀಲವತಾಂ ವೃತಿಮಾಚರನ್‌ ಮಾನಯನ್ನಿವ 1೫ ॥ 


ಹಾಟಕಾಸನ ಆಸೀನಾನ್‌ AAA CAR ಪಾವಕಾನ್‌ | 
ಶ್ರದ್ಧಾಸಂಯಮಸಂಯುಕ್ತ ಪ್ರೀತಃ ಪ್ರಾಹ ಭವಾಗ್ರಜಾನ್‌ il ೬॥ 
ಪೃಥುರುವಾಚ 
ಅಹೋ ಆಚರಿತಂ ಕೃಷ್ಣೇ 
ಮಂಗಲಂ ಮಂಗಲಾಯನಾಃ | 
ಯಸ್ಯ ವೋ ದರ್ಶನಂ ಹ್ಯಾಸೀದ್‌ 
ದುರ್ದರ್ಶಾನಾಂ ಕುಯೋಗಿನಃ nea 


ಕಿಂ ತಸ್ಯ ದುರ್ಲಭತರಮಿಹ ಲೋಕೇ ಪರತ್ರ ಚ | 
ಯಸ್ಯ ವಿಪ್ರಾಃ ಪ್ರಸೀದಂತಿ ಶಿವೋ ವಿಷ್ಣುಶ್ವ ಸಾನುಗಃ nol 


129 ಶ್ರೀಮದ್ಭಾಗವತ 


ನೈವ ಲಕ್ಷಯತೇ ಲೋಕೋ 

ಲೋಕಾನ್‌ ಪರ್ಯಟತೋತಪಿ ತಾನ್‌ | 
ಯಥಾ ಸರ್ವದೃಶಂ ಸರ್ವ 

ಆತ್ಮಾನಂ ಯೇತಸ್ಕ ಹೇತವಃ ॥ ೯ ॥ 


ಅಧನಾ ಅಪಿ ತೇ ಧನ್ಯಾಃ ಸಾಧವೋ ಗೃಹಮೇಧಿನಃ I 
Oba Soe ಅರ್ಹವರ್ಯಾಂಬುತ್ಫಣಭೂಮಿಸುವಾಗ್ಗರಾಃ 1 ೧೦ 


ವ್ಯಾಳಾಲಯದ್ರುಮಾ ಹ್ಯೇತೇ ಸಂಸಿದ್ಧಾಖಿಲಸಂಪದಃ । 


ಯದ್ಗ ಾಸೀರ್ಥಪಾದೀಯಪಾದತೀರ್ಥವಿವರ್ಜಿತಾಃ I ೧೧ H 
ಸ್ವಾಗತಂ ವೋ ದ್ವಿಜಶ್ರೇಷ್ಠಾ ಯದ್‌ ವ್ರತಾನಿ ಮುಮುಕ್ಚವಃ | 
ಚರಂತಿ ಶ್ರದ್ಧಯಾ ಧೀರಾ ಬಾಲಾ ಏವ ಬೃಹಂತಿ ವೈ ॥ ೧೨ Il 
ಕಚ್ಚಿನ್ನಃ ಕುಶಲಂ ನಾಥಾ BO ಯಾರ್ಥಾರ್ಥವೇದಿನಾಮ್‌ | 
ವ್ಯಸನಾವಾಪ ಏತಸ್ಮಿನ್‌ ಪತಿತಾನಾಂ ಸ್ವಕರ್ಮಭಿಃ || ೧೩ ॥ 
ಭವತ್ತು ಕುಶಲಪ್ರಶ್ನ ಆತ್ಮಾರಾಮೇಷು ನೇಷ್ಕತೇ । 

ಕುಶಲಾಕುಶಲಾ ಯತ್ರ ನ ಸಂತಿ ಮತಿವೃತ್ತಯಃ 1 ೧೪ ॥| 


ತದಹಂ ಕೃತವಿಸ್ರಂಭಃ ಸುಹೃದೋ5ತ್ರ ತಪಸ್ವಿನಾಮ್‌ | 
ಸಂಪೃಚ್ಛೇ ಭವ ಏತಸ್ಮಿನ್‌ ಕ್ಷೇಮಃ ಕೇನಾಂಜಸಾ ಭವೇತ್‌ ॥ ೧೫ 


ವ್ಯಕ್ತಂ ಹ್ಯಾತ್ಮವತಾಮಾತ್ಮಾ ಭಗವಾನಾತ್ಮಭಾವನಃ | 


ಸ್ವಾನಾಮನುಗ್ರಹಾಯೇಮಾಂ ಸಿದ್ದರೂಪೀ ಚರತ್ಯಜ ॥ ೧೬ 
ಮೈತ್ರೇಯ ಉವಾಚ 

ಪೃಥೋಸತ್ಪೂಕ್ರಮಾಕರ್ಣ್ಯ ಸಾರಂ Ax ಮಿತಂ ಮಧು | 

ಸ್ಥಯಮಾನ ಇವ ಪ್ರೀತ್ಯಾ ಕುಮಾರಃ ಪ್ರತ್ಯುವಾಚ ಹ ॥ ೧೭ 


ಸನತ್ಕುಮಾರ ಉವಾಚ 
ಸಾಧು ಪೃಷ್ಠಂ ಮಹಾರಾಜ ಸರ್ವಭೂತಹಿತಾತ್ಮನಾ I 
ಭವತಾ ವಿದುಷಾ ಚಾಪಿ ಸಾಧೂನಾಂ ಗತಿರೀದೃಶೀ HW ೧೮ 


ಚಯುರ್ಥಸ್ಕಂಧ-ಅಧ್ಯಾಯ-22 121 


ಸಂಗಮಃ ಖಲು ಸಾಧೂನಾಮುಭಯೇಷಾಂ ಚ ಸಮ್ಮತಃ | 
ಸತಂಭಾಷಣಸಂಪ್ರಶ್ನಃ ಸರ್ವೇಷಾಂ ವಿತನೋತಿ ಶಮ್‌ OFI 


ಅಸ್ತೇವ ರಾಜನ್‌ ಭವತೋ ಮಧುದ್ವಿಷಃ | 
ಪಾದಾರವಿಂದೇ ಸ್ಯ ಗುಣಾನುವಾದತಃ | y 
ರತಿಃ ಸದಾ ಯಾ ವಿಧುನೋತಿ ನೈಷ್ಠಿಕೀ 
ಕಾಮಂ ಕಷಾಯಂ ಮಲಮಂತರಾತ್ಮನಃ | ೨೦ I 
ಶಾಸ್ಟೇಷ್ಠಿಯಾನೇವ ಸುನಿಶ್ಚಿತೋ ನೃಣಾಂ ತ 
ಕ್ಷೇಮಸ್ಯ ಸಮ್ಯಗ್ವಿಮ್ಮಶೇಷು ಹೇತುಃ | 
ಅಸಂಗ ಆತ್ಮವೃತಿರಿಕ್ತವಸುನಿ 
ದೃಢಾ ರತಿರ್ಬ್ರಹ್ಮಣಿ ನಿರ್ಗುಣೇ ಚಯಾ ॥ ೨೧ ॥ 
ತಚ್ಛ _ದ್ವಯಾ ಭಗವದ್ದರ್ಮಚರ್ಯಯಾ 
Q Q 


ERSS 1 
ಯೋಗೇಶ್ವರೋಪಾಸನಯಾ ಚ ನಿತ್ಯಂ 
ಪುಣ್ಯಶ್ರವಃಕಥಯಾ ಪುಣ್ಯಯಾ ಚ || ೨೨ I 


ಅರ್ಥೇಂದಿ ಯಾರಾಮಗುಣೇಷ್ಟತೃಷ್ಟಯಾ 
ತತ್ನಮ್ಮತಾನಾಮಪರಿಗ್ರಹೇಣ ಚ I 

ವಿವಿಕರುಚ್ಛ್ಯಾ ಪರಿತೋಷ ಆತ್ಮನ್‌ 
ವಿನಾ ಹರೇರ್ಗುಣಪೀಯೂಷಪಾನಾತ್‌ || ೨೩ N 


ಅಹಿಂಸಯಾ ಪಾರಮಹಂಸ್ಕಚರ್ಯಯಾ 

A Sa, ಮುಕುಂದಾಚರಿತಾಗ್ರ ಶೀಧುನಾ | 
ಯಮೈರಕಾಮೈರ್ನಿಯಮೈರಭಿಧ್ಯಯಾ 

ನಿರೀಹಯಾ ದ್ವಂದ ಫಿತಿಕ್ಷಯಾ ಚ I ೨೪ ॥ 


ಹರೇರ್ಮುಹುಸತ್ತರಕರ್ಣಪೂರಯಾ 
ಗುಣಾಭಿಧಾನೇನ ವಿಜೃಂಭಮಾಣಯಾ I 


122 ಶ್ರೀಮದ್ಭಾಗವತ 


ಭಕಾ J ಹ್ಯಸಂಗಃ ಸದಸತ್ಪರಾತ್ಮನಿ 

ಸ್ಯಾನ್ನಿರ್ಗಣೇ ಬ್ರಹ್ಮಣಿ ಚಾಂಜಸಾ ರತಿಃ ॥ ೨೫ 
ಯದಾ ರತಿರ್ಬ್ರಹ್ಮಣಿ ನೈಷ್ಠಿಕೀ ಪುಮಾ- 

ನಾಚಾರ್ಯವಾನ್‌ ಜ್ಞಾನವಿರಾಗರಂಹಸಾ 
ದಹತ್ಯ ಬೀಜಂ ಹೃದಯಂ ಜೀವಕೋಶಂ 

ಪಂಚಾತ್ಮಕಂ ಯೋನಿಮಿವೋತ್ಲಿತೋಪಗ್ಗಿಃ || ೨೬. 
ದಗ್ಗಾಶಯೋ ಮುಕ್ತಸಮಸತದ್ಗುಣೋ 

ನೈವಾತ್ಮನೋ ಬಹಿರಂತರ್ವಿಚಷ್ಟೇ | 
ಪರಾತ್ಮನೋರ್ಯದ್‌ ವ್ಯವಧಾನಂ ಪುರಸಾತ್‌ 

ಸ್ವಪ್ನೇ ಯಥಾ ಪುರುಷಸ್ಪದ್ಧಿನಾಶೇ HW ೨೭ 


ಆತ್ಮಾನಮಿಂದ್ರಿಯಾರ್ಥಂ ಚ ಪರಂ ಯದುಭಯೋರಪಿ | 


 ಸತ್ಯಾಶಯ ಉಪಾಧೌ ವೈ ಪುಮಾನ್‌ ಪಶ್ಯತಿ ನಾನ್ಯದಾ 11 ೨೮ 


Dawe ಸತಿ ಸರ್ವತ್ರ ಜಲಾದಾವಪಿ ಪೂರುಷಃ | 
ಆತ್ಮನಶ್ಚ ಪರಸ್ಕಾಪಿ ಭಿದಾಂ ಪಶ್ಯತಿ ನಾನ್ಯದಾ 11 ೨೯ 


QOD _ಯೈರ್ವಿಷಯಾಕೃಷ್ಟೈರಾಕ್ಷಿಪಂ ಧ್ಯಾಯತೋ ಮನಃ | 
ಚೇತನಾಂ ಹರತೇ ಬುದ್ದೇಃ ಸುಂಬಸೋಯಮಿವ ಹ್ರದಾತ್‌ ॥ ೩೦ 


ಭ್ರಶ್ಯತ್ಯನು ಸ್ಮೃತಿಶ್ಚಿತಂ ಜ್ಞಾನಭ್ರಂಶಃ ಸ್ಮೃತಿಕ್ಚಯೇ | 


ತದ್ರೋಧಂ ಕವಯಃ ಪ್ರಾಹುರಾತ್ಥಾಪಹ್ನವಮಾತ್ಮನಃ 1 ೩೧ 

ನಾತಃ ಪರತರೋ ಲೋಕೇ ಪುಂಸಃ ಸ್ವಾರ್ಥವೃತಿಕ್ರಮಃ | 

ಯದೃಸ್ತ್ಯನ್ಮಸ್ಯ ಪ್ರೇಯಸ್ತ್ವಮಾತ್ಮನಃ ಸ್ವವ್ಯತಿಕ್ರಮಾತ್‌ || ೩೨ 
ಅಥೇಂದ್ರಿಯಾರ್ಥಾಭಿಧ್ಯಾನಂ 


ಸರ್ವಾರ್ಥಾಪಹ್ನವೋ ನೃಣಾಮ್‌ I 
ಸ್ರಂಸಿತೋ ಜ್ಞಾನವಿಜ್ಞಾನಾದ್‌ 
ಯೇನಾವಿಶತಿ ಮುಗ್ಗತಾಮ್‌ ೩೩ 


ಚಯುರ್ಥಸೃಂಧ-ಅಧ್ಯಾಯ-22 123 


ನ ಕುರ್ಯಾತ್‌ ಕರ್ಹಿಚಿತ್‌ ಸಂಗಂ ತಮಸ್ತೀವ್ರಂ ತಿತೀರ್ಷುಃ | 
ಧರ್ಮಾರ್ಥಕಾಮಮೋಕ್ಷಾಣಾಂ ಯದತ್ಯಂತವಿಘಾತಕಮ್‌ I ೩೪ ॥ 


ತತ್ರಾಪಿ ಮೋಕ್ಷ ಏವಾರ್ಥ 
ಆತ್ಯಂತಿಕತಯೇಷೃತೇ | ಳೆ 

ತ್ರೈವರ್ಗ್ಕೋ5ರ್ಥೋ ಯತೋ ನಿತ್ಯಂ 
ಕೃತಾಂತಭಯಸಂಯುತಃ ॥ ೩೫ ॥ 


ಪರಾವರೇ ಚ ಯೇ ಭಾವಾ ಗುಣವ್ಯತಿಕರಾದನು | 
ನ ತೇಷಾಂ ವಿದ್ಯತೇ ಕ್ಷೇಮ ಈಶವಿಧ್ಧಂಸಿತಾಶಿಷಾಮ್‌ 1 ೩೬ H 


ಮನೋಮಾತ್ರಮಿದಂ ವಿಶ್ರಂ 
ಯಥಾ ಸ್ವಪ್ನೇ ಮನಃಕ್ರಿಯಾ | 
ಕ್ರಿಯಾ ಚ ವಾಸನಾಮಾತ್ರಂ 


ಸಾ5ನೀಹಾಯಾಂ ಪ್ರಲೀಯತೇ Wad I 


ಆತ್ಮಾ ತ್ವನೀಹಯಾ ಸಾಕ್ಷಾತ್‌ ಸ್ವಯಂಜ್ಯೋತಿಃ ಪ್ರಸಿದ್ಧೃತಿ | 


ಅಕೆ 
ಏವಂ ವ್ರದಸ್ಯಾತ್ಮಮಾಯಾಂ ಜಾನನ್ನುಪರಮೇನ್ನುನಿಃ 1 ೩೮ il 
ನ ಯತ್ರ ನಿದ್ರಾ ಮೂರ್ಚ್ಚಾ ವಾ ನಾರ್ಥದೃಜ್‌ನ ಮನೋರಥಃ | 
ನಾನುವೃತಿರ್ನ ಪ್ರಳಯಸದ್‌ ಬ್ರಹ್ಮ ವಿಜಿತಾತ್ಮನಃ nae i 


ತತ್ವಂ ನರೇಂದ್ರ ಜಗತಾಮಥ SADO ಚ 
ದೇಹೇಂದ್ರಿಯಾಸುಧಿಷಣಾತ್ಸಭಿರಾವೃತಾನಾಮ್‌ | 

ಯಃ ಕ್ಷೇತ್ರವಿತ್‌ ತ್ಲಮನಯೋರ್ಹದಿ ವಿಷ್ಠಗಾಧಿಃ 
ಪ್ರತ್ಯಕ್‌ ಚಕಾಸ್ತಿ ಭಗವಾಂಸ್ತಮವೈಹಿ ALESA ॥ ೪೦ I 

ಯಸ್ಸಿನ್ನಿದಂ ಸದಸದಾತ್ಮತಯಾ ವಿಭಾತಿ 
ಮಾಯಾವಿವೇಕವಿಧುತಿಃ ಸ್ರಜಿ ವಾತಹಿಬುದ್ದಿ | 

ತಂ ನಿತ್ಯಮುಕ್ತಪರಿಶುದ್ಧವಿಬುದ್ಧತತ್ವ- 
ಪ್ರತ್ಯೂಢಕರ್ಮಕಲಿಲಪ್ರಕೃತಿಂ ಪ್ರಪದ್ಯೇ I ೪೧ I 


124 ಶ್ರೀಮದ್ಭಾಗವತ 


ಯತ್ಪಾದಪಂಕಜಪಲಾಶವಿಲಾಸಭಕ್ತಾ ಶೂ 
ಕರ್ಮಾಶಯಗ್ರಥಿತಮುದ್ಧ Bowes ಸಂತಃ । 

ತತ್ವಂ ನ ತದ್‌ ದ್ವಿಮತಯೋಪಪಿ ವಿರುದ್ಧಮಾರ್ಗ- 
ಸ್ರೋತೋಗುಣಾಸಮರಣಂ ಭಜ ವಾಸುದೇವಮ್‌ ॥ ೪೨ ॥ 


ಕೃಚ್ಛೊ  ಮಹಾನಿಹ ಭವಾರ್ಣವಮಪ್ಪವೇಶಾಃ 
ಷಡ್ಬರ್ಗನಕ್ರಮಸುಖೇನ ತಿತೀರ್ಷಂತಿ | 
ತತ್‌ ತ್ವಂ ಹರೇರ್ಭಗವತೋ ಭಜನೀಯಮಂಘಿ)ಂ 
ಕೃತ್ವೋಡುಪಂ ವ್ಯಸನಮುತ್ತರ ದುಸರಾರ್ಣಮ್‌ ॥ ೪೩ ॥ 
ಮೈತ್ರೇಯ ಉವಾಚ 
ಸ ಏವಂ ಬ್ರಹ್ಮಪುತ್ರೇಣ ಕುಮಾರೇಣಾತ್ಮಮೇಧಸಾ । 
ದರ್ಶಿತಾತ್ಮಮತಿಃ ಸಮ್ಯಕ್‌ ಪ್ರಶಸ್ಯೋವಾಚ ತಂ ನೃಪಃ no? ॥ 


``ಪೃಥುರುವಾಚ 
ಕೃತೋ ಮೇತನುಗ್ರಹಃ ಪೂರ್ವಂ ಹರಿಣಾ 5 ರ್ತಾನುಕಂಪಿನಾ | 
ತಮಾಪಾದಯಿತುಂ ಬ್ರಹ್ಮನ್‌ ಭಗವನ್‌ ಯೂಯಮಾಗತಾಃ ॥ ೪೫ 1 


ನಿಷ್ಟಾದಿತಂ ಚ TS 6ನ ಭಗವದ್ಭಿರ್ಫ್ಯಣಾಲುಭಿಃ I 
ಸಾಧುದತಂ ಹಿ ಸರ್ವಂ ಚ ಆತ್ಮನಾ ಸಹ ಕಿಂ ದದೇ || ೪೬ il 
ಪ್ರಾಣಾ ದಾರಾಃ ಸುತಾ ಬ್ರಹ್ಮನ್‌ ಗೃಹಾಶ್ಚ ಸಪರಿಗ್ರಹಾಃ | 
ರಾಯೋ ಮಹೀ ಬಲಂ ಕೋಶ ಇತಿ ಸರ್ವಂ ನಿವೇದಿತಮ್‌ ॥ ೪೭ ॥ 
ಸೇನಾಪತ್ಯಂ ಚ ರಾಜ್ಯಂ ಚ ದಂಡನೇತ್ಛತ್ವಮೇವ ಚ I 
ಸರ್ವಲೋಕಾಧಿಪತ್ಯಂ ಚ ವೇದಶಾಸ್ಪವಿದರ್ಹತಿ I ೪೮ ॥ 
J 2 
ಸ್ವಮೇವ ಬ್ರಾಹ್ಮಣೋ whose Ho ವಸ್ತ್ರೇ ಸ್ವಂ ದದಾತಿ ಚ l l 
ತಸ್ಕೈವಾನುಗ್ರಹೇಣಾನ್ಯೇ ಭುಂಜತೇ ಕೃತ್ರಿಯಾದಯಃ noe ॥ 
ಯೈರೀದೃಶೀ ಭಗವತೋ ಗತಿರಾತ್ಮವಾದ 
a ಏಕಾಂತತೋ ನಿಗಮಿಭಿಃ ಪ್ರತಿಪಾದಿತಾ ನಃ । 


i 
Te 


vN 


ಚಯುರ್ಥಸ್ಕಂಧ-ಅಧ್ಯಾಯ-22 12 


ತುಷ್ಕಂತೃದಭ್ರಕರುಣಾಃ ಸ್ಪಕ್ಷತೇನ ನಿತ್ಯಂ 
ಕೋ ನಾಮ ತತ್ವತಿಕರೋತಿ ವಿನೋದಪಾತ್ರಮ್‌ ॥ ೫೦ II 


ಮೈತ್ರೇಯ ಉವಾಚ 
3 ಆತ್ಮಯೋಗಪತಯ ಆದಿರಾಜೇನ ಪೂಜಿತಾಃ । 
ಶೀಲಂ ತದೀಯಂ ಶಂಸಂತಃ ಖೇ5ಭೂವನ್‌ ಮಿಷತಾಂ ನೃಣಾಮ್‌ II 


4 


ವೈನ್ಯಸ್ತು ಧುರ್ಯೋ ಮಹತಾಂ ಸಂಸ್ಥಿತ್ಯಾನಧ್ಯಾತ್ಮಶಿಕ್ಚಯಾ |... 
ಆಪಕಾಮಮಿವಾತ್ಗಾನಂ ಮೇನ ಆತ್ಮನ್ಯವಸ್ಥಿತಃ 1 ೫೨ || 


ಕರ್ಮಾಣಿ ಚ ಯಥಾಕಾಲಂ ಯಥಾದೇಶಂ ಯಥಾಬಲಮ್‌ । 
ಯಥೋಚಿತಂ ಯಥಾವಿತಮಕರೋದ್‌ ಬ್ರಹ್ಮಸಾತ್ಯತಮ್‌ I ೫೩ 1 


ಫಲಂ ಬ್ರಹ್ಮಣಿ AG A ನಿರ್ವಿಷಂಗಃ ಸಮಾಹಿತಃ | 


ಕರ್ಮಾಧ್ಯಕ್ಷಂ ಚ ಮನ್ನಾನ ಆತ್ಮಾನಂ ಪ್ರಕೃತೇಃ ಪರಮ್‌ ॥ ೫೪ ॥ 


ಗೃಹೇಷು ವರ್ತಮಾನೋಷಪಿ ಸ ಸಾಮ್ರಾಜ್ಯಶ್ರಿಯಾನ್ನಿತಃ | 
ನಾಸಜ್ಜತೇಂದಿ ಯಾರ್ಥೇಷು ನಿರಹಂಮತಿರರ್ಕವತ್‌ I ೫೫ ॥ 


ಏವಮಧ್ಯಾತ್ಮಯೋಗೇನ ಕರ್ಮಾಣ್ಯನುಸಮಾಚರನ್‌ | 
. ಪುತ್ರಾನುತ್ಪಾದಯಾಮಾಸ ಪಂಚಾರ್ಚಿಷ್ಯಾತ್ಸಸಮ್ಮತಾನ್‌  ॥ ೫೬ ॥ 


ವಿಜಿತಾಶ್ಚಂ ಧೂಮ್ರಕೇಶಂ 
ಹರ್ಯಕಂ ದ್ರವಿಣಂ Hew | 
od ಲ 
ಸರ್ವೇಷಾಂ ಲೋಕಪಾಲಾನಾಂ 
ದಧಾರೈಕಃ ಪೃಥಗ್‌ ಗುಣಾನ್‌ | ೫೭ ॥ 


ಗೋಪೀಥಾಯ ಜಗತ್‌ಸ್ಪಷ್ಟೇಃ 
ಕಾಲೇ ಸ್ವೇಸ್ಟೇ ನಚ್ಯುತಾತ್ಮಕಃ I 
ಮನೋವಾಜ್ಜೂರ್ತಿಭಿಃ ಸೌಮ್ಯೆ ಸ್‌ 
ರ್ಗುಣೈಃ ಸಂರಂಜಯನ್‌ ಪ್ರಜಾಃ ೫೮ ॥ 


126 ಶ್ರೀಮದ್ಭಾಗವತ 


ರಾಜೇತ್ಯಧಾನ್ನಾಮಧೇಯಂ 
ಸೋಮರಾಜ ಇವಾಪರಃ | 
ಸೂರ್ಯವದ್‌ ವಿಸ್ಕಜನ್‌ ಗೃಹ್ಣನ್‌ 
ಪ್ರತಪಂಶ್ಚ ಭುವೋ ವಸು I ೫೯ 
ದುರ್ಧರ್ಷಸೇಜಸೇವಾಗ್ನಿರ್ಮಹೇಂದ್ರ ಇವ ದುರ್ಜಯಃ | 
ತಿತಿಕ್ಷಯಾ ಧರಿತ್ರೀವ ದ್ಯೌರಿವಾಭೀಷ್ಟದೋ ನ್ನಣಾಮ್‌ lH ೬೦ 
ವರ್ಷತಿ ಸ್ಮ ಯಥಾಕಾಮಂ ಪರ್ಜನ್ಯ ಇವ ತರ್ಪಯನ್‌ | 
ಸಮುದ್ರ ಇವ ದುರ್ಬೋಧಃ ಸತ್ಯೇನಾಚಲರಾಡಿವ | ೬೧ 
ಧರ್ಮರಾಡಿವ ಶಿಕ್ಷಾಯಾಮಾ- 


ಶ್ಚರ್ಯೇ ಹಿಮವಾನಿವ । 
ಕುಬೇರ ಇವ ಕೋಶಾಢ್ಕೋ 


ಗುಪಾರ್ಥೋೀ ವರುಣೋ ಯಥಾ 11 ೬೨ i 
ಮಾತರಿಶ್ಚೇವ ಸರ್ವಾತ್ಮಾ ಬಲೇನ ಮಹತೌಜಸಾ | 
ಅವಿಷಹೃತಯಾ ದೇವೋ ಭಗವಾನ್‌ ಭೂತರಾಡಿವ Wea I 


ಕಂದರ್ಪ ಇವ ಸೌಂದರ್ಯೇ ಮನಸ್ವೀ ಮೃಗರಾಡಿವ | 

ವಾತಲ್ಯೇ ಮನುವನ್ನ ಸಾಂ ಪ್ರಭುತ್ವೇ ಭಗವಾನಜಃ | 

ಬೃಹಸತಿರ್ಬ್ರಹ್ಮವಾದೇ ಆತ್ಮತತ್ರೇ ಸ್ವಯಂ ಹರಿಃ I ೬೪ 

ಭಕ್ತ್ಯಾ ಗೋಗುರುವಿಪ್ರೇಷು ವಿಷ್ಠಕ್ಷೇನಾನುವರ್ತಿಷು | 

ಹ್ರಿಯಾ ಪ್ರಶ್ರಯಶೀಲಾಭ್ಯಾಮಾತ್ಮತುಲ್ಕಃ ಪರೋದ್ಯಮೇ ॥ ೬೫ 

ಕೀರ್ತ್ಯೋರ್ಧ್ವಗೀತಯಾ ಪುಂಭಿಸ್ತ್ರೈಲೋಕ್ಳೇ ತತ್ರತತ್ರ ಹ I 

ಪ್ರವಿಷ್ಟು ಕರ್ಣರಂದ್ರೇಷು ಸ್ಟ್ರೀಣಾಂ ರಾಮಃ ಸತಾಮಿವ ॥ ೬೬ 

ಇತಿ ಶ್ರೀಮದ್‌ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ 
ಅಷ್ಟಾದಶಸಾಹಸ್ಕ್ಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 

ಚತುರ್ಥಸ್ಕಂಧೇ ದ್ವಾವಿಂಶೋತಧ್ಯಾಯಃ il 


—O— 


ಚಯುರ್ಥಸ್ಥಂಧ-ಅಧ್ಯಾಯ-23 127 
ಅಥ ತ್ರಯೋವಿಂಶೋ sಧ್ಯಾಯಃ 


ಮೈತ್ರೇಯ ಉವಾಚ 
ದೃಷ್ಟ್ಯಾ 5ತ್ಥಾನಂ ಪ್ರವಯಸಮೇಕದಾ ವೈನ್ಯ ಆತ್ಮವಾನ್‌ ಕೆ 
ಆತ್ಮನಾ ವರ್ಧಿತಾಶೇಷಸಾನುಸರ್ಗಃ ಪ್ರಜಾಪತಿಃ “WOW, 
ಜಗತಸಸ್ಮುಷಶ್ಚಾಪಿ ವೃತಿದೋ Bode Bsr ಸತಾಮ್‌ | 
ನಿಷ್ಟಾದಿತೇಶ್ವರಾದೇಶೋ ಯದರ್ಥಮಿಹ ಜಗ್ಗಿವಾನ್‌ Hou 
ಆತ್ಮಜೇಷ್ಟಾತ್ಮಜಾಂ FA, ವಿರಹಾದ್‌ ರುದತೀಮಿವ | 
ಪ್ರಜಾಸು ವಿಮನಾಸ್ವೇಕಃ ಸದಾರೋ5ಗಾತ್‌ ತಪೋವನಮ್‌ ॥ ೩ ॥ 
ತತ್ರಾಪಾದ್ಯಾತ್ಮನಿಯಮೋ ವೈಖಾನಸಸುಸಮೃತೇ | 
ಪ್ರಾರಬ್ಧ ಉಗ್ರತಪಸಿ ಯಥಾ ಸ್ವವಿಷಯೇ ಪುರಾ ne i 


ಕಂದಮೂಲಫಲಾಹಾರಃ ತೃಣಪರ್ಣಾಶನಃ ಕ್ವಚಿತ್‌ I 

ಅಬ್ಬಕ್ಕ ಕತಿಚಿತ್‌ಪಕ್ಷಾನ್‌ ವಾಯುಭಕ್ಕಸತಃ ಪರಮ್‌ i ೫ i 
ಗ್ರೀಷ್ಟೇ ಪಂಚತಪಾ ವೀರೋ ವರ್ಷಾಸ್ಟಾಹಾರಷಾಣ್ಮುನಿಃ | 
ಆಕಂಠಮಗ್ಗಃ ಶಿಶಿರ ಉದಕೇ ಸ್ಪಂಡಿಲೇಶಯಃ we il 
ತಿತಿಕ್ಟುರ್ಯತವಾಗ್‌ ದಾಂತ ಊರ್ಧ್ವರೇತಾ ಜಿತಾನಿಲಃ | 
ಆರಿರಾಧಾಯಿಷು: ಕೃಷ್ಣಮಾಚರತ್‌ ತಪ ಉತ್ತಮಮ್‌ Hau 
ತೇನ ಕ್ರಮಾನುರುದ್ದೇನ ಧ್ವಸಷಕರ್ಮಮಲಾಶಯಃ | 

ಪ್ರಾಣಾಯಾಮೈಃ ಸನ್ನಿರುದ್ಧಷಡ್ಜರ್ಗಶ್ಚಿನ್ನಬಂಧನಃ Hou 
ಸನತ್ಕುಮಾರೋ ಭಗವಾನ್‌ ಯದಾಹಾಧ್ಯಾಶ್ಲಿಕಂ ಪರಮ್‌ | 
ಯೋಗಂ ತೇನೈವ ಪುರುಷಮಭಜತ್‌ ಪುರುಷರ್ಷಭಃ ue 
ಭಗವದ್ಧರ್ಮಿಣಃ ಸಾಧೋ ಶ್ರದ್ಧಯಾ ಯತತಃ ಸದಾ | 
ಭಕಿರ್ಭಗವತಿ ಬ್ರಹ್ನಣ್ಯನನ್ಯವಿಷಯಾಭವತ್‌ ॥ ೧೦ ॥ 


128 o ಶ್ರೀಮದ್ಭಾಗವತ 


ತಸ್ಯಾನಯಾ ಭಗವತಃ ಪರಿಶುದ್ಧಕರ್ಮ- 
ಸತ್ವಾತ್ಮನಸ್ತದನುಸಂಸ್ಫರಣಾನುಪೂರ್ವ್ಯಾ I 

ಜ್ಞಾನಂ ವಿರಕಿಮದಭೂನ್ನಿಶಿತೇನ ಯೇನ 
ಚಿಚ್ಛೇದ ಸಂಶಯಪದಂ ನಿಜಜೀವಕೋಶಮ್‌ u ೧೧ ॥ 


ಛಿನ್ನಾನ್ಯಧೀರಧಿಗತಾತ್ಮಗತಿರ್ನಿರೀಹ- 
ಸತ್‌ ತತ್ಯಜೇ$ಚ್ಛಿನದಿದಂ ವಯುನೇನ ಯೇನ । 
ತಾವನ್ನ ಯೋಗಗತಿಭಿರ್ಯತಿರಪ್ರಯತ್ನೋ 
ಯಾವದ್‌ ಗದಾಗ್ರಜಕಥಾಸು ರತಿಂ ನ ಕುರ್ಯಾತ್‌॥। ೧೨ Il 


ಏವಂ ಸ ವೀರಪ್ರವರಃ ಸಂಯೋಜ್ಯಾತ್ಮಾನಮಾತ್ಮನಿ | 
ಬ್ರಹ್ಮಭೂತೋ ದೃಢಂ ಕಾಲೇ ತತ್ಯಾಜ ಸಕಳೇಬರಮ್‌ ॥ ೧೩ ॥ 


ಉತ್ಸರ್ಷಯನ್ನಸೂನ್‌ ಮೂರ್ಧ್ನಿ 
ಕ್ರಮೇಣಾವೇಶ್ಯ ನಿಸ್ಸೃಹಃ | 

ವಾಯುಂ ವಾಯ್‌ ಕ್ಷಿತೌ ಕಾಯಂ 
ತೇಜಸ್ಟೇಜಸ್ಯಂಯೂಯುಜತ್‌ I ೧೫ ॥ 


ಖಾನ್ಯಾಕಾಶೇ ದ್ರವಂ ತೋಯೇ ಯಥಾಸ್ಥಾನಂ ವಿಭಾಗಶಃ । 
ಕ್ಲಿತಿಮಂಭಸಿ ತತ್‌ ತೇಜಸ್ಕದೋ ವಾಯಾ ನಭಸ್ಯಮುಮ್‌ I ೧೬ 


ಇಂದ್ರಿಯಾಣಿ ಸಮಸಾನಿ ತನ್ಮಾತ್ರಾಣೆ ಯಥೋದ್ಭವಮ್‌ | 
ಭೂತಾದೀಂಸಾನ್‌ ಸಮುತ್‌ಕ್ಸಿಪ್ಯ ಮಹತ್ಯಾತ್ಗನಿ ಸಂದಧೇ ॥ ೧೭ 


ತಂ ಸರ್ವಗುಣವಿನ್ಯಾಸಂ ಜೀವೇ ಮಾಯಾಮಯೇ ನ್ಯಧಾತ್‌ l 
ತಂ ಚಾನುಶಯಮಾತ್ಮಸ್ತಮಸಾವನುಶಯೀ ಪುಮಾನ್‌ | 
ಜ್ಞಾನವೈರಾಗೃವೀರ್ಯೇಣ ಸಧೂಪಸ್ಥೋ ವ್ಯಧಾತ್‌ ಪ್ರಭುಃ ॥ ೧೮ ॥ 


ಚಯುರ್ಥಸ್ಕಂಧ-ಅಧ್ಯಾಯ-23 129 


ಅರ್ಚಿರ್ನಾಮ ಮಹಾರಾಜ್ಞೀ 
333, gorse ವನಮ್‌ | 
ಸುಕುಮಾರ್ಯತದರ್ಹಾ ಚ 
ಯತ್‌ ಪದ್ಬಾ ° ಸರ್ಶನಂ ಭುವಃ Woe I 


ಅತೀವ ಭರ್ತುರ್ವೃತಧರ್ಮನಿಷ್ಕಾ 
ಶುಶ್ರೂಷಯಾ ಚಾರ್ಷದೇಹಯಾತ್ರಯಾ | 
ನಾವಿಂದತಾರ್ತಿಂ ಪರಿಕರ್ಶಿತಾಂಪಿ ಸಾ 
ಪ್ರೇಯಸ್ಕರಸ್ಪರ್ಶನಮಾನನಿರ್ವ್ವತಾ | ೨೦ ॥ 
ದೇಹಂ ವಿಷನ್ನಾಖಿಲಚೇತನಾದಿಕಂ 
ಪತ್ಯುಃ ಪೃಥಿವ್ಯಾ ದಯಿತಸ್ಯ ಚಾತ್ಮನಃ | 
ಆಲಕ್ಚ್ಯ ಕಿಂಚಿತ್‌ ಪ್ರವಿಲಪ್ಯ ಸಾ ಸತೀ 


ಎ ಿತಾಮಥಾರೋಪಯದದ್ರಿಸಾನುನಿ | ೨೧ ॥| 


ವಿಧಾಯ ಕೃತ್ಯಂ ಹ್ರದಿನೀಜಲಾಪುತಾ 
ದತ್ಟೋದಕಂ ಭರ್ತುರುದಾರಕರ್ಮಣಃ | 
ನತ್ವಾ ದಿವಿಸ್ಥಾಂಸ್ಪಿದಶಾಂಸ್ರ್ರಿ ಪರೀತ್ಯ 
ವಿವೇಶ BO ಧ್ಯಾಯತೀ ಭರ್ತಪಾದಮ್‌ I ೨೨ ॥ 
ವಿಲೋಕ್ಯಾನುಗತಾಂ ಸಾಧ್ವೀಂ ಪೃಥುಂ ವೀರವರಂ ಪತಿಮ್‌ | 


ತುಷ್ಣುವುರ್ವರದಾ ದೇವೈರ್ದೇವಪತ್ನ್ಯಃ ಸಹಸ್ರಶಃ ॥1 ೨೩ ॥ 

ಕುರ್ವಂತ್ಯಃ ಕುಸುಮಾಸಾರಂ ತಸ್ಮಿನ್‌ ಮಂದರಸಾನುನಿ | 

ನದತ್ಸ್ವಮರತೂರ್ಯೇಷು ಗೃಣಂತಿ R ಪರಸ್ಪರಮ್‌ || ೨೪ Il 
ದೇವ್ಯ ಊಚುಃ 


ಅಹೋ ಇಯಂ ವಧೂರ್ಧನ್ಯಾ 
ಯಾ ಚೈವಂ ಭೂಭುಜಾಂ ಪತಿಮ್‌ | 
ಸರ್ವಾತ್ಮನಾ ಪತಿಂ ಭೇಜೇ 
ಯಜ್ಞೇಶಂ ಶ್ರೀವಧೂರಿವ I ೨೫ ॥ 


130 ಶ್ರೀಮದ್ಭಾಗವತ 


ಸೈಷಾ ನೂನಂ ವ್ರಜತ್ಯೂರ್ಥ್ವಮನು ವೈನ್ಯಂ ಪತಿಂ ಸತೀ | 


ಶ್ಯತಾಸ್ಥಾನತೀತ್ಯಾರ್ಚಿರ್ದುರ್ವಿಭಾವ್ಯೇನ ಕರ್ಮಣಾ I ೨೬ 


EL ಲಿ 


ತೇಷಾಂ ದುರಾಪಂ ಕಿಂಚಾನ್ಯ- 

ನ್ಫರ್ತ್ಯಾನಾಂ ಭಗವತ್ತದಮ್‌ | ' 
ವಿದ್ಯುಲ್ಲೋಲಾಯುಷೋ ಯೇ ವೈ 

ನೈಷ್ಟರ್ಮ್ಯಂ ಸಾಧಯಂತ್ಯುತ I ೨೭ 


ಸ ವಂಚಿತೋ ಬತಾತ್ಮಧ್ರುಕ್‌ ಕೃಚ್ಛಿ cro ಮಹತಾ ಭುವಿ । : 


ಲಬಾ ನ ರಪವರ್ಗೃಂ ಮಾನುಷ್ಯಂ ವಿಷಯೇಷು ವಿಷಜ್ಞತೇ HW ೨೮ 


ಮೈತ್ರೇಯ ಉವಾಚ 
ಸುವಂತೀಷು ಸುರಸ್ಪೀಷು 
-ð 


ಪತಿಲೋಕಂ ಗತಾ ವಧೂ 
ಯಂವಾ ಆತ್ಮವಿದಾಂ ಧುರ್ಯೋ 


ವೈನ್ಯಃ ಪ್ರಾಪಾಚ್ಯುತಾಶ್ರಯಃ © SE 


AZORIN SA ಪೃಥುಃ ಸ ಭಗವತಮಃ | 
ಕೀರ್ತಿತಂ ತಸ್ಯ ಚರಿತಮುದ್ಧಾಮಚರಿತಸ್ಯ ವೈ II ೩೦ 
ಯ ಇದಂ ಸುಮಹತ್ತುಣ್ಯಂ 
ಶ್ರದ್ಧಯಾನವಹಿತಃ ಪಠೇತ್‌ | 
ಶ್ರಾವಯೇಚ್ಛು ಣುಯಾದ್‌ 
WISH ಸ ಪೃಥೋಃ ಪದವೀಮಿಯಾತ್‌ I ೩೧ 
ಬ್ರಾಹ್ಮಣೋ ಬ್ರಹ್ಮವರ್ಚಸ್ಟೀ ರಾಜನ್ಯೋ ಜಗತೀಪತಿಃ । 
ವೈಶ್ಯಃ ಪಠನ್‌ AFB ಸ್ಯಾಚ್ಛೂದ್ರ ಉತ್ತಮತಾಮಿಯಾತ್‌ ॥ ೩೨ 


3 
ಅಪ್ರಜಃ ಸುಪ್ರಜತಮೋ ನಿರ್ಧನೋ ಧನವತಮಃ i ೩೩ 


ಇ 
P, 


ಚಯುರ್ಥಸ್ಥಂಧ-ಅಧ್ಯಾಯ-23 131 


ಅಸ್ಪಷ್ಟಕೀರ್ತಿಃ ಸುಯಶಾ ಮೂರ್ಯೋ ಭವತಿ ಪಂಡಿತಃ | 

ಇದಂ ಸ್ವಸ್ತ್ಯಯನಂ ಪುಂಸಾಮಮಂಗಲ್ಯನಿವಾರಣಮ್‌ | 

ಧನ್ಯಂ ಯಶಸ್ಯಮಾಯುಷ್ಯಂ ಸ್ವರ್ಗಂ ಕಲಿಮಲಾಪಹಮ್‌ N ೩೪ ॥ 
t 

ಧರ್ಮಾರ್ಥಕಾಮಮೋಕ್ಷಾಣಾಂ ಸಮ್ಯಕ್‌ ಸಿದ್ದಿಮಭೀಪುಭಿಃ I 


Au 


ಶ್ರದ್ದಯೈತದನುಶ್ರಾವ್ಯಂ ಚತುರ್ಣಾಂ ಕಾರಣಂ ಪರಮ್‌ I ೩೫ ॥ 


ಸಂಗ್ರಾಮಾಭಿಮುಖೋ ರಾಜಾ ಶ್ರುತ್ವೈತದಭಿಯಾತಿ ಯಾನ್‌ | 
ಬಲಿಂ ತಸ್ಮೈ ಹರಂತ್ಯಗ್ರೇ ರಾಜಾನಃ ಪೃಥವೇ ಯಥಾ || ೩೬ I 


ಮುಕ್ತಾನ್ಯಸಂಗೋ ಭಗವ- 


ತ್ಯಚಲಾಂ ಭಕ್ಷಿಮುದ್ದಹನ್‌ | 


ವೈನ್ಯಸ್ಯ ಚರಿತಂ ಪುಣ್ಯಂ 
ಶೃಣುಯಾಚ್ಛಾ ,ವಯೇತ್‌ ಪಠೇತ್‌ ॥ ೩೭ ॥ 


ವೈಚಿತ್ರವೀರ್ಯಾಭಿಹಿತಂ ಮಹನ್ಮಾಹಾತ್ಮ್ಯಸೂಚಕಮ್‌ । 
ಅಸ್ಥಿನ್‌ ಕೃತಮತಿರ್ಮರ್ತ್ಯಃ ಪಾರ್ಥವೀಂ ಗತಿಮಾಪ್ನುಯಾತ್‌ Was il 


ಅನುದಿನಮಿದಮಾದರೇಣ ಶ್ಯಣ್ಣನ್‌ 
ಪೃಥುಚರಿತಂ ಪ್ರಥಯನ್‌ ವಿಮುಕಸಂಗಃ | 
ಭಗವತಿ ಭವಸಿಂಧುಹಾರಭೂತೇ 
ಸ ಚ ನಿಪುಣಾಂ ಲಭತೇ ರತಿಂ ಮನುಷ್ಯಃ ॥ ೩೯ ॥ 


ಇತಿ ಶ್ರೀಮದ್‌ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ 
ಅಷ್ಟಾದಶಸಾಹಸ್ಪ್ಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ಚತುರ್ಥಸ್ಕಂಧೇ ತ್ರಯೋವಿಂಶೋತಧ್ಯಾಯಃ ॥ 
—0— 


132 ಶ್ರೀಮದ್ಭಾಗವತ 


ಅಥ ಚತುರ್ವಿಂಶೋ sga ov: 


ಮೈತ್ರೇಯ ಉವಾಚ 
ವಿಜಿತಾಶ್ವೋ5ಥ ರಾಜಾತ ಆಸೀತ್‌ 
ಪೃಥೋಃ ಪುತ್ರಃ ಪೃಥುಶ್ರವಾಃ | 
ಯವೀಯೇಭ್ಯೋsತದದಾತ್‌ ಕಾಷ್ಠಾ 
ಭ್ರಾತ್ಮಜ್ಯೋ ಭ್ರಾತ್ಮವತಲಃ non. 


i 


ಹರ್ಯಕ್ಷಾಯಾದಿಶತ್‌ ಪ್ರಾಚೀಂ ಧೂಮ್ರಕೇಶಾಯ ದಕ್ಷಿಣಾಮ್‌ | 
ಪ್ರತೀಚೀಂ ವೃಕಸಂಜ್ಞಾಯ ತುರ್ಯಾಂ ದ್ರವಿಣಸೇ ವಿಭುಃ ॥ ೨ Il 


ಅಂತರ್ಧಾನಗತಿಂ ಶಕ್ರಾಲ್ಲಬ್ದಾ ್ಲಿನಂತರ್ಧಾನಸಂಜ್ಞಿತಃ | 
ಅಪತ್ಯತ್ರಯಮಾಧತ್ತ ಶಿಖಂಡಿನ್ಯಾಂ ಸುಸಮ್ಮತಮ್‌ Hau 


ಪಾವಕಃ ಪವಮಾನಶ್ಚ ಶುಚಿರಿತ್ಯಗ್ನಯಃ ಪುರಾ | 
ವಸಿಷ್ಠಶಾಪಾದುತ್ತನ್ನಾಃ ಪುನರ್ಯೋಗಗತಿಂ ಗತಾಃ ne? tt 


ಅಂತರ್ಧಾನೋ ನಭಸ್ವತ್ಯಾಂ ಹವಿರ್ಧಾನಮವಿಂದತ । 
ಯ ಇಂದ್ರಮಶ್ಚಹರ್ತಾರಂ ವಿದ್ವಾನಪಿ ನ ಜಫ್ಮಿವಾನ್‌ nos H 


ರಾಜ್ಞಾಂ ವೃಶಿಂ ಕರಾದಾನಂ Bows, ದಾರುಣಮ್‌ | 
ಮನ್ಯಮಾನೋ ದೀರ್ಥಸತ್ರವ್ಯಾಜೇನ ವಿಸಸರ್ಜ ಹ ne 
ತತ್ರಾಪಿ ಹಂಸಂ ಪುರುಷಂ ಪರಮಾತ್ಮಾನಮಾತ್ಮದ್ಯಕ್‌ | 
ಯಜಂಸ್ಪಲ್ಲೋಕತಾಮಾಪ ಕುಶಲೇನ ಸಮಾಧಿನಾ | ೭ ॥॥ 


ಹವಿರ್ಧಾನಾದ್ದವಿರ್ಧಾನೀ ವಿದುರಾಸೂತ ಷಟ್‌ ಸುತಾನ್‌ | 
ಬರ್ಹಿಷದಂ ಗಯಂ ಶುಕ್ಸಂ ಕೃಷ್ಣಂ ಸತ್ಯಂ ಜಿತವ್ರತಮ್‌ ॥ ೮ ॥ 


ಬರ್ಹಿಷತು;, ಮಹಾಭಾಗೋ ಹಾವಿರ್ಧಾನಿಃ ಪ್ರಜಾಪತಿಃ | 
ಕ್ರಿಯಾಕಾಂಡೇಷು ನಿಷ್ಠಾತೋ ಯೋಗೇಷು ಚ ಕುರೂದ್ವಹ ॥ ೯ ॥ 


ಚಯುರ್ಥಸೃಂಧ-ಅಧ್ಯಾಯ-24 133 


ಯಸ್ಯೇದಂ ದೇವಯಜನ- 
ಮನುಯಜ್ಗಂ ವಿತನ್ನತಃ | 
ಪ್ರಾಚೀನಾಗ್ಯೈಃ ಕುಶೈರಾಸೀದ್‌ 
ಆಸ್ಪತಂ ವಸುಧಾತಲಮ್‌ ll OO ॥ 
ಸಾಮುದ್ರೀಂ ದೇವದೇವೋಕಾಮುಷಯೇಮೇ ಶತದ್ರುತೀಮ್‌ । 


ಯಾಂ ವೀಕ್ಷ r ಚಾರುಸರ್ವಾಂಗೀಂ ಕಿಶೋರೀಂ ಸುಷ್ಠ ಖಿಂಕ್ಕತಾಮ್‌ | 
ಪರಿಕ್ರಮಂತೀಮುದ್ದಾಹೇ ಚಕಮೇಣಗ್ಗಿಃ ಶುಕೀಮಿವ i OO ॥ 


ವಿಬುಧಾಸುರಗಂಧರ್ವಮುನಿಸಿದ್ದದುಹೋರಗಾಃ | 

ABI: ಸೂರ್ಯಯಾ ದಿಕ್ಕು ಕ್ಷಣಯಂತ್ಯೆ ವೆ ನೂಪುರೈಃ | ೧೨ ॥ 
ಪ್ರಾಚೀನಬರ್ಹಿಷಃ ಪುತ್ರಾಃ ಶತದ್ರುತ್ಕಾಂ ದಶಾಭವನ್‌ | 
ತುಲ್ಕನಾಮವ್ರತಾಃ ಸರ್ವೇ ವೇದಸ್ಥಾತಾಃ ಪ್ರಚೇತಸಃ ॥ ೧೩ ॥ 


ಪಿತ್ರಾ SOM ಪ್ರಜಾಸರ್ಗೇ ತಪಸೇsರ್ಣವಮಾವಿಶನ್‌ | 
ದಶವರ್ಷಸಹಸ್ರಾಣಿ ತಪಸ್ಯಂತಸಹಸ್ಸಿನಃ || ೧೪ ॥ 


ಯದುಕಂ ಪಥಿ ದೃಷ್ಟೇನ ಗಿರಿಶೇನ ಪ್ರಸೀದತಾ | 
ತದ್‌ ಧ್ಯಾಯಂತೋ ಜಪಂತಶ್ಚ ಪೂಜಯಂತಶ್ಚ ಸಂಯತಾಃ ॥ ೧೫ ॥ 


ವಿದುರ ಉವಾಚ 
ಪ್ರಚೇತಸಾಂ ಗಿರಿತ್ರೇಣ 
ಯಥಾ 5ಸೀತ್‌ ಪಥಿ ಸಂಗಮಃ | 
ಯಥಾsಪ್ಯಾಹ ಹರಃ ಪ್ರೀತ- 
ಸನ್ನೋ ಬ್ರಹ್ಮನ್‌ ವದಾರ್ಥವತ್‌ WW ೧೬ I 


ಸಂಗಮಃ ಖಲು ವಿಪ್ರರ್ಷೇ ಶಿವೇನ ಹಿ ಶರೀರಿಣಾಮ್‌ | 
ದುರ್ಲಭೋ ಮುನಯೋ ದಧ್ಯರಸಂಗಾಃ ಸದಭೀಪಿತಮ್‌ ॥ ೧೭ ॥ 
ಆತ್ಮಾರಾಮೋಷಷಿ ODA, A, ಲೋಕಕಲ್ಪಸ್ಯ ರಾಧಸೇ I 

ಶಕಾ ರ್ಯ ಯುಕೋ ವಿಚರತಿ ತೀವ್ರಯಾ ಭಗವಾನ್‌ ಭವಃ ॥ ೧೮ ॥ 


(34 ಶ್ರೀಮದ್ಭಾಗವತ 


ಮೈತ್ರೆ ೀಯ ಉವಾಚ 
ಸ್ರಚೇತಸಃ ಪಿತುರ್ವಾಕೃಂ ಶಿರಸಾ55ಧಾಯ ಸಾಧವಃ | 
ASO ಪ್ರತೀಚೀಂ ಪ ಕ್ರಯಯುಸಪ ಸ್ಯಾದ್ಧತಚೇತಸಃ I ೧೯ 
ನಮುದ್ರಮುಪ ವಿಪೀರ್ಣಮಪಶ್ಯಂಸ್ಪೇ ಮಹತ್‌ ಸರಃ | 
BAS ಇವ ಸ್ಪಚ್ಛಂ ಪ ಪ್ರ ಸನ್ನಸಲಿಲಾಶಯಮ್‌ Il ೨೦ 
ನೀಲರಕ್ರೋತ್ಸಲಾಂಭೋಜಕಹ್ಲಾರೇಂದೀವರಾಕರಮ್‌ | 
ಹಂಸಸಾರಸಚಕ್ರಾಹ್ವಕಾರಂಡವನಿಕೂಜಿತಮ್‌ I ೨೧ 
ಮತಭ್ರಮರಸೌಸ್ಪರ್ಯಂ ಹೃಷ್ಠರೋಮಲತಾಂಘ್ರಿಷಮ್‌ I 
ಪದ್ಮಕೋಶರಜೋ ದಿಕ್ಷು ವಿಕ್ಷಿಷತವನೋತವಮ್‌ I ೨೨ 


ತತ್ರ ಗಾಂಧರ್ವಮಾಕರ್ಣ್ಯ ದಿವ್ಯಮಾರ್ಗಮನೋಹರಮ್‌ | 
ವಿಸಿಸ್ಟ್ರೂ ರಾಜಪುತ್ರಾಸ್ತೇ ಮೃದಂಗಪಣವಾದ್ಯನು ॥| ೨೩ 


ತರ್ಹ್ಯೇವ ಸರಸಸ್ಪಸ್ಥಾನ್ನಿಷ್ಯಾಮಂತಂ ಸಹಾನುಗಮ್‌ | 
ಉಪಗೀಯಮಾನಮಮರಪ್ರವರಂ ವಿಬುಧಾನುಗ್ಗೆಃ || ೨೪ 


ತಪ್ಪಹೇಮನಿಕರ್ಷಾಭಂ ಶಿತಿಕಂಠಂ ತ್ರಿಲೋಚನಮ್‌ | 
ಪ್ರಸಾದಸುಮುಖಂ ವೀಕ್ಷ್ಯ ಪ್ರಣೇಮುರ್ಜಾತಕ್‌ೌತುಕಾಃ ॥ ೨೫ 


ಸ ತಾನ್‌ ಪ ಶ್ರಪನ್ನಾರ್ತಿಹರೋ 
ಗಾನಾ 'ಧರ್ಮವತ್ತಲಃ | 
ಧರ್ಮಜ್ಞಾನ್‌ ಶೀಲಸಂಪನ್ನಾನ್‌ 


ಪ್ರೀತಾನ್‌ ಪ್ರೀತ ಮಟ ಹ || ೨೬. 


ರುದ್ರ ಉವಾಚ 
ಯೂಯಂ ಬರ್ಹಿಷದಃ ಪುತ್ರಾ ವಿದಿತಂ ವಶ್ಲಿಕೀರ್ಷಿತಮ್‌ | 
ಅನುಗ್ರಹಾಯ ಭದ್ರಂ ವ ಏವಂ ಮೇ ದರ್ಶನಂ ಕೃತಮ್‌ ॥ ೨೭ 


ಯಃ ಪರಸಮಸಃ ಸಾಕ್ಷಾತ್‌ ತ್ರಿಗುಣಾಜ್ಜೀವಸಂಜ್ಜಿತಾತ್‌ | 
ಭಗವಂತಂ ವಾಸುದೇವಂ ಪ್ರಪನ್ನಃ ಸ ಪ್ರಿಯೋ ಹಿ ಮೇ ॥ ೨೮ 


D 


ಗಾಡ 
ta “#2, 
ಲಾ 


ಚಯುರ್ಥಸ್ಕಂಧ-ಅಧ್ಯಾಯ-24 


ಸ್ವಧರ್ಮನಿಷ್ಟು ಶತಜನ್ಮಭಿಃ ಪುಮಾನ್‌ 
ವಿರಿಂಚತಾಮೇತಿ ತತಃ ಪರಂ ಹಿ ಮಾಮ್‌ | 
ಅವ್ಯಾಕೃತಂ ಭಾಗವತೋ*ಥ ವೈಷ್ಣವಂ 
ಪದಂ ಯಥಾಹಂ DAB’ ಕಲಾತ್ಯಯೇ ॥ ೨೯ ॥ 
ಅಥ ಭಾಗವತಾ ಯೂಯಂ 
ಪ್ರಿಯಾಃ ಸ್ಥ ಭಗವಾನ್‌ ಯಥಾ | 
ನ ಮೇ ಭಾಗವತಾನಾಂ ಚ 
ಪ್ರೇಯಾನನ್ಯೋಪಸ್ತಿ ಕರ್ಹಿಚಿತ್‌ WH ೩೦ I 
ಇದಂ ವಿವಿಕಂ ಜಪವ್ಯಂ ಪವಿತ್ರಂ ಮಂಗಲಂ ಪರಮ್‌ | 
ನಿಃಶ್ರೇಯಸಕರಂ ಚಾಪಿ ಶ್ರೂಯತಾಂ ಯದ್‌ ವದಾಮಿ ವಃ॥ ೩೧॥ 
ಮೈತ್ರೇಯ ಉವಾಚ ಫೆ 


ಇತ್ಯನುಕ್ರೋಶಷ್ಠದಯೋ ಭಗವಾನಾಹ ತಾನ್‌ ಶಿವಃ | 

ಬದ್ದಾಂಜಲೀನ್‌ ರಾಜಪುತ್ರಾನ್‌ ನಾರಾಯಣಪರೋ ವಚಃ ॥ ೩೨ ॥ 
ರುದ್ರ ಉವಾಚ 

ಜಿತಂ ವ ಆತ್ಮವಿದ್ದುರ್ಯಾಃ ಸ್ಪಸ್ರಯೇ ಸ್ಪಸಿರಸ್ತು ವಃ | 

ಭವತಾಂ ರಾಧಸೇ ರಾಧ್ಯಂ ಸರ್ವಸ್ಮಾ ಆತ್ಮನೇ ನಮಃ I ೩೩ 1 

ನಮಃ ಪಂಕಜನಾಭಾಯ ಭೂತಸೂಕ್ಷ್ಮೇಂದಿ _ಯಾತ್ಮನೇ | 

ವಾಸುದೇವಾಯ ಶಾಂತಾಯ ಕೂಟಸ್ಥಾಯ ಸ್ವರೋಚಿಷೇ ॥ ೩೪ I 

ಸಂಕರ್ಷಣಾಯ ಸೂಕ್ಷಾ ಯ ದುರಂತಾಯಾಂತಕಾಯ ಚ | 

ನಮೋ ವಿಶ್ವಪ್ರಬೋಧಾಯ ಪ್ರದ್ಯುಮ್ನಾಯಾಂತರಾತ್ಮನೇ ॥ ೩೫ ॥ 


ನಮೋ ನಮೋನನಿರುದ್ಧಾಯ ಹೃಷೀಕೇಶೇಂದಿ _೨ಯಾತ್ಮನೇ | 
ನಮಃ ಪರಮಹಂಸಾಯ ಪೂರ್ಣಾಯ ನಿಭ್ಛತಾತ್ಮನೇ I ೩೬ ॥ 
ಸರ್ಗಾಪವರ್ಗದ್ದಾಧಾಯ 
ನಿತ್ಯಂ ಶುಚಿಷದೇ ನಮಃ | 


136 ಶ್ರೀಮದ್ಭಾಗವತ 


ನಮೋ ಹಿರಣ್ಯವೀರ್ಯಾಯ 

ಚಾತುರ್ಹೋತ್ರಾಯ ತಂತವೇ 1 ೩೭ ॥ 
ನಮ ಊರ್ಜ ಇಷೇ ತ್ರಯ್ಯಾಃ ಪತಯೇ ಯಜ್ಗರೇತಸೇ | 
ತೃಪಿದಾಯ ಚ ಜೀವಾನಾಂ ನಮಃ ಸರ್ವರಸಾತ್ಮನೇ I ೩೮ H 
ಸರ್ವಸತ್ತ್ವಾತ್ಮದೇಹಾಯ ವಿಶೇಷಾಯ AOAC I 
ನಮಸ್ತೈಲೋಕ್ಕಪಾಲಾಯ ಸಹಓಜೋಬಲಾಯ ಚ Il ೩೯ I 
ಅರ್ಥಲಿಂಗಾಯ ನಭಸೇ ನಮೋ ಂತರ್ಬಹಿರಾತ್ಮನೇ | 
ನಮಃ ಪುಣ್ಯಾಯ ಲೋಕಾಯ ಅಮುಷ್ಟೈ ಭೂರಿವರ್ಚಸೇ ॥ ೪೦ ॥ 
ಪ್ರವೃತಾಯ ನಿವೃತ್ತಾಯ ಪಿತ್ಧದೇವಾಯ ಕರ್ಮಣೇ | 
ನಮೋ ಧರ್ಮವಿಪಾಕಾಯ ಮೃತ್ಯವೇ ದುಃಖದಾಯಿನೇ ॥ SO Il 


ನಮಸ್ತ ಆಶಿಷಾಮೀಶ ಮನವೇ ಕಾರಣಾತ್ಮನೇ | 
ನಮೋ ಧರ್ಮಾಯ ಮಹತೇ ಕೃಷ್ಣಾಯಾಕುಂಠಮೇಧಸೇ ॥ ೪೨ 


ಪುರುಷಾಯ ಪುರಾಣಾಯ ಸಾಂಖ್ಯಯೋಗೇಶ್ವರಾಯ ಚ | 
ಶಕಿತ್ರಯಸಮೇತಾಯ ಮೀಹ್ನಷೇ ಹಂಕ್ಕತಾತ್ಸನೇ HW ೪೩ ॥ 


ಚೀತಆಕೂತಿರೂಪಾಯ ನಮೋ ವಾಚೋ ವಿಭೂತಯೇ | 
ದರ್ಶನಂ ನೋ ದಿದ್ಷಕ್ಷೂಣಾಂ ದೇಹಿ ಭಾಗವತಾರ್ಚಿತಮ್‌ ॥ ೪೪ ॥ 


ರೂಪಂ ಪ್ರಿಯತಮಂ ಸ್ಟಾನಾಂ ಸರ್ಮೇಂದಿ ಯಗುಣಾಂಜನಮ್‌ | 
ಪ್ರಾವೃಡ್‌ ಘನಶ್ಯಾಮಂ ಸರ್ವಸೌಂದರ್ಯಸಂಗ ಹಮ್‌ ॥ ೪೫ ॥ 


O 2Y 


a 


ಚಾರ್ವಾಯತಚತುರ್ಬಾಹು ಸುಜಾತರುಚಿರಾನನಮ್‌ | 
ಪದ್ಮಕೋಶಪಲಾಶಾಕ್ಟಂ ಸುಂದರಭ್ರು ಸುನಾಸಿಕಮ್‌ ॥ ೪೬ i 
ಸುದ್ದಿಜಂ ಸುಕಪೋಲಾಸ್ಕಂ ಸಮಕರ್ಣವಿಭೂಷಿತಮ್‌ | 
ಪ್ರೀತಿಪ್ರಹಸಿತಾಪಾಂಗಮಳಕೈರುಪಶೋಭಿತಮ್‌ © Wet 


y 
B, 


ಚಯುರ್ಥಸೃಂಧ-ಅಧ್ಯಾಯ-24 137 


ಲಸತ್ಪಂಕಜಕಿಂಜಲ್ಯದುಕೂಲಂ ಮ್ಹಷ್ಟಕುಂಡಲಮ್‌ | 
ಸ್ಫುರತ್ಕಿರೀಟವಲಯಹಾರನೂಪುರಮೇಖಲಮ್‌ I ೪೮ 


ಶಂಖಚಕ್ರಗದಾಪದ್ಧ್ಮಮಾಲಾಮಣ್ಕುತ್ತಮರ್ದ್ವಿಮತ್‌ | 
ಸಿಂಹಸ್ಕಂಧಮುರೋ ಬಿಭ್ರತ್‌ ಸೌಭಗಗ್ರೀವಕೌಸುಭಮ್‌ ॥ ೪೯ 


ಶ್ರಿಯಾ $ನಪಾಯಿನ್ಯಾ 5 ಕ್ಷಿಪನಿಕಷಾಶ್ಲೋರಸೋಲ್ಲಸತ್‌ | 
ಪೂರರೇಚಕಸಂವಿಗ್ಗವಲಿಮತ್ತಲ್ಲವೋದರಮ್‌ I ೫೦ 


ಪ್ರತಿಸಂಕ್ರಾಮಯದ್‌ ವಿಶ್ವಂ ನಾಭ್ಯಾ$$ವರ್ತಗಭೀರಯಾ | 
ಶ್ಯಾಮಶ್ರೋಣ್ಯಧಿರೋಚಿಷ್ಣುದುಕೂಲಸ್ಪರ್ಣಮೇಖಲಮ್‌ ॥ ೫೧ 


ಸಮಚಾರ್ವಂಘ್ರಿಜಂಘೋರುನಿಮ್ನಜಾನುಸುದರ್ಶನಮ್‌ I ೫೨ 


ಪದಾ ಶರತದಪಲಾಶರೋಚಿಷಾ ` 


ನಖದ್ಯುಭಿರ್ನೋತುರಘಂ ವಿಧುನ್ನತಾ | 
ಪ್ರದರ್ಶಯ ಸ್ವೀಯಮಪಾಸಸಾಧ್ವನಂ 
ಪದಂ ಪುರೋಮಾರ್ಗಗುರುಸಮೋಜುಷಾಮ್‌ ॥ ೫೩ 


ಏತದ್‌ ರೂಪಮಭಿಧ್ಯೇಯಮಾತ್ಮಶುದ್ಧಿಮಭೀಪತಾಮ್‌ | 
ಯದ್ಭಕಿಯೋಗೋ ಆಭಯದಃ ಸ್ಪ್ವಧರ್ಮಮನುತಿಷ್ಠತಾಮ್‌ Il ೫೪ 


ಭವಾನ್‌ ಭಕ್ತಿಮತಾಂ ಲಭ್ಯೋ ದುರ್ಲಭಃ ಸರ್ವದೇಹಿನಾಮ್‌ | 
ಸ್ವಾರಾಜ್ಯಸ್ಯಾಪ್ಯಭಿಮತಾ ಏಕಾಂತೇನಾತ್ಮವಿದ್ಧತಿಃ il ೫% 


Sao ದುರಾರಾಧ್ಯಮಾರಾಧ್ಯ 
ಸತಾಮಪಿ ದುರಾಷಯಾ | 
ಏಕಾಂತಭಕಾ ಶ್ಯೀ ಕೋ ವಾಂಛೇತ್‌ 
ಪಾದಮೂಲಂ ವಿನಾ ಬಹಿಃ HW ೫೬ 


ಯತ್ರ ನಿರ್ವಿಷ್ಟಮರಣಂ ಕೃತಾಂತೋ ನಾಭಿಮನ್ಯತೇ | 
ವಿಶ್ವಂ ವಿಷ್ಠಭಯನ್‌ ವೀರ್ಯಶೌರ್ಯವಿಸ್ಥುರಿತಭ್ರುವಾ ॥ ೫೭ 


138 ಶ್ರೀಮದ್ಭಾಗವತ 


ಕೃಣಾರ್ಧೇನಾಪಿ ತುಲಯೇ ನ ಸ್ಪರ್ಗಂ ನಾಪುನರ್ಭವಮ್‌ | 
ಭಗವತ್‌ಸಂಗಿಸಂಗಸ್ಯ ಮರ್ತ್ಯಾನಾಂ ಕಿಮುತಾಶಿಷಃ W ೫೮ ॥ 


ಅಥಾನಘಾಂಘ್ಯೋಸವ ಕೀರ್ತಿತೀರ್ಥಯೋ- 

ರಂತರ್ಬಹಿಃ ಸ್ನಾನವಿಧೂತಪಾಷ್ಠನಾಮ್‌ | 
ಭೂತೇಷ್ಟನುಕೊ ್ರೀಶಸುಸತ್ತ್ಮಫೀಲಿನಾಂ 

ಸ್ಯಾತ್‌ ಸಂಗಮೋತನುಗ್ರಹ ಏಷ ನಸವ ॥ BE ॥ 
ನ ಯಸ್ಯ ಚಿತಂ ಬಹಿರರ್ಥವಿಭ್ರಮಂ 

ಮನೋ ಗುಹಾಯಾಂ ಚ ನಿವಿಷ್ಠಮಾವಿಶೇತ್‌ | 


ಯದ್ಭಕಿಯೋಗಾನುಗ್ಗಹೀತಮಂಜಸಾ 
ಮುನಿರ್ವಿಚಷ್ಟೇ ನನು ತತ್ರ ತೇ ಪದಮ್‌ ॥ ೬೦ ॥ 


ಯತ್ರೇದಂ ವ್ಯಜ್ಯತೇ ವಿಶ್ವಂ AIAR ಚ ಭಾತಿ ಯತ್‌ | 


ತತ್ತ್ವಂ ಬ್ರಹ್ಮ ಪರಂ ಜ್ಯೋತಿರಾಕಾಶಮಿವ ವಿಸೃತಮ್‌ EON 


ಯೋ ಮಾಯಯೇದಂ ಪುರುರೂಪಯಾಸೃಜದ್‌ 

ಬಿಭರ್ತಿ ಭೂಯಃ ಕೃಷಯತೃವಿಕ್ರಿಯಃ | 
ಯದ್ಭೇದಬುದ್ದಿ ಸದಿವಾ SZARO 

ತಮಾತ್ಮತಂತ್ರಂ ಭಗವನ್‌ ಪ್ರತೀಮಹಿ || ೬೨ il 


ಕ್ರಿಯಾಕಲಾಪೈರಿದದೇವ ಯೋಗಿನಃ 
ಶ್ರದ್ದಾನ್ನಿಾಃ ಸ ಸಾಧು ಯಜಂತಿ ಸಿದ್ದಯೇ | 
ಭೂತೇಂದಿ ಯಾಂತಃ ಕರಣೋಪಲಕ್ಷಣಂ 
ವೇದೇ ಚ zoe ಚತ ಏವ ಕೋವಿದಾಃ ॥ ೬೩ ॥ 


ತ್ವಮೇಕ ಆದ್ಯಃ ಪುರುಷಃ ಸುಪಶಕ್ತಿ- 
ಸ್ವಯಾ ರಜಃಸತ ಶಮೋ ವಿಭಿದ್ಯತೇ I 
ಮಹಾನಹಂ ಖಂ ಮರುದಗ್ನಿವಾರ್ಧರಾಃ 
2 ಸುರರ್ಷಯೋ ಭೂತಗಣಾ ಇದಂ ಯತಃ ॥ &Y Il 


ಚಯುರ್ಥಸ್ಥಂಧ-ಅಧ್ಯಾಯ-24 139 


ಸೃಷ್ಟಂ ಸ್ಪಫಕ್ಟೇದಮನುಪ್ರವಿಷ್ಠ- 
ಶ್ಚತುರ್ವಿಧಂ ಪುರಮಾತ್ಮಾಂಶಕೇನ i 
ಅಥೋ ವಿದುಸಾ > ಪುರುಷಂ ಸಂತಮತ್ರ 
ಭುಂಕ್ರೇ ಹೃಷೀಕೈರ್ಮಧು ಸಾರಘಂ ಯತಃ | ॥ ೬೫ ॥ 


ಸ ಏಷ ಲೋಕಾನತಿಚಂಡವೇಗೋ 
ವಿಕರ್ಷಸಿ Zo ಖಲು ಕಾಲಯಾನಃ I 

ಭೂತಾನಿ ಭೂತೈರನುಮೇಯತತ್ವ್ಟೋ 
ಘನಾವಲೀರ್ವಾಯುರಿವಾವಿಷಹ್ಯಃ Hee i 


ಪ್ರಮತ್ತಮುಚ್ಚೆರಿತಿಕ್ಛತ್ಯಚಿಂತಯಾ 
ಪ್ರವೃದ್ಧರೋಭಂ ವಿಷಯೇಷು ಲಾಲಸಮ್‌ | 
ತ್ವಮಪ್ರಮತ್ತು ಸಹಸಾನಭಿಪದ್ಯಸೇ 


ಕ್ಯುಲ್ಲೇಲಿಹಾನೋನಹಿರಿವಾಖುಮಂತಕ್ಕತ್‌ W ೬೭ ॥ 


ಕಸ್ತತದಾಬ್ದಂ ವಿಜಹಾತಿ ಪಂಡಿತೋ 

ಯತ್‌ ತೇ ಪುಮಾನಪ್ಯಯಮಬ್ಧಕ್ಷೀತನಃ | 
ವಿಶಂಕೆಯಾಸ್ನದ್ದುರುರರ್ಚತಿ ಸ್ಥ ಯದ್‌ 

ವಿನೋಪಪತ್ತಿಂ ಮನವಶ್ಚತುರ್ದಶ I ೬೮ ॥ 


ಯತ್‌ಸ್ಪ ಸ್ಲೋ sಹರಹರ್ಮುಕ್ತ - 
ಕ್ಲೇಶ: ಶೇತೇ sಮೃತಾಂಬುಧೌ | 
ತಾವದ್‌ ವೇದಾಥ ತತ್‌ ತೇಠಂಘ್ರಿಂ 
ಜನೋಜನು ಸ್ಥರತೇ ಚ ತತ್‌ Wee ॥ 


ಅಥ ತ್ವಮಸಿ ನೋ ಬ್ರಹ್ಮನ್‌ ಪರಮಾತ್ಚನ್‌ ವಿಪಶ್ಚಿತಾಮ್‌ | 
ವಿಶ್ವಂ ರುದ್ರಭಯಧ್ಧಸಮಕುತಶ್ಚಿದ್ದಯಾ ಗತಿಃ || ೭೦ ॥ 


ಇದಂ ಜಪತ ಭದ್ರಂ ವೋ ವಿಶುದ್ಧಾ ನೃಪನಂದನಾಃ I 
ಸ್ಪ್ವಧರ್ಮಮನುತಿಷ್ಠಂತೋ ಭಗವತ್ಯರ್ಪಿತಾಶಯಾಃ IW ೭೧ ॥ 


140 ಶ್ರೀಮದ್ಭಾಗವತ 


ತಮೇವಾತ್ಕಾನಮಾತ್ಮಸ್ತಂ ಸರ್ವಭೂತೇಷ್ಟವಸ್ಥಿತಮ್‌ l 
ಪೂಜಯಧ್ಧಂ ಗೃಣಂತಶ್ಚ ಧ್ಯಾಯಂತಶ್ಚಾಸಕೃದ್ಧರಿಮ್‌ 1 ೭೨ 
ಯೋಗಾದೇಶಮುಪಾಸಾದ್ಯ ಧಾರಯಂತೋ ಮುನಿವ್ರತಾಃ | 
ಸಮಾಹಿತಧಿಯಃ ಸರ್ವೇ ಏತದಭ್ಯಸತಾದ್ದತಾಃ ' ॥ ೭೩ 
ಇದಮಾಹ ಪುರಾಃಸ್ಥಾಕಂ ಭಗವಾನ್‌ DIAS: | 
ಭ್ರಗ್ವಾದೀನಾಮಾತ್ಮಜಾನಾಂ ARBs ಸಂಸಿಸಕ್ಷ್ತತಾಮ್‌ I ೭೪ 
ತೇ ವಯಂ ಚೋದಿತಾಃ ಸರ್ವೇ ಪ್ರಜಾಸರ್ಗೇ ಪ್ರಜೇಶ್ವರಾಃ | 


ಅನೇನ BASHA: ATF, ವಿವಿಧಾಃ ಪ್ರಜಾಃ ॥ ೭೫ 


ಅಥೇದಂ ನಿತ್ಯದಾ ಯುಕ್ತೋ ಜಪನ್ನವಹಿತಃ ಪುಮಾನ್‌ | 
ಅಚಿರಾಚ್ಛೆ «ಯ ಆಪ್ನೋತಿ ವಾಸುದೇವಪರಾಯಣಃ H ೭೬ 


ಶ್ರೇಯಸಾಮಿಹ ಸರ್ವೇಷಾಂ ಜ್ಞಾನಂ ನಿಃಶ್ರೇಯಸಂ ಸ್ಮೃತಮ್‌ | 
ಸುಖಂ BOS ದುಷ್ಟಾರಂ ಜ್ಞಾನನೌರ್ವ್ಯಸನಾರ್ಣವಮ್‌ ॥ ೭೭ 


ಯ ಇದಂ ಶ್ರದ್ಧಯಾ ಯುಕ್ತೋ ಮದ್ಗೀತಂ ಭಗವತ್‌ಸವಮ್‌ | 
ಅಧೀಯಾನೋ ದುರಾರಾಧ್ಯಂ ಹರಿಮಾರಾಧಯತ್ಯಸ್‌ ॥೭೮ 


ವಿಂದತೇ ಪುರುಷೋನಮುಷ್ಕಾದ್‌ ಯದ್ಯದಿಚ್ಛತಿ ಸತ್ತರಮ್‌ | 
ಮದೀತಗೀತಾತ್‌ ಸುಪ್ರೀತಾಚ್ಛೆ ೀಯಸಾಮೇಕವಲ್ಲಭಾತ್‌ ॥ ೭೯ 
Nn DI m 


ಯ ಇದಂ ಕಲ್ಕ ಉತ್ಥಾಯ 

ಪ್ರಾಂಜಲಿಃ ಶ್ರದ್ಧಯಾ ನ್ನಿತಃ | 
ಶೃಣುಯಾಚ್ಛಾ $ವಯೇನ್ನರ್ತ್ಯೋ 

ಮುಚ್ಛತೇ ಕರ್ಮಬಂಧನ್ನೆ: 1 SO ॥ 


ಗೀತಂ ಮಯೇದಂ ನರದೇವನಂದನಾಃ 
ಪರಸ್ಯ ಪುಂಸಃ ಪರಮಾತ್ಮನಃ ಸವಮ್‌ । 


ಚಯುರ್ಥಸ್ಥಂಧ-ಅಧ್ಯಾಯ-25 141 
WHOS ಏಕಾಗ್ರಧಿಯಸಪೋ ಮಹ- 
ಚ್ಛರದ್ದಮಂತೇ ತತ ಆಪ್ಪ ಥೇಷಿತಮ್‌ i SO Il 


ಇತಿ ಶ್ರೀಮದ್‌ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ 
ಅಷ್ಟಾದಶಸಾಹಸ್ತ್ಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ಚತುರ್ಥಸ್ಕಂಧೇ ಚತುರ್ವಿಂಶೋ SH, 009 


aes 


ಅಥ ಪಂಚವಿಂಶೋ ತಧ್ಯಾಯಃ 


ಮೈತ್ರೇಯ ಉವಾಚ 
ಇತಿ ಸಂದಿಶ್ಯ ಭಗವಾನ್‌ ಬಾರ್ಹಿಷದೈರಭಿಪೂಜಿತಃ | 


ಪಶ್ಯತಾಂ ರಾಜಪುತ್ರಾಣಾಂ ತತ್ರೈವಾಂತರ್ದಧೇ ಹರಃ 11 ೧ ॥ 


ರುದ್ರಗೀತಂ ಭಗವತಃ ಸ್ತೋತ್ರಂ ಸರ್ವೇ ಪ್ರಚೇತಸಃ I 
WHOSAC ತಪಸೇಪುರ್ವರ್ಷಾಣಾಮಯುತಂ ಜಲೇ Hou 


ಪ್ರಾಚೀನಬರ್ಹಿಷಂ ಕ್ಷತಃ ಕರ್ಮಸ್ಥಾಸಕಚೇತಸಮ್‌ | 
ನಾರದೋ ಧ್ಯಾತ್ಮತತ್ವಜ್ಞಃ ಕಪಾಳುಃ ಪ್ರತ್ತಬೋಧಯತ್‌ Hau 
& ಇಗ ಲ ಜಿ 


ನಾರದ ಉವಾಚ 


ಶ್ರೇಯಸ್ಸೃಂ ಕತಮದ್‌ ರಾಜನ್‌ ಕರ್ಮಣಾ 55ತ್ಮನ ಈಹಸೇ | 
ದುಃಖಹಾನಿಃ ಸುಖಾವಾಷ್ತಿಃ ಶ್ರೇಯಸನ್ನೇಹ ಚೇಷ್ಠತೇ Nn? ॥ 


ಪ್ರಾಚೀನಬರ್ಹಿರುವಾಚ 
ನ ಜಾನಾಮಿ ಮಹಾಭಾಗ 
ಪರಂ ಕರ್ಮಾಪವಿದ್ಧಧೀಃ | 
ಬ್ರೂಹಿ ಮೇ ವಿಮಲಂ ಜ್ಞಾನಂ 
ಯೇನ ಮುಚ್ಕೇಯ ಕರ್ಮಭಿಃ 11 ೫ ॥ 


8 


142 ಶ್ರೀಮದ್ಭಾಗವತ 


ನಾರದ ಉವಾಚ 
ಗೃಹೇಷು ಕೂಟಧರ್ಮೇಷು ಪುತ್ರದಾರಧನಾರ್ಥಧೀಃ | 
ನ ಪರಂ ವಿಂದತೇ ಮೂಢೋ ಭ್ರಾಮ್ಯನ್‌ ಸಂಸಾರವರ್ತೃಸು॥ ೬ ॥ 
ಭೋಭೋಃ ಪ್ರಜಾಪತೇ ರಾಜನ್‌ ಪಶೂನ್‌ ಪಶ್ಯ ತ್ಹಯಾನದ್ದರೇ | 
ಸಂಜ್ಞಾಫಿತಾನ್‌ ಜೀವಸಂಘಾನ್‌ ನಿರ್ಫಣೇನ ಸಹಸ್ರಶಃ il 2 Il 
ಏತೇ ತ್ವಾಂ ಸಂಪ್ರತೀಕ್ಷಂತೇ ಸ್ಥರಂತೋ ವೈಶಸಂ ತವ | 
ಸಂಪರೇತಮಯಃಕೂಟೈೆಶ್ಚಿಂದಂತ್ಯುತ್ತಿತಮನ್ಯವಃ IS il 
ಅತ್ರ ತೇ ಕಥಯಿಷ್ಯೇ$ಹಮಿತಿಹಾಸಂ ಪುರಾತನಮ್‌ | 
ಪುರಂಜನಸ್ಯ ಚರಿತಂ ನಿಬೋಧ ಗದತೋ ಮಮ neu 


ಆಸೀತ್‌ ಪುರಂಜನೋ ನಾಮ ರಾಜಾ ರಾಜನ್‌ ಬೃಹಚ್ಛ ವಾಃ । 


ತಸ್ಯಾವಿಜ್ಞಾತನಾಮಾ5 5ಸೀತ್‌ ಸಖಾಠವಿಜ್ಞಾತಚೇಷ್ಠಿತಃ 1 ೧೦ ॥ 


ಸೋನನ್ವ್ಹೇಷಮಾಣಃ ಶರಣಂ ಬಭ್ರಾಮ ಪೃಥಿವೀಂ ಪ್ರಭುಃ | 
ನಾನುರೂಪಂ ಯದಾsವಿಂದದಭೂತ್‌ ಸ ವಿಮನಾ ಇವ ॥ ೧೧ ॥ 


ನ ಸಾಧು ಮೇನೇ ತಾಃ ಸರ್ವಾ ಭೂತಳೇ ಯಾವತೀಃ ಪುರಃ 
ಕಾಮಾನ್‌ ಕಾಮಯಮಾನೋ ಸ್‌ ತಸ್ಯತಸ್ಯಾಭಿಪತಯೇ I ೧೨ N 
ಸ ಏಕದಾ ಹಿಮವತೋ ದಕ್ಷಿಣೇಷ್ಠಥ ಸಾನುಷು | 

ದದರ್ಶ ನವಭಿರ್ದ್ವಾರ್ಭಿಃ ಪುರೀಂ ಲಕ್ಷಿತಲಕ್ಷಣಾಮ್‌ ೧೩ I 


ಪ್ರಾಕಾರೋಪವನಾಟ್ಲಾಲಪರಿಖ್ಛೆರುಚ್ಛತೋರಣ್ಯೆಃ | 
ಸ್ವರ್ಣರ್‌ೌಪ್ಯಾಯಸೈಃ Zor: ಸಂಕುಲಾಂ ಸರ್ವತೋ ಗೃಹೈಃ I ೧೪ ॥ 
ನೀಲಸ್ಪಟಿಕವೈಡೂರ್ಯಮುಕಾಮರತಕಾರುಣ್ಯೆಃ 

ಕ್ಲೃಪಹರ್ಮ್ಯಸ್ಥಲೀಂ ದೀಪಾಂ ಶ್ರಿಯಾ ಭೋಗವತೀಮಿವ ॥ ೧೫ ॥ 
ಸಭಾಚತ್ವರರಥ್ಯಾಭಿರಾಕ್ರೀಡಾಯತನಾಪಣೆಃ I 
ಚೈತ್ಯದ್ಧಜಪತಾಕಾಭಿರ್ಯಕಾಂ ವಿದ್ರುಮವೇದಿಭಿಃ I ೧೬ I 


ಚಯುರ್ಥಸ್ಕಂಧ-ಅಧ್ಯಾಯ-25 


ಪುರ್ಯಾಸ್ತು ಬಾಹ್ಯೋಪವನೇ ದಿವ್ಯದ್ರುಮಲತಾಕುಲೇ | 
ನದದ್ದಿಹಂಗಾಳಿಕುಲಕೋಲಾಹಲಜಲಾಶಯೇ 11 ೧೭ 


ಹಿಮನಿರುರವಿಪ್ರುಷ್ಠತ್ಕುಸುಮಾಕರವಾಯುನಾ | | 
ಚಲತ್ವವಾಳವಿಟಪಿನಳಿನೀತಟಸಂಪದಿ "1 ೧೮ 


ನಾನಾರಣ್ಯಮೃಗವ್ರಾತೈರನಾಬಾಧೇ ಮುನಿವ್ರತ್ಯೆಃ | 
ಆಹೂತಂ ಮನ್ಯತೇ ಪಾಂಥೋ ಯತ್ರ ಕೋಕಿಲಕೂಜಿತೈಃ ॥ ೧೯ 


ಯದ್ಧಚ್ಛಯಾ$ಗತಾಂ ತತ್ರ ದದರ್ಶ ಪ್ರಮದೋತಮಾಮ್‌ | 


es, ರ್ದಶಭಿರಾಯಾಂತೀಮೇಕೈಕಶತನಾಯಕ್ಕೆಃ ॥ ೨೦ 


ತೇಷಾಂ ಪರಿವೃಢೋ ರಾಜನ್‌ ಸರ್ವೇಷಾಂ ಬಲಿಮುದ್ದಹನ್‌ | 
ಸಸ್ತ್ರೀಕಾಣಾಂ ಸಖಾ ತಸ್ಯಾ ಬಹುರೂಪೋನಗ್ರಣೀಃ ಸ್ತ್ರಿಯಃ ॥ ೨೧ 


pa 3 
A ಚ್ಮ 


ಪಂಚಶೀರ್ಷಾಹಿನಾ ಗುಪಾಂ ಪ್ರತೀಹಾರೇಣ ಸರ್ವತಃ | 
ಅನ್ವೇಷಮಾಣಾಮೃಷಭಮಪ್ರೋಢಾಂ ಕಾಮರೂಪಿಣೀಮ್‌ ॥ ೨೨ 


ಸುನಾಸಾಂ ಸುದತೀಂ ಬಾಲಾಂ ಸುಕಪೋಲಾಂ ವರಾನನಾಮ್‌ | 
ಸಮವಿನ್ಯಸಕರ್ಣಾಭ್ಯಾಂ ಬಿಭ್ರತೀಂ ಕುಂಡಲಶ್ರಿಯಮ್‌ . ॥ ೨೩ 


ಪಿಶಂಗನೀವೀಂ ಸುಶ್ರೋಣೀಂ ಶ್ಯಾಮಾಂ ಕನಕಮೇಖಲಾಮ್‌ | 
ಪದ್ಭ್ಯಾಂ ET, O ಚಲತೀಂ ನೂಪುರೈರ್ದೇವತಾಮಿವ || ೨೪ 


ಸನೌ ವ್ಯಂಜಿತಕೈಕೋರ್‌ ಸಮವೃತ್ತ್‌ ನಿರಂತರ್‌ | 
ವಸ್ಟ್ರಾಂತೇನ ನಿಗೂಹಂತೀಂ ವ್ರೀಳಯಾ ಗಜಗಾಮಿನೀಮ್‌ ॥ ೨೫ 


ತಾಮಾಹ ಲಲಿತಾಂ ವೀರಃ ಸವ್ರೀಳಸ್ಥಿತತೋಭಿನೀಮ್‌ | 
ಸಿಗ್ಗೇನಾಪಾಂಗಪುಂಖೇನ ಸ್ಪೃಷ್ಠ ಪ್ರೇಮಭ್ರಮದ್ದು ವಾ ॥ ೨೬ 


ಕಾ Zo ಕಂಜಪಲಾಶಾಕ್ಷಿ ಕಸ್ಯಾಸೀಹ ಕುತಃ ಸತಿ | 
ಇಮಾಮುಪ ಪುರೀಂ ಭೀರು ಕಿಂ ಚಿಕೀರ್ಷಸಿ ಶಂಸ ಮೇ ॥ ೨೭ 


144 ಶ್ರೀಮದ್ಭಾಗವತ 


ಕ ಏತೇsನುಪಥಾ ಯೇ ತ 
ಏಕಾದಶಮಹಾಭಟಾಃ | 
ಏತಾ ವಾ ಲಲನಾಃ ಸುಭ್ರು 
ಕೋಠಯಂ ತೇಹಿಃ ಪುರಸರಃ I ೨೮ ॥ 


Zo ಹ್ರೀರ್ಭವಾನ್ಯಸ್ಯಥ ವಾಗ್‌ ರಮಾ ಪತಿಂ 

ವಿಚಿನ್ನಶೀ ಕಿಂ ಮುನಿವದ್‌ ರಹೋ ವನೇ | 
ತ್ವದಂಫ್ರಿಸಾಮ್ಯಾಪಸಮಸಕಾಮಃ 

ಕ್ವ ಪದ್ಮಕೋಶಃ ಪತಿತಃ ಕರಾಗ್ರಾತ್‌ 1 ೨೯ I 
ನಾಸಾಂ ವರೋರ್ವನ್ಯತಮಾ ಭುವಿಸ್ಟೃಕ್‌ 


ಪುರೀಮಿಮಾಂ ವೀರವರೇಣ ಸಾಕಮ್‌ | 
ಅರ್ಹಸ್ಯಲಂಕರ್ತುಮದಭ್ರಕರ್ಮಣಾ 


ಲೋಕಂ ಹರಂ ಶ್ರೀರಿವ ಯಜ್ಞಪುಂಸಾ 1 ೩೦ ॥ 


ಯದೇಷ ಮಾತಪಾಂಗವಿಖಂಡಿತೇಂದಿ ಯಂ . 
ಸವ್ರೀಳಹಾಸೇಕ್ಷಣವಿಭ್ರಮದ್‌ಭ್ರುವಃ | 
ತವೋಷಪಸ್ಫಷ್ಟೋ ಭಗವಾನ್‌ ಮನೋಭವಃ 
ಪ್ರಬಾಧತೇಇಥಾನುಗೃಹಾಣ ಶೋಭನೇ Il ೩೧ ॥ 
ತ್ವದಾನನಂ ಸುಭ್ರು ಸುತಾರಲೋಚನಂ 
ವ್ಯಾಳಂಬಿನೀಲಾಳಕವೃಂದಸಂವೃತಮ್‌ | 
ಉನ್ನೀಯ ಮೇ ದರ್ಶಯ ವಲ್ಗುವಾಚಕಂ 
ಯದ್‌ ವ್ರೀಳಯಾ ನಾಭಿಮುಖಂ ಶುಚಿಸ್ಥಿತೇ ॥ ೩೨ ॥ 


ago ಪುರಂಜನಂ ನಾರೀ ಯಾಚಮಾನಮಧೀರವತ್‌ | 
ಅಭ್ಯಭಾಷತ ತಂ ವೀರಂ ಹಸಂತೀ ವೀರಮೋಹಿನೀ | ೩೩ ue 


ನ ವಿದಾಮ ವಯಂ ಸಮ್ಯಕ್‌ ಕರ್ತಾರಂ ಪುರುಷರ್ಷಭ | 
ಆತ್ಮನಶ್ಚ ಪರಸ್ಕಾಪಿ ಗೋತ್ರಂ ನಾಮ ಚ ಯತ್‌ ಕೃತಮ್‌ ॥ ೩೪ ॥ 


+ 
» 


ಚಯುರ್ಥಸ್ಥಂಧ-ಅಧ್ಯಾಯ-25 145 


ಇಹಾದ್ಯ ಸಂತಮಾತ್ಮಾನಂ ವಿದಾಮ ನ ತತಃ ಪರಮ್‌ | 


ಯೇನೇಯಂ ನಿರ್ಮಿತಾ ವೀರ ಪುರೀ ಶರಣಮಾತ್ಮನಃ I ೩೫ I 
ಏತೇ ಸಖಾಯಃ ಸಖ್ಯೋ ಮೇ 
ನರಾ ನಾರ್ಯಶ್ಚ ಮಾನದ | f 
ಸುಪ್ತಾಯಾಂ ಮಯಿ ಜಾಗರ್ತಿ 
ನಾಗೋsಯಂ ಪಾಲಯನ್‌ ಪುರೀಮ್‌ il ೩೬ I 


ದಿಷ್ಟಾ $ನSಗತೋಪಸಿ ಭದ್ರಂ ತೇ ಗ್ರಾಮ್ಯಾನ್‌ ಕಾಮಾನಭೀಪಸೇ | 
ಉದ್ದಹಿಷ್ಯಾ ಮಿ ತಾಂಸ್ಟೇನಹಂ ಸಬಂಧುಭಿರರಿಂದಮ 11 ೩೭ il 
ಇಮಾಂ ತ್ವಮಧಿತಿಷ್ಯಸ್ವ 
ಪುರೀಂ ನವಮುಖೀಂ ವಿಭೋ | 


ಮಯೋಪನೀತಾನ್‌ ಗೃಹ್ಣಾನಃ 
ಕಾಮಭೋಗಾನ್‌ ಶತಂ ಸಮಾಃ | ೩೮ il 


ಕಾನು ತ್ವದನ್ಯಂ ರಮಯೇದರತಿಜ್ಞಮಕೋವಿದಮ್‌ I 
ಅಸಾಂಪರಾಯಾಭಿಮುಖಮಶ್ಲಸನವಿದಂ ಪಶುಮ್‌ | ೩೯ H 


ಧರ್ಮೋ ಹೃತ್ರಾರ್ಥಕಾಮೌ ಚ 


ಪ್ರಜಾ5ನಂದೋನಮೃತಂ ಯಶಃ | 
ಲೋಕಾ ವಿಶೋಕಾ ವಿರಜಾ 


ಯಾನ್‌ ನ ಕೇವಲಿನೋ ವಿದುಃ 11 ೪೦ Il 
ಪಿತ್ಧದೇವರ್ಷಿಮರ್ತ್ಯಾನಾಂ 

ಭೂತಾನಾಮಾತ್ಮನಶ್ಚ æI 
ಕ್ಷೇಮ್ಯಂ ವದಂತಿ ಶರಣಂ 

BISAT ಯದ್‌ ಗೃಹಾಶ್ರಮಮ್‌ Heo ॥ 


ಕಾ ನಾಮ ವೀರ ವಿಖ್ಯಾತಂ ವದಾನ್ಯಂ ಪ್ರಿಯದರ್ಶನಮ್‌ | 
ನ ವ್ಯಣೀತ ಪತಿಂ ಪ್ರಾಪಂ ಮಾದೃಶೀ ತ್ಹಾದ್ಧಶಂ ಸ್ವಯಮ್‌ ॥ ೪೨ 


146 ಶ್ರೀಮದ್ಭಾಗವತ 


ಕಸ್ಯಾ ಮನಸೇ ಭುಜಗೇಂದ್ರಭೋಗಯೋಃ 
ಸ್ತ್ರಿಯೋ ನ ಸಜ್ಜೇದ್‌ ಭುಜಯೋರ್ಮಹಾಭುಜ | 
ಯೋತನಾಥವರ್ಗಾಧಿಮಲಂ ಫ್ಹಣೋದ್ಧತ- 
ಸ್ಥಿತಾವಲೋಕೇನ ಚರಸ್ಕಪೋಹಿತುಮ್‌ I ೪೩ ॥ 


ನಾರದ ಉವಾಚ 
ಇತಿ ತೌ ದಂಪತೀ ತತ್ರ ಸಮುದ್ಯ ಸಮಯಂ ಮಿಥಃ | 
ತಾಂ ಪ್ರವಿಶ್ಯ ಪುರೀಂ ರಾಜನ್‌ ಮುಮುದಾತೇ ಶತಂ ಸಮಾಃ ॥ ೪೪ ॥ 
ಉಪಗೀಯಮಾನೋ ಲಳಿತಂ ತತ್ರ ತತ್ರ ಚ ಗಾಯಕ್ಕೆಃ | 
ಕ್ರೀಡನ್‌ ಪರಿವೃತಃ ಸ್ವ್ರೀಭಿರ್ಹೃದಿನೀಮಾವಿಶಚ್ಛುಚ್‌ I ೪೫ ॥ 
ಸಪೋಪರಿ ಕೃತಾ ದ್ಹಾರಃ ಪುರಸಸ್ಕಾಸ್ತು ದ್ವೇ ಅಧಃ । 


ಪೃಥಗ್‌ ವಿಷಯಗತ್ಯರ್ಥಂ ತಸ್ಯಾಂ ಯಃ ಕಶ್ಚನೇಶ್ವರಃ 1 ೪೬ ॥ 


ಪಂಚ ದ್ವಾರಸ್ತು ಪೌರಸಾ J ದಕ್ಷಿಣೈೆಕಾ ತಥೋತರಾ l. 
ಪಶ್ಚಿಮೇ ದ್ವೇ ಅಮೂಷಾಂ ತೇ ನಾಮಾನಿ ನೃಪ ವರ್ಣಯೇ ॥ ೪೭ ॥ 


ಖದ್ಯೋತಾತವಿರ್ಮುಖೀ ಚ ಪ್ರಾಗ್‌ದ್ವಾರಾವೇಕತ್ರ ನಿರ್ಮಿತೇ | 
ವಿಭ್ರಾಜಿತಂ ಜನಪದಂ ಯಾತಿ ತಾಭ್ಯಾಂ ದ್ಯುಮತ್ತಖಃ ॥ ೪೮ ॥ 


ನಳಿನೀ ನಾಳಿನೀ ಚ ಪ್ರಾಗ್‌ದ್ವಾರಾವೇಕತ್ರ ನಿರ್ಮಿತೇ | 
ಅವಧೂತಸಖಸ್ತಾಭ್ಯಾಂ ವಿಷಯಂ ಯಾತಿ ಸೌರಭಮ್‌ 1 YE ॥ 
ಮುಖ್ಯಾ ನಾಮ ಪುರಸಾದ್‌ ದ್ಲಾಸಯಾ$sಪಣಬಹೂದನ್‌ | 
ವಿಷಯ್‌ ಯಾತಿ ಪುರರಾಟ್‌ ರಸಜ್ಜವಿಪಣಾನ್ನಿತ 1 ೫೦ ॥ 
ಪಿತ್ಸಭೂರ್ನ್ಗಪ ಪುರ್ಯಾ ದ್ಯಾ ದಕ್ಷಿಣೇನ ಪುರಂಜನಃ | 

ರಾಷ್ಟ್ರಂ ದಕ್ಷಿಣಪಾಂಚಾಲಂ ಯಾತಿ ಶ್ರುತಧರಾನ್ನಿತಃ 1 ೫೧ H 


ದೇವಭೂರ್ನಾಮ ಪುರ್ಯಾ ದ್ವಾ ಉತ್ತರೇಣ ಪುರಂಜನಃ | 
ರಾಷ್ಟ್ರಮುತ್ತರಪಾಂಚಾಲಂ ಯಾತಿ ಶ್ರುತಧರಾನ್ವಿತಃ || ೫೨ i 


ಚಯುರ್ಥಸೃಂಧ-ಅಧ್ಯಾಯ-25 147 


ಆಸುರೀಂ ನಾಮ ಪಶ್ಚಾದ್‌ ದ್ವಾಸಯಾ ಯಾತಿ ಪುರಂಜನಃ । 
ಗ್ರಾಮ್ಯಕಂ ನಾಮ ವಿಷಯಂ ದುರ್ಮದೇನ ಸಮನ್ವಿತಃ ॥ ೫೩ 


ನಿರ್‌ಯತಿರ್ನಾಮ ಪಶ್ಚಾದ್‌ ದ್ವಾ- a 
ಸ್ವಯಾ ಯಾತಿ ಪುರಂಜನಃ | ಸಿ 
ವೈಶಸಂ ನಾಮ ವಿಷಯಂ 
ಲುಬ್ಬಕೇನ ಸಮನ್ವಿತಃ li ೫೪ 
ಅಂಧಾವಮೀಷಾಂ ಪೌರಾಣಾಂ 
ನಿರ್ವಾಕ್ಯೋಪಸ್ಕರಾವುಭೌ | 
ಅಕ್ಬಣ್ಣತಾಮಧಿಪತಿ- 
ಸಾಭ್ಯಾಂ ಯಾತಿ ಕರೋತಿ ಚ I ೫೫ 


ಸ್ವಯಂ ತ್ವಂತಃಪುರಗತೋ 


ವಿಷೂಚಿನಾ ಸಮನ್ವಿತಃ । 
ಮೋಹಂ ಪ್ರಸಾದಂ ಹರ್ಷಂ ವಾ 
ಯಾತಿ ಜಾಯಾತ್ಮಜೋದ್ಭವಮ್‌ ॥ ೫೬ 


ಏವಂ ಕರ್ಮಸು HOAs: ಕಾಮಾತ್ಮಾ ವಂಚಿತೋನಬುಧಃ | 
ಮಹಿಷೀ ಯದ್ಯದೀಹೇತ ತತದೇವಾನ್ನದರ್ತತ 11 ೫೭ 
ಕ್ವಚಿತ್‌ ಪಿಬಂತ್ಯಾಂ ಪಿಬತಿ ಮದಿರಾಂ ಮದವಿಹಲಃ [ 
_ ಅಶಂತ್ಲಾಂ ಕ್ವಚಿದಶ್ಚಾತಿ ಜಕತ್ನಾಂ ಸಹ ಜಕತಿ I ೫೮ 
a ಬೆ a ಇ ಶಿ oh 
ಕಚಿದ್‌ ಗಾಯತಿ ಗಾಯಂತ್ಯಾಂ ರುದಂತ್ಯಾಂ ರುದತಿ ಕ್ವಚಿತ್‌ | 
ಕೃಚಿದ್ದಸಂತ್ಯಾಂ ಹಸತಿ ಜಲಂತಾಮನುಜಲತಿ 11೫೯ 
Q 3 ww s ಬ 
ಕ್ಷಚಿದ್ದಾವತಿ ಧಾವಂತ್ಧಾಂ ತಿಷಂತ್ಲಾಮನುತಿಷತಿ | 
Q py © 8 © 
ಅನುಶೇತೇ ಶಯಾನಾಯಾಮನಾಸ್ಟೇ ಕೃಚಿದಾಸತೀಮ್‌ | ೬೦ 
ಕೃಚಿಚ್ಛ ಹೋತಿ ಶ್ವಣ್ಣಂತ್ಯಾಂ ಪಶ್ಯಂತ್ಯಾಮನುಪಶ್ಯತಿ | 
ಕೃಚಿಜ್ಜಫ್ರತಿ ಜಿಘ್ರಂತ್ಯಾಂ ಸ್ಪೃಶಂತ್ಯಾಂ ಸ್ಪ] ಶತಿ ಕ್ವಚಿತ್‌ I ೬೧ 


ಜ 


148 ಶ್ರೀಮದ್ಭಾಗವತ 


ಕಚಿಚ್ಚ ಶೋಚತೀಂ ಜಾಯಾಮನುಶೋಚತಿ ದೀನವತ್‌ | 
CARS ಹೃಷ್ಟಾಯಾಂ ಮುದಿತಾಮನುಮೋದತೇ || ೬೨ I 
ವಿಪ್ರಲಬ್ದೋ ಮಹಿಷ್ಯೈವಂ ಸರ್ವಪ್ರಕೃತಿವಂಚಿತಃ | 
ನೇಚ್ಛನ್ನನುಕರೋತ್ಕ್ಯಜ್ಜಃ ಕ್ಲೈಬ್ಯಾತ್‌ ಕ್ರೀಡಾಮೃಗೋ ಯಥಾ ॥ ೬೩ ॥ 
ಇತಿ ಶ್ರೀಮದ್‌ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ 
ಅಷ್ಟಾದಶಸಾಹಸ್ಥ್ಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ಚತುರ್ಥಸ್ಕಂಭೇ ಪಂಚವಿಂಶೋ sಧ್ಯಾಯಃ || 


ರಿ 


ಅಥ ಷಡ್ವಿಂಶೋ sಧ್ಯಾಯಃ 


ನಾರದ ಉವಾಚ 


ಸ ಏಕದಾ ಮಹೇಶ್ವಾಸೋ ರಥಂ ಪಂಚಾಶ್ಚಮಾಶುಗಮ್‌ | 
ದ್ವೀಪಂ ದ್ವಿ ಚಕ್ರಮೇಕಾಕ್ಟಂ ತ್ರಿವೇಣುಂ ಪಂಚಬಂಧುರಮ್‌ ॥ ೧॥ 


HBOS $ಕದಮನಮೇಕನೀಡಂ ದ್ವಿಕೂಬರಮ್‌ | 

ಪಂಚಪ್ರಹರಣಂ ಸಪ್ತವರೂಥಂ ಪಂಚವಿಕ್ರಮಮ್‌ Won 
ಹೈಮೋಪಸ್ಕರಮಾರುಹ್ಯ ಸ್ಪರ್ಣವರ್ಮಾ sಕ್ಷಯೇಷುಧಿಃ | 
ಏಕಾದಶಚಮೂನಾಥಃ ಪಂಚಪ್ರಸ್ಥಮಗಾದ್‌ ವನಮ್‌ 1 ೩ ॥ 
ಚಚಾರ ಮೃಗಯಾಂ ತತ್ರ ದೃಪ್ರ ಆತೇಷುಕಾರ್ಮುಕಃ | 

ವಿಹಾಯ ಜಾಯಾಮತದರ್ಹಾಂ ಮೃಗವ್ಯಸನಲಾಲಸಃ || ೪ ॥ 
ಆಸುರೀಂ ವೃತಿಮಾಶ್ರಿತ್ಯ ಘೋರಾತ್ಮಾ ನಿರನುಗ್ರಹಃ | 
ನೃಹನನ್ನಿಶಿತೈರ್ಬಾಣೈರ್ವನೇಷು ವನಗೋಚರಾನ್‌ 11 ೫ tl 


ತೀರ್ಥೇಷು ಶ್ರುತಿದೃಷ್ಟೇಷು ರಾಜಾ ಮೇಧ್ಯಾನ್‌ ಪಶೂನ್‌ ವನೇ | 
ಯಾವದರ್ಥಮಲಂ ಲುಬ್ಬೋ ಹನ್ಯಾದಿತಿ ನಿಯಮ್ಯತೇ 1 ೬ ॥ 


ಚಯುರ್ಥಸೃಂಧ-ಅಧ್ಯಾಯ-26 149 


ಯ ಏವಂ ಕರ್ಮ ನಿಯತಂ ವಿದ್ವಾನ್‌ ಕುರ್ವೀತ ಮಾನವಃ | 
ಕರ್ಮಣಾ ತೇನ ರಾಜೇಂದ್ರ ಜ್ಞಾನೇನ ಸ ನ ಲಿಪ್ಕತೇ nou 


ಅನ್ಯಥಾ ಕರ್ಮ ಕುರ್ವಾಣಃ ಕಾಮಾರೂಢೋ ನಿಬದ್ದ RN | 
ಗುಣಪ್ರವಾಹಪತಿತೋ ನಷ್ಟಪ್ರಜ್ಞೋ ವ್ರಜತ್ಯಧಃ nO 


ತತ್ರ ನಿರ್ಭಿಣ್ಣಗಾತ್ರಾಣಾಂ 
ಚಿತ್ರವಾಜ್ಯೆಃ ಶಿಲೀಮುಖೈೆಃ | 
ವಿಷ್ಠಮೋsಭೂದ್‌ ದುಃಖಿತಾನಾಂ 
ದುಸಹಃ ಕರುಣಾತ್ಮನಾಮ್‌ ne tl 


ಶಶಾನ್‌ ವರಾಹಾನ್‌ ಮಹಿಷಾನ್‌ ಗವಯಾನ್‌ ರುರುಶಲ್ಯಕಾನ್‌ | 
ಮೇಧ್ಯಾನನ್ಯಾನಮೇಧ್ಯಾಂಶ್ಚ ವಿನಿಘ್ನನ್‌ ಶ್ರಮಮಧ್ಯಗಾತ್‌ ॥ OO ॥ 


ತತಃ ಕ್ಜುತ್ತಟ್ಟರಿಶ್ರಾಂತೋ ನಿವೃತ್ರೋ ಗೃಹಮೇಯಿವಾನ್‌ | 
ಕೃತಸ್ನಾನೋಚಿತಾಹಾರಃ ಸಂವಿವೇಶ ಗತಕ್ಷಮಃ ॥ ೧೧ ॥ 


ಆತ್ಮಾನಮರ್ಹಯಾಂಚಕ್ರೇ ಧೂಪಲೇಪಸ್ರಗಾದಿಭಿಃ | 
ಸಾಧ್ಗಲಂಕೃತಸರ್ವಾಂಗೋ ಮಹಿಷ್ಯಾಮಾದಧೇ ಮನಃ 1 ೧೨ ॥ 


ತೃಪ್ರೋ ಹೃಷ್ಟ ಸುದ್ಧಪಶ್ಚ ಕಂದರ್ಪಾಕೃಷ್ಟಮಾನಸಃ | 


ನ ವ್ಯಚಪ್ಪ ವರಾರೋಹಾಂ ಗೃಹಿಣೀಂ ಗೃಹಮೇಧಿನೀಮ್‌ i ೧೩ I 


ಅಪಿ ವಃ ಕುಶಲಂ ರಾಮಾಃ ಸೇಶ್ವರೀಣಾಂ ಯಥಾ ಪುರಾ । 
ನ ತಥೈತರ್ಹಿ ರೋಚಂತೇ ಗೃಹೇಷು ಗೃಹಸಂಪದಃ I ೧೪ | 


ಯದಿನ ಸ್ಯಾದ್‌ ಗೃಹೇ ಮಾತಾ ಪತ್ನೀ ವಾ ಪತಿದೇವತಾ ಟ 
ವ್ಯಂಗೇ ರಥ ಇವ ಪ್ರಾಜ್ಞಃ ಕೋ ನಾಮಾಸೀತ ದೀನವತ್‌ ॥ ೧೫ ॥ 


ಕ್ವ ವರ್ತತೇ ಸಾ ಲಲನಾ ಮಜ್ಜಂತಂ ವ್ಯಸನಾರ್ಣವೇ | 
ಯಾ ಮಾಮುದ್ಧರತಿ ಪ್ರಜ್ಞಾಂ ದೀಷಯಂತೀ ಪದೇಪದೇ ॥ ೧೬ ॥ 


150 ಶ್ರೀಮದ್ಭಾಗವತ 


ರಾಮಾ ಊಚುಃ 
ನರನಾಥ ನ ಜಾನೀಮಸ್ಸೃಶ್ಚ್ರಿಯಾ ಯದ್‌ ವ್ಯವಸ್ಯತಿ | 
ಭೂತಳೇ ನಿರವಸ್ತಾರೇ ಶಯಾನಾಂ ಪಶ್ಯ ಶತ್ರುಹನ್‌ ॥॥ ೧೭ 
ನಾರದ ಉವಾಚ 
ಪುರಂಜನಃ ಸ್ವಮಹಿಷೀಂ ನಿರೀಕ್ಷಾ pRB ಭುವಿ | 
ತತ್ತಂಗೋನ್ನಥಿತಜ್ಞಾನೋ ವೈಕ್ಷವ್ಯಂ ಪರಮಂ ಯಯ್‌ ॥೧೮ 
ಸಾಂತ್ವಯನ್‌ ಶಕ್ಯ ಯಾ ವಾಚಾ ಹೃದಯೇನ ವಿದೂಯತಾ | 
ಪ್ರೇಯಸ್ಯಾಃ ಪ್ರೇಮಸಂರಂಭಲಿಂಗಮಾತ್ಮನಿ ನಾಧ್ಯಗಾತ್‌ ॥ ೧೯ 


ಅನುನಿನ್ಯೇನಥ ಶನಕ್ಕರ್ಮೀರೋ sನುನಯಕೋವಿದಃ I 


BASE ಪಾದಯುಗಳಮಾಹ ಚೋತ್ಪಂಗಲಾಳಿತಾಮ್‌ il ೨೦ I 
ನೂನಂ ತಕ್ಷತಪುಣ್ಯಾಸ್ಟೇ ಭ್ಛತ್ಯಾ ಯೇಷ್ವೀಶ್ಚರಾಃ ಶುಭೇ | 
ಕೃತಾಗ:ಸ್ವಾತ್ಮಸಾತ್‌ ಕೃತ್ವಾ ಶಿಕ್ಷಾದಂಡಂ ನ ಯುಂಜತೇ I ೨೧ ॥ 


ಪರಮಾನುಗ್ರಹೋ ದಂಡೋ ಭತ್ಯೇಷು ಪ್ರಭುಣಾ5ರ್ಪಿತಃ | 
ಬಾಲೋ ನ ವೇದ ತತ್‌ ತನ್ವಿ ಬಂಧುಕೃತ್ಯಮಮರ್ಷಣಃ Il ೨೨ 


ಸಾ ತ್ವಂ ಮುಖಂ ಸುದತಿ ಸುಭ್ರ ನುರಾಗಭಾರ- 
ವ್ರೀಳಾವಿಳಂಬಿವಿಲಸದ್ದಸಿತಾವಲೋಕಮ್‌ | 
ನೀಳಾಳಕಾಳಿಭಿರುಪಸ್ಯತಮುನ್ನಸಂ ನಃ 
ಸ್ವಾನಾಂ ಪ್ರದರ್ಶಯ ಮನಸ್ಸಿನಿ ವಲ್ಲುವಾಕ್ಕಮ್‌ ॥ ೨೩ 


ತಸ್ಮಿನ್‌ ದಧೇ ದಮಮಹಂ ತವ ವೀರಪತ್ನಿ 
ಯೋನೃತ್ರ ಭೂಸುರಕುಲಾತ್‌ ಕೃತಕಿಲ್ಲಿಷಸಮ್‌ | 

ಪಶ್ಯೇ ನ ವೀತಭಯಮುನ್ನುದಿತಂ ತ್ರಿಲೋಕ್ಕಾಂ 
ಕ್ರುದ್ಧಸ್ಯ ಮೇ ಮುರರಿಪೋರಿತರತ್ರ ದಾಸಾತ್‌ ॥ ೨೪ 


WSO ನ ತೇ ವಿತಿಲಕಂ ಮಲಿನಂ ವಿಹರ್ಷಂ 


ಅ 


ಸಂರಂಭಭೀಮಮವಿಮೃಷ್ಟಮಹೇಶರಾಗಮ್‌ | 


ಚಯುರ್ಥಸ್ಥಂಧ-ಅಧ್ಯಾಯ-27 151 


ಪಶ್ಯೇ ಸನಾವಪಿ ಶುಚೋಪಹತೌ ಸುಜಾತೌ 
ಬಿಂಬಾಧರಂ ವಿಗತಕುಂಕುಮಪಂಕರಾಗಮ್‌ ॥ ೨೫ ॥ 
ತನ್ಮೇ ಪ್ರಸೀದ ಸುಹೃದಃ ಕೃತಕಿಲ್ಲಿಷಸ್ಕ 
ಸ್ವೈರಂ ಗತಸ್ಯ ಮೃಗಯಾಂ ವ್ಯಸನಾತುರಸ್ಯ ly, 
ಕಾ ದೇವರಂ ವಶಗತಂ ಕುಸುಮಾಸ್ಟವೇಗ- 
ವಿಸ್ತ್ರಸಹೌಂಸ್ಕಮುಶತೀ ನ ಭಜೇತ ಕೃತ್ಯೇ ॥ ೨೬ ॥ 
ಆತಿ ಶ್ರೀಮದ್‌ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ 
ಅಷ್ಟಾದಶಸಾಹಸ್ಕ್ಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ಚತುರ್ಥಸ್ಕಂಧೇ ಷಡ್ವಿಂಶೋನಧ್ಯಾಯಃ 
—0— 


ಅಥ ಸಪ್ಪವಿಂಶೋ ತಧ್ಯಾಯಃ 


a ನಾರದ ಉವಾಚ 
ago ಪುರೆಂಜನಂ ಸಮ್ಯಗ್‌ ವಶಮಾನೀಯ ವಿಭ್ರಮೈಃ 1 
ಪುರಂಜನೀ ಮಹಾರಾಜ ರೇಮೇ ರಮಯತೀ ಪತಿಮ್‌ ॥ ೧ ॥ 
ಸ ರಾಜಾ ಮಹಿಷೀಂ ರಾಜನ್‌ ರುಚಿರಾಂಬರಸಂವೃತಾಮ್‌ I 
ಕೃತಸ್ಥ್ತಸ್ಯಯನಾಂ ದೃಷ್ಟಾಮಭ್ಯನಂದದುಪಾಗತಾಮ್‌ | ೨ ॥॥ 


ತಯೋಪಗೂಢಃ ಪರಿರಬ್ದಕಂಧರೋ 
ರಹೋ ನುಮಂತ್ರೈರಪಕೃಷ್ಣಚೇತನಃ I 
ನ ಕಾಲರಂಹೋ ಬುಬುಧೇ ದುರತ್ಯಯಂ 
ದಿವಾ ನಿಶೇತಿ ಪ್ರಮದಾಪರಿಗ್ರಹಃ Ha 


ಶಯಾನ ಉನ್ನದ್ಧಮದೋ ಮಹಾಮನಾ 
ಮಹಾರ್ಹತಲ್ಲೇ ಮಹಿಷೀಭುಜೋಪಧೇ | 

ತಾಮೇವ ವೀರದೋತಮನುತ ವ್ಯವಾಯತ- 
ಸಮೋತಭಿಭೂತೋ ನ ನಿಜಂ ಪರಂ ಹಿ ತತ್‌ ॥೪॥ 


152 ಶ್ರೀಮದ್ಭಾಗವತ 
ತಯೈವಂ ರಮಮಾಣಸ್ಯ ಕಾಮಕಶ್ಠಲಚೀತಸಃ | 

ಕೃಣಾರ್ಧಮಿವ ರಾಜೇಂದ್ರ ವೃತಿಕ್ರಾಂತಂ ನವಂ ವಯಃ ॥೫ ॥ 
A so 2 

ತಸ್ಯಾಮಜೀಜನತ್‌ ಪುತ್ರಾನ್‌ ಪುರಂಜನ್ಯಾಂ ಪುರಂಜನಃ | 
ಶತಾನ್ಯೇಕಾದಶ ವಿರಾಡಾಯುಷೋನರ್ಧಮಥಾತ್ಯಗಾತ್‌ He 
ದುಹಿತ್ವರ್ದಶೋತ್ರರಶತಂ ಪಿತ್ಧಭ್ರಾತ್ಮಯಶಸ್ಕರೀಃ | 
ಶೀಲೌದಾರ್ಯಗುಣೋಪೇತಾಃ ಪೌರಂಜನ್ಯಃ ಪ್ರಜಾಪತೇ ॥ ೭ ॥ 
ಸ ಪಾಂಚಾಲಪತಿಃ ಪುತ್ರಾನ್‌ ಪಿತೃವಂಶವಿವರ್ಧನಾನ್‌ | 

Bog: ಸಂಯೋಜಯಾಮಾಸ ದುಹಿತ್ವ ಸದೃಶೈರ್ವರೈ: nou 
ಪುತ್ರಾಣಾಂ ಚಾಭವನ್‌ ಪುತ್ರಾ ಏಕೈಕಸ್ಯ ಶತಂ ಶತಮ್‌ | 

ಯೈರ್ವೈ ಹೌರಂಜನೋ ವಂಶಃ ಪಾಂಚಾಲೇಷು ಸಮೇಧಿತಃ ॥ ೯ ॥ 


ತೇಷು ತದ್ರಿಕ್ಕಹಾರೇಷು ಗೃಹಕೋಶಾನುಜೀವಿಷು I 
ನಿಗೂಢೇನ ಮಮತ್ಚೇನ Halse ನಾವಬುಧ್ಯತ HOO ॥ 


ಈಜೇ ಚ ಕ್ರತುಭಿರ್ಫೋರೈ- 
ರ್ದೀಕ್ಷಿತಃ ಪಶುಮಾರಕ್ಕೈಃ I 
ದೇವಾನ್‌ RSH ಭೂತಪತೀನ್‌ 
ನಾನಾಕಾಮೋ ಯಥಾ ಭವಾನ್‌ 11 ೧೧ ॥ 
ಯುಕ್ಷೇಷ್ಟೇವಂ ಪ್ರಮತಸ್ಯ 
ಕುಡುಂಬಾಸಕಚೇತಸಃ | 
ಆಸಸಾದ ಸ ವೈ ಕಾಲೋ 
ಯೋತಪ್ರಿಯಃ ಪ್ರಿಯಯೋಷಿತಾಮ್‌ I ೧೨ ॥ 


ಚಂಡವೇಗ BS ಖ್ಯಾತೋ ಗಂಧರ್ವಾಧಿಪತಿರ್ನಪ I 

ಗಂಧರ್ವಾಸಸ್ಯ ಬಲಿನಃ ಷಷ್ಟು ತೆರಶತತ್ರಯಮ್‌ I ೧೩ N 
ಗಂಧರ್ವ್ಯಸಾವತೀರಸ್ಯ ಮೈಥುನ್ಯಶ್ಚ ಸಿತಾಸಿತಾಃ | 

ಪರಿವೃತ್ತಾ 3 ವಿಲುಂಪಂತಿ ಸರ್ವಕಾಮಾನ್‌ ವಿನಿರ್ಮಿತಾನ್‌ ॥ ೧೪ ॥ 


ಚಯುರ್ಥಸ್ಥಂಧ-ಅಧ್ಯಾಯ-27 153 


ತೇ ಚಂಡವೇಗಾನುಚರಾಃ ಪುರಂಜನಪುರೀಂ ಯದಾ | 
ಹರ್ತುಮಾರೇಭಿರೇ ತತ್ರ ಪ್ರತ್ಯಷೇಧತ್‌ ಪ್ರಜಾಗರಃ HW ೧೫ ॥ 


ಸ ಸಪಭಿಃ ಶತೈರೇಕೋ ವಿಂಶಕೀನ ಶತಂ ಸಮಾಃ | 
ಪುರಂಜನಪುರಾದ್ಷಕೋ ಗಂಧರ್ವೈರ್ಯುಯುಧೇ ಬಲೀ il ೧೬ H 


Tod 
ಕ್ಲೀಯಮಾಣೇ ಸಸಾಮರ್ಥೇ ಏಕಸ್ಯ ಬಹುಭಿರ್ಯುಧಿ | 
ಚಿಂತಾಂ ಪರಾಂ ಜಗಾಮಾರ್ತಃ ಸರಾಷ್ಟ್ರಪುರಬಾಂಧವಃ ॥ ೧೭ ॥ 
ಸ ಏವ ಪುರ್ಯಾಂ ಮಧುಭುಕ್‌ 
ಪಾಂಚಾಲೇಷು ಸ್ವಪಾರ್ಷದೈಃ | 
ಉಪನೀತಂ ಬಲಿಂ ಗೃಹ್ಣನ್‌ 


ಸ್ವ್ರೀಜಿತೋ ನಾವಿದದ್‌ ಭಯಮ್‌ | ೧೮ ॥ 
ಕಾಲಸ್ಯ ದುಹಿತಾ ಕಾಚಿತ್‌ ತ್ರಿಲೋಕೀಂ ಪತಿಮಿಚ್ಛತೀ | 
ಪರ್ಯಟಂತೀ ನ WFAN ಪ್ರತ್ಯನಂದತ ಕಶ್ಚನ TOET 


ದೌರ್ಭಾಗ್ಯೇನಾತ್ಮನೋ ಲೋಕೇ 
ವಿಶ್ರುತಾ ದುರ್ಭಗೇತಿ ಸಾ | 
ಯಾಂ ತುಷ್ಟೋ ರಾಜಯಷಯೇ 
ಪಿತಾನದಾತ್‌ ಪೂರವೇ ವರಮ್‌ | ೨೦ ॥ 
ಕದಾಚಿದಟಮಾನಾ ಸಾ ಬ್ರಹ್ಗಲೋಕಾನ್ಗಹೀಂ ಗತಮ್‌ | 
ವವ್ರೇ ಬೃಹದ್ದ್ವ So ಮಾಂ ತು ಜಾನಂತೀ ಕಾಮಮೋಹಿತಾ ॥ ೨೧ ॥ 
ಮಯಿ ಸಂರಂಭ್ಯ ವಿಪುಲಮದಾಚ್ಛಾಪಂ ಸುದುಷ್ಠಹಮ್‌ | 
ಸಾತುಮರ್ಹಸಿ ನೆಕತ, ಮದ್ದಾಚ್ಚಾವಿಮುಖೋ ಮುನೇ il ೨೨ Il 
@ ಲ ಶ್‌ 
ತತೋ ವಿಹತಸಂಕಲ್ಪಾ ಕನ್ಯಕಾ ಯವನೇಶ್ಚರಮ್‌ | 
ಮಯೋಪದಿಷ್ಠಮಾಸಾದ್ಯ ವವ್ರೇ ನಾಮ್ನಾ ಭಯಂ ಪತಿಮ್‌ ॥ ೨೩ ॥ 
ಯಹಷಭಂ ಯವನಾನಾಂ SF ವೃಣೇ ವೀರೇಪ್ಲಿತಂ ಪತಿಮ್‌ | 
ಸಂಕಲ್ಪಸ್ತಯಿ ಭೂತಾನಾಂ ಕೃತಃ ಕಿಲ ನ ರಿಷ್ಕತಿ I ೨೪ ॥ 


154 


ದ್ವಾವಿಮಾವನುಶೋಚಂತಿ ಬಾಲಾವಸದವಗ್ರಹೌ | 
ಯೋ ಲೋಕಶಾಸ್ತ್ಟ್ರೋಪನತಂ ನ ರಾತಿ ನ ತದಿಚ್ಛತಿ 


ಅಥೋ ಭಜಸ್ವ ಮಾಂ ಭದ್ರ 
ಭಜಂತೀಂ ಮೇ ದಯಾಂ ಕುರು | 
ಏತಾವಾನ್‌ ಪೌರುಷೋ ಧರ್ಮೋ 
ಯದಾರ್ತಾನನುಕಂಪತೇ 


ಕಾಲಕನ್ಯೋದಿತವಚೋ ನಿಶಮ್ಯ ಯವನೇಶ್ಚರಃ | 
ಚಿಕೀರ್ಷುರ್ದೇವಗುಹ್ಯಂ ಸ RASO ತಾಮಭಾಷತ 
ಮಯಾ ನಿರೂಪಿತಸುಭ್ಯಂ 
ಪತಿರಾತ್ಮಸಮಾಧಿನಾ | 


ಶ್ರೀಮದ್ಭಾಗವತ 


Il ೨೫ il 


li ೨೬ Wl 


Il ೨೭ I 


ನಾಭಿನಂದತಿ ಲೋಕೋsಯಂ 
ತ್ವಾಮಭದ್ರಾಮಸಮ್ಮತಾಮ್‌ 


ತ್ವಮಜ್ಗಾತಗತಿರ್ಭುಂಕ್ಟ್ವ 
ಲೋಕಂ ಕರ್ಮವಿನಿರ್ಮಿತಮ್‌ | 
ಯಾಹಿ ಮೇ ಪೃತನಾಯುಕ್ತಾ 
ಸೋತಪ್ರಜಸ್ತಾಂ ಪ್ರಣೇಷ್ಯತಿ 


| ೨೮ Il 


|| ೨೯ 1 


ಪ್ರಜ್ಞಾರೋ5ಯಂ ಮಮ ಭ್ರಾತಾ ತಂ ಚ ಮೇ ಭಗಿನೀ ಭವ 1 


ಚರಾಮ್ಯುಭಾಭ್ಯಾಂ ಲೋಕೇಪಸ್ಸಿನ್ನವ್ಯಕ್ತೋ ಭೀಮಸ್ಯೆನಿಕಃ 


Il ೩೦ Il 


ಆತಿ ಶ್ರೀಮದ್‌ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ 
ಅಷ್ಟಾದಶಸಾಹಸ್ಪಾ ಶ್ಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 


ಚತುರ್ಥಸ್ಕಂಭೇ ಸಪುವಿಂಶೋ ತಧ್ಯಾಯಃ 


=o 


ಚಯುರ್ಥಸ್ಥಂಧ-ಅಧ್ಯಾಯ-28 155 
ಅಥ ಅಷ್ಟಾವಿಂಶೋ ಆಧ್ಯಾಯಃ 
ನಾರದ ಉವಾಚ 

ಸೈನಿಕಾ ಭಯನಾಮ್ನೋ ಯೇ ಬರ್ಹಿಷ್ಠನ್ನಿಷ್ಟಕಾರಿಣಃ | 
ಪ್ರಜ್ಞಾರಕಾಲಕನ್ಯಾಭ್ಯಾಂ ವಿಚೇರುರವನೀಮಿಮಾಮ್‌ nO 1 
ತ ಏಕದಾ ತು ರಭಸಾ ಪುರಂಜನಪುರೀಂ ನೃಪ | 
ರುರುಧುರ್ಭೌ್‌ಮಭೋಗಾಡಢ್ಯಾಂ ಜರತ್ತನ್ನಗಪಾಲಿತಾಮ್‌ Hou 
TOBMR,SH ಬುಭುಜೇ ಪುರಂಜನಪುರೀಂ ಬಲಾತ್‌ | 
ಯಯಾಂಭಿಭೂತಃ ಪುರುಷಃ ಸದ್ಯೋ ನಿಸ್ಲಾರತಾಮಿಯಾತ್‌ Wad 1 

ತಯೋಪಭುಜ್ಯಮಾನಾಂ ವೈ 

ಯವನಾಃ ಸರ್ವತೋದಿಶಮ್‌ | 
ದ್ವಾರ್ಭಿಃ ಪ್ರವಿಶ್ಯ ಸುಭ್ಛಶಂ 


ಪ್ರಾರ್ದಯನ್‌ ಸಕಲಾಂ ಪುರೀಮ್‌ ne? i 
ತಸ್ಯಾಂ ಸಂಪೀಡ್ಯಮಾನಾಯಾಮಭಿಮಾನೀ ಪುರಂಜನಃ | 
ಅವಾಪೋರುವಿಧಾಂಸಾಪಾನ್‌ ಕುಡುಂಬೀ ಮಮತಾಕುಲಃ IBH 
ಕನ್ಯೋಪಗೂಢೋ ನಷ್ಟಶ್ರೀಃ ಕೃಪಣೋ ಎಷಯಾತ್ಮಕಃ | 
RAD Woe ಹತೈೆಶ್ಚರ್ಯೋ ಗಂಧರ್ವಯವನೈರ್ಬಲಾತ್‌ 0 ೬॥ 

ವಿಶೀರ್ಣಾಂ ಸ್ವಪುರೀಂ ACE, , 

ಪ್ರತಿಕೂಲಾನನಾದ್ದತಾನ್‌ | 

ಪುತ್ರಪೌತ್ರಾನುಗಾಮಾತ್ಯಾನ್‌ 

ಜಾಯಾಂ ಚ ಗತಸೌಹೃದಾಮ್‌ neu 
ಆತ್ಮಾನಂ ಕನ್ಶಯಾ ಗ್ರಸಂ ಪಾಂಚಾಲಾನರಿದೂಷಿತಾನ್‌ | 
ದುರಂತಚಿಂತಾಮಾಪನ್ನೋ ನ ಲೇಭೇ ತತ್ವತಿಕ್ರಿಯಾಮ್‌ ll Ol 


ಕಾಮಾನಭಿಲಷನ್‌ ದೀನೋ ಯಾತಯಾಮಾಂಶ್ಚ ಕನ್ಯಯಾ | 
ಗತಾತ್ಸಸಂವಿನ್ನಿನ್ನೇಹಃ ಪುತ್ರದಾರಾಂಶ್ಚ ಲಾಳಯನ್‌ ॥ ೯ ॥ 


156 ಶ್ರೀಮದ್ಭಾಗವತ 


ಗಂಧರ್ವಯವನಾಕ್ರಾಂತಾಂ ಕಾಲಕನ್ಯೋಪಮರ್ದಿತಾಮ್‌ | 
ಹಾತುಂ ಪ್ರಚಕ್ರಮೇ ರಾಜಾ ತಾಂ ಪುರೀಮನಿಕಾಮತಃ ॥ ೧೦ I 
ಭಯನಾಮ್ನೋತಗ್ರಜೋ ಭ್ರಾತಾ 
ಪ್ರಜ್ಞಾರಃ ಪ್ರತ್ಯುಪಸ್ಥಿತಃ | 
ದದಾಹ ತಾಂ ಪುರೀಂ ಕೃತ್ಸ್ನಾಂ 
ಭ್ರಾತುಃ ಪ್ರಿಯಚಿಕೀರ್ಷಯಾ ॥ ೧೧ ॥ 


ತಸ್ಯಾಂ ಸಂದಹ್ಯಮಾನಾಯಾಂ ಸಪ್‌ೌರಃ ಸಪರಿಚ್ಛದಃ । 


ಕೌಡುಂಬಿಕಃ ಕುಡುಂಬಿನ್ಯಾ ಉಪಾತಪ್ಯತ ಸಾನ್ವಯಃ 1 ೧೨ 
ಯವನೋಷರುದ್ಧಾಯತನೋ ಗ್ರಸ್ತಾಯಾಂ ಕಾಲಕನ್ಯಯಾ | 
ಪುರ್ಯಾಂ ಪ್ರಜ್ಞಾರಸಂಸ್ಸೃಷ್ಟ ಪುರಪಾಲೋನನ್ಹತಪ್ಯತ ॥ ೧೩ 


ನ ಶೇಕ ಉಷಿತುಂ ತತ್ರ Hoey, ೇರುವೇಪಥುಃ 1 


ಗಂತುಮೈಚ್ಛತ್‌ ತತೋ ವಕ್ಷಕೋಟರಾದಿವ ಸಾನಲಾತ್‌ il OY 
ಶಿಥಿಲಾವಯವೋ ಯರ್ಜ ಗಂಧರ್ವೈರ್ಹ್ಯತಪ್‌ೌರುಷಃ | 


ಯವನೈರರಿಭೀ ರಾಜನ್ನುಪರುದ್ದೋ ರುರೋದ ಹ I ೧೫ 
| ದುಹಿತ್ಛ್ಯ ಪುತ್ರಪೌತ್ರಾಂಶ್ಚ ಜಾಮಿಜಾಮಾತ್ಸಪಾರ್ಷದಾನ್‌ | 
ಸ್ವತ್ವಾವಶಿಷ್ಟಂ ಯತ್ನಿಂಚಿದ್‌ ಗೃಹಕೋಶಪರಿಚ್ಛದಮ್‌ WH ೧೬ 


ಅಹಂ ಮಮೇತಿ ಸ್ಟೀಕೃತ್ಯ ಗೃಹೇಷು ಕುಮತಿರ್ಗ್ಯಹೀ | 
BO? ಪ್ರಮದಯಾ ದೀನೋ ವಿಪ್ರಯೋಗ ಉಪಸ್ಥಿತೇ ॥ ೧೭ 


ಲೋಕಾಂತರಂ ಗತವತಿ ಮಯ್ಯನಾಥಾ ಕುಡುಂಬಿನೀ | 
ವರ್ತಿಷ್ಠತೇ ಕಥಂ Sea ಬಾಲಕಾನನುಶೋಚತೀ I ೧೮ 


ನ ಮಯ್ಯನಶಿತೇ ಭುಂಕ್ತೇ 
ನಾಸ್ನಾತೇ ಸ್ಥಾತಿ ಮತ್ತರಾ i 
ಮಯಿ ತುಷ್ಟೇ ಸುಸಂತುಷ್ಟಾ 
ಭರ್ತಿತೇ ಯತವಾಗ್‌ ಭಯಾತ್‌ 1 ೧೯ 


ಚಯುರ್ಥಸ್ಕಂಧ-ಅಧ್ಯಾಯ-28 157 


ಪ್ರಬೋಧಯತಿ ಮಾಂ ನಿತ್ಯಂ ವೃಷಿತೇ ಶೋಕಕರ್ಶಿತಾ | 


ವರ್ತ್ರೈತದ್‌ ಗೃಹಮೇಧೀಯಂ ವೀರಸೂರಪಿ ನೇಷೃತಿ | ೨೦ I 
ಕಥಂ ನು ದಾರಕಾ ದೀನಾ ದಾರಿಕಾ ಮತ್ತರಾಯಣಾಃ | 
ವರ್ತಿಷ್ಯಂತೇ ಮಯಿ ಗತೇ ಭಿನ್ನನಾವ ಇವೋದಧ್‌ H ೨೧ ॥ 
ಏವಂ ಕೃಪಣಯಾ ಬುದ್ಧ್ಯಾ ಶೋಚಂತಮತದರ್ಹಣಮ್‌ । 
ಗ್ರಹೀತುಂ ಕೃತಧೀರೇನಂ ಭಯನಾಮಾನಭ್ಯಪದ್ಯತ I ೨೨ || 
ಪಶುವದ್‌ ಯವನೇನೈನಂ ನೀಯಮಾನಂ ಸಂ ಕ್ಹಯಮ್‌ | 
ಅನ್ವದ್ರವನ್ನನುಪಥಾಃ ಶೋಚಂತೋ ಭೃಶಮಾತುರಾಃ i ೨೩ | 
ಪುರೀಂ ವಿಹಾಯಾಪಗತ ಉಪರುದ್ದೋ ಭುಜಂಗಮಃ | 

ತದಾ ತಮೇವಾನು ಪುರೀ ವಿಶೀರ್ಣಾ ಪ್ರಕೃತಿಂ ಗತಾ WS? I 


— ವಿಕೃಷಮಾಣಃ ಪ್ರಸಭಂ 
ಯವನೇನ ಬಲೀಯಸಾ | 
ನಾವಿಂದತ್‌ ತಮಸಾ SAA 
ಸಖಾಯಂ ಸುಹೃದಂ ಪರಮ್‌ WHEN 


ತಂ ಯಜ್ಞಫಶವೋತನೇನ ಸಂಜ್ಞಫ್ತಾ ಯೇ sದಯಾಳುನಾ | 
ಕುಠಾರೈಶ್ಚಿಚ್ಛಿದುಃ ಕುದಾಃ ಸರಂತೋ ವೈಶಸಂ ತು ತತ್‌ ॥ ೨೬ ॥ 
ಚಲ ree ಲ 


ಅನಂತಪಾರೇ ತಮಸಿ ಮಗ್ನೋ BRR D ಸಮಾಃ | 


ಶಾಶ್ಚತೀರನುಭೂಯಾರ್ತೀಃ ಪ್ರಮದಾಸಂಗದೂಷಿತಃ u ೨೭ ॥ 
ತಾಮೇವ ಮನಸಾ neat ಬಭೂವ ಪ್ರಮದೋತ್ತಮಾ | 
ಅನಂತರಂ ವಿದರ್ಭಸ್ಯ ರಾಜಸಿಂಹಸ್ಯ ವೇಶ್ವನಿ u ೨೮ ॥ 


ಉಪಯೇಮೇ ವೀರ್ಯಪಣಾಂ 
ವೈದರ್ಭೀಂ ಮಲಯದಧ್ವಜಃ I 
ಯುಧಿ ನಿರ್ಜಿತ್ಯ ರಾಜನ್ಯಾನ್‌ 
ಪಾಂಡ್ಯಃ ಪರಪುರಂಜಯಃ | ೨೯ ॥ 


158 ಶ್ರೀಮದ್ಭಾಗವತ 


ತಸ್ಯಾಂ ಸಂಜನಯಾಂಚಕ್ರೀ ಆತ್ಮಜಾಮಸಿತೇಕ್ಷಣಾಮ್‌ | 
ಯವೀಯಸಃ ಸಪ್ತ ಸುತಾನ್‌ ಸಪುದ್ರಮಿಳಭೂಬ್ಧತಃ ॥ ೩೦ 


ಏಕೈಕಸ್ಯಾಭವತ್‌ ತೇಷಾಂ ರಾಜನ್ನರ್ಬುದಮರ್ಬುದಮ್‌ I 
ಭೋಕ್ಸ್ಯತೇ ತದ್ವಂಶಧರೈರ್ಮಹೀ ಮನ್ಪಂತರಂ ಪರಮ್‌ (೩೧ 
ಅಗಸ್ತ್ಯಃ ಪ್ರಾಗ್ಗುಹಿತರಮುಪಯೇಮೇ ಧೃತವ್ರತಾಮ್‌ I 

ತಸ್ಯಾಂ ದೃಢಚ್ಯುತೋ ಜಾತ ಇಧ್ಗವಾಹಾತ್ಸಜೋ ಮುನಿಃ ॥ ೩೨ 


ವಿಭಜ್ಯ ತನಯೇಭ್ಯಃ ಕಾಂ ರಾಜರ್ಷಿರ್ಮಲಯದಧ್ವಜಃ | 
ಆರಿರಾಧಯಿಷುಃ ಕೃಷ್ಣಂ ಸ ಜಗಾಮ ಕುಲಾಚಲಮ್‌ HW ೩೩ 


ಹಿತ್ವಾ ಗೃಹಾನ್‌ ಸುತಾನ್‌ ಭೋಗಾನ್‌ ವೈದರ್ಭೀ ಮದಿರೇಕ್ಷಣಾ | 


ಅನ್ನಪದ್ಯತ ಪಾಂಡ್ಯೇಶಂ ಜ್ಯೋತ್ಸ್ನೇ €ವ ರಜನೀಕರಮ್‌ Il ೩೪ 


ತತ್ರ ಚಂದ್ರವದಾ ನಾಮ ತಾಮ್ರಪರ್ಣೀ ವರೋದಕಾ | 
ತತ್ಪುಣ್ಯಸಲಿಲೈರ್ನಿತ್ಯಮುಭಯತ್ರಾತ್ಮನೋ ಮೃಜನ್‌ || ೩೫ 


ಕಂದಾದಿಭಿರ್ಮೂಲಪಲೈಃ ಪುಷ್ಪಪರ್ಣೈಸ್ರಣೋದಕ್ಕೆ: I 
ವರ್ತಮಾನಃ ಶನೈರ್ಗಾತ್ರಕರ್ಶನಂ ತಪ ಆಸ್ಥಿತಃ HW ೩೬ 


ಶೀತೋಷ್ಠವಾತವರ್ಷಾಣಿ ಕ್ಲತ್ತಿಷಾಸೇ ಪ್ರಿಯಾಪ್ರಿಯೇ | 
ಸುಖದುಃಖೇ ಇತಿ ದ್ವಂದ್ಹಾನ್ಯಜಯತ್‌ ಸಮದರ್ಶನಃ ॥ ೩೭ 


ತಪಸಾ ವಿದ್ಯಯಾ ಪಕ್ಷಕಷಾಯೋ ನಿಯಮೈರ್ಯಮೈ;ಃ | 
ಯುಯುಜೇ ಬ್ರಹ್ಮಣಾ 5 5ತ್ಮಾನಂ ವಿಜಿತಾಕ್ಷಾನಿಲಾಶಯಃ ॥ ೩೮ 


ಆಸ್ಟ್ರೇ ಸ್ಥಾಣುರಿವೈಕತ್ರ ದಿವ್ಯಂ ವರ್ಷಶತಂ ಸ್ಥಿತಃ | 
ವಾಸುದೇವೇ ಭಗವತಿ ನಾನ್ಯದ್‌ ವೇದೋದ್ದಹನ್‌ ರತಿಮ್‌ ॥ ೩೯ 


ಸ ವ್ಯಾಪಕತಯಾ5ತತ್ಥಾನಂ ವ್ಯತಿರಿಕತಯಾ 5ತ್ಯನಿ | 


ವಿದ್ದಾನ್‌ aR ಇವಾಮೃಶ್ಯ ಸಾಕ್ಷಿಣಂ ವಿರರಾಮ ಹ il ೪೦ I 


ಚಯುರ್ಥಸ್ಥಂಧ-ಅಧ್ಯಾಯ-28 159 


ಸಾಕ್ಷಾದೃಗವತೋಕ್ಲೇನ ಗುರುಣಾ ಹರಿಣಾ ನೃಪಃ | 
ವಿಶುದ್ಧಜ್ಞಾನದೀಪೇನ ಸ್ಲುದತಾ ವಿಶ್ವಶಸೋಮುಖಮ್‌ Il ೪೧ 
ಪರೇ ಬ್ರಹ್ಮಣಿ ಚಾತ್ಮಾನಂ ಪರಂ ಬ್ರಹ್ಮ ತಥಾ5ತ್ಮನಿ | 
ವೀಕ್ಷಮಾಣೋ ವಿಹಾಯೇಕ್ಷಾಮಸ್ಥಾದುಪರರಾಮ ಹ "| ೪೨ 
ಪತಿಂ ಪರಮಧರ್ಮಜ್ಗಂ ವೈದರ್ಭೀ ಮಲಯದ್ದಜಮ್‌ I 
ಪ್ರೇಮ್ಣಾ ಪರ್ಯಚದದ್ದಿತ್ತಾ ಭೋಗಾನ್‌ ಸಾ ಪತಿದೇವತಾ ॥ ೪೩ 


ಚೀರವಾಸಾ ವ್ರತಕ್ಟಾಮಾ ವೇಣೀಭೂತಶಿರೋರುಹಾ | 
ಬಭಾವುಪ ಪತಿಂ ಶಾಂತಾ ಶಿಖಾ ಶಾಂತಮಿವಾನಲಮ್‌ ll ೪೪ 


ಅಜಾನತೀ ಪ್ರಿಯತಮಂ ಯದೋಪರತಮಂಗನಾ | 
ಸುಸ್ನಿರಾಸನಮಾಸಾದ್ಯ್ಧ ಯಥಾ ಪೂರ್ವಮುಪಾಚರತ್‌ (1 ೪೫ 


ಯದಾ ನೋಷಪಲಭೇತಾಂಘ್ರಾವೂಷ್ಠಾಣಂ ಪತ್ಯುರರ್ಚತೀ | 
ಆಸೀತ್‌ ಸಂವಿಗ್ಧಹೃದಯಾ ಯೂಥಭ್ರಷ್ಟಾ ಮೃಗೀ ಯಥಾ ॥ ೪೬ 


ಆತ್ಮಾನಂ ಶೋಚತೀ ದೀನಮಬಂಧುರ್ವಿಕ್ಷವಾಶಶ್ರುಭಿಃ | 
ಸನಾವಾಸಿಚ್ಯ ವಿಪಿನೇ ಸುಸ್ವರಂ ಪ್ರರುರೋದ ಸಾ WH ೪೭ 


ಉತಿಷ್ನೋತಿಷ್ಠ ರಾಜರ್ಷೇ ಇಮಾಮುದಧಿಮೇಖಲಾಮ್‌ । 
ದಸ್ಯುಭ್ಯಃ ಕೃತ್ರಬಂಧುಭ್ಯೋ ಬಿಭ್ಯತೀಂ ಪಾತುಮರ್ಹಸಿ ll ೪೮ 


S ಬಂ 
ಏವಂ ವಿಲಪತೀ ಬಾಲಾ ವಿಪಿನೇತನುಗತಾ ಪತಿಮ್‌ | 
ಪತಿತಾ ಪಾದಯೋರ್ಭರ್ತೂ ರುದಂತ್ಯಶ್ರೂಣ್ಯವರ್ತಯತ್‌ ॥ ೪೯ 


ಚಿತಿಂ ಚಾರುಮಯೀಂ ಕೃತ್ವಾ ತಸ್ಯಾಂ ಪತ್ಯುಃ ಕಳೇಬರಮ್‌ | 
ಆದೀಪ್ಯ ಚಾನುಮರಣೇ ವಿಲಪಂತೀ ಮನೋ ದಧೇ It ೫೦ 
ತತ್ರ ಪೂರ್ವತರಃ ಶಶ್ಚಿತ್‌ 
ಸಖಾ ಬ್ರಾಹ್ಮಣ ಆತ್ಮವಾನ್‌ | 


160 ಶ್ರೀಮದ್ಭಾಗವತ 


ಸಾಂತ por ವಲುನಾ ಸಾಮಾ 
n a 
ತಾಮಾಹ ರುದತೀಂ ಪ್ರಭೋ ೫೧ ॥ 
ಕಾಂ zo ಕಸ್ಯಾಸಿ ಕೋ ವಾಂಯಂ 
ಶಯಾನೋ ಯಸ್ಯ ಶೋಚಸಿ | 
ಜಾನಾಸಿ ಕಿಂ ಸಖಾಯಂ ಮಾಂ 
ಯೇನಾಗ್ರೇ ವಿಚಚರ್ಥ ಹ i ೫೨ ॥ 
ಅಪಿ ಸ್ಥರಸಿ ಚಾತ್ಮಾನಮವಿಜ್ಞಾತಸಖಂ ಸಖೇ | 
ಹಿತ್ವಾ ಮಾಂ ಪದಮನ್ವಿಚ್ಛನ್‌ ಭೌಮಭೋಗರತೋ ಗತಃ ॥ ೫೩ ॥ 


ಹಂಸಾವಹಂ ಚ ತ್ವಂ ಚಾರ್ಯ ಸಖಾಯ್‌ೌ ಮಾನಸಾಯನ್‌ | 
ಅವಾತ್ವ ರಮಣ್‌ ಚೋಭೌ ಸಹಸ್ರಪರಿವತ್ಸರಾನ್‌ || ೫೪ ॥ 


ಸ ತಂ ವಿಹಾಯ ಮಾಂ ಬಂಧೋ 
ಗತೋ ಗ್ರಾಮ್ಯಮತಿರ್ಮಹೀಮ್‌ | 
ವಿಚರನ್‌ ಪದಮದ್ರಾಕ್ಷೀಃ 


ಕಯಾಚಿನ್ನಿರ್ಮಿತಂ AGE MH ೫೫ II 
ಪಂಚಾರಾಮಂ ನವದ್ವಾರಮೇಕಪಾಲಂ ತ್ರಿಕೋಷ್ಠಕಮ್‌ | 
ಷಟ್ಕೂಲಂ ಪಂಚವಿಷಣಂ ಪಂಚಪ್ರಕ್ಳತಿ ಸ್ವ್ರೀಧವಮ್‌ n ೫೬ ॥ 


ಪಂಚೇಂದ್ರಿಯಾರ್ಥಾ ಆರಾಮಾ 
ದ್ವಾರೋ ಘ್ರಾಣಾದಯಃ ಪ್ರಭೋ | 
ತೇಜೋಬನ್ನಾನಿ ಕೋಷ್ಠಾನಿ 


ಗೋಳಕೇಂದಿ ಘಯಸಂಗ ಹಃ HW ೫೭ ॥ 
ವಿಪಣಸ್ತು ಕ್ರಿ eal ಕೃತಿರವ್ಯಯಾ | 
ಶಕ್ಕಧೀಶಃ ಪುಮಾನತ್ರ ಪ್ರವಿಷ್ಟೋ ನಾವಬುದ್ಧ ತೇ 1 ೫೮. ॥ 


D, 


ಚಯುರ್ಥಸ್ಥಂಧ-ಅಧ್ಯಾಯ-28 161 


ತತ್ತಂಗಾದೀದ್ದಶೀಂ ಪ್ರಾಪೋ 


ದಶಾಂ ಪಾಪೀಯಸೀಂ ವಿಭೋ I ೫೯ ॥ 
ನ ತ್ವಂ ವಿದರ್ಭದುಹಿತಾ ಟ್ಟ 
ನಾಯಂ ವೀರ ಸುಹ್ಠತ್‌ ಪ್ರಭೋ | k 
ನ ಪತಿಸ್ತ್ವಂ ಪುರಂಜನ್ಯಾ 
ರುದ್ಧೋ ನವಮುಖೇ ಯಯಾ HW ೬೦ Il 


ಮಾಯಾ ಹ್ಯೇಷಾ ಮಯಾ ಸೃಷ್ಟಾ 
ಯತ್‌ ಪುಮಾಂಸಂ ಸ್ಪಿಯಂ ಪತಿಮ್‌ ।ಟ 
ಮನ್ಯಸೇ ನೋಭಯಂ ಯದ್‌ ವೈ 
ಹಂಸಂ ಪಶ್ಯಾತ್ಸನೋ ಗತಿಮ್‌ Heo ॥ 


ಅಹಂ ಭವಾನ್ನ ಚಾನ್ಯಸ್ತಂ ತ್ವಮೇವಾಹಂ ವಿಚಕ್ಷ್ಯ ಭೋಃ | E 
ನ ನೌ ಪಶ್ಯಂತಿ ಕವಯಶ್ಚಿದ್ರಂ ಜಾತು ಮನಾಗಪಿ ॥ ೬೨ ॥ 


ಯಥಾ ಪುರುಷ ಆತ್ಮಾನಮೇಕಮಾದರ್ಶಚಕ್ಷುಷೋಃ I 
ದ್ವಿಧಾಭೂತಮವೇಕ್ಷೇತ ತಥೈವಾಂತರಮಾವಯೋಃ Wea ॥ 


ಏವಂ ಸ ಮಾನಸೋ ಹಂಸೋ ಹಂಸೇನ ಪ್ರತಿಬೋಧಿತಃ | 
ಸಸ್ಥಸದ್ಧ್ಯಭಿಚಾರೇಣ ನಷ್ಟಾಮಾಪ ಪುನಃ ಸ್ಮೃತಿಮ್‌ || ೬೪ ॥ 


ಬರ್ಹಿಷ್ಠನ್ನೇತದಧ್ಯಾತ್ಮಂ 

ಪಾರೋಕ್ಷ್ಯೇಣ ಪ್ರದರ್ಶಿತಮ್‌ | 
ಯತ್‌ ಪರೋಕ್ಫಪ್ರಿಯೋ ದೇವೋ 

ಭಗವಾನ್‌ ವಿಶ್ವಭಾವನಃ H ೬೫ i 
QS ಶ್ರೀಮದ್‌ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ 

ಅಷ್ಟಾದಶಸಾಹಸಾ JG ಸಂಹಿತಾಯಾಂ ವೈಯಾಸಿಕ್ಕಾಂ 

ಚತುರ್ಥಸ್ಕಂಧೇ ಅಷ್ಟಾವಿಂಶೋ ಧ್ಯಾಯಃ 
—0— 


162 ಶ್ರೀಮದ್ಭಾಗವತ 
ಅಥ ಏಕೋನತ್ರಿಂಶೋನಧ್ಯಾಯಃ 


ಪಾ ್ರಚೀನಬರ್ಹಿರುವಾಚ | 


ಭಗವಂಸೇ ವಚೋತಸ್ಥಾಭಿರ್ನ ಸಮ್ಯಗವಗಮೃತೇ | 

ಕವಯಸ್ಪದ್ವಿಜಾನಂತಿ ನ ವಯಂ ಕರ್ಮಮೋಶಿತಾಃ noi 
ನಾರದ ಉವಾಚ 

ಪುರುಷಂ ಪುರಂಜನಂ ವಿದ್ಯಾದ್‌ ಯದ್‌ ವ್ಯನಕ್ತಾ > BR: ಪುರಮ್‌ | 

ಏಕದ್ದಿತ್ರಿ ಚತುಷ್ಟಾದಂ ಬಹುಪಾದಮಪಾದಕಮ್‌ || ೨ ॥ 


ಯೋಪವಿಜ್ಞಾತಾಹ್ಮಯಸಸ್ತ ಪು ಪುರುಷಸ್ತ ್ಯ ಸಖೇಶ್ವರಃ [ 
ಯನ್ನ ವಿಜ್ಞಾಯತೇ ರೂಪೈರ್ನಾಮಭರ್ವಾ ks ಕ್ರಿಯಾಗುಣೆ: 11 ೩1 


ಯದಾ ಜಿಫ್ಷನ್‌ ಪುರುಷಃ ಕಾರ್ತ್ಸ್ಸ್ಮೇನ ಪ್ರಕ್ಕತೇರ್ಗುಣಾನ್‌ | 


ನವದ್ದಾಧಂ FPE 0 ತತ್ರಾಮನುತ ಸಾದ್ದಿತಿ `॥೪॥ 


ಬುದ್ದಿಂ ತು ಪ್ರಮದಾಂ ವಿದ್ಯಾ- 
ನ್ಹಮಾಹಮಿತಿ ಯತ್ಯ ತಮ್‌ | 
\ ಯಾಮಧಿಷ್ಠಾಯ sade sat 


ಪುಮಾನ್‌ ಭುಂಕ್ರೇರಕ್ಷಿಭಿರ್ಗುಣಾನ್‌ HBH 
ಸಖಾಯ ಇಂದ್ರಿಯಗಣೋ ಜ್ಞಾನಂ ಕರ್ಮ ಚ ಯತ್ಯತಮ್‌ | 
ಸಖ್ಯಸದ್ಧತಯಃ ಪ್ರಾಣಃ ಪಂಚವೃತ್ತಿರ್ಯಥೋರಗಃ neu 


ಬ್ಲಹದ್ದಲಂ ಮನೋ ವಿದ್ಯಾದುಭಯೇಂದಿ ೨ಯನಾಯಕಮ್‌ | 
ಪಾಂಚಾಲಾಃ ಪಂಚ ವಿಷಯಾಃ ಯನ್ನಧ್ಯೇ ನವಖಂ ಪುರಮ್‌॥ ೭ Il 


ಅಕ್ಷಿಣೀ ನಾಸಿಕೇ ಕನರೌ ಮುಖಂ ಶಿಶ್ನಗುದಾವಿತಿ I 

ದ್ವೇದ್ವೇ ದ್ವಾರ್‌ ಬಹಿರ್ಯಾತಿ ತತದಿಂದಿ್ರಯಸಂಯುತಃ ॥೮॥ 
ಅಕ್ಷಿಣೀ ನಾಸಿಕೇ ಆಸ್ಕಮಿತಿ ಪಂಚ ಪುರಸ್ಕೃತಾಃ | 

ದಕ್ಷಿಣಾ ದಕ್ಷಿಣಃ ಕರ್ಣ ಉತರಾ ಚೋತರಃ ಸ್ಥ ತೆ 11 ೯ ॥ 


ಚಯುರ್ಥಸ್ಕಂಧ-ಅಧ್ಯಾಯ-29 163 


ಪಶ್ಚಿಮೇ ಇತ್ಯಧೋದ್ವಾರ್‌ ಗುದಶಿಶ್ನಾವಿಹೋದಿತೇ | 
ಖದ್ಯೋತಾ5ವಿರ್ಮುಖೀ ಚಾತ್ರ ನೇತ್ರೇ ಏಕತ್ರ ನಿರ್ಮಿತೇ ॥೧೦॥ 
ರೂಪಂ ವಿಭ್ರಾಜಿತಂ ತಾಭ್ಯಾಂ ವಿಚಷ್ಟೇ ಚಕ್ಕುಷೇಶ್ದರಃ | 
ನಳಿನೀ ನಾಳಿನೀ ನಾಸೇ ಗಂಧಃ ಸೌರಭ ಉಚ್ಯತೇ “| ೧೧ I 
ಫಘ್ರಾಣೋತವಧೂತೋ ಮುಖ್ಯಾ SSAO 
ವಿಷಣೋ ವಾಗ್‌ ರಸವಿದ್‌ ರಸಃ | 
ಆಪಣೋ ವ್ಯವಹಾರೋತತ್ರ 
ಚಿತ್ರಮಂಧೋ ಬಹೂದನಮ್‌ WH ೧೨ ॥ 


ಪಿಶ್ಠ್ಛಭೂರ್ದಕ್ಷಿಣಃ ಕರ್ಣ ಉತರೋ ದೇವಭೂಃ ಸ್ಮ 3 | 
ಪ್ರವೃತ್ತಂ ಚ ನಿವೃತಂ ಚ ಶಾಸ್ತ್ರಂ ಪಾಂಚಾಲಸಂಜ್ಞಿತಮ್‌ ॥ ೧೩ ॥ 


ಪಿತ್ವಯಾನಂ ದೇವಯಾನಂ 


ಶ್ರೋತ್ರಂ ಶ್ರುತಧರೋ ವ್ರಜೇತ್‌ | 
ಆಸುರೀ ಮೇಹನಾರ್ಥಾ ದ್ವಾ- 

ರ್ವ್ಯವಾಯೋ ಗ್ರಾಮಿಣಾಂ ರತಿಃ I ೧೪ ॥ 
ಉಪಸ್ಥೋ ದುರ್ಮದಃ ಪ್ರೋಕ್ತೋ 

ನಿರ್‌ಯತಿರ್ಗುದ ಉಚ್ಯತೇ | 
ವೈಶಸಂ ನರಕಂ ಪಾಯು- 


Cor weet som Z she ಶೃಣು I ೧೫ I 
BARD? ಪುಮಾಂಸಾಭ್ಯಾಂ ಯುಕ್ತೋ ಯಾತಿ ಕರೋತಿ ಚ | 
ಅಂತಃಪುರಂ ಚ ಹೃದಯಂ ವಿಷೂಚಿರ್ಮನ ಉಚ್ಛತೇ H ೧೬ ॥ 


ತತ್ರ ಮೋಹಂ ಪ್ರಸಾದಂ ವಾ ಹರ್ಷಂ ಪ್ರಾಪ್ನೋತಿ ತದುಣ್ಯೆಃ | 
ಯಥಾಯಥಾ ವಿಕ್ರಿಯತೇ ಗುಣಾಕೋ ವಿಕರೋತಿ ವಾ ॥ ೧೭ ॥ 
ತಥಾತಥೋಪದ್ರಷ್ಟಾ5 ತ್ಕಾ ತದ್ವೃಶಿರಿತಿ seg Se l 

ದೇಹೋ SRA JO ೨ಯಾಶ್ಯ ಸಂವತ್ರರವಯೋಗತಿಃ 11 ೧೮ H 


164 ಶ್ರೀಮದ್ಭಾಗವತ 


ದ್ವಿತರ್ಮಚಕ್ರಸ್ವಿಗುಣದ್ದಜಃ ಪಂಚಾಸುಬಂಧುರಃ | 
ಮನೋರಶ್ಲಿರ್ಬುದ್ದಿಸೂತೋ ಹೃನ್ನೀಡೋ ದ್ವಂದ ಹೊಬರಃ u ೧೯ 
ಪಂಚೀಂದ್ರಿಯಾರ್ಥಪ್ರಕ್ಷೇಪಃ ಸಪಧಾತುವರೂಥಕಃ | 
ಆಕೂತಿರ್ವಿಕ್ರಮೋ ಬಾಹ್ಯೋ ಮೃಗತ್ನಷ್ನಾಂ ಪ್ರಧಾವತಿ  ॥ ೨೦ 


ಏಕಾದಶೇಂದಿ ಯಚಮೂಃ ಸಪಧಾತುವಿನೋದಕ್ಕತ್‌ | 
ಸಂವತ್ತರಶ್ಚಂಡವೇಗಃ ಕಾಲೋ ಯೇನೋಪಲಕ್ಷಿತಃ I ೨೧ 


ತಸ್ಯಾಹಾನೀಹ ಗಂಧರ್ವಾ ಗಂಧರ್ವ್ಯೋ ರಾತ್ರಯಃ ಸ್ಮ ತಾಃ | 
ಹರಂತ್ಯಾಯುಃ ಪರಿಕ್ರಾಂತ್ಯಾ ಷಷ್ಟ್ಯುತರಶತತ್ರಯಮ್‌ ॥ ೨೨ 


ಕಾಲಕನ್ಯಾ ಜರಾ ಸಾಕ್ಷಾಲ್ಲೋಕೋ ಯಾಂ ನಾಭಿನಂದತಿ । 
ಸ್ಪಸಾರಂ ಜಗ್ಗಹೇ ಮೃತ್ಯುಃ ಕ್ಷಯಾಯ ಯವನೇಶ್ವರಃ || ೨೩ 


ಆಧಯೋ ವ್ಯಾಧಯಸಸ್ಯ ಸೈನಿಕಾ ಯವನಾಶ್ನರಾಃ | 
ಭೂತೋಪಸರ್ಗಾ ಅರಯಃ ಪ್ರಜ್ವಾರೋ ವಿವಿಧೋ wp: ॥ ೨೪ 
ಏವಂ ಬಹುವಿಧೈರ್ದುಃಖೈರ್ದೈೆವಭೂತಾತೃಸಂಭವೈಃ | 
ಕ್ಲಿತ್ಯಮಾನಃ ಶತಂ ವರ್ಷಂ ದೇಹೇ ದೇಹೀ ತಮೋವ್ಯತಃ I ೨೫ 
ಪ್ರಾಣೇಂದ್ರಿಯಮನೋಧರ್ಮಾನಾತ್ಸನ್ಯಧ್ಯಸ್ಯ ನಿರ್ಗುಣಃ | 
ಶೇತೇ ಕಾಮಲವಂ ಧ್ಯಾಯನ್‌ ಮಮಾಹಮಿತಿ ಕರ್ಮಕ್ಸತ್‌ ll ೨೬ 
ಯದಾ $sತ್ಗಾನಮವಿಜ್ಞಾಯ ಭಗವಂತಂ ಪರಂ ಗುರುಮ್‌ | 
ಪುರುಷಸ್ತು ವಿಷಜ್ಛೇತ ಗುಣೇಷು ಪ್ರಾಕೃತೇಷ್ಠದ್ಧ್‌ ॥ ೨೭ 
ಗುಣಾಭಿಮಾನೀ ಸ ತದಾ ಕರ್ಮಾಣಿ ಕುರುತೇ$ವಶಃ | 
ಶುಕ್ಷಂ ಕೃಷ್ಣಂ ಲೋಹಿತಂ ವಾ ಯಥಾಕರ್ಮಾಭಿಜಾಯತೇ ॥ ೨೮ 

ಶುಕ್ಬಾನ್‌ ಪ್ರಕಾಶಭೂಯಿಷ್ಕಾನ್‌ 

ಲೋಕಾನಾಪ್ನೋತಿ ಕರ್ಹಿಚಿತ್‌ | 


+ 
Bb, 


ಚಯುರ್ಥಸ್ಥಂಧ-ಅಧ್ಯಾಯ-29 165 


ದುಃಖೋದರ್ಶಾನ್‌ ಕ್ರಿಯಾಯಾಸಾನ್‌ 
ತಮಶ್ಕೋಕೋತ್ಕಟಾನ್‌ ಕ್ವಚಿತ್‌ HW ೨೯ 
eat ಪುಮಾನ್‌ ಕಿಚ್ಚ ಸ್ಪ A 
ಕೃಚಿನ್ನೋಭಯಮಂಧಧೀಃ | % 
ದೇವೋ ಮನುಷ್ಯಸ್ತಿರ್ಯಗ್‌ ವಾ 
ಯಥಾಕರ್ಮಗುಣಂ ಭವಃ | ೩೦ 
ಕ್ಲುತರೀತೋ ಯಥಾ ದೀನಃ ಸಾರಮೇಯೋ ಗೃಹಂಗೃಹಮ್‌ I 
ಚರನ್‌ ವಿಂದತಿ ಯದ್‌ ದಿಷ್ಟಂ ದಂಡಮೋದನಮೇವ ವಾ॥ ೩೧ 
ತಥಾ ಕಾಮಾಶಯೋ ಜೀವ 
ಉಚ್ಚಾವಚಪಥಾ ಭ್ರಮನ್‌ | 
ಉಪರ್ಯಧೋ ವಾ ಮಧ್ಯೇ ವಾ 


ಯಾತಿ ದಿಷ್ಟಂ ಪ್ರಿಯಾಪ್ರಿಯಮ್‌ 11 ೩೨ 
ದುಃಖೇಷ್ಟೇಕತರೇಣಾಪಿ ದೈವಭೂತಾತ್ಮಹೇತುಷು | 
ಜೀವಸ್ಯ ನ ವ್ಯವಚ್ಛೇದಃ ಸ್ಯಾಚ್ಛೇತ್‌ ತತ್‌ ತತ್ವತಿಕ್ರಿಯಾ  ॥ ೩೩ 


ಯಥಾ ಹಿ ಪುರುಷೋ ಭಾರಂ ಶಿರಸಾ ಗುರುಮುದ್ದಹನ್‌ | 


ತಂ ಸೃಂಧೇನ ಸ ಆಧತೇ ತಥಾ ಸರ್ವಾಃ ಪ್ರತಿಕ್ರಿಯಾ: ॥ ೩೪ 
ನೈಕಾಂತತಃ ಪ್ರತೀಕಾರಃ ಕರ್ಮಣಾಂ ಕರ್ಮ ಕೇವಲಮ್‌ | 
ದ್ವಯಂ ಹೃವಿದ್ಯೋಪಸ್ಥತಂ ಸ್ವಪ್ನೇ AW ಇವಾನಘ I ೩೫ 
ಅರ್ಥೇ ಹ್ಯವಿದ್ಯಮಾನೇಇಪಿ ಸಂಸೃತಿರ್ನ ನಿವರ್ತತೇ | 

ಮನಸಾ ಲಿಂಗಭೂತೇನ ABE ವಿಚರತೋ ಯಥಾ 1 ೩೬ 
ಅಥಾತ್ಮನೋನರ್ಥಭೂತಸ್ಯ ಯತೋತನರ್ಥಪರಂಪರಾ | 
ಸಂಸ್ಕೃತಿಸದ್ದ sR cave ಭಕ್ತ್ಯಾ ಪರಮಯಾ BoP Hae 


ವಾಸುದೇವೇ ಭಗವತಿ ಭಕ್ತಿಯೋಗಃ ಸಮಾಹಿತಃ | 
ಸಧ್ರೀಚೀನೇನ ವೈರಾಗ್ಯಂ ಜ್ಞಾನಂ ಚ ಜನಯಿಷ್ಯತಿ | ೩೮ 


166 ಶ್ರೀಮದ್ಭಾಗವತ 


ಸೋಇಚಿರಾದೇವ ರಾಜರ್ಷೇ ಸ್ಯಾದಚ್ಯುತಕಥಾಶ್ರಯಃ | 


ಶೃಣ್ವತಃ ಶ್ರದ್ದಧಾನಸ್ಯ ನಿತ್ಯದಾ ಸ್ಯಾದಧೀಯತಃ 1೩೯ il 
ಯತ್ರ ಭಾಗವತಾ ರಾಜನ್‌ ಸಾಧವೋ ವಿಶದಾಶಯಾಃ | 
ಭಗವದ್ಗುಣಾನುಕಥನಶ್ರವಣಾವ್ಯಗ್ರಚೇತಸಃ ý ॥ ೪೦ ॥ 


Sant ಮಹನ್ಮುಖರಿತಾ ಮಧುಭಿಚ್ಚರಿತ್ರ- 
ಪೀಯೂಷತೋಯಸರಿತಃ ಪರಿತಃ ಸ್ರವಂತಿ | 
ತಾಯೇ ಪಿಬಂತ್ಯನುಸವಂ ನೃಪ ಗಾಢಕರ್ಣೈ- 
ಸಾನ್‌ ನಸ್ಪ ಂತೃಠನತ್ನಡೃ್ಛಯಶೋಕಮೋಹಾಃ ul ೪೧ ॥ 
ಏತೈರುಪದ್ರುತೋ ನಿತ್ಯಂ ಜೀವಲೋಕಃ ಸ್ವಭಾವಜ್ಯೆಃ 1. 
ನ ಕರೋತಿ ಹರೇರ್ನೂನಂ ಕಥಾಮೃತನಿಧೌ ರತಿಮ್‌ Il ೪೨ I 
ಪ್ರಜಾಪತಿಪತಿಃ ಸಾಕ್ಷಾದೃಗವಾನ್‌ ಗಿರಿಶೋ ಮನುಃ | 


ದಕ್ಷಾದಯಃ ಪ್ರಜಾಧ್ಯಕ್ಷಾ ನೈಷ್ಠಿಕಾಃ ಸನಕಾದಯಃ HW ೪೩ ॥ 
X 


ಮರೀಚಿರತ್ರ ್ಯಂಗಿರಸೌ ಪುಲಸ್ಕ್ಯಃ ಪುಲಹಃ ಕ್ರತುಃ | 
ಭೃಗುರ್ವಸಿಷ್ಠ ಇತ್ಯೇತೇ ಮದಂತಾ ಬ್ರಹ್ಮವಾದಿನಃ || ೪೪ ॥ 
ಅದ್ಯಾಪಿ ವಾಚಸ್ಪ್ತತಯ- 
ಸಪೋವಿದ್ಯಾಸಮಾಧಿಭಿಃ [ 
ಪಶ್ಯಂತೋಷಷಪಿ ನ ಪಶ್ಯಂತಿ 
ತದ್‌ ವಿಷ್ಣೋಃ ಪರಮಂ ಪದಮ್‌ HW ೪೫ 1 
ಶಬ್ದಬ್ರಹ್ಮಣಿ ದುಷ್ಟಾರೇ ಚರಂತ ಉರುವಿಸರೇ | 
ಮಂತ್ರಲಿಂಗೈರ್ವ್ಯವಚ್ಛಿನ್ನಂ ಭಜಂತೋ ನ ವಿದುಃ ಪರಮ್‌ ॥ ೪೬ N, 


ಸರ್ವೇಷಾಮಪಿ ಜಂತೂನಾಂ ಸತತಂ ದೇಹಪೋಷಣೇ | 

ಅಸ್ತಿ ಪ್ರಜ್ಞಾ ಸಮಾಯತ್ತಾ ಕೋ ವಿಶೇಷಸಯಾ ನೃಣಾಮ್‌ ॥ ೪೭ ॥ 
ಲಬೆ ಸ್ವಹಾಂತೇ ಮನುಷ್ಯತಂ ಹಿತ್ವಾ ದೇಹಾದ್ಯಸದ್ಧ ಸ ಹಮ್‌ I | 
ಆತ್ಸಸ್ಥತ್ಯಾ ವಿಹಾಯೇದಂ ಜೀವಾತ್ಮಾ ಸ ವಿಶಿಷ್ಠತೇ I ೪೮ | 


ಚಯುರ್ಥಸ್ಕಂಧ-ಅಧ್ಯಾಯ-29 167 
ಯದಾ ಯಸ್ಯಾನುಗೃಹ್ಲಾತಿ ಭಗವಾನಾತ್ಸಭಾವಿತಃ I 

ಸ ಜಹಾತಿ ಮತಿಂ ಲೋಕೇ ವೇದೇ ಚ ಪರಿನಿಷ್ಠಿತಾಮ್‌ || ೪೯ ॥ 
`` ತಸ್ಮಾತ್‌ ಕರ್ಮಸು ಬರ್ಹಿಷ್ಠನ್ನಜ್ಞಾನಾದರ್ಥಕಾಶಿಷು | 

IO SBF BAO ಕೃಥಾಃ ಶೊ DCS SERA, 5 ಪವಸುಷು kl ೫೦ ॥ 
ಸ್ವಲೋಕಂ ನ ವಿದುಸ್ತೇ ವೈ ಯತ್ರ ದೇವೋ ಜನಾರ್ದನಃ | 
ಆಹುರ್ಧೂಮ್ರಧಿಯೋ ವೇದಂ ಸಕರ್ಮಕಮತದ್ದಿದಃ I ೫೧ I 


ಆಸ್ತೀರ್ಯ ದರ್ಭೈಃ DNA: WS Fes ಕ್ಷಿತಿಮಂಡಲಮ್‌ | 
ತತೋ ಬೃಹದ್ವಧಾನ್ಮಾನೀ ಕರ್ಮ ನಾವೈಷಿ ಯತ್‌ ಪರಮ್‌ ॥ ೫೨ ॥ 


ತತ್‌ ಕರ್ಮ ಹರಿತೋಷಂ ಯತ್‌ ಸಾ ವಿದ್ಯಾ ತನ್ನತಿರ್ಯಯಾ | 
ಹರಿರ್ದೇಹಭ್ಛತಾಮಾತ್ಮಾ ಸ್ವಯಂ ಪ್ರಕೃತಿರೀಶ್ವರಃ li ೫೩ ॥ 


ತತ್ನಾದಮೂಲಂ ಶರಣಂ ಯತಃ ಕ್ಷೇಮೋ ನೃಣಾಮಿಹ | 
ಸ ವೈ ಪ್ರಿಯತಮೋ ಹ್ಯಸ್ಯ ಯತೋನ ಭಯಮಣ್ಣಪಫಿ I 
ಇತಿ ವೇದ ಸ ವೈ ವಿದ್ವಾನ್‌ ಯೋ ವಿದ್ವಾನ್‌ ಸ ಗುರುರ್ಹರಿಃ ॥ ೫೪ ॥ 


ಪ್ರಶ್ನ ಏವಂ ಹಿ ಸಂಛಿನ್ನೋ ಭವತಃ ಪುರುಷರ್ಷಭ | 
ಅತ್ರ ಮೇ ವದತೋ ಗುಹ್ಯಂ ನಿಶಾಮಯ ಸುನಿಶ್ಚಿತಮ್‌ ॥ ೫೫ ॥ 


ಕ್ಲುದ್ರಂಚರಂ ಸುಮನಸಾಂ ಶರಣೇ ಮಿಢಿತ್ವಾ 

Oso ಷಡಂಫ್ರಗಣಸಾಮಸುಲುಬ್ದಕರ್ಣಮ್‌ | 
ಅಗ್ರೇ ವ್ವಕಾನಸುಹೃದೋ 5ವಿಗಣಯ್ಯ ಯಾಂತಂ 

ಪೃಷ್ಠೇ ಮೃಗಂ ಮೃಗಯುಲುಬ್ಧಕಬಾಣಭಿನ್ನಮ್‌ li 
CM, Bri ಸುಮನಸಾಂ ಸಧರ್ಮಾಣಾಂ ಸ್ತ್ರೀಣಾಂ ಶರಣ ಆಶ್ರಮೇ 
ಪುಷ್ಪಮಧುಗಂಧವತ್‌ goa Sao ಕಾಮ್ಯಕರ್ಮವಿ ಪಾಕಜಂ 
ಕಾಮಸುಖಲವಂ Bae sP®, 5° ವಿಚಿನ್ನಂತಂ ಮಿಥುನೀಭೂಯ 
ತದಭಿನಿವೇಶಿತಮನಸಂ ಷಡಂಫ್ರಗಣಸಾಮಗೀತವದತಿಮನೋಹರ 


168 ಶ್ರೀಮದ್ಭಾಗವತ 


ವನಿತಾದಿಜನಾಲಾಪೇಷ್ಟತಿತರಾಮತಿಪ್ರ ಲೋಭಿತಕರ್ಣಮಗ್ರೇ 
ವೃಕಯೂಥವ- ದಾತ್ಮನ ಆಯುರ್ಹರ- ತೋತಹೋರಾತ್ರಾಂತಾನ್‌ 
ಕಾಲಲವ ವಿಶೇಷಾನವಿಗಣಯ್ಯ ಗೃಹೇಷು ವಿಹರಂತಂ BAS ಏವ 
ಪರೋಕ್ಷಮನು ಪ್ರವೃತೋ ಲುಬ್ಬಕಃ ಕೃತಾಂತಃ ಶರೇಣ ಯಮಿಹ 
ಪರಿವಿಧ್ಯತಿ ತಮಿಮಮಾತ್ಮಾನಮಹೋ ರಾಜನ್‌ ಭಿನ್ನಹೃದಯಂ 
ದ್ರಷ್ಟುಮರ್ಹಸೀತಿ ॥ ೫೬ ॥ 


ಸ ತ್ವಂ ವಿಚಕ್ವ ಮೃಗಚೇಷ್ಠಿತಮಾತ್ಸನೋ ತ- 

ègo ನಿಯಚ್ಛ ಹೃದಿ ಕರ್ಣಧುನೀಂ ಚ ಚಿತಿಮ್‌ | 
ಜಹ್ಯಂಗನಾಭ್ರಮಮಸತ್ತಮಯೂಥಗಾಥಂ 

ಪ್ರೀಣೀಹಿ ಹಂಸಶರಣಂ ವಿರಮ ಕ್ರಮೇಣ ॥ ೫೭ 


ರಾಜೋವಾಚ 


ಶ್ರುತಮನ್ಹೀಕ್ಷಿತಂ ಬ್ರಹ್ಮನ್‌ ಭಗವಾನ್‌ ಯದಭಾಷತ | 
ನೈತಜ್ಞಾನಂತ್ಯುಪಾಧ್ಯಾಯಾಃ ಕಿನ್ನ ಬ್ರೂಯುರ್ವಿದುರ್ಯದಿ ॥ ೫೮ 


ಸಂಶಯೋತತ್ರ ನ ಮೇ ವಿಪ್ರ ಸಂಭಛಿನ್ನಸತ್‌ಕೃತೇ ಮಹಾನ್‌ | 
ಯಷಯೋಪಪಿ ಹಿ ಮುಹ್ಯಂತಿ ಯತ್ರ ನೇಂದ್ರಿಯವೃತ್ತಯಃ ॥ ೫೯ 


ಕರ್ಮಾಣ್ಯಾರಭತೇ ಯೇನ ಪುಮಾನಿಹ ವಿಹಾಯ ತಮ್‌ | 
ಅಮುತ್ರಾನ್ಯೇನ ದೇಹೇನ ಜುಷ್ಠಾನಿ ಸ ಯದಶುತೇ I ೬೦ ॥ 


ಇತಿ ವೇದವಿದಾಂ ವಾಚಃ ಶ್ರೂಯಂತೇ ತತ್ರತತ್ರ ಹ | 
ಕರ್ಮ ಚ ಕ್ರಿಯತೇ ಪ್ರೋಕಂ ಪರೋಕ್ಸಂ ನ ಪ್ರಕಾಶತೇ ॥ ೬೧ ॥ 


ನಾರದ ಉವಾಚ 


ಯೇನೈವಾರಭತೇ ಕರ್ಮ ತೇನೈವಾಮುತ್ರ ತತ್‌ ಪುಮಾನ್‌ । 
hose ಹ್ಯವ್ಯವಧಾನೇನ ಲಿಂಗೇನ ಮನಸಾ ಸಮ್‌ || ೬೨ ॥ 


ಶಯಾನಮಿಮಮುತ್ಸೃಜ್ಯ ಶ್ವಸಂತಂ ಪುರುಷೋ ಯಥಾ | | 
ಕರ್ಮಾತ್ಮನ್ಯಾಹಿತಂ yoke ತಾದ್ಧಶೇನೇತರೇಣ ವಾ | ೬೩ ॥ 


ಚಯುರ್ಥಸ್ಕಂಧ-ಅಧ್ಯಾಯ-29 


ಮಮೇತಿ ಮನಸಾ ಯದ್ಯ- 
ದಸಾವಹಮಿತಿ ಬ್ರುವನ್‌ । 

ಗೃಹ್ಲೀಯಾತ್‌ ತತ್‌ ಪುಮಾನ್‌ | 
ರಾದ್ದಂ ಕರ್ಮ ಯೇನ ಪುನರ್ಭವಃ ' (॥ 


ಯಥಾಂನುಮೀಯತೇ ಚಿತ್ರಮುಭಯೈರಿಂದಿ Šo; | 
ಏವಂ ಪ್ರಾಗೇಹಜಂ ಕರ್ಮ ಲಕ್ಷ ತೇ ಚಿತವೃತಿಭಿಃ || 


ನಾನುಭೂತಂ ಕ್ವ ಚಾನೇನ ದೇಹೇನಾದೃಷ್ಟಮಶ್ರು ತಮ್‌ | 
ಕದಾಚಿದುಪಲಭ್ಛೆ' €ತ ಯದ್ರೂಪಂ ಯಾದೃಗಾತ್ಮನಿ H 


ತೇನಾಸ್ಯ ತಾದ್ದಶೋ ರಾಜನ್‌ ಲಿಂಗಿನೋ ದೇಹಸಂಭವಃ | 
ಶ್ರದ್ಧತ್‌ಸ್ವಾನನುಭೂತಾರ್ಥಂ ನ ಮನಃ ಸೃಷ್ಟುಮರ್ಹತಿ ॥ 


ಮನ ಏವ ಮನುಷ್ಯಸ್ಯ ಪೂರ್ವರೂಪಾಣಿ ಶಂಸತಿ | 


3 
ಸು ಅ 


169 


೬೪ 


೬೫ 


೬೬ 


೬೭ 


ಭವಿಷ್ಯತಶ್ಚ ಭದ್ರಂ ತೇ ತಥೈವ ನಭವಿಷ್ಯತಃ I 
ಅದೃಷ್ಟಮಶ್ರುತಂ ಚೇಹ ಕ್ಷಚಿನ್ನನಸಿ ದೃಶ್ಯತೇ | 
ಯಥಾ ತಥಾ$ನುಮಂತವ್ಯಂ ದೇಶಕಾಲಕ್ರಿಯಾಶ್ರಯಮ್‌ ॥ 
ಸರ್ವೇ ಕ್ರಮಾನುರೋಧೇನ 
ಮನಸೀಂದ್ರಿಯಗೋಚರಾಃ । 
ಆಯಾಂತಿ ವರ್ಗಶೋ ಯಾಂತಿ 
ಸರ್ವೇ ಸುಮನಸೋ ಜವಾತ್‌ Il 
ಸತ್ತ್ವೈಕನಿಷ್ಠೇ ಮನಸಿ ಭಗವತ್ಪಾರ್ಶವರ್ತಿನಿ | 
ತಮಶ್ಚಂದ್ರಮಸೀವೇದಮುಪರಜ್ಯಾವಭಾಸತೇ Il 


ನಾಹಂಮಮೇತಿ ಭಾವೋ5ಯಂ 
ಪುರುಷೇ ವ್ಯವಧೀಯತೇ । 
ಯಾವದ್‌ ಬುದ್ಧಿಮನೋಶಕ್ಷಾರ್ಥ- 
ಗುಣವ್ಯೂಹೋ ಹ್ಯನಾದಿಮಾನ್‌ || 


೬೮ 


೬೯ 


೬೦ 


೭೧ 


170 ಶ್ರೀಮದ್ಭಾಗವತ 


ಸುಪಿಮೂಚ್ಚೊ ೯ಪತಾಪೇಷು ಪಾ ಪ್ರಾಣಾಯನವಿಘಾತತಃ | 
ನೇಷತೇ $ಹಮಿತಿ ಜ್ಞಾನಂ SB, ಜ್ವಾರಯೋರಪಿ 11 ೭೩ 


ಗರ್ಭೇ ಬಾಲ್ಯೇ ತಪ್ಯಪೌಷ್ಯಳ್ಯಾ- 
ದೇಕಾದಶವಿಧಂ ತದಾ | 
ಲಿಂಗಂನ ದೃಶ್ಯತೇ ನಯೂನಃ 
ಕುಹ್ವಾಂ ಚಂದ್ರಮಸೋ ಯಥಾ H ೭೪ 


ಅರ್ಥೇ ಹ್ಯವಿದ್ಯಮಾನೇಪಿ ಸಂಸ್ಕೃತಿರ್ನ ನಿವರ್ತತೇ | 
ಧ್ಯಾಯತೋ ವಿಷಯಾನಸ್ಯ ಸ್ಪಹ್ನೇಕನರ್ಥಾಗಮೋ ಯಥಾ ॥ ೭೫ 


ಏಕಂ ಪಂಚವಿಧಂ ಲಿಂಗಂ ತ್ರಿವೃತ್‌ ಷೋಡಶವಿಸರಮ್‌ | 
ಏಷ ಚೇತನಯಾ ಯುಕ್ತೋ ಜೀವ ಇತ್ಯಭಿಧೀಯತೇ 1 ೭೬ 


ಅನೇನ ಪುರುಷೋ ದೇಹಾ- 


ನುಪಾದತೇ ವಿಮುಂಚತಿ | 
ಹರ್ಷಂ ಶೋಕಂ ಭಯಂ ದುಃಖಂ 
ಸುಖಂ ಚಾನೇನ ವಿಂದತಿ ॥ ೭೭ 


ಯಥಾ ತೃಣಜಲೂಕಾ ಚ ನಾಪಯಾತ್ಯಪಯಾತಿ ಚಿ l 

ನ ತ್ಯಜೇನ್‌ಮ್ರಿಯಮಾಣೋಷಪಿ ಪ್ರಾಗ್ಗೇಹಾಭಿಮತಿಂ ಜನಃ | 
ಯಾವದನ್ಯಂ ನ ವಿಂದೇತ ವ್ಯವಧಾನೇನ ಕರ್ಮಣಾಮ್‌ ॥ ೭೮ 
ಮನ ಏವ ಮನುಷ್ಯೇಂದ್ರ ಭೂತಾನಾಂ ಭವಭಾವನಮ್‌ | 
ಯದಕ್ಷೈಶ್ನರಿತಂ ಧ್ಯಾಯನ್‌ ಕರ್ಮಾಣ್ಯಾಚಿನುತೇ ಸಕ್ಕತ್‌ ॥ ೭೯ 


ಸತಿ ಕರ್ಮಣ್ಯವಿದ್ಯಾಯಾಂ ಬಂಧಃ ಕರ್ಮಣ್ಯ ಆತ್ಮನಃ | 


ಅತಸದಪಬಾಧಾರ್ಥಂ ಭಜ ಸರ್ವಾತ್ಮನಾ ಹರಿಮ್‌ I ೮೦ 
ಪಶ್ಯಂಸದಾತ್ಮಕಂ ವಿಶ್ವಂ ಸ್ಥಿತ್ಯುತ್ಛತ ತ್ಯೃಷ್ಯಯಾ ಯತಃ 1 ೮೧ 


ಭಕ್ತಿ ಕೃಷ್ಣೇ ದಯಾ ಜೀವೇಷ್ಟಕುಂಠಜ್ಞಾನಮಾತ್ಮನಿ I 
ಯದಿ ಸ್ಯಾದಾತ್ಮನೋ ಭೂಯಾದಪವರ್ಗಸ್ತು ಸಂಸ್ಕತೇಃ i ೮೨ 


ಚಯುರ್ಥಸ್ಕಂಧ-ಅಧ್ಯಾಯ-29 171 


CARO ದೃಷ್ಟವನ್ನಂಕ್ಸ್ಯೇದ್‌ ಭೂತಂ ಸ್ಪಪ್ಟವದನ್ಯಥಾ | 


ಬ Yes ಇ ard 


ಭೂತಂ ಭವದ್‌ ಭವಿಷ್ಯಚ್ಚ ಸುಪಂ ಸರ್ವರಹೋರಹಃ I ೮೩ ॥ 
ಮೈತ್ರೇಯ ಉವಾಚ 


ಭಾಗವತಮುಖ್ಯೋ ಭಗವಾನ್‌ ನಾರದೋ ಹಂಸಯೋರ್ಗತಿಮ್‌ | 
ಪ್ರದರ್ಶ ನೃಪಮಾಮಂತ್ರ್ಯ್ಯ ಸಿದ್ಧರೋಕಂ ತತೋತಗಮತ್‌ ॥ ೮೪ ॥ 


ಪ್ರಾಚೀನಬರ್ಹೀ ರಾಜರ್ಷಿಃ ಪ್ರಜಾಸರ್ಗಾಭಿರಕ್ಷಣೇ | 
ಆದಿಶ್ಯ ಪುತ್ರಾನಗಮತ್‌ ತಪಸೇ ಕಪಿಲಾಶ್ರಮಮ್‌ u ೮೫ ॥ 


ತತ್ತೈಕಾಗ್ರಮನಾ ಧೀರೋ ಗೋವಿಂದಚರಣಾಂಬುಜಮ್‌ | 
ವಿಮುಕಸಂಗೋನುಭಜನ್‌ ಭಕ್ತ್ಯಾ ತತ್ಲಾಮೃತಾಮಗಾತ್‌ ॥ ೮೬ ॥ 


ಏತದಧ್ಯಾತ್ಮಹಾರೋಕ್ಸ 5° 


ಗೀತಂ -ದೇವರ್ಷಿಣಾ5ನರ್ಥ॥ 
ಯಃ ಶ್ರಾವಯೇದ್‌ ಯಃ ಶೃಣುಯಾತ್‌ 
ಸ ಲಿಂಗೇನ ವಿಮುಚ್ಯತೇ 1 ೮೭ ॥ 


ಏತನ್ನುಕುಂದಯಶಸಾ ಭುವನಂ ಪುನಾನಂ 
ದೇವರ್ಷಿವರ್ಯಮುಖನಿಃಸ್ಛತಮಾತ್ಮಶೌಚಮ್‌ | 

ಯಃ ಕೀರ್ತ್ಯಮಾನಮಧಿಗಚ್ಛತಿ ಪಾಠಮೇಷ್ಠ 3° 
ನಾಸ್ಟಿನ್‌ ಭವೇ ಭ್ರಮತಿ ಮುಕಸಮಸಬಂಧಃ ॥ ೮೮ ॥ 


ಅಧ್ಯಾತ್ಮಹಾರೋಕ್ಷ ಮಿದಂ 

ಮಯಾನಧಿಗತಮದ್ಭುತಮ್‌ 1 
ಏವಂ ತ್ರಯ್ಯಾಶ್ರಯಃ ಪುಂಸ- 

ಶ್ಚಿನ್ನೋ5ಮುತ್ರ ಚ ಸಂಶಯಃ SE i 

QS ಶ್ರೀಮದ್‌ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ 
ಅಷ್ಟಾದಶಸಾಹಸಾ ಫ್ಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ಚತುರ್ಥಸ್ಕಂಧೇ ಏಕೋನತ್ರಿಂಶೋ sಧ್ಯಾಯಃ 
—0— 


172 ಶ್ರೀಮದ್ಭಾಗವತ 
ಅಥ ತ್ರಿಂಶೋ 5ಧ್ಯಾಯಃ 


ವಿದುರ ಉವಾಚ 
ಯೇ ತ್ವಯಾಇಭಿಹಿತಾ ಬ್ರಹ್ಮನ್‌ ಸುತಾಃ ಪ್ರಾಚೀನಬರ್ಹಿಷಃ | 
ತೇ ರುದ್ರಗೀತೇನ ಹರಿಂ ಸಿದ್ದಿಮಾಪುಃ ಪ್ರತೋಷ್ಯ ಕಾಮ್‌ ॥ ೧॥ 
ಕಿಂ ಚೇಹ ನಾರ್ಹಂತ್ಯಪರತ್ರ ವಾ ಸುಖಂ 
ಕೈವಲ್ಯನಾಥಪ್ರಿಯಪಾರ್ಶ್ವವರ್ತಿನಃ | 
ಆಸಾದ್ಯ ದೇವಂ ಗಿರಿಶಂ ಯದೃಚ್ಛಯಾ 
ಪ್ರಾಪುಃ ಪರಂ ನೂನಮಥ ಪ್ರಚೇತಸಃ Hon 


ಮೈತ್ರೇಯ ಉವಾಚ 
ಪ್ರಚೇತಸೋsಂತರುದಧೌ ಪಿತುರಾದೇಶಕಾರಿಣಃ | 


ಜಪಯಜಚ್ಞೇನ ತಪಸಾ ಪುರಂಜನಮತೋಷಯನ್‌ Hau 


ದಿವ್ಯವರ್ಷಸಹಸ್ರಾಂತೇ ಪುರುಷಸ್ತು ಸನಾತನಃ | 
ತೇಷಾಮಾವಿರಭೂತ್‌ ಕೃಚ್ಛ 0 ಶಾಂತೇನ ಶಮಯನ್‌ ರುಚಾ ॥ ೪ ॥ 


ಸುಪರ್ಣಸ್ಕಂಧಮಾರೂಢೋ ಮೇರುಶ್ವಂಗಮಿವಾಂಬುದಃ | 
ಪೀತವಾಸಾ ಮಣಿಗ್ರೀವಃ ಕುರ್ವನ್‌ ವಿತಿಮಿರಾ ದಿಶಃ | ೫ ॥' 


ಕಾಸಿಷ್ಣುನಾ ಕನಕಕರ್ಣವಿಭೂಷಣೇನ 
ಭ್ರಾಜತ್ಯಪೋಲವದನೋ ಎಲಸತ್ಕಿರೀಟಃ | 
ಆತ್ಮಾಯುದ್ಧರನುಚರೈರ್ಮುನಿಭಿಃ ಸುರೇಶೈ- 
ರಾಸೇವಿತೋ ಗರುಡಕಿನ್ನರಗೀತಕೀರ್ತಿಃ Hei 


ಪೀನಾಯತಾಷ್ಠಭುಜಮಂಡಲಮಧ್ಯಲಕ್ಷಾ ತ 
ಸ್ಪರ್ಧಚ್ಛಿ ಯಾ ಪರಿವೃತೋ ವನಮಾಲಯಾತದ್ಯಃ | 
ಬರ್ಹಿಷ್ಠತಃ ಪುರುಷ ಆಹ ಸುತಾನ್‌ ಪ್ರಪನ್ನಾನ್‌ 
ಪರ್ಜನ್ಯನಾದರುತಯಾ ಸಫ್ಯಣಾವಲೋಕಃ Hau 


ಚಯುರ್ಥಸೃಂಧ-ಅಧ್ಯಾಯ-30 


ಶ್ರೀಭಗವಾನುವಾಚ 


ವರಂ ವೃಣೀದ್ಧಂ ಭದ್ರಂ ತೇ ಯೂಯಂ ಮೇ ನೃಪನಂದನಾಃ | 


PDRE ORO SHO ಸೌಹೃದೇನ ವಃ 


. ಯೋಕನುಸ್ಥರತಿ ಸಂಧ್ಯಾಯಾಂ ಯುಷ್ಠಾನನುದಿನಂ ನರಃ 1" 
ತಸ್ಯ ಭ್ರಾತ್ಮಹ್ವಾತ್ಮಸಾಮ್ಯಂ ತಥಾ ಭೂತೇಷು ಸೌಹೃದಮ್‌ 


ಯೇ ತು ಮಾಂ ರುದ್ರಗೀತೇನ 
ಸಾಯಂಪ್ರಾತಃ ಸಮಾಹಿತಾಃ | 
ಸುವಂತ್ಯಹಂ ಕಾಮವರಾನ್‌ 
ದಾಸ್ಕೇ ಪ್ರಜ್ಞಾಂ ಚ ಶೋಭನಾಮ್‌ |! 


ಯದ್‌ ಯೂಯಂ ಪಿತುರಾದೇಶಮಗ್ರಹೀಷ್ಟ ಮುದಾನ್ನಿಫಾಃ 
ಅತೋ ವ ಉಶತೀ ಕೀರ್ತಿರ್ಲೋಕಾನನು ಭವಿಷ್ಯತಿ || 


us 


11 ೯ 


೧೦ 


೧೧ 


ಭವಿತಾ ವಿಶ್ರುತಃ ಪುತ್ರೋ5ನವಮೋ ಬ್ರಹ್ಮಣೋ ಗುಣೈಃ | 
ಯ ಏತಾಮಾತ್ಮವೀರ್ಯೇಣ ತ್ರಿಲೋಕೀಂ ಪೂರಯಿಷ್ಯತಿ ॥ 


ಕಂಡೋಃ ಪ್ರಮ್ಹೋಚಯಾ Ovo, ಕನ್ಯಾ ಕಮಲಲೋಚನಾ | 
ತಾಂ ಚಾಪವಿದ್ದಾಂ ಜಗ್ಗಹುರ್ಭೂರುಹಾ ನ್ನಪನಂದನಾಃ || 


BIS" Go IOI ಮುಖೇ ರಾಜಾ 

ಸೋಮಃ ಪೀಯೂಷವರ್ಷಿಣೀಮ್‌ | 
ದೇಶಿನೀಂ ರೋದಮಾನಾಯಾ 

ನಿದಧೇ ಸ ದಯಾನ್ನಿಫಃ Il 


ಪ್ರಜಾವಿಸರ್ಗ ಆದಿಷ್ಟಾ ಪಿತ್ರಾ ಮಾಮನುವರ್ತತಾ | 
ತತ್ರ ಕನ್ಯಾಂ PENEN ತಾಮುದ್ದಹತ ಮಾಚಿರಮ್‌ Il 


ಅಪ್ಪಥಗ್ಗರ್ಮಶೀಲಾನಾಂ 
ಸರ್ವೇಷಾಂ ವಃ ಸುಮಧ್ಯಮಾ I 


೧೨ 


೧೩ 


೧೫ 


174 ಶ್ರೀಮದ್ಭಾಗವತ 


ಅಪ್ಪ ನಗ್‌ಧರ್ಮಶೀಲೇಯಂ 
ಭೂಯಾತ್‌ ಪತ್ಸ್ಯರ್ಪಿತಾ ಮಯಾ HW ೧೬ Il 


ದಿವೃವರ್ಷಸಹಸ್ರಾಣಾಂ 
ಸಹಸ್ರಮಹತೌಜಸಃ | 

ಭೌಮಾನ್‌ ಭೋಕ್ಸ್ಯಥ ಭೋಗಾನ್‌ ವೈ 
ದಿವ್ಯಾಂಶ್ಚಾನುಗ್ರಹಾನ್ಮಮ I ೧೭ II 


ಅಥ ಮಯ್ಯನಪಾಯಿನ್ಯಾ ಭಕ್ತ್ಯಾ ಪಕ್ಚಗುಣಾಶಯಾಃ [ 
ಉಪಯಾಸ್ಯಥ ಮದ್ದಾಮ ನಿರ್ವಿದ್ಯ ನಿರಯಾದತಃ u ೧೮ ॥ 
ಗೃಹೇಷ್ಟಾವಿಶತಾಂ ಚಾಪಿ ಪುಂಸಾಂ 
ಕುಶಲಕರ್ಮಣಾಮ್‌ | 
ಮದ್ವಾರ್ತಾಯಾತಯಾಮಾನಾಂ 


ನ ಬಂಧಾಯ ಗೃಹಾ ಮತಾಃ Woe ॥ 


ನ ವ್ಯವಹ್ರಿಯತೇ ಯಜ್ಞೋ ಬ್ರಹ್ಟೈತದ್‌ ಬ್ರಹ್ಮವಾದಿಭಿಃ | 
ನ ಮುಹ್ಯಂತಿ ನ ಶೋಚಂತಿ ನ ಹೃಷ್ಯಂತಿ ಯತೋ ಗತಾಃ ॥ ೨೦ ॥ 


ಮೈತ್ರೇಯ ಉವಾಚ 
ಏವಂ ಬ್ರುವಾಣಂ ಪುರುಷಾರ್ಥಸಾಧನಂ 
ಜನಾರ್ದನಂ ಪ್ರಾಂಜಲಯಃ ಪ್ರಚೇತಸಃ । 
ತದ್ದರ್ಶನದ್ದಸ್ತತಮೋರಜೋಮಲಾ 
ಗಿರಾ5ಗೃಣನ್‌ ಗದ್ಗದಯಾ ಸುಹೃತ್ತಮಮ್‌ ॥ ೨೧ ॥ 


ಪ್ರಚೇತಸ ಊಚುಃ 
ನಮೋ ನಮಃ ಕ್ಲೇಶವಿನಾಶನಾಯ 
ನಿರೂಪಿತೋದಾರಗುಣಾಹ್ವಯಾಯ | 
ಮನೋವಚೋವೇಗಪುರೋಜವಾಯ 
ಸರ್ವಾಕ್ಷಮಾರ್ಗೈರಗತಾದ್ಧನೇ ನಮಃ I ೨೨ I 


ಚಯುರ್ಥಸ್ಕಂಧ-ಅಧ್ಯಾಯ-30 


ಶುದ್ಧಾಯ ಶಾಂತಾಯ ನಮಃ ಸನಿಷ್ಠ- 
ಮನಸ್ಕಪಾರ್ಥೇ ವಿಲಸದ್‌ದ್ವಯಾಯ | 
ನಮೋ ಜಗತ್‌ಸ್ಮಾನಲಯೋದಯೇಷು 


ಗೃಹೀತಮಾಯಾಗುಣವಿಗ್ರಹಾಯ i ೨೩ ॥ 
ನಮೋ ವಿಶುದ್ಧಸತ್ತ್ವಾಯ ಹರಯೇ ಹರಿಮೇದಸೇ | 
ವಾಸುದೇವಾಯ ಕೃಷ್ಣಾಯ ಪ್ರಭವೇ ಸರ್ವಸಾತ್ತತಾಮ್‌ ॥ ೨೪ ॥ 

ಲ ಣ 
ನಮಃ ಕಮಲನಾಭಾಯ ನಮಃ ಕಮಲಮಾಲಿನೇ | 
ನಮಃ ಕಮಲಪಾದಾಯ ನಮಸೇ ಕಮಲೇಕ್ಷಣ 1 ೨೫ I 
ನಮಃ ಕಮಲಕಿಂಜಲ್ಕಪಿಶಂಗಾಮಲವಾಸಸೇ | 
ಸರ್ವಭೂತನಿವಾಸಾಯ ನಮೋನಯುಂಕ್ಚ! ಹಿ ಸಾಕ್ಷಿಣೇ 1 ೨೬ ॥ 
ರೂಪಂ ಭಗವತಾ ತ್ವೇತದಶೇಷಕ್ಷೇಶಸಂಕ್ಣಯಮ್‌। : 
ಆವಿಷ್ಯತಂ ನಃ ಕ್ಲಿಷ್ಟಾನಾಂ ಕಿಮನ್ಯದನುಕಂಪಯಾ 1:೨೭ ॥ 
ಏತಾವದೇವ ವಿಭುಭಿರ್ಭಾವ್ಯಂ ದೀನೇಷು HSE: I 
ಯದನುಸ್ಥರ್ಯತೇ ಕಾಲೇ ಸ್ವಬುದ್ಧಾ ಃ5ಭದ್ರರಂಧನ | ೨೮ ॥ 
ಯೇನಾವೈಷಿ ಹಿ ಭೂತಾನಾಂ 
ಕ್ಲುಲ್ಲಕಾನಾಮಪೀಹಿತಮ್‌ | 
ಯೋತಂತರ್ಜಿತೋ ಂತರ್ಹದಯೇ 

ಕಸ್ಮಾನ್ನೋ ವೇದ ನಾಶಿಷಃ | ೨೯ ॥ 
ಅಸಾವೇವ ವರೋ ತಸ್ಥಾಕಮೀಪಿತೋ ಜಗತಾಂ ಪತೇ | 
ಪ್ರಸನ್ನೋ ಭಗವಾನೇಷಾಮಪವರ್ಗಗುರುರ್ಗತಿಃ li ೩೦ ॥ 
ವರಂ ವೃಣೀಮಹೇ$ಥಾಪಿ ನಾಥ ತ್ವತ್‌ ಪರತಃ BOS | 
ನಹ್ಯಂತಸ್ತ್ವದ್ಧಿಭೂತೀನಾಂ ಯೋಕನಂತ ಇತಿ ಗೀಯತೇ IAO I 


ಪಾರಿಜಾತೇ s0ಜಸಾ ಲಭ್ಯೇ ಸಾರಂಗೋ ನ್ಯನ್ನ ಸೇವತೇ 


ತ್ವದಂಫಿ,ಮೂಲಮಾಸಾದ್ಯ ಸಾಕ್ಷಾತ್‌ ಕಿಂ ಕಿಂ ವೃಣೀಮಹೇ ॥ ೩೨ 


176 ಶ್ರೀಮದ್ಭಾಗವತ 


ಯಾವತ್‌ ತೇ ಮಾಯಯಾ ಸ ಸ್ಪೃಷ್ಠಾ Bo, ಭ್ರಮಾಮ ಇಹ ಕರ್ಮಭಿಃ । 
ತಾವದ್‌ ಭವತ್ವಸಂಗಾನಾಂ ಸಾ 'ಸ್ಕಾನ್ನೋ ಭವೇಭವೇ ॥ ೩೩ 


ತುಲಯಾಮ ಲವೇನಾಪಿ ನ ಸ್ವರ್ಗಂ ನಾಪುನರ್ಭವಮ್‌ | 
ಭಗವತ್ಪಂಗಿಸಂಗಸ್ಕ ಮತ್ಯಾ ೯ನಾಂ ಕಿಮುತಾಶಿಷಃ | ೩೪ 


ಯತ್ರೇಡ್ಯಂತೇ ಕಥಾ ಮೃಷ್ಟಾಸ್ಪಷ ಷ್ಣಾಯಾಃ ಪ್ರಶಮೋ ಯತಃ । 
ನಿರ್ವೈರಂ ಯತ್ರ ಭೂತೇಷು. 'ನೋದ್ವೇಗೋ ಯತ್ರ ಕಶ್ಚನ 11 ೩೫ 
ಯತ್ರ ನಾರಾಯಣಃ ಸಾಕ್ಷಾದ್‌ ಭಗವಾನ್‌ ನ್ಯಾಸಿನಾಂ ಗತಿಃ । 
ಪ್ರಸೂಯತೇ ಸತ್ಯಥಾಸು ಮುಕ್ತಸಂಗ್ಳಃ ಪುನಃಪುನಃ || ೩೬ 
ತೇಷಾಂ ವಿಚರತಾಂ ಪದ್ಬಾ 50 ತೀರ್ಥಾನಾಂ ಪಾವನೇಚ್ಛಯಾ | 
ಭೀತಸ್ಯ ಕಿಂ ನ ರೋಚೀತ ತಾವಕಾನಾಂ ಸಮಾಗಮಃ ॥ ೩೭ 


ವಯಂ ತು ಸಾಕ್ಷಾದೃಗವತ್ವಿಯಸ್ಯ 
ಪ್ರಿಯಸ್ತ ಸಖ್ಯುಃ ಕೃಣಸಂಗಮೇನ | 


ಪ್ರಿ ಶೆ 


ಸುದುಶ್ಚಿಕಿತಸ್ಕ ಭವಸ್ಯ ಮತ್ಯೋ- 


ಚ ಇಶೆ * 
ರ್ಭಿಷಕ್ತಮಂ TSA ಗತಿಂ ಗತಾಃ ಸ್ಥ ಸಃ I ೩೮ 

ಯನ್ನಃ ae ಗುರವಃ ಪ್ರಸಾದಿತಾ 

ವಿಪ್ರಾಶ್ಚ ವೃದ್ಧಾಶ್ಚ ಸದಾ SMHS, 
ಆರ್ಯಾ ಅನಾಥಾಃ ಸುಹೃದೋ ಭ್ರಾತರಶ್ಚ 

ಸರ್ವಾಣಿ ಭೂತಾನ್ಯನಸೂಯಯೈವ 1 ೩೯ 
ಯನ್ನಃ ಸುತಪ್ಪಂ ತಪ ಏತದೀಶ 

ನಿರಂಧಸಾಂ ಕಾಲಮದಭ್ರಮಪ್ಪು | 
ಸರ್ವಂ ತದೇತತ್‌ ಪುರುಷಸ್ಯ ಭೂಮ್ನೋ 

ವೃಣೀಮಹೇ ತೇ ಪರಿತೋಷಣಾಯ Il ೪೦ 
ಮನುಃ ಸ್ವಯಂಭೂರ್ಭಗವಾನ್‌ ಭವಶ್ಚ 

ಯೇತನ್ಯೇ ತಪೋಜ್ಞಾನವಿಶುದ್ಧಸತಾ > $l 


ಚಯುರ್ಥಸ್ಥಂಧ-ಅಧ್ಯಾಯ-30 177 


ಅದೃಷ್ಟಪಾರಾ ಅಪಿ ಯನ್ನಹಿಮ್ಮಃ 
ಸುವಂತ್ಯಥೋ BS SBA ಗೃಣೀಮಃ ॥ ೪೧॥ 


ನಮಃ ಸಮಾಯ ಶುದ್ಧಾಯ ಪುರುಷಾಯ ಪರಾಯ ಚ | 
ವಾಸುದೇವಾಯ ಸತ್ವಾಯ ತುಭ್ಯಂ ಭಗವತೇ ನಮಃ i ೪೨ ॥ 


ಮೈತ್ರೇಯ ಉವಾಚ 
ಇತಿ ಪ್ರಚೇತೋಭಿರಭಿಷ್ಟುತೋ ಹರಿಃ 
ಪ್ರೀತಸಥೇತ್ಯಾಹ ಶರಣ್ಯವತ್ತಲಃ | 
ಅನಿಚ್ಛತಾಂ ಯಾನಮತ್ಸಪಚಕ್ಸುಷಾಂ 
ಯಯ್‌ ಸ್ವಧಾಮಾನಪವರ್ಗವಿಕ್ರಮಃ || ೪೩ ॥ 


ಅಥ ನಿರ್ಯಾಯ ಸಲಿಲಾತ್‌ 


ಪ್ರಚೇತಸ ಉದನ್ನತಃ | 
ವೀಕ್ಷ್ಯಾಕುಪ್ಯನ್‌ ದ್ರುಮೈಶ್ಛನ್ನಾಂ 

ಗಾಮಾರೋಢುಮಿವೋಚ್ಚಿ _ತೈಃ 
ತತೋಪಗ್ಲಿಮಾರುತೌ ರಾಜನ್ನಮುಂಚನ್‌ ಮುಖತೋ ರುಷಾ | 
ಮಹೀಂ ನಿರ್ವೀರುಧಾಂ ಕರ್ತುಂ ಸಾಂವರ್ತಕ ಇವಾಪ್ಯಯೇ ॥ ೪೫ ॥ 


|| ೪೪ i 


ಭಸ್ಮಸಾತ್‌ ಕ್ರಿಯಮಾಣಾಂಸ್ಟಾನ್‌ ದ್ರುಮಾನ್‌ ವೀಕ್ಷ್ಯ ಪಿತಾಮಹಃ | 
ಆಗತಃ ಶಮಯಾಮಾಸ ಪುತ್ರಾನ್‌ ಬರ್ಹಿಷ್ಠತೋ ನಯೈೆಃ ॥ ೪೬ Il 
ತತ್ರಾವಶಿಷ್ಟಾ ಯೇ Ago ಭೀತಾ ದುಹಿತರಂ ತದಾ | 

ಆಜಹ್ರುಸ್ತೇ ಪ್ರಚೇತೋಭ್ಯ ಉಪದಿಷ್ಠಾಃ ಸ್ವಯಂಭುವಾ ll ೪೭ ॥ 
ತೇ ಚ ಬ್ರಹ್ಮಣ ಆದೇಶಾನ್ಮಾರಿಷಾಮುಪಯೇಮಿರೇ | 

ಯಸ್ಯಾಂ ಮಹದವಜ್ಞಾನಾದಜನ್ಯಜನಯೋನಿಜಃ I ೪೮ ॥ 
ಚಾಕ್ಟುಷೇ ತ್ವಂತರೇ ಪ್ರಾಪ್ತೇ ಪ್ರಾಕ್ಟರ್ಗೇ ಕಾಲವಿಪುತೇ | 

ಯಃ ಸಸರ್ಜ ಪ್ರಜಾಃ ಸ್ರಷ್ಟಾ ಸ ದಕ್ಷೀ ದೈವಚೋದಿತಃ ॥ ೪೯ ॥ 


178 ಶ್ರೀಮದ್ಭಾಗವತ 


ಯೋ ನೃಕ್ಕಕಾರ ಸರ್ವೇಷಾಂ ತೇಜಸ್ಟೇಜಸ್ಸಿನಾಂ ರುಚಾ | 
ಸ್ಫಯೋಗ್ಯೋಪಾತದಾಕ್ಷಾ ಚ್ಚ ಕರ್ಮಣಾ ದಕ್ಷಮಬ್ರುವನ್‌ ॥ ೫೦ ॥ 


ತಂ ಪ್ರಜಾಸರ್ಗರಕ್ಷಾಯಾ- 
ಮನಾದಿರ್ಭಗವಾನಜಃ | ಸತ್ಯು 
ಯುಯೋಜ ಯುಯುಜುಸಂ ವೈ 
ಸರ್ಮೇ$ನ್ಯೇ ಚ ಪ್ರಜೇಶ್ವರಾಃ 1 ೫೧ ॥ 
ಅತಿ ಶ್ರೀಮದ್‌ಭಾಗವತೇ ಮಹಾಪುರಾಣೇ ಪಾರಮಹಂಸ್ಯಾಂ 
ಅಷ್ಟಾದಶಸಾಹಸ್ತ್ಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ಚತುರ್ಥಸ್ಕಂಭೇ ತ್ರಿಶೋನಧ್ಯಾಯಃ I 
—0— 


ಅಥ ಏಕತ್ರಿಂಶೋನಧ್ಯಾಯಃ 


ಮೈತ್ರೇಯ ಉವಾಚ 
ತತ ಉತ್ಪನ್ನವಿಜ್ನಾನಾ ಆಶ್ಚಧೋಕ್ಚಜಭಾಷಿತಮ್‌ | 
ಸ್ಮರಂತ ಆತ್ಮಚೇ ಭಾರ್ಯಾಂ ವಿಸೃಜ್ಯ ಪ್ರಾವ್ರಜನ್‌ ಗೃಹಾತ್‌ ॥ ೧ ॥ 
ದೀಕ್ಷಿತಾ ಬ್ರಹ್ಮಸತ್ರೇಣ ಸರ್ವಭೂತಾತ್ಮಮೇಧಸಾ | 
ಪ್ರತೀಚ್ಯಾಂ ದಿಶಿ ವೇಲಾಯಾಂ ಸಿದ್ಧೋ5ಭೂದ್‌ ಯತ್ರ wows 


| Hou 
ತಾನ್‌ ನಿರ್ಜಿತಪ್ರಾಣಮನೋವಚೋದೃಶೋ 
ಜಿತಾಸನಾಂಛಾಂತಸಮಾನವಿಗ್ರಹಾನ್‌ | 
ಪರೇ5ಮಲೇ ಬ್ರಹ್ಮಣಿ ಯೋಜಿತಾತ್ಸನಃ 
ಸುರಾಸುರೇಡ್ಯೋ ದದ್ಭಶೇ ಸ್ಥ ನಾರದಃ nau 


ತಮಾಗತಂ ತ ಉತ್ಥಾಯ ಪ್ರಣಿಪತ್ಯಾಭಿನಂದ್ಯ ಚ | 
ಪೂಜಯಿತ್ವಾ ಯಥಾದೇಶಂ ಸುಖಾಸೀನಮಥಾಬ್ರುವನ್‌ ೪ ॥ 


ಚಯುರ್ಥಸ್ಕಂಧ-ಅಧ್ಯಾಯ-31 179 


ಸ್ವಾಗತಂ ತೇ MOREE SH, ದಿಷ್ಟ್ಯಾ ನೋ ದರ್ಶನಂ ಗತಃ | 
ತವ ಚಂಕ್ರಮಣಂ ಬ್ರಹ್ಮನ್ನಭಯಾಯ ಯಥಾ ರವೇಃ I ೫ ॥ 


ಯದಾದಿಷ್ಟಂ ಭಗವತಾ ಶಿವೇನಾಧೋಕ್ಬಜೇನ ಚ।ಟ 

ತದ್‌ ಗೃಹೇಷು ಪ್ರಸಕಾನಾಂ ಪ್ರಾಯಶಃ ಕೃಪಿತಂ ಪ್ರಭೋ ॥ ೬ ॥ 

ತನ್ನಃ ಪ್ರದ್ಯೋತಯಾಧ್ಯಾತ್ಮಜ್ನಾನಂ ತತ್ವಾರ್ಥದರ್ಶನಮ್‌ | 

ಯೇನಾಂಜಸಾ ತರಿಷ್ಯಾಮೋ ದುಸರಂ ಭವಸಾಗರಮ್‌ Hen 
ಮೈತ್ರೇಯ ಉವಾಚ 

ಇತಿ ಪ್ರಚೇತಸಾ ಪೃಷ್ಟೋ ಭಗವಾನ್‌ ನಾರದೋ ಮುನಿಃ । 

ಭಗವತ್ಯುತ್ತಮಶ್ಲೋಕ ಆವಿಷ್ಟಾತ್ಮಾನಬ್ರವೀನ್ಸೃಪಾನ್‌ no il 


ನಾರದ ಉವಾಚ 


SZR ತಾನಿ ಕರ್ಮಾಣಿ ತದಾಯುಸನ್ನನೋ ವಚಃ | 
ನ್ಮಣಾಂ ಯೇನ ಹಿ ವಿಶ್ವಾತ್ಮಾ ಸೇವ್ಯತೇ ಹರಿರೀಶ್ವರಃ ue tl 


ಕಿಂ ಜನ್ಮಭಿಸ್ವಿಭಿರ್ವೇಹ 
ಶುಕ್ಟಸಾವಿತ್ರಯಾಜ್ಞಿಯ್ಯೆಃ | 
Mm ಇಗ ೮ 
= o 
ಕರ್ಮಭಿರ್ವಾ ತ್ರಯೀಪ್ರೋಕ್ಸೈಃ 
ಪುಂಸೋಇಪಿ ವಿಬುಧಾಯುಷಾ Woon 


ಶ್ರುತೇನ ತಪಸಾ ವಾ ಕಿಂ ವಚೋಭಿಶ್ಸಿತವೃತಿಭಿಃ | 

ಬುದ್ಧ್ಯಾ ವಾ ಕಿಂ ನಿಪುಣಯಾ ಬಲೇನೇಂದಿ ಯರಾಧಸಾ ॥ ೧೧ Il 
ಕಿಂ ವಾ ಯೋಗೇನ ಸಾಂಖ್ಯೇನ ನ್ಯಾಸಸ್ಥಾಧ್ಯಾಯಯೋರಪಿ | 

ಕಿಂ ವಾ ಶ್ರೇಯೋಭಿರನ್ಯೈಶ್ಚ ನ ಯತ್ರಾತ್ಮಪ್ರದೋ ಹರಿಃ ॥ ೧೨ ॥ 
ಶ್ರೇಯಸಾಮಪಿ ಸರ್ವೇಷಾಮಾತ್ಯಾ ಹ್ಯವಧಿರರ್ಥಿತಃ | 
ಸರ್ವೇಷಾಮಪಿ ಭೂತಾನಾಂ ಹರಿರಾತ್ಮಾ$sತ್ಸದಃ ಪ್ರಿಯಃ ॥ ೧೩ Il 


180 


ಶ್ರೀಮದ್ಭಾಗವತ 


ಯಥಾ ತರೋಮರ್ಮೂಲನಿಷೇವಣೇನ 
ತೃಪ್ಯ ಂತಿ ತತ್‌ಸ್ಕಂಧಭುಜೋಪಶಾಖಾಃ I 
ಪ್ರಾ ಣೋಪಹಾರಾಚ್ಚ ಯಥೇಂದ್ರಿಯಾಣಾಂ 
ತಥೈವ ಸರ್ವಾರ್ಹಣಮಚ್ಕುತೇಜ್ಯಾ HW ೧೪ H 


ಯಥೈವ ಸೂರ್ಯಾತ್‌ ಪ್ರಭವಂತಿ ಗಾವಃ 
ಪುನಶ್ಚ ತಸ್ಮಿನ್‌ ಪ್ರವಿಶಂತಿ ಕಾಲೇ | 
ಭೂತಾನಿ ಭೂಮಾ ಸ್ಟಿರಜಂಗಮಾನಿ 
ತಥಾ ಹರಾವೇವ ಗುಣಪ್ರವಾಹಃ 1 ೧೫ ॥ 


ಏತತ್‌ ಪರಂ ತಜ್ಞಗದಾತ್ಮನಃ ಪದಂ 
ಸಕ್ಸದ್‌ ವಿಭಾತಂ ಸವಿತುರ್ಯಥಾ ಪ್ರಭಾ | 
ಯದಾsಸವೋ ಜಾಗ್ರತಿ ಸುಪ್ರವೃತಯೋ 


ದ್ರವ್ಯಕ್ತಿಯಾಕಾರಕವಭ್ರಮಾತ್ಮಯಃ ೬ 
ಯಥಾ ನಭಸ್ತಭ ತಮಃಪ್ರ ಕಾಶಾ 


೧ ಸು 


ಭವಂತಿ ಭೂಯೋ ನ ಭವಂತ್ಯನುಕ್ರಮಾತ್‌ | 


ಏವಂ ಪರೇ ಬ್ರಹ್ಮಣಿ sobs pon 
ರಜಸ್ತಮಸ್ತತ್ತಮಿತಿ ಪ್ರವಾಹಃ i ೧೭ ॥ 


ತೇನೈವಮಾತ್ಮಾನಮಶೇಷದೇಹಿನಾಂ 
ಕಾಲಂ ಪ್ರಧಾನಂ ಪುರುಷಂ ಪರೇಶಮ್‌ । 
ಸ್ವತೇಜಸಾ ಧ್ವಷಗುಣಪ್ರವಾಹ- 
ಮಾತ್ಮೈಕಭಾವೇನ ಭಜಧ್ದಮದ್ದಾ 1 ೧೮ I 


ನಿರಸ್ತಸಂಕಲ್ಪವಿಕಲ್ಪಮದ್ದಂಯಂ 
ದ್ರಯಾಪವಾದೋಪರಮೋಪಲಂಭನಮ್‌ | 
ಅನಾದಿಮಧ್ಯಾಂತಮಜಸ್ರ ನಿರ್ವೃತಿಂ 
ಸಂಜ್ಞಫಿಮಾತ್ರಂ ಭಜತಾಮುಯಾ ದೃಶಾ ॥ OF Il 


ಚಯುರ್ಥಸ್ಥಂಧ-ಅಧ್ಯಾಯ-31 181 


ದಯಯಾ ಸರ್ವಭೂತೇಷು 

ಸಂತುಷ್ಟ್ಯಾ ಯೇನ ಕೇನ ವಾ | 
ಸರ್ವೇಂದ್ರಿಯೋಪಶಾಂತ್ಯಾ ಚ 

ತುಷ್ಕತ್ಯಾಶು ಜನಾರ್ದನಃ ell 20 ॥ 


ಅಪಗತಸಕಲೇಷಣಾಮಲಾತ್ಮ- 
ನ್ಯವಿರತಮೇಧಿತಭಾವನೋಪಹೂತಃ | 
ನಿಜಜನವಶಗತ್ವಮಾಪವಾನ್‌ ಯ- 
ನ್ನ ಸರತಿ ಚ್ಛಿದ್ರವದಕ್ಷರಃ ಸತಾಂ ಹಿ ॥ ೨೧ ॥ 


ನ ಭಜತಿ ಕುಮನೀಷಿಣಾಂ ಸ ಇಜ್ಯಾಂ 
ಹರಿರಧನಾತ್ಮಧನಪ್ರಿಯೋ One: | 
ಶ್ರುತಧನಕುಲಕರ್ಮಣಾಂ ಮದ್ಯೆರ್ಯೇ 


ವಿದಧತಿ ಪಾಪಮಕಿಂಚನೇಷು ಸತ್ತು 11೨೨1 


ಶ್ರಿಯಮನುಸರತೀಂ ತದರ್ಥಿನಶ್ಚ 
ದ್ವಿಪದಪತೀನ್‌ ವಿಬುಧಾಂಶ್ಚ ಯಃ ಸ್ವಪೂರ್ಣಃ | 
ನ ಭಜತಿ ನಿಜಭ್ಛತ್ಯವರ್ಗತಂತ್ರಃ 
ಕಥಮಮುಮುದ್ದಿಸ್ಟಜೇತ್‌ ಪುಮಾನ್‌ GA ॥ ೨೩ ॥ 


ಭವತಾಂ ವಂಶಧುರ್ಯೋ sಭೂದ್‌ ಧ್ರುವಶ್ಚಿತ್ರರಥಃ ಸ್ವರಾಟ್‌ I 
ಗುರುದಾರವಚೋಬಾಣೈರ್ನಿರ್ಭಿಣ್ಣಹೃದಯೋನ5ರ್ಭಕಃ || ೨೪ I 


ತ್ಯಕ್ತ್ವಾ ಸ್ತ್ರೈಣಂ ಚ ತಂ ಗಚ್ಛನ್‌ ದೃಷ್ಟೋ ಮೇ ಪಥ್ಯುದಾರಧೀಃ I 


ಪಂಚವರ್ಷೋ ಮದಾದೇಶೈಃ ಸಂರಾಧ್ಯ ಪುರುಷೇಶ್ಲರಮ್‌ I ೨೫ ॥ 
ತತ್‌ ಪರಂ ಸರ್ವಧಿಷ್ಟ್ಯೇಭ್ಯೋ ಮಾಯಾಧಿಷ್ಠಿತಮಾರುಹತ್‌ | 
ಮುನಯೋತದ್ಯಾಪ್ಯದೀಕ್ಷಂತೇ ಪರಂ ನಾಪುರವಾಜ್‌ ನೃಪಾಃ H ೨೬ ॥ 
ತಂ ಯೂಯಂ ಸರ್ವಭೂತಾನಾಮಂತರ್ಯಾಮಿಣಮೀಶ್ಚರಮ್‌ | 
ರುದ್ರಾದಿಷ್ಟೋಪದೇಶೇನ ಭಜಧ್ಧಂ ಭವನುತಯೇ ' ೨೭ ॥ 


182 ಶ್ರೀಮದ್ಭಾಗವತ 


ಮೈತ್ರೇಯ ಉವಾಚ 
ಇತಿ ಪ್ರಚೇತಸಾಂ ರಾಜ- 
Sy, ಭಗವತ್ಯಥಾ: | 
ಶ್ರಾವಯಿತ್ವಾ ಬ್ರಹ್ಮಲೋಕಂ + 
ಯಯೌ ಸ್ವಾಯಂಭುವೋ ಮುನಿಃ Il ೨೮ I 


Bese ತನ್ಮುಖನಿರ್ಯಾತಂ ಯಶೋ ಲೋಕಮಲಾಪಹಮ್‌ | 
ಹರೇರ್ನಿಶಮ್ಯ ತತ್ಪಾದಂ ಧ್ಯಾಯಂತಸ್ಪದ್ಧತಿಂ ಯಯುಃ I ೨೯ ॥ 


ಏತತ್‌ ತೇನಭಿಹಿತಂ ಕ್ಛತ್ತರ್ಯನ್ಮಾಂ zo ಪರಿಪೃಷ್ಠವಾನ್‌ i 
ಪ್ರಚೇತಸಾಂ ನಾರದಸ್ಯ ಸಂವಾದಂ ಹರಿಕೀರ್ತನಮ್‌ 1 ೩೦ ॥ 


ಯ ಏಷ ಉತ್ಪಾನಪದೋ ಮಾನವಸ್ಯಾನುವರ್ಣಿತಃ | 


ವಂಶಂ ಪ್ರಿಯವ್ರತಸ್ಯಾಪಿ ನಿಬೋಧ ನೃಪಸಮ್ಮತಮ್‌ IAO I 


ಯೋ ನಾರದಾದಾತ್ಮವಿದ್ಯಾಮಧಿಗಮ್ಯ ಪುನರ್ಹರಿಮ್‌ | 
ಭುಕಾ ತ್ತ್ವ ವಿಭಜ್ಯ ಪುತ್ರೇಭ್ಯ ಐಶ್ಚರಂ ಸಮಗಾತ್‌ ಪದಮ್‌ ॥ ೩೨.॥ 


ago ಸ ಕೌಷಾರವಿಣೋಪವರ್ಣಿತಾಂ 
ಕ್ಷತ್ತಾ ನಿಶಮ್ಯಾಜಿತಪಾದಸತ್ಕಥಾಮ್‌ | 
| ಪ್ರವೃದ್ಧಭಾವಾಶ್ರುಕಳಾಕುಲೋ ಮುನೇ- 
ರ್ದಧಾರ ಮೂರ್ಧ್ನಾ ಚರಣಂ ಹೃದಾ ಹರೇಃ 1 ೩೩ ॥ 


ವಿದುರ ಉವಾಚ 


ಸೋತ5ಯಂ ತೇನ ಮಹಾಯೋಗಿನ್‌ ಭವತಾ ಕರುಣಾತ್ಸನಾ | 
ದರ್ಶಿತಸಮಸಃ ಪಾರೋ ಯತ್ರಾಕಿಂಚನಗೋ ಹರಿಃ . ॥ ೩೪ ॥ 


ಶ್ರೀಶುಕ ಉವಾಚ 
QT, WY, ತಮಾಮಂತ್ರ್ಯ ವಿದುರೋ ಗಜಸಾಹ್ವಯಮ್‌ | 
ಸ್ವಾನಾಂ ದಿದ್ದಕ್ಷು ಪ್ರಯಯ್‌ ಜ್ಞಾತೀನಾಂ ನಿರ್ವತಾಶಯಃ ॥ ೩೫ ॥ 


cone, 


ಚಯುರ್ಥಸ್ಥಂಧ-ಅಧ್ಯಾಯ-31 
ಏತದ್‌ ಯಃ ಶೃಣುಯಾದ್‌ ರಾಜನ್‌ 
ರಾಜ್ಞಾಂ ಹರ್ಯರ್ಪಿತಾತ್ಮನಾಮ್‌ | 
ಆಯುರ್ಧನಂ ಯಶಃ ಸ್ವಸ್ತಿ 
pe) 
ಗತಿಮೈೆಶ್ವರ್ಯಮಾಪ್ನುಯಾತ್‌ al ೩೬ ॥ 
ಇತಿ ಶ್ರೀಮದ್‌ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ 
ಅಷ್ಟಾದಶಸಾಹಸ್ಕ್ಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ಚತುರ್ಥಸ್ಕಂಧೇ ಏಕತ್ರಿಂಶೋ sಧ್ಯಾಯಃ 


|| ಸಮಾಪಶ್ಚ ಚತುರ್ಥಸ್ಮಂಧಃ [| 


ಸೃಷ್ಟಿ-ಸ್ಥಿತ್ಯಪ್ಯಯೇಹಾ-ನಿಯತಿ-ದೃಶಿ-ತಮೋಬಂಧ-ಮೋಕ್ಷಾಶ್ಚ ಯಸ್ಮಾ- 


ಲ 
ದಸ್ಯ ಶ್ರೀ-ಬ್ರಹ್ಮ-ರುದ್ರ -ಪ್ರಭೃತಿ-ಸುರ-ನರ-ದ್ವೀಶ-ಶತ್ರಾ Bex | 


ವಿಷ್ಟೋರ್ವ್ಯಸ್ತಾ ಸಮಸ್ತಾ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ 
ಪೂರ್ಣಾನಂದೋತವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇ ತಂ 
ಮಹಾಂತಮ್‌ ॥ 


॥ ಶ್ರೀಗುರುಭ್ಯೋ ನಮಃ ಹರಿಃ ಓಂ I 


ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯವಿರಚಿತಃ 
ಶ್ರೀಮದ್‌ಭಾಗವತತಾತರ್ಯನಿರ್ಣಯಃ 
ಆ 


ಚತುರ್ಥಸೃಂಧಃ 
ಅಧ್ಯಾಯ-೧ 


~ 


ಅಧ್ಯಾಯಸಾರಾಂಶ 
Il ಓಂ ನಮೋ ಭಗವತೇ ವಾಸುದೇವಾಯ ಓಂ ॥ 
ಸ್ವಾಯಂಭುವ ಮನುವಿಗೆ ಶತರೂಪಾದೇವಿಯಲ್ಲಿ ಪ್ರಿ,ಯವ್ರತ 


thay 


ಉತಾನಪಾದರೆಂಬ ಇಬ್ಬರು ಗಂಡುಮಕ್ಕಳು, ಆಕೂತಿ ದೇವಹೂತಿ 
ಪ್ರಸೂತಿ ಎಂದು ಮೂವರು ಹೆಣ್ಣುಮಕ್ಕಳು ಹುಟ್ಟಿ ದರು. ಆಕೂತಿಯಲ್ಲಿ 
ರುಚಿಪ್ರ,ಜಾಪತಿಯಿಂದ ಶ್ರೀಹರಿ ಯಜ್ಞನಾಮಕನಾಗಿ, ಲಕ್ಷ್ಮಿ 
ದಕ್ಷಿಣಾದೇವಿಯಾಗಿ ಅವತರಿಸಿದರು. ಇಬ್ಬರೂ ಅವಳಿಮಕ್ಕಳು 
ಪತಿಪತ್ನಿಯರಾಗಿ ತೋಷ ಪ್ರತೋಷ ಮುಂತಾದ ಹನ್ನೆರಡು ಮಂದಿ 
ತುಷಿತರೆಂಬ ದೇವತೆಗಳಿಗೆ ಜನ್ಮವಿತ್ತರು. ಕರ್ದಮ ಮುನಿಯಿಂದ 
ದೇವಹೂತಿಯಲ್ಲಿ ಜನಿಸಿದ ಒಂಬತ್ತುಮಂದಿ ಹೆಣ್ಣುಮಕ್ಕಳಲ್ಲಿ ಅನಸೂಯೆ 
ಒಬ್ಬಳು, ಅತ್ರಿಮುನಿಯ ಪತ್ನಿಯಾದಳು. ದಂಪತಿಗಳು ಶ್ರೀಹರಿಯನ್ನು 
ತಪಸ್ಸಿನಿಂದ ಒಲಿಸಿಕೊಂಡು ತ್ರಿಮೂರ್ತಿಗಳ ಅವತಾರರಾದ ದತ್ತ ಸೋಮ 
ದುರ್ವಾಸರಿಗೆ ಜನ್ಮವಿತ್ತರು. ಬ್ರಹ್ಮನಿಗೆ ಭೂಮಿಯಲ್ಲಿ 
ಸ್ವರೂಪಾವತಾರವಿಲ್ಲ ಅದರಿಂದ ಸೋಮನಲ್ಲಿ ಆವೇಶಗೊಂಡು 
ಅವತರಿಸಿದ. ದೇವಹೂತಿಯ ಇನ್ನೊಬ್ಬಳು ಮಗಳು ಖ್ಯಾತಿದೇವಿ. ಅವಳಲ್ಲಿ 
ಭೃಗುಮುನಿಯಿಂದ ಶ್ರೀದೇವಿಯಾಗಿ ಲಕ್ಷ್ಮೀದೇವಿ ಅವತರಿಸಿದಳು. 


ಮನುವಿನ ಕೊನೆಯ ಮಗಳಾದ ಪ್ರಸೂತಿ ದಕ್ಷಪ್ರ,ಜಾಪತಿಯಿಂದ 
ಹದಿನಾರು ಮಂದಿ ಹೆಣ್ಣುಮಕ್ಕಳನ್ನು ಪಡೆದಳು. ಅವರಲ್ಲಿ ಹದಿಮೂರು 
ಮಂದಿ ಯಮಧರ್ಮನ ಪತ್ನಿಯರಾದರು. ಸ್ವಾಹಾದೇವಿ ಅಗ್ನಿಯನ್ನೂ, 


186 ಶ್ರೀಮದ್‌ಭಾಗವತ ತಾತ್ಪರ್ಯನಿರ್ಣಯ 


ಸ್ವಧಾದೇವಿ ಪಿತೃಗಳನ್ನೂ ಸತೀದೇವಿ ರುದ್ರ,ನನ್ನೂ, ಮದುವೆಯಾದರು. 
ಯಮಧರ್ಮನಿಂದ ಮೂರ್ತಿದೇವಿಯಲ್ಲಿ ನರ ನಾರಾಯಣರು 
ಅವತರಿಸಿದರು. ಅಗ್ನಿಯಿಂದ ಸ್ವಾಹಾದೇವಿಯಲ್ಲಿ ಪಾವಕ ಪವಮಾನ 
ಶುಚಿ ಎಂಬ ಮೂವರು ಅಗ್ನಿಗಳು, ಆ ಮೂರು ಅಗ್ನಿಗಳಿಂದ ತಿರುಗಿ 
ನಲವವತ್ತೈದು ಮಂದಿ ಅಗ್ನಿಗಳು ಹುಟ್ಟಿದರು. ಹೀಗೆ ಒಟ್ಟು ನಲ 
ವತ್ತೊಂಬತ್ತು ಅಗ್ನಿಗಳು ಯಜ್ಞಗಳಲ್ಲಿ ಆರಾಧಿಸಲ್ಲಡುತಾರೆ. ಪಿತೃಗಳಿಂದ 
ಸ್ವಧಾದೇವಿಯಲ್ಲಿಮೇನಾ ಮತ್ತುವೈತರಣಿ ಎಂಬ ಇಬ್ಬರು ಹೆಣ್ಣುಮಕ್ಕಳು 
ಜನಿಸಿದರು. 


ರುದ್ರನಿಂದ ಸತೀದೇವಿಯಲ್ಲಿ ಮಾತ್ರ, ಸಂತಾನವಾಗಲಿಲ್ಲ ತಂದೆ 
ದಕ್ಷ ಪ್ರಜಾಪತಿ ಶಿವನನ್ನು ದ್ವೇಷಿಸಿದುದರ ಪರಿಣಾಮವಾಗಿ ಸತೀದೇವಿ 
ಯೋಗಬಲದಿಂದ ಶರೀರತ್ಯಾಗ ಮಾಡಿದಳು. 


U 0 ಟೆ 
x pA x 


ಶ್ರೀಮೈತ್ರೇಯರು ವಿದುರನಿಗೆ ಮನುಕನ್ಯೆಯಾದ ಆಕೂತಿಯ ಚರಿತ್ರೆ ಹೇಳಲು 
— ಪ್ರಾರಂಭಿಸಿದಾರೆ- 


Q 
ಮೈತ್ರೇಯ ಉವಾಚ 
ಮನೋಸ್ತುಶತರೂಪಾಯಾಂ ತಿಸ್ರಃ ಕನ್ಯಾಶ್ಚ ಜಜ್ಞಿರೇ I 
ಆಕೂತಿರ್ದೇವಹೂತಿಶ್ಚ ಪ್ರಸೂತಿರಿತಿ ವಿಶ್ರುತಾಃ HOW 
ಮೈತ್ರೇಯರು ನುಡಿದರು- 


ಸ್ವಾಯಂಭುವ ಮನುವಿಗೆ ಶತರೂಪೆಯಲ್ಲಿ ಪ್ರಿಯವ್ರತ ಉತ್ಪಾನಪಾದರೆಂಬ 
ಇಬ್ಬರು ಪುತ್ರರು ಮಾತ್ರವಲ್ಲದೆ ಆಕೂತಿ, ದೇವಹೂತಿ, ಪ್ರಸೂತಿ ಎಂದು 
ಪ್ರಸಿದ್ಧರಾದ ಮೂವರು ಪುತ್ರಿಯರೂ ಜನಿಸಿದರು. 
ಸ ಚಾಪಿ ಶತರೂಪಾಯಾಂ ಪಂಚಾಪತ್ಯಾನ್ಯಜೀಜನತ್‌ । 
ಪ್ರಿಯವ್ರತೋತಾನಪಾದ್‌ ತಿಸ್ರಃ ಕನ್ಯಾಶ್ಚ ಭಾರತ | 
ಆಕೂತಿರ್ದೇವಹೂತಿಶ್ಚ ಪ್ರಸೂತಿರಿತಿ ಸತ್ತಮ ॥ (೩.೧೩.೫೪) 
ಎಂದು ಹಿಂದೆ ತೃತೀಯಸ್ವಂಧದಲ್ಲಿ ಮನುವಿಗೆ ಶತರೂಪೆಯಲ್ಲಿ ಆಕೂತಿ 
ದೇವಹೂತಿ ಪ್ರಸೂತಿ ಎಂಬ ಮೂವರು ಕನ್ಯೆಯರು ಜನಿಸಿದ ವೃತ್ತಾಂತ AR 
ಹೇಳಿಯಾಗಿದೆ. ಇದೀಗ ಚತುರ್ಥಸ್ಥಂಧದ ಮೊದಲಿಗೆ ಅದನ್ನೇ ತಿರುಗಿ ಹೇಳಿದ್ದೇಕೆ? 
ಒಮ್ಮೆ ಹೇಳಿದ್ದನ್ನು ಪುನಃ ಹೇಳಿದರೆ ಪುನರುಕ್ತಿ ದೋಷ ತಾನೆ? 


ದ 
ಚತುರ್ಥಸ್ಕಂಧ-ಅಧ್ಯಾಯ-1 187 


ಈ ಸಮಸ್ಯೆಗೆ ಶ್ರೀಧರೀಯವ್ಯಾಖ್ಯಾನದಲ್ಲಿ ಮನುಕನ್ಯಾನ್ವಯಂ ವಿಸರೇಣ 
ವಕುಮಾಹ ಮನೋಸ್ವ್ವಿ ತಿ | "ಮನುಪುತ್ರಿಯ ವಂಶವನ್ನು ವಿಸ್ತಾರವಾಗಿ ಹೇಳುವುದಕ್ಕೆ 
ಹಿಂದೆ ಹೇಳಿದ್ದನ್ನ SA ಹೇಳಿದೆ' ಎಂದಿದೆ. ಆದರೆ ಮನು ಅಕೂತಿಯನ್ನು 
ರುಚಿಪ್ರ ಜಾಪಕಿಗೆ ಮದುವೆ ಮಾಡಿಕೊಟ್ಟನೆಂದು ನೇರವಾಗಿಯೇ ಕಥೆ 
ಪಾ ರಂಭಿಸಬಹುದಾಗಿತ್ತು. ಅದರಿಂದ ಈ ಶ್ಲೋಕ ವ್ಯರ್ಥ ಪುನರುಕ್ತಿಯಾಗುತ್ತದೆ. 


ಗಿರಿಧರವ್ಯಾಖ್ಯಾನದಲ್ಲಿ ಆದೌ ಪೂರ್ವಾಪರಸಂಗತಿ ಪ್ರದರ್ಶನಾರ್ಥಂ 
ಪೂರ್ವೋಕ್ತಮನುವದತಿ saved 3 | ಮೊದಲಿಗೆ ಓಂದಿನ ಮುಂದಿನ 
ನಿರೂಪಣಗಳಿಗೆ ಸಂಗತಿ ತೋರಿಸುವುದಕ್ಕಾಗಿ ಹಿಂದೆ ಹೇಳಿದ್ದನ್ನ ತಿರುಗಿ ಹೇಳಿದೆ 
ಎಂದಿದೆ. ದೇವಹೂತಿಯ ಚರಿತ್ರೆಯನ್ನು "ಹೇಳಿದ ಮೇಲೆ ಆಕೂತಿಯ ಚರಿತ್ರೆ 
ಹೇಳಿದರೆ ಅಸಂಗತಿ ಏನೂ ಕಾಣುವುದಿಲ್ಲವಾದ್ದರಿಂದ ಸಂಗತಿ ತೋರಿಸುವ 
ಆವಶ್ಯಕತೆ ಏನಿದೆ? 


ಅದರಿಂದ ಪುನರುಕಿಗೆ ಸರಿಯಾದ ಪ್ರಯೋಜನವನ್ನು ಶ್ರಿ ಶ್ರೀಮದಾಚಾರ್ಯರು 
ಹೇಳುತಾರೆ. 


ಹರಿಃ ಓಂ । ಪುನಃಪುನಃ ಕಥಾಂ ಷಾ ್ರಿಹುರಭ್ಯಾಸಾದುತಮಂ ಫಲಮ್‌ | 


ವಿಜ್ಞಾಪಯಿತುಕಾಮಾಸ್ತು ವಿದ್ವಾಂಸ RAZ, 33, ತು॥ 
ಅತ್ಯಾ ಗ್ನೇಯೇ | 


ಹೇಳಿದ್ದನ್ನೆ ಪುನಃ ಪುನಃ ವ್ಯರ್ಥವಾಗಿ ಹೇಳಬಾರದೆಂದು ತಿಳಿದವರೂ ಕೂಡ, 
ಕಥೆಯನ್ನು ಪುನಃಪುನಃ ಹೇಳುವುದರಿಂದ ಉತಮಫಲವಿದೆ ಎಂದು 
ತಿಳಿಸುವುದಕ್ಕಾಗಿಯೇ ಅಲ್ಲಲ್ಲಿ ಪುನಃಪುನಃ ಹೇಳುತ್ತಾರೆ ಎಂದು ಅಗ್ಗಿಪುರಾಣದಲ್ಲಿ 
ಹೇಳಿದೆ. 


"ವಿದ್ವಾ ORAO, ತಿಳಿದವರೂ ಕೂಡ, "ವಿಜ್ಞಾಪಯಿತುಕಾಮಾಸ್ತು' 
ತಿಳಿಸುವುದಕ್ಕಾ ಗಿಯೇ ಎಂದು ಎರಡು "ತು'ಗಳಲ್ಲಿ, ಒಂದು ಅಪ್ಯರ್ಥಕ, ಇನ್ನೊಂದು 
ಪಿವರಣಾರ್ಧ: 'ತಿಳಿದವರೂ BOB’ ಎಂದರೆ, ಹೇಳಿದ್ದನ್ನೇ ಪುನಃ ವ್ಯರ್ಥವಾಗಿ 
ಹೇಳಬಾರದು ಅದು ದೋಷವಾಗುತ್ತದೆ ಎಂದು ತಿಳಿದವರೂ ಕೂಡ ವಷರ: 


ಖೇ ಲೇ ಲೆ 
N a> ~ 


ಅತ್ರಿಮುನಿ ಸಂತತಿಗಾಗಿ ಒಬ್ಬ ಹರಿಯನ್ನು ಕುರಿತು ತಪಸ್ಸು ಮಾಡಿದರೆ 
ತ್ರಿಮೂರ್ತಿಗಳು ಬಂದು ಪ್ರತ್ಯಕ್ಷರಾದರು. 


ಶರಣಂ ತಂ ಪ್ರಪದ್ಯೇ5ನಹಂ ಯ ಏವ ಜಗದೀಶ್ಟರಃ | 
ಪ್ರಜಾಮಾತ್ಮಸಮಾಂ ಮಹ್ಯಂ ಪ್ರಯಚ್ಛತ್ತಿತಿ ಚಿಂತಯನ್‌ ॥೨೦॥ 


188 ಶ್ರೀಮದ್‌ ಭಾಗವತ ತಾತ್ಪರ್ಯನಿರ್ಣಯ 


ತಪ್ಯಮಾನಂ ತ್ರಿಭುವನಂ ಪಾ ೨ಣಾಯಾಮೈದಿತಾಗ್ನಿನಾ I 
ನಿರ್ಗತೇನ ಮುನೇರ್ಮೂರ್ಧ್ನಃ ಸಮೀಕ್ಷ್ಯ ಪ್ರಭವಸ್ತ್ರಯಃ ॥೨೧॥ 


ಅಪ್ಸರೋಮುನಿಗಂಧರ್ವಸಿದ್ಧವಿದ್ಯಾಧರೋರಗೈ: | 
ವಿತಾಯಮಾನಯಶಸಸ್ತದಾಶ್ರಮಪದಂ ಯಯುಃ I ೨೨ ॥ 


ನಾನು ಜಗದೀಶನನ್ನು ಶರಣು ಹೊಂದುತ್ತೇನೆ. ಅವನು ತನಗೆ ಸಮಾನವಾದ 
ಸಂತತಿಯನ್ನು ನನಗೆ ಕರುಣಿಸಲಿ ಎಂದು ಬಯಸಿ ಅತ್ರಿಮುನಿ ತಪಗೈದ. 


ಪ್ರಾಣಾಯಾಮದಿಂದ ಭುಗಿಲೆದ್ದ ಮುನಿಯ ಯೋಗಾಗ್ನಿ ಅವನ ತಲೆಯಿಂದ 
ಹೊರಗೆ ಬಂದು ಮೂಲೋಕವನ್ನು ಸುಡಲು ತೊಡಗಿದಾಗ ಅದನ್ನು ಕಂಡು 
ಮೂಲೋಕದೊಡೆಯರಾದ ಹರಿಹರಬ್ರಹ್ಮರು ಮುನಿಯ ಆಶ್ರಮಕ್ಕೆ ಬಂದರು. 


ಅವರ ಕೀರ್ತಿಯನ್ನು ಅಪ್ಪರೆಯರು ಮುನಿಗಳು ಗಂಧರ್ವರು ಸಿದ್ದರು ವಿದ್ಯಾಧರರು 
ಮತ್ತು ನಾಗರು ಆನಂದದಿಂದ ಹಾಡಿ ಹೊಗಳಿದರು. 


ಒಬ್ಬ ಜಗದೀಶ್ವರನನ್ನು ನಾನು ಧ್ಯಾನಿಸಿದರೆ ಮೂವರು ಏಕೆ ಬಂದಿರಿ ಎಂದು 


ಅತ್ರಿಮುನಿ ಮುಂದೆ (ಶ್ಲೋ.೨೭,೨೮) ಪ ಪ್ರಶ್ನೆ ಮಾಡುತ್ತಾನೆ. ಮುನಿಯ ಪ್ರಶ್ನೆಗೆ 

ತ್ರಿಮೂರ್ತಿಗಳು ಅಲ್ಲಿಕೊಡುವ ಉತ್ತರ ಮೇಲ್ನೋಟಕ್ಕೆ ಅಸಂಗತವಾಗಿ ಕಾಣುತ್ತದೆ. 
'ನಾವು ಮೂವರೂ "ಕೂಡ ನೀನು 'ಧ್ಯಾನಿಸಿದ ಆ ers ಜಗದೀಶ್ವರ ತತ್ವ ವೇ 
ಆಗಿದ್ದೇವೆ. ನಮ್ಮಲ್ಲಿ ಭೇದವಿಲ್ಲ. ಗು ಹೇಳಿದಂತೆ ಕಾಣುತ್ತದೆ. ಬೇರೆ 
ವ್ಯಾಖ್ಯಾನಕಾರರು “ಹಾಗೇ ಅರ್ಥ. ಗ್ರಹಿಸಿದ್ದಾರೆ. 


ಶ್ರೀಧರ ವ್ಯಾಖ್ಯಾನಪ್ರಕಾರ” ಅತ್ರಿಮುನಿ ಧ್ಯಾನಿಸಿದ್ದು ಒಂದೇ ಜಗದೀಶ್ವರ 
ತತ್ವ ವನ್ನು. ಹಾಗ, meee ಜಗದೀಶ್ವ ರರೇ' ಆಗಿದ್ದರೂ ಒಬ್ಬನೇ 
ಬಂದಿದ್ದರೆ ಸಾಕಾಗಿತ್ತು ಮೂವರು ಏಕೆ ದರು? ಎಂಬ ಪ್ರ an ಉತ್ತರವಿಲ್ಲ, 
ಅದಕ್ಕೆ ಎಶ ್ರನಾಥವ್ಯಾಖ್ಯಾನ ಹೇಳುತ್ತದೆ. "ಮೂವರಲ್ಲಿ ಯಾರು ಜಗದೀಶ್ವ ರೆಂಬ 
ಗ ಮುನಿ ಮೂವರನ್ನೂ ಧ್ಯಾನಿಸಿದ. ಆದರೆ ಒಬ್ಬನೇ ಜಗದೀಶ್ವರ 
ಬರಲಿ ಎಂದು ಸಂಕಲ್ಪಿಸಿದ. ಮೂವರೂ ಹ ಜಗದೀಶ್ವರರೆ, ತಮ್ಮಲ್ಲಿ ಭೇದವಿಲ್ಲ 


೧.  ಯದೇಕಂ ಜಗದೀಶ್ವರಾಖ್ಯಂ ತತ್ವಂ ಭವಾನ್‌ ಧ್ಯಾಯತಿ ತ ಏತೇ ವಯಂ 
ತ್ರಯೋತಪಪಿ ತದೇವೈಕಂ ತತ್ವಮ್‌ | ನಾಸ್ಥಾಕಂ ಭೇದೋಶಸ್ತೀತ್ಯರ್ಥಃ l- ಶ್ರೀಧರಃ 


ಕತಮೋ ಜಗದೀಶ್ವ ರಃ ಸ್ಯಾದಿತಿ ಸಂದೇಹೇನ ತ್ರಯ ಏವ ವಯಂ ಧ್ಯಾತಾಃ | ಪುನಶ್ಚ 
~ಧ್ಯಾತೇಷು ತ್ರಿಷು ಮಧ್ಯೇ ಜಗದೀಶ್ವರ. ಏಕ ಆಯಾತ್ವಿತಿ ಪುನರೇಕಸ 


ಚತುರ್ಥಸ್ಕಂಧ-ಅಧ್ಯಾಯ-1 189 


ಎಂದುಕೊಂಡು ಮೂವರೂ ಬಂದು ಬಿಟ್ಟರು' ಎಂದಿದೆ ಆದರೆ ಹೀಗೆ ಹೇಳಿದರೂ 
ಹಿಂದಿನ ಪ್ರಶ್ನೆಗೆ ಪರಿಹಾರವಾಗಿಲ್ಲವೆಂದುಕೊಂಡು ೧ವಿಶ್ವನಾಥವ್ಯಾಖ್ಯಾನ ಪುನಃ 
ಹೇಳುತ್ತದೆ- 


ಮುನಿ "ಪರಮೇಶ್ವರ' ಬರಲೆಂದು ಪರಮೇಶ್ವರ ಶಬ್ದವನ್ನು ಹೇಳದೆ ಜಗದೀಶ್ವರ 
ಎಂದು ಈಶ್ವರಶಬ್ದವನ್ನು ಮಾತ್ರ ಹೇಳಿದ್ದಾನೆ. ಪರಮೇಶ್ವರ ಒಬ್ಬನೇ ಆಗಿದ್ದರೂ 
ಈಶ್ವರರು ಅನೇಕರಿದ್ದಾರೆ, ಮೂವರಿದ್ದಾರೆ. “ಇಂದ್ರನನ್ನು ಕೊಲ್ಲುವ ಮಗ'ನೆಂದು 
ಮನಸಿನಲ್ಲಿದ್ದರೂ "ಇಂದ್ರನಿಂದ ಸಾಯುವವ'ನೆಂಬ ಅರ್ಥದ ಶಬ್ದಪ್ರಯೋಗ 
ಮಾಡಿದ್ದರಿಂದ ಶಬ್ದಪ್ರಯೋಗಕ್ಕೆ ಅನುಸಾರವಾಗಿ ಫಲ ಸಿಕ್ಕಿತು. ಹಾಗೇ ಅತ್ರಿ 
ಮುನಿಯೂ “ಜಗದೀಶ್ವರ' ಶಬ್ದಪ್ರಯೋಗ ಮಾಡಿದ್ದರಿಂದ ಮೂವರೂ 
ಜಗದೀಶ್ವರರು ಬಂದರು' ಎಂದು. ಆದರೆ ಒಂದು ಹಸು ಬೇಕೆಂದು ಹೇಳಿದಾಗ 
ಎಲ್ಲ ಹಸುಗಳನ್ನೂ ಕೇಳಿದಂತಾಗವುದೆ? ಹಾಗೇ " ಒಬ್ಬ ಜಗದೀಶ್ವರ' "ಏಕೋ 
ಭಗವಾನ್‌' ಎಂದು ಏಕಶಬ್ದವನ್ನು ಉಚ್ಚರಿಸಿರುವುದರಿಂದ ಮೂವರೂ 
ಜಗದೀಶ್ವರರೇಕೆ ಬರುತ್ತಾರೆ? ಕ 


೨ವೀರರಾಘವವ್ಯಾಖ್ಯಾನದಲ್ಲಿಯೂ ಈ ಪ್ರಶ್ನೆಗೆ ಪರಿಹಾರವಿಲ್ಲ 


"ಒಬ್ಬನೇ ಈಶ್ವರನಿಗೆ ಮೂರು ರೂಪಗಳಿವೆ. ಒಂದು ಸಾಕ್ಷಾತ್‌. ಇನ್ನೆರಡು 
ಬ್ರಹ್ಮರುದ್ರರೊಳಗೆ ಇರುವವುಗಳು. ಮುನಿ "ಒಬ್ಬ ಈಶ್ವರರೂಪನು ಬರಲೆಂ'ದು 
ಸಾಧಾರಣವಾಗಿ ಹೇಳಿದ್ದಾನೆ. "ಈ ಒಬ್ಬ ಈಶ್ವರ'ನೆಂದು ಒಬ್ಬನನ್ನು ಬೆಟ್ಟು ಮಾಡಿ 
ಹೇಳಲಿಲ್ಲ ಅದರಿಂದ ಮೂವರೂ ಬಂದರು' ಇದು ವೀರರಾಘವವ್ಯಾಖ್ಯಾನ. 


ಚಿತಸ್ಪೀಕೃತತ್ವೇ SD ತ್ರಯಾಣಾಮೇವಾಸ್ಕಾಕಂ ಜಗತ್ಯಸ್ಥಿನ್ಸೈಶ್ವರ್ಯಾತ್‌ ತ್ರಯ ಏವಾ 
ಗತಾಃ | ಅಸ್ಮಾಕಂ ತ್ರಿತ್ವೇನಪ್ಕೈಕ್ಯಾತ್‌ ವಯಮೇಕ ಏವ | -ವಿಶ್ವನಾಥಃ 
೧. ನಾಪಿ ತ್ವಯಾ ಯ ಏವ ಪರಮೇಶ್ವರ ಇತಿ ಪರಮೇಶ್ವರಶಬ್ದಃ ಪ್ರಯುಕ್ತಃ | ಅತ 
ಇಂದ್ರಶತ್ರೋ ವರ್ಧಸ್ವೇತ್ಯಾದೌ ಸಂಕಲ್ಲಾದಪಿ ಸಾಧನಸ್ಯ ಪ್ರಾಬಲ್ಯದರ್ಶನಾತ್‌ 
ಸಾಧನಾನುರೂಪಂ ಸಂಕಲ್ಪಾನುರೂಪಂ ಚ ತವ ಫಲಂ ಭವಿಷ್ಯತೀತಿ (-ವಿಶ್ವನಾಥಃ 
೨. ಕಥಮೇಕಸ್ಸಿನ್‌ ಧ್ಯಾತೇ ತ್ರಯ ಆಗತಾಸತ್ರಾಹುಃ | we ಬ್ರಹ್ಮನ್‌! ತ್ವಂ ಯದೇಕಂ 
ಜಗದೀಶ್ವರಾಖ್ಯಂ ತತ್ವಂ ಧ್ಯಾಯಸಿ ತದ್‌ ವಯಂ | ತದೇವ ತತ್ವಂ 
ಸದ್ವಾರಕಮದ್ವಾರಕಂ ಚ ತ್ರಿಮೂರ್ತಿರೂಪೇಣಾವಸ್ಥಿತಮಿತ್ಯರ್ಥಃ | ಮೂರ್ತಿ 
ವಿಶೇಷನಿರ್ಧಾರಣಮಂತರೇಣ ಜಗತ್ತೃಷ್ಟಿಸ್ಥಿತಿ ಲಯ ಹೇತುರೀಶ್ವರ ಇತಿ ಹಿ 
ತ್ವತ್‌ಸಂಕಲ್ಲಃ | ಅತೋ ವಯಮಾಗತಾ ಇತ್ಯಭಿಪ್ರಾಯಃ | -ವೀರರಾಘವಃ 


190 ಶ್ರೀಮದ್‌ಭಾಗವತ ತಾತ್ಪರ್ಯನಿರ್ಣಯ 


"ಒಂದು ಗೋವು ಬೇಕು' ಎಂದು ಹೇಳಿದಾಗ "ಈ ಒಂದು ಗೋವೆ'ಂದು ಬೆಟ್ಟು 
ಮಾಡದಿದ್ದ ಮಾತ್ರಕ್ಕೆ ಎಲ್ಲ ಗೋವುಗಳನ್ನು ಕೊಡುವುದುಂಟೆ? 


ವಸ್ತುತಃ ಭಾಗವತದಲ್ಲಿ "ಏಕೋ ಭಗವಾನ್‌' ಎಂದು ಏಕಶಬ್ದವಿದ್ದರೂ 
ಅತ್ರಿ ಮುನಿ ಒಬ್ಬ ಭಗವಂತ ಮೂರು ರೂಪಗಳಿಂದ, ಬರಲಿ ಎಂದೇ ಧ್ಯಾನಿಸಿ 
ಸಂಕಲ್ಪಿಸಿದ್ದ. ಅದರಿಂದ ಬ್ರಹ್ಮವಿಷ್ಣುರುದ್ರ ಎಂಬ ಮೂರು ರೂಪಗಳಿಂದಲೇ 
ಭಗವಂತ "ಬಂದ. ನಿಜದ. ಬ್ರಹ್ಮರುದ್ರ ಎಂಬ ಭಗವದ್ರೂಪಗಳು ಮಾತ್ರವೇ 
ಬರಬೇಕಾಗಿತ್ತು ಬ್ರಹ್ಮರುದ್ರ ರೇಕೆ ಜಟಕ ಪ್ರಶ್ನೆ ಬಡು ಸಹಜ. ಅದಕ್ಕೆ, 
ಬ್ರಹ್ನರುದ್ರ ಕಗ ಬ್ರಹ್ಮರುದ್ರರೊಳಗೆ ನಿಯಾಮಕವಾಗಿಯೇ ಇವೆ ಹೊರು 
ವಿಷ್ಣುರೂಪದಂತೆ ಪ ್ರತ್ಯೇಕವಾಗಿ ಇಲ್ಲ ಅದರಿಂದ ಆ ರೂಪಗಳು ಬರಬೇಕೆಂದರೆ 
ಬ್ರಹ್ನರುದ್ರರೂ ಬರಬೇಕಾಗುತ್ತದೆ. ಒಂದು ತಂಬಿಗೆ ನೀರು ತಾ ಎಂದರೆ ಕೇವಲ 
ನೀರು ತರಲಾಗುವುದಿಲ್ಲ ತಂಬಿಗೆ ಬೇಕು ತಾನೆ? ಮುನಿಗೂ ಇದು ತಿಳಿದಿಲ್ಲವೆಂದಲ್ಲ. 
ಲೋಕೋಪಕಾರಕ್ಕಾಗಿ ಲೋಕದ ಪ್ರಶ್ನೆಯನ್ನು ಭಗವಂತನ ಮುಂದಿಟ್ಟಿದ್ದಾನಷ್ಟೆ 
ಭಾಗವತದಲ್ಲಿ ಈ ae ಸ್ಪಷ್ಟವಿಲ್ಲದಿದ್ದರೂ ಸ AWD ಬ ಬ್ರಹ್ಮವೈವರ್ತಪುರಾಣದ 
ವಚನಾನುಸಾರ ಅಸ್ಪಷ್ಟವಾದ. ಭಾಗವತಕ್ಕೆ ಅರ್ಥಗ್ರಹಿಸೆಬೇಕೆಂದು 


ಶ್ರೀಮದಾಚಾರ್ಯರು ಹೇಳುತಾರೆ” 


OTAS S ರುದ್ರಸ್ವಃ ಸ್ವಯಂ ಚಾಪಿ ಹರಿಃ ಪ್ರಭುಃ | 


ಪ್ರಜಾಂ ತ್ರಿಪುರುಷಸಮಾಂ ಯಚ್ಛತ್ಪಿತ್ಯತ್ತಿರೈಚ್ಛತ ॥ 


ತಸ್ಮಾತ್‌ ಸ ಬ್ರಹ್ಮರುದ್ರಾಭ್ಯಾಂ ಸಹ ವಿಷ್ಣುರ್ಜಗತತಿಃ | 
& ಶೆ ಣ ಖ 
ಆಗತ್ಯ ತು ತ್ರಿಮೂರ್ತ್ಯಂಶಾನ್‌ ಪುತ್ರಾನ್‌ ಪಾ ೨ದಾಜ್ಜನಾರ್ದನಃ | 
ಭಾವಿತ್ವಾಚ್ಮೆ ಸೈವ ಕಾರ್ಯಸ್ಯ ಲೋಕಾನಾಂ ಮೋಹನಾಯ ಚ॥ 
ಇತಿ ಬ್ರಹ್ಮವೈವರ್ತೇ II 


ಬ್ರಹ್ಮನಲ್ಲಿರುವ ವಿಷ್ಣುರೂಪ, ರುದ್ರನಲ್ಲಿರುವ ವಿಷ್ಣುರೂಪ, ವೈಕುಂಠದಲ್ಲಿ 

ಪ್ರತ್ಯೇಕವಾಗಿರುವ ವಿಷ್ಣುಈ ಮೂವರೂ ತನಗೆ ಬ ್ರಹ್ಮವಿಷ್ಣುರುದ್ರ ರಂಥ: ಮೂವರು. 
ಮಕ್ಕಳನ್ನು ಅನುಗ್ರಹಿಸಲೆಂದು ಅತ್ರಿಮುನಿ ಬಯಸಿದ್ದ. ಬ 1, Rodd BOWS 
ವಿಷ್ಣುರೂಪಗಳು ಅವರನ್ನು ಬಿಟ್ಟು ಪ್ರತ್ಯೇಕವಾಗಿ 'ಇರುವುದಿಲ್ಲವಾದ್ಧರಿಂದ 
ಅವರೊಂದಿಗೇ ಬಂದುವು. 'ವೈಕುಂಠಮೂರ್ತಿ ವಿಷ್ಣುವೂ ಬಂದ. ಹೀಗೆ ಮೂರು 
ರೂಪಗಳಿಂದ ಬಂದ ವಿಷ್ಣು "ತ್ರಿಮೂರ್ತಿಗಳ ಅಂಶಸಂಭೂತರಾದ ಮೂವರು 
ಪುತ್ರ ರನ್ನು ಮುನಿಗೆ ಅನುಗ್ರ 'ಓಿಸಿದ. ಬ್ರಹ್ಮರುದ್ರರೊಂದಿಗೆ ವಿಷ್ಣು ಬರಲು ಇನ್ನೂ 
ಎರಡು "ಕಾರಣಗಳಿವೆ. ಅವರಿಗೆ ಸಮಾನರಾದ ಪುತ್ರ ರನ್ನು” ಅನುಗ್ರ ಹಿಸುವ 
ಕಾರ್ಯವಾಗಬೇಕಾಗಿತ್ತು ಮತ್ತು ಒಬ್ಬನನ್ನು ಕರೆದಾಗ ಮೂವರು ಬಂದರೆಂದರೆ 


ಚತುರ್ಥಸ್ಕಂಧ-ಅಧ್ಯಾಯ-1 191 


ಮೂವರೂ ಒಬ್ಬನೇ ಆಗಿರಬೇಕು ಎಂದು ಅಜ್ಞಾನಿಗಳಿಗೆ ವಿಷರೀತಜ್ಞಾನ ಬರ 
ಬೇಕಾಗಿತ್ತು ಎಂದು. ಹೀಗೆ ಬ್ರಹ್ಮವೈವರ್ತಪುರಾಣ ಹೇಳಿದೆ. 


als als ate 
PAY ww ~~ 


ನಾನು ಒಬ್ಬನನ್ನೇ ಕರೆದಿದ್ದೆ. ನೀವು ಮೂವರು ಹೇಗೆ 'ಬಂಧಿರಿ ಎನ್ನುವ 
ಮುನಿಯ ಪ್ರಶ್ನೆಗೆ ನಾವು ಮೂವರೂ ನೀನು ಕರೆದ ಆ ಒಬ್ಬನೆ ಹೊರತು 
ಬೇರೆಯಲ್ಲ ಎನ್ನುತಾರೆ, ಮೂರು ವಿಷ್ಣುರೂಪಗಳು. 


` ದೇವಾ ಊಚುಃ 

ಯಥಾ ಕೃತಸ್ತೇ ಸಂಕಲ್ಲೋ ಭಾವ್ಯಂ ತೇನೈವ ನಾನ್ಯಥಾ | 

ಸತ್ತಂಕಲ್ಪಸ್ಯ ವೈ ಬ್ರಹ್ಮನ್‌ ಯದ್‌ ವೈ ಧ್ಯಾಯಸಿ ತೇ ವಯಮ್‌ ॥೩೦॥ 
ತ್ರಿಮೂರ್ತಿಗಳು ನುಡಿದರು- 


ಮುನಿಯೆ ನೀನು ಹೇಗೆ ಸಂಕಲ್ಪ ಮಾಡಿದೆಯೋ ಅದು ಹಾಗೇ ಆಗಬೇಕು. 
ಸತ್ಯಸ ಂಕಲ್ಪನಾದ ನಿನ್ನ ಸಂಕಲ್ಪ " ವ್ಯರ್ಥವಾಗಬಾರದು. ತ್ರಿಮೂರ್ತಿರೂಪದಲ್ಲಿ 


ಪರಮಾತ್ಮತತ್ವವನ್ನು ನೀನು ಧ್ಯಾನಿಸಿರುವಿ. ಅದರಂತೆ ತ್ರಿಮೂರ್ತಿಗಳು ನಾವು 
ಬಂದಿದ್ದೇವೆ. ಆದರೆ ವಿಷ್ಣುರೂಪದಂತೆ ಬ್ರಹ್ಮಶಿವರೂಪಗಳು ಪ್ರತ್ಯೇಕವಾಗಿ 
ಗೋಚರಿಸುವುದಿಲ್ಲವಾದ್ದರಿಂದ ಆ ರೂಪಗಳಿಗೆ ಅಧಿಷ್ಠಾನರಾದ ಬ ಬ್ರಹ್ಮಶಿವರೂ 
ಬಂದಿದ್ದಾರಷ್ಟೆ 


ಇಲ್ಲಿ ವಾಸವದಲ್ಲಿ ಮೂರು ವಿಷ್ಣುರೂಪಗಳು ತಾವು ಒಂದೆನ್ನುತ್ತಿದ್ದಾರೆ. ಆದರೆ 
ಬೇರೆ ವ್ಯಾಖ್ಯಾ ನಕಾರರೆಲ್ಲರೂ ತ್ರಿ ಮೂರ್ತಿಗಳು ತಾವು ಒಂದೆನ್ನುತಿದ್ದಾರೆ ಎನ್ನುತಾರೆ. 
ಅದ್ದೆ 3 ಹಂಗ ಬ್ರಹ್ಮನಲ್ಲಿ ಸತ್ವರಜತಮ ಎಂಬ ಮೂರು. ಉಪಾಧಿಗಳ 
ಪ್ರ ಯುಕ್ತ ಭೇದವಿದ್ದರೂ ಸ್ವರೂಪತಃ 'ಭೇದವಿಲ್ಲ ಆದರೆ ಇದು ಪಾರಮಾರ್ಥಿಕ 
ದೃಷ್ಟಿಯಿಂದ ಹೊರತು ವ್ಯವಹಾರಕ್ಕೆ ಯೋಗ್ಯವಲ್ಲ ವ್ಯವಹಾರ ಕಾಲದಲ್ಲಿ ಉಪಾಧಿ 
ಇದ್ದೇ ಇದೆ. ಬೇದವಿದ್ದೇ ಇದೆ. ಪಾರಮಾರ್ಥಿಕ ದೃಷ್ಟಿಯಿಂದ ಸ್ವರೂಪ ೈಕ್ಯವಿವಕ್ಷೆ 
ಇಟ್ಟು ಕೊಂಡರೆ ವ್ಯವಹಾರ ನಡೆಯುವುದಿಲ್ಲ ರಾಜ ಕಳ್ಳ ಇಬ್ಬರ ಸ್ವರೂಪ 
ಖಗ. ಒಂದೇ ಆದರೂ ರಾಜನನ್ನು ಕಳ್ಳ ಎನ್ನುವುದಿಲ್ಲ ಕಳ್ಳನನ್ನು 
ರಾಜನೆನ್ನುವುದಿಲ್ಲ. ಪ್ರಕೃತ ಒಬ್ಬನನ್ನು ಕರೆದಾಗ ಜಗ ಬಡಾ s 
ವ್ಯವಹಾರವನ್ನು ಸ್ವರೂಪ್ಯೈಕ್ಕ ದಿಂದ ಕೂಡಿಸಲಾಗದು. ವಿಶಿಷ್ಟಾದ್ವೆ ಪತೆ ರೀತಿಯಿಂದ 
Tgp ಒಂದೆನ್ನುವುದು ಮೂರು ಶರೀರಗಳಲ್ಲಿಯೂ ಪರಮಾತ್ಯನೆಂಬ ಆತ್ಮ 
ಒಬ್ಬನೆ ಎನ್ನುವ ಅಭಿಪ್ರಾ ಯದಿಂದ. ಇದೂ ಪಾರಮಾರ್ಥಿಕದ್ದಷ್ಟಿಯಾಯಿತು. 
ವ್ಯವಹಾರದಲ್ಲಿ "ನಾನು ಒಬ್ಬ' ಎಂದು ನನ್ನ ಶರೀರ ಆತ್ಮಗಳಿರಡನ್ನೂ ಸೇರಿಸಿ 


192 ಶ್ರೀಮದ್‌ಭಾಗವತ ತಾತ್ಪರ್ಯನಿರ್ಣಯ 


ಒಂದೆಂದು ವ್ಯವಹಾರ ಮಾಡಿದರೂ "ನಾನೂ ನೀನೂ ಒಬ್ಬನೆ' ಎಂದು ವ್ಯವಹಾರ 
ಮಾಡುವುದಿಲ್ಲ ಶಾಸ್ತ್ರದಲ್ಲಿ "ಏಕಮೇವಾದ್ವಿತೀಯಮ್‌' ಎಂದು ಪರಮಾತ್ಮನನ್ನು 
ಒಬ್ಬನೆಂದು ಹೇಳಿರಬಹುದು. ವ್ಯವಹಾರದಲ್ಲಿ ಹಾಗೆ ಹೇಳುವುದಿಲ್ಲ ಇಲ್ಲದಿದ್ದರೆ 
ಮುನಿ "ನೀವು ಮೂವರೇಕೆ ಬಂದಿರೆಂ'ದು ಪ್ರಶ್ನೆ ಮಾಡಲು ಅವಕಾಶವಿಲ್ಲ ತಾನೆ? 
ವಸುತಃ ಪರಮಾತ್ಮನ ರೂಪಗಳಲ್ಲಿ ಪರಸ್ಪರವಾಗಿ ವ್ಯವಹಾರದಲ್ಲಿಯೂ ಅಭೇದವೇ 
ಇದೆ. ಭೇದವನ್ನು ತಿಳಿದರೆ ಅನರ್ಥವಿದೆ. ಅದರಿಂದ ಮೂರು ರೂಪಗಳು ಒಂದೇ 
ಆಗಿದ್ದರೂ ಬ್ರಹ್ಮರುದ್ರರನ್ನು ಸೇರಿಸಿ ಮೂವರು ಏಕೆ ಬಂದಿರೆಂದೇ ಮುನಿ ಪ್ರಶ್ನೆ 
ಮಾಡುತಾನೆ. "ನಾವು ಮೂವರೂ ಒಂದೇ ಆದರೂ ಬ್ರಹ್ಮರುದ್ರರನ್ನು ಬಿಟ್ಟು 
ಬರಲಾರೆವಾದ್ದರಿಂದ ಜೊತೆಗೆ ಮೂವರಾಗಿ ಬಂದಿದ್ದೇವೆ' ಎಂದು ಮೂರು 
ಭಗವದ್ರೂಪಗಳು ಉತ್ತರ ಹೇಳುತ್ತಿದ್ದಾರೆ, ಎನ್ನುತ್ತಾರೆ ಶ್ರೀಮದಾಚಾರ್ಯರು- 


ತತ್‌ಸ್ಥ ವಿಷ tr) ತೇ ವಯಮಿತಿ | 


"ತತ್‌ಸ್ಥ'ರು ಅಂದರೆ ಬ್ರಹ್ಮರುದ್ರರೊಳಗಿರುವವರು ಇಬ್ಬರು, ಪ್ರತ್ಯೇಕವಾಗಿರುವ 
"ವಿಷ್ಣು' ಹೀಗೆ ತತ್‌ಸ್ಥ ಮತ್ತು ವಿಷ್ಣುಗಳು ನಾವು ನೀನು ಧ್ಯಾನಿಸಿದ ಪರಮಾತ್ಮತತ್ವವೇ 


ಆಗಿದ್ದೇವೆ ಎನ್ನುವ ಅಭಿಪ್ರಾಯದಿಂದ "ಯದ್‌ ಧ್ಯಾಯಸಿ ತೇ ವಯಂ' 
ಎಂದಿದ್ದಾರೆ. 


ale ate ale 
~ ~~ ನ 


ತ್ರಿಮೂರ್ತಿಗಳಲ್ಲಿ ಅಂಶದಿಂದ ಅತ್ರಿಪುತ್ರರಾಗಿ ಯಾರಾರು ಯಾವ ಯಾವ 
ಹೆಸರುಗಳಿಂದ ಜನಿಸಿದರೆಂದು ಮೈತ್ರೇಯರು ವಿದುರನಿಗೆ ಹೇಳುತಾರೆ. 


ಸೋಮೋ ಭೂದ್‌ ಬ್ರಹ್ಮಣೋ ಂಶೇನ 
ದತ್ತೋ ವಿಷ್ಣೋಸ್ತುಯೋಗವಿತ್‌ | 
ದುರ್ವಾಸಾಃ ಶಂಕರಸ್ಯಾಂಶೋ 
ನಿಬೋಧಾಂಗಿರಸಃ ಪ್ರಜಾಃ 11೩೩ ॥ 
ಸೋಮನು ಬ್ರಹ್ಮನ ಅಂಶದಿಂದ ಆವಿಷ್ಯನಾಗಿ ಜನಿಸಿದ. ಯೋಗಶಾಸ್ತ್ರಜ್ಞನಾದ 


ದತ್ತನು ವಿಷ್ಣುವಿನ ಸ್ವರೂಪಾಂಶನಾಗಿ ಅವತರಿಸಿದ. ಶಿವನ ಅಂಶದಿಂದ ದುರ್ವಾಸ 
ಜನಿಸಿದ. ಇನ್ನು ಮುಂದೆ ಅಂಗಿರಸಮುನಿಯ ಸಂತತಿಗಳನ್ನು ಹೇಳುತ್ತೇನೆ ಕೇಳು. 


ಇಲ್ಲಿದತ್ತದುರ್ವಾಸರು ವಿಷ್ಣುರುದ್ರರ ಅಂಶದಿಂದ ಅವತರಿಸಿದಂತೆ ಸೋಮನೂ 


ಬ್ರಹ್ಮನ ಅಂಶದಿಂದ ಜನಿಸಿದನೆಂದು ಹೇಳಿದಂತೆ ಕಾಣುತ್ತದೆ. ವಸ್ತುತಃ ಬ್ರಹ್ಮನಿಗೆ 
ಅವತಾರವಿಲ್ಲ ಬೇರೆ ದೇವತೆಗಳು ಅಂಶದಿಂದ ಅವತರಿಸಿದಾಗ ಅವರಲ್ಲಿ ಬ್ರಹ್ಮನ 


ಚತುರ್ಥಸ್ಕಂಧ-ಅಧ್ಯಾಯ-1 i 193 


ಆವೇಶವಿರುವುದುಂಟು. ಹೀಗಾಗಿ ಸೋಮನಲ್ಲಿ ಬ್ರಹ್ಮನ ಆವೇಶವೇ ಹೊರತು 
ಸೋಮನೇ ಬ್ರಹ್ಮನ ಅಂಶವಲ್ಲ ಇದನ್ನು ಶ್ರೀಮದಾಚಾರ್ಯರು ಸ್ಪಷ್ಟಪಡಿಸುತ್ತಾರೆ- 


ಬ್ರಹ್ಮಣೋ ನಾವತಾರೋಶಸ್ತಿಸನ್ನಿಧಾನಂ ತು ಕೇವಲಮ್‌ | 
ಯತೇ ವಿಷ್ಣೋರಾತ್ಮನಶ್ಚತಂದಶೋಕ್ತಿ! ಪ್ರವೇಶತಃ ॥। ಇತಿ ಚ। 1 


ವಿಷ್ಣುವಿನಿಂದ ಮತ್ತು ತನ್ನಿಂದ ಹೊರತು ಬೇರೆ ಯಾರಿಂದಲೂ ಬ್ರಹ್ಮನಿಗೆ 
ಅವತಾರವಿಲ್ವ ಆವೇಶ ಮಾತ್ರ. ಎಲ್ಲಿಯಾದರೂ ಅವತಾರವನ್ನು ಹೇಳಿದ್ದರೆ ಅದನ್ನು 
ಆವೇಶವೆಂದೇ ಪರಿಗ್ರಹಿಸಬೇಕು ಎಂದೂ ಹೇಳಿದೆ. 


ವಿರಾಡ್‌ಬ್ರಹ್ನರೂಪದಿಂದಲೂ ಚತುರ್ಮುಖಬ್ರಹ್ಮರೂಪದಿಂದಲೂ ಆದ್ಯಬ್ರಹ್ಮ 
ಅವತಾರ ಮಾಡಿದ್ದಾನೆ. ಆದರೆ ಅದು ವಿಷ್ಣುವಿನಿಂದ ಆಗಿರುವ ಬ್ರಹ್ಮನ ಅವತಾರ. 
ಬ್ರಹ್ಮಾಂಡದ ಹೊರಗೆ ಗಾಯತ್ರೀ ಸಾವಿತ್ರೀ ಸರಸ್ವತೀ ಎಂದು ಸತ್ವಾದಿ 
ಗುಣಾಭಿಮಾನಿನಿಯಾದ ಮೂರು ರೂಪಗಳ ಸರಸ್ವತಿಯಲ್ಲಿ ಬ್ರಹ್ಮ ತನಗೆ ತಾನೇ 
ಮಗನಾಗಿ ಹುಟ್ಟಿದ. ಆದರೆ ಇದು ಕೂಡ ತನ್ನಿಂದ ತನ್ನ ಅವತಾರವಾಯಿತು. ತನ್ನಿಂದ 
ಅಥವಾ ವಿಷ್ಣುವಿನಿಂದ ಹೊರತು ಬೇರೊಬ್ಬರಿಂದ ತನ್ನ ಅವತಾರ ಬ್ರಹ್ಮನಿಗಿಲ್ಲ. 


ಆದರೂ ಅತ್ರಿಮುನಿಯಿಂದ ಜನಿಸಿದ ಸೋಮನನ್ನು ಬ್ರಹ್ಮಾಂಶ ಎರದು 
ಪುರಾಣಗಳಲ್ಲಿ ಹೇಳುವುದುಂಟು. ಅಲ್ಲಿ "ಬ್ರಹ್ಮಾಂಶ' ಎಂದರೆ ಬ್ರಹ್ಮನ ಆವೇಶವಿದೆ 
ಎನ್ನುವ ವಿವಕ್ಷೆಯನ್ನು ಗ್ರಹಿಸಬೇಕು. ಭಾಗವತದಲ್ಲಿ ಸೋಮನನ್ನು "ಬ್ರಹ್ಮಣಃ 
ಅಂಶೇನ' ಎಂದೂ ದುರ್ವಾಸನನ್ನು “ಶಂಕರಸ್ಯ ಅಂಶಃ' ಎಂದೂ ವಿಲಕ್ಷಣವಾಗಿ 
ಹೇಳಿದ್ದು ಸೋಮ ಬ್ರಹ್ಮನ ಅಂಶದಿಂದ ಆವಿಷ್ಠನಾಗಿದ್ದಾನೆ. ದುರ್ವಾಸ ಶಂಕರನ 
ಅಂಶವೇ ಆಗಿದ್ದಾನೆ ಎನ್ನುವ ಅಂಶವನ್ನು ಸೂಚ್ಯವಾಗಿ ಹೇಳುತ್ತಿದೆ. ಆದರೂ ಹಿಂದೆ, 
"ದತ್ತಂ ದೂರ್ವಾಸಸಂ ಸೋಮಮಾತ್ಮೇಶಬ್ರಹ್ಮಸಂಭವಾನ್‌ (ಶ್ಲೋ.೧೫) 
ಎಂದು ಸೋಮನನ್ನು ಬ್ರಹ್ಮಾಂಶಸಂಭೂತ, ಅಂದರೆ ಅವನ ಅವತಾರ ಎಂದೇ 
ಹೇಳಿದೆ. ಇದು ವಿರುದ್ಧವಲ್ಲವೆ? ಎಂದರೆ ಅದನ್ನೂ ಆವೇಶ ವಿವಕ್ಷೆಯಿಂದ 
ಕೂಡಿಸಬೇಕು. ಸ್ಕಂದ ಪುರಾಣದಲ್ಲಿ ಹಾಗೇ ಹೇಳಿದೆ- 
ಸೃಷ್ಟಿಭೇದಾದ್‌ ವಿರೂಪಂ ಚ ಕಥಾಪಂಚೋತ್ತರಂ ಶತಮ್‌ | 
ವೈರೂಪ್ಯಮನ್ಯದ್‌ ವಿಜ್ಞೇಯಂ ತಾತ್ಪರ್ಯಾನ್ಮೋಹನಾಯ ಚ॥ 
ಇತಿ ಸ್ಕಾಂದೇ | 
ಸೃಷ್ಟಿವಿಷಯದಲ್ಲಿ ಬರುವ ನೂರೈದು ಕಥೆಗಳಲ್ಲಿ ವ್ಯತ್ಯಾಸ ಕಂಡುಬಂದರೆ 
ಅವತಾರಭೇದ ವಿವಕ್ಷೆಯಿಂದಲೇ ಕೂಡಿಸಬೇಕು. ಬೇರೆ ಕಡೆ ವ್ಯತ್ಯಾಸ ಕಂಡು 
ಬಂದರೆ ತಾಮಸರಿಗೆ ವಿಪರೀತಜ್ಞಾನ ಉಂಟುಮಾಡಲು ಹೇಳಿದ್ದೆಂದು ತಿಳಿಯಬೇಕು. 


194 i ಶ್ರೀಮದ್‌ ಭಾಗವತ ತಾತ್ಫರ್ಯನಿರ್ಣಯ 


ಏಕೆಂದರೆ ಆ ವ್ಯತ್ಯಾಸವನ್ನು ಜ್ಞಾನಿಗಳು ತಿಳಿಯಬಾರದೆನ್ನುವಲ್ಲಿಯೂ ತಾಮಸರು 
ತಿಳಿಯ ಬೇಕೆನ್ನುವುದರಲ್ಲಿಯೂ ಶಾಸ್ತ್ರಗಳಿಗೆ ತಾತ್ಪರ್ಯವಿದೆ ಎಂದು ಸ್ಕಂದ 
ಪುರಾಣದಲ್ಲಿ ಹೇಳಿದೆ. 


ಅವತಾರ ವಿಷಯದಲ್ಲಿ ನೂರೈದು ಕಥೆಗಳಲ್ಲಿ ಅವತಾರವನ್ನು ಆವೇಶವೆಂದು 
ಆವೇಶವನ್ನು ಅವತಾರವೆಂದು ವ್ಯತ್ಯಾಸ ಮಾಡಿ ಹೇಳಿದ್ದರೆ ಅದನ್ನು ಸರಿಯಾಗಿ, 
ಅಂದರೆ ಅವತಾರವನ್ನು ಅವತಾರವೆಂದೂ ಆವೇಶವನ್ನು ಆವೇಶವೆಂದೂ ವ್ಯಾಖ್ಯಾನಿಸಿ 
ಗ್ರಹಿಸಬೇಕು. ಅವತಾರಭೇದ ವಿವಕ್ಷೆ ಎಂದರೆ ಇದೇ. ಅವತಾರ ಎರಡೇ ಬಗೆ. 
ಅಂಶಾವತಾರ ಆವೇಶಾವತಾರ ಎಂದು. ದೇವತೆಗಳಿಗೆ ಪೂರ್ಣಾವತಾರ ಎಂಬುದಿಲ್ಲ 
ಪ್ರಕೃತ ಬ್ರಹ್ಮನ ಅವತಾರ ಸೋಮ ಎಂದರೆ ಬ್ರಹ್ಮನ ಆವೇಶಾವತಾರವೆಂದು 
ತಿಳಿಯಬೇಕು. ನೂರೈದು ಕಥೆಗಳಿಗಿಂತ ಬೇರೆ ಕಡೆ ವ್ಯತ್ಯಾಸ ಕಂಡು ಬಂದರೆ ಅದು 
ತಾಮಸರಿಗೆ ವಿಪರೀತಜ್ಞಾನ ಉಂಟುಮಾಡುವ ಅಭಿಪ್ರಾಯದಿಂದ ಹೇಳಿದ್ದುಎಂದು 
ಸ್ಕಂದಪುರಾಣದಲ್ಲಿ ಹೇಳಿದೆ. ಬೇರೆ ಕಡೆ ಎಂದರೆ ಎಲ್ಲಿ ಎಂಬುದನ್ನು ಸ್ಪಷ್ಟವಾಗಿ 
ವರಾಹಪುರಾಣ ಹೇಳುತದೆ- 


ಹತೇ ತು ಪಾಂಡವಕಥಾಂ Aro ರಾಮಾಯಣಂ ತಥಾ | 


ವಿಷ್ಟೋರ್ಬ್ರಹ್ಮಾದಿನಾಂ ಚೈವ ಕ್ರಮಾದ್‌ ವ್ಯತ್ಯಸಶಕ್ತಿತಾಮ್‌ ॥ 
ಏತದಾಪಾದಕಂ ಚಾನ್ಯದ್ಧತೇ ಕಲ್ಪಾದಿಭೇದತಃ | 
ಕಥಾಭೇದಸ್ತು ವಿಚ್ಛೇಯೋ ಮೋಹಾಯೈೆತೇಷು ಭಿನ್ನತಾ II 

ಆತಿ ವಾರಾಹೇ ॥ 


ಪಾಂಡವರ ಕಥೆ ಕೃಷ್ಣಕಥೆ ರಾಮಾಯಣಕಥೆಗಳಿಗಿಂತ ಬೇರೆ ಕಡೆ ಮತ್ತು ವಿಷ್ಣು 
ವಿಗೂ ಬ್ರಹ್ಮಾದಿದೇವತೆಗಳಿಗೂ ತಾರತಮ್ಯಕ್ರಮಾನುಸಾರ ಶಕ್ತಿ ತಾರತಮ್ಯವನ್ನು 
ಹೇಳುವ, ಅದನ್ನು ಉಪಪಾದನ ಮಾಡುವ ನಿರೂಪಣಗಳಿಗಿಂತಲೂ ಬೇರೆ ಕಡೆ, 
ಅಂದರೆ ಸೃಷ್ಟಿನಿಷಯದಲ್ಲಿ ಬರುವ ನೂರೈದು ಕಥೆಗಳಲ್ಲಿ ವ್ಯತ್ಯಾಸ ಕಂಡುಬಂದರೆ 
ಅದನ್ನು ಕಲ್ಪ ಭೇದವಿವಕ್ಷೆ ಅವತಾರಭೇದವಿವಕ್ಷೆಗಳಿಂದ ಸರಿಯಾಗಿ ತಿಳಿಯಬೇಕು. 
ಆದರೆ ಈ ಪಾಂಡವನರ ಕಥೆ ಮುಂತಾದವುಗಳಲ್ಲಿ ವ್ಯತ್ಯಾಸ ಕಂಡುಬಂದರೆ ಅದು 
ತಾಮಸರಿಗೆ ವಿಪರೀತಜ್ಞಾನ ಹುಟ್ಟಿಸುವ ಉದ್ದೇಶದ್ದೆಂದು ತಿಳಿಯಬೇಕು ಎನ್ನುತ್ತದೆ 
ವರಾಹ ಪುರಾಣ. 


ಲೆ ale als 
~~ ಕ್ಯಾ „> 


ಧರ್ಮನಿಂದ ಮೂರ್ತಿದೇವಿಯಲ್ಲಿನರನಾರಾಯಣರ ಅವತಾರವಾದುದನ್ನೂ 
ಆಗ ಬ್ರಹ್ಮಾದಿಗಳು ಸುತಿಸಿದ್ದನ್ನೂ ಮುಂದೆ ಈ ನರನಾರಾಯಣರು ಕೃಷ್ಣಾರ್ಜುನರಾಗಿ 
ಅವತರಿಸುವುದನ್ನೂ ಮೈತ್ರೇಯರು ವಿದುರನಿಗೆ ಉಪದೇಶಿಸುತ್ತಾರೆ. 


ಚತುರ್ಥಸ್ಕಂಧ-ಅಧ್ಯಾಯ-1 195 


ಮೇಧಾ ಸ್ಕೃಶಿಂ ತಿತಿಕ್ಷಾ ಚ ಕ್ಷೇಮಂ ಹ್ರೀಃ ಪ್ರಶ್ರಯಂ ಶ್ರುತಮ್‌ | 
ಮೂರ್ತಿಃ ಸರ್ವಗುಣೋತ್ಪತ್ರೀ ನರನಾರಾಯಣಾವೃಷೀ 1೫೨॥ 
ನೃತ್ಯಂತಿ ಸ್ಮಸ್ತಿಯೋ ದೇವ್ಯೋ ಹ್ಯಾಸೀತ್‌ ಪರಮಮಂಗಳಮ್‌ । 
ದೇವಾ ಬ್ರಹ್ಮಾದಯಃ ಸರ್ವೇ ಉಪತಸ್ಥುರಭಿಷ್ಟವಃ *' ॥೫೫ ॥ 


ದೇವಾಃ ಊಚುಃ 
ಯೋ ಮಾಯಯಾ ವಿರಚಿತಂ ನಿಜಯಾ $sತ್ಗನೀದಂ 
ಖೇ ರೂಪಭೇದಮಿವ ತತ್ವತಿಚಕ್ಷಣಾಯ | 
ಏತೇನ ಧರ್ಮಸದನೇ ಖಷಿಮೂರ್ತಿನಾನದ್ಯ 
ಪ್ರಾದುಶ್ಚಕಾರ ಪುರುಷಾಯ ನಮಃ SH BL 
ತಾವಿಮ್‌ ವೈ ಭಗವತೋ ಹರೇರಂಶಾವಿಹಾಗತ್‌ೌ | 
ಭಾರವ್ಯಯಾಯ ಚ ಭುವಃ ಕೃಷ್ಣಾ ಯದುಕುರೂದ್ದಹೌ MBE I 


zi 
ಮೇಧೆ ಸ್ಮೃತಿಗೂ ತಿತಿಕ್ಷೆ ಕ್ಷೇಮನಿಗೂ ಹ್ರೀ ಪ್ರಶ್ರಯನಿಗೂ ಮೂರ್ತಿ 
ಸಕಲಗುಣನಿಧಿಗಳಾದ ನರನಾರಾಯಣರಿಗೂ ಜನ್ಮವಿತ್ತಳು. 


ಆಗ ದೇವತಾಸ್ತ್ರೀಯರು ನಾಟ್ಯವಾಡಿದರು. ಎಲ್ಲೆಡೆ ಪರಮಮಂಗಳ ಉಂಟಾಯಿತು. 
ಬ್ರಹ್ಮಾದಿ ದೇವತೆಗಳೆಲ್ಲರೂ ಒಳ್ಳೆಯ ಸ್ಫೋತ್ರಗಳಿಂದ ಸೇವಿಸಿದರು. 


ದೇವತೆಗಳು ನುಡಿದರು-ಆಕಾಶದಲ್ಲಿ ಬಗೆಬಗೆಯ ಮೋಡಗಳು ವಿಮಾನಗಳು 
ಮತ್ತು ವಾಯು ಆಶ್ರಯಿಸಿರುವಂತೆ ಪರಮಾತ್ಮನಲ್ಲಿ ಅವನ ಇಚ್ಛೆಯಿಂದಲೆ ಈ 
ಬಗೆಬಗೆಯ ವಿಚಿತ್ರಪ್ರಪಂಚ ನಿರ್ಮಿತವಾಗಿ ನೆಲೆನಿಂತಿದೆ. ಆ ಪರಮಾತ್ಮ ತನ್ನ 
ವಿಶ್ವಾಧಾರ ಸ್ವರೂಪವನ್ನು BENCH. ಧರ್ಮಭಾರ್ಯೆಯಾದ 
ಮೂರ್ತಿದೇವಿಯಲ್ಲಿ ನರನಾರಾಯಣ ಯಷಿರೂಪದಿಂದ ಅವತರಿಸಿದ್ದಾನೆ. ಇಂಥ 
ಪರಮಾತ್ಮನಿಗೆ ನಮಸ್ಕಾರ. 


ಭಗವಾನ್‌ ಶ್ರೀಹರಿಯ ಅಂಶಾವತಾರರಾದ ಆ ನರನಾರಾಯಣರೇ ಭೂಭಾರ 
ಹರಣಕ್ಕಾಗಿ ಯದು-ಕುರುಕುಲಶ್ರೇಷ್ಠರಾಗಿ ಕೃಷ್ಣನಾಮದಿಂದ ಭರತ ಭೂಮಿಯಲ್ಲಿ 
ಅವತರಿಸಿದರು. (ಕುರುಕುಲಶ್ರೇಷ್ಠನಾದ ಅರ್ಜುನನಿಗೂ ಕೃಷ್ಣ ಎಂದು ಹೆಸರಿದೆ.) 


ಇಲ್ಲಿ ಶ್ಲೋ ೫೨ ರಲ್ಲಿ ನರನಾರಾಯಣರನ್ನು ಸಕಲ ಗುಣನಿಧಿಗಳೆನ್ನಲಾಗಿದೆ. 
ಇದು ಭಗವಂತನ ಲಕ್ಷಣ. ಶ್ಲೋ ೫೫ರಲ್ಲಿ ಬ್ರಹ್ಮಾದಿದೇವತೆಗಳೆಲ್ಲರೂ ನರನಾರಾ 
ಯಣರನ್ನು ಸುತಿಸಿದರೆನ್ನಲಾಗಿದೆ. ಇದೂ ಭಗವಂತನ ಲಕ್ಷಣ. ಶ್ಲೋ ೫೬ರಲ್ಲಿ 


196 


ಕೃಷ್ಟಿಕರ್ಕ ಪರಮಾತ್ಮನೇ ನರನಾರಾಯಣ ಖಷಿ ರೂಪದಿಂದ ಅವತರಿಸಿದ್ದಾನೆ 
ಎನ್ನಲಾಗಿದೆ. ಇದೂ ಭಗವಂತನ ಲಕ್ಷಣ. ಶ್ಲೋ ೫೯ರಲ್ಲಿ ನರನಾರಾಯಣರು 
ಹರಿಯ ಅಂಶರೆನ್ನಲಾಗಿದೆ. ಇದೂ ಭಗವಂತನ ಲಕ್ಷಣ. ಈ ಎಲ್ಲ ಲಕ್ಷಣಗಳೂ 
ನಾರಾಯಣಖಯಷಿಯನ್ನು ಸಾಕ್ಷಾತ್‌ ಭಗವಂತನ ಅವತಾರವೆಂದು ತಿಳಿಸಿದರೆ ಅಡ್ಡಿ 
ಇಲ್ಲ, ಆದರೆ ನರನನ್ನೂ ಜೊತೆಗೆ ಸೇರಿಸಿಕೊಂಡು ಅವನನ್ನೂ ಸಾಕ್ಷಾತ್‌ ವಿಷ್ಣುವಿನ 
ಅವತಾರವೆಂದು ತಿಳಿಸುವಂತಿಲ್ಲ, ಆದರೆ ಹಾಗೆ ಭ್ರಮಿಸಲು ಶ್ಲೋಕಗಳು ಅವಕಾಶ 
ನೀಡುತ್ತವೆ. ವಸ್ತುತಃ ನರನೆಂದರೆ ಶೇಷನ ಅವತಾರ. ಅವನಲ್ಲಿ ವಿಷ್ಣುವಿನ 
ಆವೇಶಮಾತ್ರ. ಈ ನರ-ನಾರಾಯಣರೇ ಅರ್ಜುನಕೃಷ್ಣರಾಗಿ ಅವತರಿಸಿದ್ದಲ್ಲ. 
ನಾರಾಯಣಖುಷಿಗೂ ಕೃಷ್ಣನಿಗೂ ಭೇದವಿಲ್ಲದಿದ್ದರೂ ನರನು ಬೇರೆ ಅರ್ಜುನ 
ಬೇರೆ. ಅರ್ಜುನ ಇಂದ್ರಾವತಾರ, ಅವನಲ್ಲಿನರನ ಆವೇಶಮಾತ್ರ. ಇದು ತತ್ವವಿವೇಕ 
ಎಂಬ ಗ್ರಂಥದಲ್ಲಿ ಸ್ಪಷ್ಟವಿದೆ ಎನ್ನುತ್ತಾರೆ ಶ್ರೀಮದಾಚಾರ್ಯರು- 


ಬೇರೆ ವ್ಯಾಖ್ಯಾನಕಾರರು” ನರನನ್ನೂ ಭಗವಂತನ ಸಾಕ್ಷಾತ್‌ ಅವತಾರವೆಂದಿದ್ದಾರೆ. 
"ಹರೇರಂಶ್‌ೌ' ಎಂದು ಭಾಗವತ ಹೇಳಿದ್ದನ್ನು ಹಾಗೇ ತೆಗೆದುಕೊಂಡಿದ್ದಾರೆ. 


ಗಿರಿಧರ ವ್ಯಾಖ್ಯಾನದಲ್ಲಿ ಮಾತ್ರ ನಾರಾಯಣ ಭಗವಂತನ ಅವತಾರ: ನರನು 
ಭಗವಂತನ ಅಂಶಾವೇಶ ಎಂದಿದೆ. ಕೃಷ್ಣ ಸ್ವಯಂ ಭಗವಂತನೆ. ಅರ್ಜುನನಲ್ಲಿ 
ನರಾವೇಶ ಎಂದೂ ಹೇಳಿದೆ. ಶುಕದೇವವ್ಯಾಖ್ಯಾನದಲ್ಲಿ ಕೃಷ್ಣ ಆದಿನಾರಾಯಣ. 
ನಾರಾಯಣಖಷಿ ಮಾತ್ರ “ಜಗೃಹೇ ಪೌರುಷಂ ರೂಪಂ' ಎಂದು ಹೇಳಿದ 


೧. ಮೂರ್ತ್ಯಾಖ್ಯಾ ಧರ್ಮಪತ್ನೀ ಸರ್ವೇಷಾಂ ಗುಣಾನಾಂ ಕಲ್ಯಾಣಗುಣಾನಾ 
ಮುತ್ತತಿರಭಿವ್ಯಕ್ತಿರ್ಯಯೋಸಾವೃಷೀ ನರನಾರಾಯಣ್‌ೌ ಭಗಎದವತಾರಭೂತ್‌ೌ 
ಅಸೂತ | '-ವೀರರಾಘವಃ 


ಮೂರ್ತಿರಿತಿ | ಸರ್ವಗುಣಸ್ಯ ಭಗವತಃ ಉತ್ಪತಿ; ಪ್ರಕಾಶೋ ಯಸ್ಯಾಃ ಸಾ | 
-ಜೀವಗೋಸ್ವಾಮೀ 
ತೌ ಚ ನರನಾರಾಯಣ್‌ೌ ಹರೇರಂಶೌ ಕರ್ತೃಭೂತ್‌ೌ ಇಹ ಜಗತಿ ಭುವೋ 
ಭಾರಾಪನಯನಾಯ ಯದುಕುರೂದ್ವಹ್‌ಾ ಕೃಷ್ಣಾ ಕೃಷ್ಣಾರ್ಜುನೌ ಪ್ರತಿ ಆಗತೌ 
ಪ್ರವಿಷ್ಠಾವಿತಿ ಯೋಜನಾ | ತತ್ರ ತಯೋರಾಗತತ್ವಂ ಸಾತ್ವತತಂತ್ರೇ ಪ್ರೋಕ್ತಂ | 
ತತ್ರಾರ್ಜುನಸ್ವ ಶ್ರೀಭಗವತ್ಸಖತ್ವೇನ ನರಾಂಶಿತ್ವೇ$ಪಿ ಅರ್ಜುನೇ ಅಂಶಿನಿ ನರಸ್ಯ 
ತದಂಶಸ್ಯಾವೇಶಃ ಪ್ರವೇಶಃ ಯಥಾ ಸಮುದ್ರೇ ನದ್ಯಾಃ | ಕೃಷ್ಣೋ ನಾರಾಯಣಃ 
ಸ್ವಯಮಿತಿ ಅಂಶಾಂಶಿನೋರಭೇದಾಭಿಪ್ರಾಯೇಣ | -ರಾಧಾರಮಣದಾಸಃ 


ಆಗತೌ ಪ್ರಾಪ್ತ್‌ ಕೃಷ್ಣಾರ್ಜುನಯೋಃ ಸ್ವಾಂಶಿನೋಸಾವಂಶೌ ಪ್ರವಿಷ್ಟಾ- 
ವಿತ್ಯರ್ಥಃ | -ವಿಶ್ವನಾಥಃ 


ನ 
ಚತುರ್ಥಸ್ಕಂಧ-ಅಧ್ಯಾಯ-1 197 
. ಪುರುಷನಾಮಕ ದ್ವಿತೀಯನಾರಾಯಣನ ಅಂಶಭೂತನಾದ ತೃತೀಯ ನಾರಾಯಣ 
ಎಂದಿದೆ. ಆದರೆ ಪರಮಾತ್ಮನ ರೂಪಗಳಲ್ಲಿ ಹೀಗೆ ಭೇದವ್ಯತ್ಯಾಸಗಳನ್ನು 
ತಿಳಿಯುವುದು ಶಾಸ್ತ್ರನಿಷಿದ್ಧ ನರನ ಆವೇಶವನ್ನು ಅರ್ಜುನನಲ್ಲಿ ಬೇರೆ 
ವ್ಯಾಖ್ಯಾನಕಾರರು ಒಪ್ಪಿದರೂ “ಅರ್ಜುನ ಅಂಶಿ. ನರನು ಅವನ ಅಂಶ. ಅಂಶವು 
ಅಂಶಿಯಲ್ಲಿ ನದಿಗಳು ಸಮುದ್ರದಲ್ಲಿ ಸೇರುವಂತೆ ಸೇರುತವೆ' ಎನ್ನುತಾರೆ. 
ಇವೆಲ್ಲವೂ ತತ್ವವಿವೇಕಗ್ರಂಥಕ್ಕೆ ವಿರುದ್ಧ- 
ನರೇ ವಿಷ್ಣು ಸಮಾವಿಷ್ಠ್ಯೂ ಸ್ವಯಂ ನಾರಾಯಣೋ ಹರಿಃ | 
ಅರ್ಜುನೇ ಚ ನರಾವೇಶಃ ಕಷ್ಲೋ ನಾರಾಯಣಃ ಸ್ವಯಮ್‌ || 
ಲ v 
ಇತಿ ತತ್ವವಿವೇಕೇ || 
ನಾರಾಯಣಖಪಷಿಯು ಸಾಕ್ಷಾತ್‌ ಹರಿಯೇ. ಆದರೆ ಶೇಷಾವತಾರನಾದ ನರನಲ್ಲಿ 
ಹರಿಯ ಆವೇಶಮಾತ್ರ. ಹಾಗೇ ಕೃಷ್ಣ ಸಾಕ್ಷಾತ್‌ ಹರಿಯೆ. ಆದರೆ ಇಂದ್ರಾಂಶನಾದ 
ಅರ್ಜುನನಲ್ಲಿ ಹರ್ಯಾವಿಷ್ಠನಾದ ನರನ ಆವೇಶಮಾತ್ರ. 
ಶ್ಲೋ೫೬ರಲ್ಲಿ "ಖೇ ರೂಪಭೇದಮಿವ' ಎಂಬುದನ್ನು ಬೇರೆ ವ್ಯಾಖ್ಯಾನಕಾರರು 
ನಾನಾ ಬಗೆಯಿಂ ದ ವ್ಯಾಖ್ಯಾನಿಸಿದ್ದಾರೆ. ಸಂಜೆ ಆಕಾಶದಲ್ಲಿಮೋಡ ಕವಿದಿರುವಾಗ — 


ನಾನಾ ಬಣ್ಣದ ಸೂ ಜಗಳ ಗಂಧರ್ವನಗರ ನಿರ್ಮಾಣವಾಗುತ್ತದೆ. 
ಇದು ಹೇಗೆ “ಮಿಥ್ಯೆ ಯೋ ಹಾಗೆ ಪರಬ್ರಹ್ಮನಲ್ಲಿ ಮಾಯೆಯಿಂದಾದ ಈ ಪ 3 slows 
DR ಎಂದು ಶಿ ಶ್ರೀಧರವ್ಯಾಖ್ಯಾನ. ಜರ ದೃಷ್ಟಾಂತವು ಪ್ರ 4. ಮಿಥ್ಯೆ 
ಎನ್ನುವಲ್ಲಿ ಅಲ್ಲ ಅನಿತ್ಯ ನಶ್ವರ ಎಂದು ಅಭಿಪ್ರಾಯ ಎನ್ನುತ್ತದೆ 
ರಾಧಾರಮಣದಾಸವ್ಯಾಖ್ಯಾನ. ಆಕಾಶದಲ್ಲಿಮೋಡಗಳಿಂದಾಗಿ ಬಿಳಿ ಕಪ್ಪುಮುಂತಾದ 
ನಾನಾರೂಪಗಳು ಆಕಾಶಕ್ಕಿಂತ ಬೇರೆಯಾದರೂ ಒಂದೇ ಎಂದು ಭ್ರಮೆ 
ಉಂಟಾಗುವಂತೆ ಜೀವಾತ್ಮನಲ್ಲಿ ಇವನು ದೇವ, ಇವನು ಮನುಷ್ಯ, ಇದು ಪ್ರಾಣಿ 
ಎಂದು ಮುಂತಾಗಿ ರೂಪಭೇದ ಜೀವಾತ್ಮನಿಗಿಂತ ಭಿನ್ನವಾದರೂ ಒಂದೇ ಎಂದು 
ಭ್ರಮೆ ಉಂಟಾಗುತ್ತದೆ ಎಂದು ವೀರರಾಘವವ್ಯಾಖ್ಯಾನ. ಒಂದೇ ಆಕಾಶದಲ್ಲಿ 


೧. ನಿಜಯಾ ಮಾಯಯಾ DANIA ಖೇ ಗಗನೇ ರೂಪಭೇದಂ 
ಗಂಧರ್ವನಗರಮಿವೇದಂ ವಿಶ್ವಂ ವಿರಚಿತಮ್‌ । -ಶ್ರೀಧರಃ 


ಗಂಧರ್ವನಗರಮಿವೇತಿ ನಶ್ವರತ್ವೇ ದೃಷ್ಟಾಂತಃ | ನತು ಮಿಥ್ಯಾತ್ವೇ । "'ವೈಧಮ್ಯಾ ೯ಚ್ಚ 
ನ ಸ್ವಪ್ನಾದಿವದಿ'ತಿ ನ್ಯಾ ಸೂವಿಕೋರುತ್‌. | ವೈರಾಗ್ಯಾರ್ಥಂ ವಾ ಮಿಥ್ಯಾತ್ವ ಏವ | 
Sas 'ಪರಾರ್ಥತ್ವಿ ನ ನತತ 3, ತಾತ್ತರ್ಯಮ್‌ [ -ರಾಧಾರಮಣದಾಸಃ 


ಸ್ವಭಿನ್ನಾತ್ಮನಿ ಜೀವೇ ಆಕಾಶೇ ರೂಪಭೇದಮಿವೇದಂ ದೇವತಿರ್ಯಗಾದಿ 
ರೂಪಭೇದಂ ವಿರಚಿತಮ್‌ । ತತ್ರಾಕಾಶದೃಷ್ಟಾಂತೇನ ಸಿತನೀಲಾದಿರೂಪಭೇದೋ 


198 ಶ್ರೀಮದ್‌ ಭಾಗವತ ತಾತ್ಪರ್ಯನಿರ್ಣಯ 


ಘಟಾಕಾಶ ಮಠಾಕಾಶ ಎಂದು ಮುಂತಾಗಿ ರೂಪಭೇದ ಉಂಟಾಗುವಂತೆ 
ಪರಮಾತ್ಮನಲ್ಲಿ ನಾನಾರೂಪಪ್ರಪಂಚ ಉಂಟಾಗುತ್ತದೆ. ಆಕಾಶದಲ್ಲಿ ವಸುತಃ 
ವಿಭಾಗಗಳು ವಿಕಾರಗಳು ಉಂಟಾಗುವುದಿಲ್ಲ ಹಾಗೇ ಪರಮಾತ್ಮನೂ ವಿಕಾರ 
ಹೊಂದುವುದಿಲ್ಲ ಸಣ್ಣ ಪದಾರ್ಥಗಳಂತೆ ತಾನೂ ಸಣ್ಣವನಾಗುವುದಿಲ್ಲ ಎಂದು 
ಗಿರಿಧರ ವ್ಯಾಖ್ಯಾನ. ಶುಕದೇವವ್ಯಾಖ್ಯಾನದಲ್ಲಿ ಆಕಾಶದಂತೆ ನಿರ್ಮಲ ಪರಮಾತ್ಮ. 
ಅವನಲ್ಲಿ ನಾನಾರೂಪದ ಪ್ರಪಂಚ ಪ್ರಕೃತಿಯಿಂದ ನಿರ್ಮಿತವಾಗಿದೆ. 
"ರೂಪಭೇದಮಿವ' ಎಂದು ಅನ್ವಯವಲ್ಲ. "ಖೇ ಇವ' ಎಂದು ಅನ್ವಯ. 
ಇಲ್ಲಿ ಭಾಗವತಕ್ಕೆ ಪ್ರಪಂಚ ಮಿಥ್ಯೆ ಎನ್ನುವ ಅಭಿಪ್ರಾಯವಿದ್ದಂತಿಲ್ಲ "ಮಾಯಯಾ 
ವಿರಚಿತಂ' ಪ್ರಪಂಚ ಮಾಯೆಯಿಂದ ನಿರ್ಮಿತ ಎನ್ನುತ್ತಿದೆ. ಮಾಯೆಯಿಂದ 
ಪ್ರದರ್ಶನ ಮಾಡಿದ್ದೆನ್ನುತ್ತಿಲ್ಲ ಅದರಿಂದ ಶ್ರೀಧರವ್ಯಾಖ್ಯಾನ ಸಮರ್ಪಕವಾಗಿಲ್ಲ 
ರಾಧಾರಮಣದಾಸವ್ಯಾಖ್ಯಾನ ರೂಪಭೇದಶಬ್ದದಿಂದ ಗಂಧರ್ವನಗರ ದೃಷ್ಟಾಂತವನ್ನು 
ಸ್ವೀಕರಿಸಿ ಪ್ರಯಾಸ ಪಡುತ್ತದೆ. ರೂಪಭೇದಶಬ್ಜಕ್ತೆ ಬೇರೆ ಅರ್ಥವನ್ನು 
ಬ್ರಹ್ಮಪುರಾಣದಲ್ಲಿ ಹೇಳಿರುವುದರಿಂದ ಅದನ್ನೇ ಇಟ್ಟು ಕೊಳ್ಳುವುದು ಯುಕ್ತ 
ಆತ್ಮನಲ್ಲಿಉಂಟಾಗುವ ದೇವಮನುಷ್ಯಾದಿ ರೂಪಭೇದವನ್ನು ಆತ್ಮನಿಂದ ಅಭಿನ್ನವೆಂದು 


ಯಾರೂ ಕಾಣುವುದಿಲ್ಲ ದೇಹ ಬೇರೆ ಆತ್ಮ ಬೇರೆ ಎಂದೇ ಎಲ್ಲರ ಅನುಭವ. 
ಅದರಿಂದ ವೀರರಾಘವವ್ಯಾಖ್ಯಾನವೂ ಸರಿಯಲ್ಲ ಆಕಾಶದಲ್ಲಿ ಘಟಾಕಾಶ 
ಮಠಾಕಾಶಾದಿಭೇದಗಳಂತೆ ಪರಮಾತ್ಮನಲ್ಲಿ ಪ್ರಪಂಚರೂಪಭೇದ ನಿರ್ಮಾಣ 
ವಾಗುತ್ತದೆ ಎನ್ನುವ ಕಲ್ಪನೆ ನಿರಾಧಾರ. ಘಟಾದಿ ಉಪಾಧಿಗಳು ಆಕಾಶದಲ್ಲಿ ಇರುವ 
ಅಂಶಭೇದವನ್ನು ತಿಳಿಸುತ್ತವೆ ಹೊರತು ಹೊಸದಾಗಿ ಅಂಶ ಭೇದವನ್ನು 


ಮೇಘಾದಿಕೃತೋ ವಸುತಸ್ತು ಆಕಾಶಾದತಿರಿಕ್ಟೋ5ಪಿ ಭ್ರಾಂತಿದೃಷ್ಟೀನಾಮಾ- 
ಕಾಶಾಭಿನ್ನತ್ವೇನ ಪ್ರತೀತಸ್ಪದ್ವತ್‌ ದೇವಾದಿರೂಪಭೇದಾದ್ವಿಲಕ್ಷಣೇ ಹ್ಯಾತ್ಮಸ್ವರೂಪೇ 
ತದಭಿನ್ನತ್ವೇನೈವ ಭ್ರಾಂತಿದೃಷ್ಟೀನ್ನಾಲ್ಲ ಪ್ರತೀಯಮಾನದೇವಾದಿರೂಪಭೇದ ಇತಿ 
ವಿವಕ್ಷಿತಮ್‌ । - ವೀರರಾಘವಃ 


ಖೇ ಆಕಾಶೇ ರೂಪಭೇದಂಘಟಾದಿಕೃತ ಘಟಾಕಾಶ ಮಠಾಕಾಶಾದಿರೂಪಭೇದಮಿವ 
ವಿಶ್ವಂ ತ್ವಯಿ ರಚಿತಮಿತ್ಯರ್ಥಃ | ತಥಾ ಚ ಯಥೈವಂ ರೂಪಭೇದಪ್ರತೀತಾವಪಿ ನ 
ವಸುತ ಆಕಾಶಸ್ಯ ಭಿನ್ನತ್ವಂ ಪರಿಚ್ಛಿನ್ನತ್ವಂ ವಾ ತಥಾ ಭಗವತಿ ನಾನಾವಿಧ 
ಜಗತೃತೀತಾವಪಿ ಅಸಂಗೋ ಹ್ಯಯಂ ಪುರುಷ ಇತ್ಯಾದಿವಚನಪ್ರಾಮಾಣ್ಯಾತ್‌ ನ 
ಭಗವತೋ ವಿಕೃತತ್ವಂ ನವಾ ಪರಿಚ್ಛಿನತ್ವಮಿತಿ ಭಾವಃ । -ಗಿರಿಧರಃ 


ಖ ಇವ ನಿರ್ಮಲೇ ಯಸ್ಸಿನ್ನಾತ್ಸನಿ ರೂಪಭೇದಮಿದಂ ವಿಶ್ವಂ ನಿಜಯಮಾಯಯಾ 
ಪ್ರಕೃತ್ಯಾ ವಿರಚಿತಮ್‌ । o -ಶುಕದೇವಃ 


r 
i 


ಚತುರ್ಥಸೃಂಧ-ಅಧ್ಯಾಯ-1 199 


ಉಂಟುಮಾಡುವುದಿಲ್ಲ. ಅದರಿಂದ ಗಿರಿಧರವ್ಯಾಖ್ಯಾನವೂ ಸರಿಯಲ್ಲ ಶುಕದೇವ 
ವ್ಯಾಖ್ಯಾನದಲ್ಲಿ "ರೂಪಭೇದಮಿವ' ಎಂಬಲ್ಲಿರುವ ಇವಶಬ್ದವನ್ನು "ಖೇ' ಎಂಬಲ್ಲಿಗೆ 
ತರುವ ಪ ರ್ರಯಾಸ ಮಾಡಿದೆ. ಈ ವ್ಯಾಖ್ಯಾನವೂ ಬ ್ರಹ್ನಪುರಾಣಕ್ಕೆ ಅನುಗುಣವಾಗಿಲ್ಲ 
ಶ್ರೀಮದಾಚಾರ್ಯರು ಹೇಳುತ್ತಾರೆ- ಭಗವದ್ಗೀತೆ ಹೇಳುವಂತೆ ವಾಯು ಆಕಾಶವನ್ನು 
SS ಯಿಸಿದೆ. ಬ್ರಹ್ನಪುರಾಣ ಹೇಳುವಂತೆ "ಮಾನ ಮೋಡ ಮುಂತಾದುವು 
ಆಕಾಶವನ್ನು ಆಶ್ರಯಿಸಿ ಚಲಿಸುತ್ತವೆ. ಹಾಗೇ ಪ್ರಪಂಚ ಪರಮಾತ್ಮನನ್ನು ಆಶ್ರಯಿಸಿದೆ 
"ರೂಪೇಣ ಭಿದೃತೇ' ನಾನಾ ಸರೂಪದವುಗಳು ಬಗೆಬಗೆಯವು a ವಾಯು 
ವಿಮಾನ ಯ ಟಕ್‌. ಅದರಿಂದ "ರೂಪಭೇದ'ವೆನಿಸುವವು. 


ಖೇ ರೂಪಭೇದೋ ವಾಯ್ವ್ಯಾದಿಕಃ | 
"ಯಥಾಕಾಶಸ್ಥಿತೋ ನಿತ್ಯಂ' ಇತ್ಯಾದಿ ಚ 


ಯಥಾಕಾಶೇ ವಿಮಾನಾದಿರೂಪಭೇದಃ ಪ್ರತೀಯತೇ । 
ತಥಾ ಹರೌ ಜಗದಿದಂ ತತ್ತಾಮರ್ಥ್ಯಾತ್‌ ಪ್ರತೀಯತೇ Il 
ಇತಿ ಬ್ರಾಹ್ಮೇ I 


ಆಕಾಶದಲ್ಲಿ ಆಶ್ರಯಿಸಿಕೊಂಡಿರುವ ರೂಪಭೇದವೆಂದರೆ ಬಗೆಬಗೆಯಾದ ವಾಯು 
ವಿಮಾನ ಮುಂತಾದುವು. 

ವಾಯುವು ಆಕಾಶವನ್ನು ಆಶ್ರಯಿಸಿಕೊಂಡಿದೆ ಎನ್ನುವುದು "ಯಥಾಕಾಶಸ್ಥಿತೋ 
ನಿತ್ಯಂ ವಾಯುಃ ಸರ್ವಗತೋ ಮಹಾನ್‌' ಎಂಬ ಗೀತಾವಚನದಲ್ಲಿ ಸ್ಪಷ್ಟವಿದೆ. 
ಆಕಾಶದಲ್ಲಿ ವಿಮಾನ ಮೋಡ ಮುಂತಾದ ಬಗೆಬಗೆಯ ಪದಾರ್ಥಗಳಿರುವುದು 
ಕಾಣುವಂತೆ ಭಗವಂತನಲ್ಲಿ ಈ ಜಗತ್ತು ಅವನ ಸಾಮರ್ಥ್ಯದಿಂದ ಆಸರೆ ಪಡೆದು 
ಕಾಣುತ್ತದೆ ಎಂದು ಬ್ರಹ್ಮಪುರಾಣದಲ್ಲಿ ಹೇಳಿದೆ... 


ats ate ats 
a> ಲಾ ಕ್ಯಾ 


ಸತೀದೇವಿ ಶಿವನಿಂದ ಪುತ್ರಸಂತತಿ ಪಡೆಯಲಿಲ್ಲ ಏಕೆಂದರೆ ಅವಳು 
ಮದುವೆಯಾಗಿ ಹೆಚ್ಚುಕಾಲ ದಾಂಪತ್ಯಸುಖ ಅನುಭವಿಸಲಿಲ್ಲ ಬೇಗನೆ ಪ್ರಾಣತ್ಯಾಗ 
ಮಾಡಿಬಿಟ್ಟಳು ಎಂದು ಮೈತ್ರೇಯರು ವಿದುರನಿಗೆ ಹೇಳುತಾರೆ. 

ಪಿತರ್ಯಪ್ರತಿರೂಪೇ ಸ್ವೇ ಭವಾಯಾನಾಗಸೇ ರುಷಾ 

ಅಪ್ರೋಢೇವಾತ್ಮನಾತ್ಮಾನಮಜಹಾದ್‌ ಯೋಗಸಂಯುತಾ ॥ ೬೬ I 


ನಿರಪರಾಧಿಯಾದ ಶಿವನಲ್ಲಿ ತನ್ನ ತಂದೆ ದಕ್ಷಪ್ರಜಾಪತಿ ವಿರೋಧಿಯಾಗಿ 
ವರ್ತಿಸಿದ್ದರಿಂದ ಸತೀದೇವಿ ಇನ್ನೂ ಪೂರ್ತಿಯಾಗಿ ದಾಂಪತ್ಯಸುಖ 


200 ಶ್ರೀಮದ್‌ಭಾಗವತ ತಾತ್ಪರ್ಯನಿರ್ಣಯ 


ಅನುಭವಿಸದಿದ್ದಾಗಲೇ ತಾನೇ ತನ್ನ ದೇಹವನ್ನು ಯೋಗಬಲದಿಂದ ಪರಿತ್ಯಾಗ 
ಮಾಡಿದಳು. 


ಇಲ್ಲಿ "ಅಪ್ರೋಢೇವ' ಎಂದು ಪಾಠ. "ಪ್ರೋಢಾ' ಎಂದರೆ ಮದುವೆಯಲ್ಲಿ 
ಸ್ವೀಕೃತಳಾದವಳು. "ಅಪ್ರೋಢಾ' ಇನ್ನೂ ಮದುವೆಯಾಗದಿದ್ದವಳು. ಇವ ಶಬ್ದ 
ಸೇರಿಸಿದರೆ ಮದುವೆಯಾಗಿದ್ದರೂ ಆಗದಿದ್ದವಳಂತೆ ಎನ್ನುವ ಅರ್ಥವನ್ನು 
"ಅಪ್ರೋಢೇವ' ಎಂಬ ಪಾಠ ಕೊಡುತದೆ. ಅರ್ಥಾತ್‌, ಹೆಚ್ಚುಕಾಲ ದಾಂಪತ್ಯಸುಖ 
ಅನುಭವಿಸಲಿಲ್ಲ ಅಷ್ಟರೊಳಗೇ ಪ್ರಾಣತ್ಯಾಗ ಮಾಡಿದಳು. ಬೇರೆ ವ್ಯಾಖ್ಯಾನಕಾರರಲ್ಲಿ 
‘OO? Bas’ ಎಂದು ಪಾಠ. ‘WT, Bo’ ಎಂದರೆ ಪ್ರೌಢಾವಸ್ಥೆಗೆ ಬಾರದಿದ್ದವಳು. 
ಏವಕಾರದಿಂದ "ಸರ್ವಥಾ ಅಪ್ರಾಪವಯಸ್ಸಳೆಂ'ದಂತಾಗುವುದು. ಇದು ಸರಿಯಲ್ಲ. 
ಮುಂದೆ (ಅ.೩ಶ್ಲೋ೨೪) 


ಯೋ ವಿಶ್ವಸ್ಥಗ್‌ ಯಜ್ಞಗತಂ ವರೋರು ಮಾಂ 
ಅನಾಗಸಂ ದುರ್ವಚಸಾ5ಕರೋತ್‌ ತಿರಃ | 


"ವರೋರು' "ಸುಂದರ ಆಕರ್ಷಕ ತೊಡೆಯವಳೆ, ದಕ್ಷನು ಪ್ರಜಾಪತಿಗಳ 


ಯಜ್ಞದಲ್ಲಿ ನಿರಪರಾಧಿಯಾದ ನನ್ನನ್ನು ಕೆಟ್ಟ ಮಾತುಗಳಿಂದ ನಿಂದಿಸಿದ್ದಾನೆ.' ಎಂದು 
ಶಿವ ಸತಿಗೆ ಹೇಳುತಾನೆ. ಇಲ್ಲಿ "ವರೋರು' "ಸುಂದರ ತೊಡೆಯವಳೆ' ಎಂದು 
ಸಂಬೋಧಿಸುವುದು ಏಕೆ? ಅವಳ ತೊಡೆಯನ್ನು ವರ್ಣಿಸುವ ಸಂದರ್ಭವಲ್ಲ 
ಇದು. ಅದಕ್ಕೆ “ಗಿರಿಧರ ವ್ಯಾಖ್ಯಾನದಲ್ಲಿ "ಇದು ಪ್ರೀತಿಯಿಂದ ಸಂಬೋಧಿಸುವ 
ರೀತಿ. ನನ್ನ ಪ್ರೀತಿ ನಿನಗೆ ಬೇಕಾಗಿದ್ದರೆ ದಕ್ಷನ ಮನಗೆ ಹೋಗಬೇಡ' ಎನ್ನುವ 
ಅಭಿಪ್ರಾಯ'ವೆಂದು ಉಕ್ತವಾಗಿದೆ. ವಂಶೀಧರವ್ಯಾಖ್ಯಾನದಲ್ಲಿ "ತೊಡೆ ಮುಂತಾದ - 
ಗುಪ್ತಾಂಗಗಳನ್ನು ನೋಡುವವನು ತಂದೆಗಿಂತಲೂ ಹೆಚ್ಚಾಗಿ ಸ್ತ್ರೀಗೆ 
ಪ್ರಿಯಕರನೆನಿಸುತ್ತಾನೆ. ಅದರಿಂದ ಪ್ರಿಯಕರನಾದ ನನ್ನನ್ನು ಬಿಟ್ಟುತಂದೆಯ ಬಳಿಗೆ 
ಹೋಗಬೇಡ' ಎನ್ನುತ್ತಾನೆ ಶಿವ. l 

ಪ್ರೀತಿಯಿಂದ ಸತಿಯ ಗುಪ್ತಾಂಗಗಳನ್ನು ಶಿವ ನೋಡುತ್ತಿದ್ದಾನೆ, ಅವಳ ತಂದೆ 
ನೋಡುತ್ತಿಲ್ಲಎಂದ ಮೇಲೆ ಸತಿ ಸರ್ವಥಾ ಅಪ್ರಾಪುವಯಸ್ಸಳಾಗಿದ್ದಳು ಎನ್ನುವುದು 
ಉಚಿತವಾಗುವುದಿಲ್ಲ. 


೧. ಹೇವರೋರು ಇತಿ ಸ್ನೇಹೇನ ಸಂಬೋಧಯನ್‌ ಯದಿ ಮತ್ಚೀತಿಂ ವಾಂಛಸಿ ತದಾ 
ನ.ತತ್ರ ಗಂತವ್ಯಂ ಇತಿ ಸೂಚಯತಿ | -ಗಿರಿಧರಃ 
ವರೋರ್ವಿತಿ | ಗುಪ್ಪಾಂಗನಿರೀಕ್ಷಕೋ ಹಿ ಪಿತೃ ತೋತಪಿ ಪ್ರಿಯೋ ಸ್ತಿ ಸ್ತ್ರೀಣಾಂ | 
ಅತೋ ಮಾಂ ವಿಹಾಯ ಮಾ ಗಚ್ಚ । ಮದಾಜ್ಞಾಪಾಲನಮೇವ ತ್ವದ್ಧರ್ಮಃ ಇತಿ 

= ಸಂಬುದ್ಧ್ಯಭಿಪ್ರಾಯಃ I -ವಂಶೀಧರಃ 


ಚತುರ್ಥಸೃಂಧ-ಅಧ್ಯಾಯ-1 zol 


ST Bes’ ಎಂದೂ ಪಾಠಾಂತರವನ್ನು 9ಗಿರಿಧರವ್ಯಾಖ್ಯಾನ ಸ್ವೀಕರಿಸಿದೆ. 
ಆಗ ಅದರ ಅಭಿಪ್ರಾಯ “ಸತಿ ಪ್ರೌಢಸ್ತ್ರೀಯಂತೆ ದೂರದ್ಭಷ್ಟಿ ಉಳ್ಳವಳಲ್ಲ, 
ಅದರಿಂದ ಪತಿಯಾಜ್ಞೆಯನ್ನು ಅಂಗೀಕರಿಸಿ ಪತಿಯ ಬಳಿ ನಿಲ್ಲದೆ, ತಿರಸ್ಕರಿಸಿ ದಕ್ಷನ 
ಬಳಿಗೆ ಹೋಗಿ ಜಗಳಾಡಿ ಕೋಪದಿಂದ ಪ್ರಾಣತ್ಯಾಗ ಮಾಡಿಬಿಟ್ಟಳು' ಎಂದು. 


ಇದೂ ಸರಿಯಲ್ಲ, ಸತಿಗೆ ದಕ್ಷನ ಅಪರಾಧ ಶಿವನ ಮಾತಿನಿಂದಲೆ ತಿಳಿದಿತ್ತು 
ಆದರೂ ಅದನ್ನು ಕಣ್ಣಾರೆ ಕಂಡು ಖಚಿತ ಪಡಿಸಿಕೊಳ್ಳಬೇಕಾಗಿತ್ತು ಅವನ ಮುಂದೆಯೇ 
ಅವನಿಂದ ಜನಿಸಿದ ತನ್ನ ಶರೀರತ್ಯಾಗ ಮಾಡಿ ಅವನಿಗೆ ಬುದ್ದಿ ಕಲಿಸಬೇಕಾಗಿತ್ತು 
ದೂರದೃಷ್ಟಿ ಇರಲಿಲ್ಲ ಎನ್ನಲಾಗದು. ದಕ್ಷಯಜ್ಞಕ್ಕೆ ಹೋಗಿರದಿದ್ದರೂ ಅವಳು ದಕ್ಷನ 
ಮೇಲಿನ ಕೋಪದಿಂದ ಕೈಲಾಸದಲ್ಲಿಯೇ ಪ್ರಾಣತ್ಯಾಗ ಅವಶ್ಯ ಮಾಡಿಕೊಳ್ಳುತ್ತಿದ್ದಳು. 
"ಪತ್ತ್ಯಂಗನಾಶಂ ಹ್ಯುಭಯತ್ರ ಚಿಂತಯನ್‌'(೪-೧ಶ್ಲೋ) ಎಂದು ಮುಂದೆ ಹೇಳಿದೆ. 
ಮುಂದೆ (೪-೩ಶ್ಲೋ) "ಪಿತ್ರೋರಗಾತ್‌ ಸ್ತೈಣವಿಮೂಢಧೀರ್ಗೃಹಾನ್‌' 
ಸ್ವ್ರೀಸ್ವಭಾವದಿಂದ ಅವಳ ಬುದ್ಧಿಗೆ ಮಂಕುಕವಿದುದರಿಂದ ದೇವಿ ಪತಿಯನ್ನು ಬಿಟ್ಟು 
ತವರಿಗೆ ನೆಡದಳು ಎಂದದ್ದೂ ನಿಜ. ಆದರೆ ಅದು ಅಜ್ಜಸ್ವ್ರೀಯರ ಸ್ವಭಾವ. 
ದೇವತಾಸ್ತ್ರೀಯರದಲ್ಲ ಪ್ರೀತಿಯಿಂದ ಹರನ ಅರ್ಧಶರೀರವನ್ನು ಪಡೆದ ದೇವಿ 


ತಸ್ಯಸ್ತ್ರೀಸ್ವಭಾವವನ್ನು ಪ್ರದರ್ಶಿಸಿದ್ದಕಷ್ಟೆ ಅದರಿಂದ ಶ್ರೀಮದಾಚಾರ್ಯರು 
ಹೇಳುತ್ತಾರೆ- 
ಅಪ್ರೋಢೇವ ಅಸ್ವೀಕೃತೇವ | 
"ಅಪ್ರೋಢೇವ' ಎಂದರೆ ಮದುವೆಯಲ್ಲಿ ಸ್ವೀಕೃತಳಾಗದಿದ್ದವಳಂತೆ ಎಂದರ್ಥ. 


ಇತಿ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯವಿರಚಿತೇ 
ಶ್ರೀಮದ್ಭಾಗವತತಾತ್ಪರ್ಯನಿರ್ಣಯೇ ಚತುರ್ಥಸ್ವಂಧೇ 
ಪ್ರಥಮೋ ತಧ್ಯಾಯಃ II 


—o— 


೧. SH? Bes ವಿಶೇಷಣಾತ್‌ ತಸ್ಯಾ ಅದೀರ್ಫದರ್ಶಿತ್ವಂ ಸೂಚಿತಮ್‌ | ಅನ್ಯಥಾ ತು 
ಭವವಾಕ್ಯಮಂಗೀಕೃತ್ಯ ತತ್ರೈವ ತಿಷ್ಕೇತ್‌ । ನ ತದನಾದೃತ್ಯ ತತ್ರ ಗತ್ವಾ ದೇಹತ್ಯಾಗಂ 
ಕುರ್ಯಾದಿತಿ ಭಾವಃ । -ಗಿರಿಧರಃ 


ಅಧ್ಯಾಯ-೨ 
ಅಧ್ಯಾಯಸಾರಾಂಶ 


ಪ್ರ.ಜಾಪತಿಗಳೆಲ್ಲರೂ ಸೇರಿ ನಡೆಸುತ್ತಿದ್ದ ಒಂದು ಸತ್ರಯಾಗದಲ್ಲಿ 
ಎಲ್ಲ ದೇವತೆಗಳೂ ಮುನಿಗಳೂ ಮುಂತಾದವರಿಂದ ತುಂಬಿದ್ದ 
ಯಜ್ಞಶಾಲೆಗೆ ದಕ್ಷಪ್ರ,ಜಾಪತಿ ಬಂದಾಗ ಬ್ರಹ್ಮರುದ್ರರು ಹೊರತಾಗಿ 
ಬೇರೆ ಎಲ್ಲರೂ ಎದ್ದು ನಿಂತು ಗೌರವ ತೋರಿದರು. ತಂದೆಯಾದ 
ಬ್ರಹ್ಮನಿಗೆ ದಕ್ಷ ನಮಿಸಿ ಆಸನದಲ್ಲಿ ಕುಳಿತ. ಅಳಿಯನಾದ ಶಿವನು ಎದ್ದು 
ತನಗೆ ನಮಿಸಲಿಲ್ಲ ಎಂದು ಕೋಪಗೊಂಡ. ಶಿವನು ಶ್ಮಶಾನಗಳಲ್ಲಿ 
ಭಸ್ಮಕಪಾಲಗಳನ್ನು ಧರಿಸಿ ಭೂತಪ್ರೇತಗಳೊಂದಿಗೆ ಸಂಚರಿಸುವವನು. 
ಅಮಂಗಳಸ್ವ ರೂಪ, ಅವನಿಗೆ ಇನ್ನು ಮುಂದೆ ಯಜ್ಞಗಳಲ್ಲಿ 
ಹವಿರ್ಭಾಗವಿಲ್ಲವಾಗಲಿ ಎಂದು ಶಾಪವಿತ್ತುಯಜ್ಞಶಾಲೆಯಿಂದ ಹೊರಗೆ 


ನಡೆದ. ಶಿವನ ಸೇವಕನಾದ ನಂದಿ ಕುಪಿತನಾಗಿ ದಕ್ಷನಿಗೂ, ಅವನು 
ಶಿವನಿಂದೆ ಮಾಡಿದಾಗ ಅದನ್ನು ಪ್ರೋತ್ಸಾಹಿಸಿದ ಮುನಿಗಳಿಗೂ 
ಜ್ಞಾನಹೀನರಾಗಿರೆಂದು ಶಾಪವಿತ್ತ. ದಕ್ಷನಿಗೆ ಹೋತನ ಮುಖ 
ಉಂಟಾಗಲೆಂದೂ ಶಪಿಸಿದ. ಇದನ್ನು ಕೇಳಿ ಭೃಗುಮುನಿ ಕುಪಿತನಾಗಿ 
ಶಿವನ ಅನುಯಾಯಿಗಳು ಪಾಷಂಡಿಗಳಾಗಲಿ ಎಂದು ಶಪಿಸಿದ. ಶಿವ 
ಏನೂ ಮಾತನಾಡದೆ ಅಲ್ಲಿಂದ ಎದ್ದು ಹೊರಟುಹೋದ. 


ಖೊ ats ಲೇ 
> eA r 


ದಕ್ಷ ಶಿವನಿಗೆ ಶಾಪವಿತ್ತಾಗ ನಂದಿ ಕುಪಿತನಾಗಿ ದಕ್ಷನಿಗೂ ಅವನಿಗೆ ಪ್ರೋತ್ಸಾಹವಿತ್ತ 
ಮುನಿಗಳಿಗೂ ಶಾಪ ಕೊಡುತಾನೆ ಎಂದು ಮತ್ರೇಯರು ವಿದುರನಿಗೆ ಹೇಳುತ್ತಾರೆ. 


ನಂದಿರುವಾಚ- 
ಯ ಏತನ್ನರ್ತ್ಯಮುದ್ದಿಶ್ಯ ಭಗವತ್ಯಪ್ರತಿದ್ರುಹಿ | 
ದು ಹತ್ತಜ: ಪಥಗ AAS ಘೋ ವಿಮುಖೋ ಭವೇತ್‌ NSD II 


Psd 7 ಲ್‌ ಎಲಲ 
ಗೃಹೇಷು ಕೂಟಧರ್ಮೇಷು ಸಕೋ ಗ್ರಾಮ್ಯಸುಖೇಚ್ಛಯಾ | 
ಕರ್ಮತಂತ್ರಂ ವಿತನುತಾಂ ವೇದವಾದವಿಪನ್ನಧೀಃ 11 ೨೩ ॥ 


ಚತುರ್ಥಸ್ಕಂಧ-ಅಧ್ಯಾಯ-2 4v3 


= 
ಬುದ್ಧ್ಯಾ ಪರಾಭಿಧ್ಯಾಯಿನ್ಯಾ 


aA, sna: ಪಶುಃ | 
ಸ್ವ್ರೀಕಾಮಃ ಸೋತಸ್ತೃತಿತರಾಂ 
ದಕ್ಷೋ ಬಸ್ತಮುಖೋಇಚಿರಾತ್‌ al ೨೪॥ 
ವಿದ್ಯಾಬುದ್ಧಿರವಿದ್ಯಾಯಾಂ ಕರ್ಮಮಯ್ಯಾಮಸಾವಜಃ I 
ಸಂಸರಂತ್ವಿಹ ಯೇ ಚೇಮಮನು ಶರ್ವಾವಮಾನಿನಃ 11 ೨೫ ॥ 


ನಂದಿ ನುಡಿದ- ಈ ದಕ್ಷ ಶಿವನಿಗೆ ತಾನು ಮಾವನೆಂದು ಕೇವಲ ಶರೀರಸಂಬಂಧವನ್ನು 
ಪುರಸ್ಕರಿಸಿ ಶಿವನಿಗೆ ತಾನು ಪೂಜ್ಯನೆಂದು ತಪ್ಪು ತಿಳಿದಿದ್ದಾನೆ. ದ್ವೇಷಕ್ಕೆ ಪ್ರತಿದ್ವೇಷ 
ಮಾಡದಿದ್ದ ಪೂಜ್ಯನಾದ ಶಿವನಲ್ಲಿ ಅಜ್ಞಾನದಿಂದ ದ್ವೇಷಮಾಡುತ್ತಿದ್ದಾನೆ. ಅದರಿಂದ 
ಈತ ತತ್ವಜ್ಞಾನಶೂನ್ಯನಾಗಲಿ. 


ಸ್ವರ್ಗಕಾಮೋ ಯಜೇತ ಎಂದು ವೇದ ಹೇಳುತ್ತಿದ್ದರೂ ಸ್ವರ್ಗ ಎಂದು ಮೋಕ್ಷವೇ 
ವಿವಕ್ಷಿತವಾಗಿದೆ ಇದನ್ನು ತಿಳಿಯದೆ ದಕ್ಷ ವಿವೇಕವನ್ನು ಕಳೆದುಕೊಂಡು ಹರಿಪ್ರೀತಿಯ 
ಅನುಸಂಧಾನವಿಲ್ಲದ್ದರಿಂದ ಅಧರ್ಮವಾಗಿದ್ದರೂ ಧರ್ಮದಂತೆ ಕಾಣುವ 


ಗೃಹಸ್ಥಾಶ್ರಮಯೋಗ್ಯ ಯಜ್ಞಾದಿಕರ್ಮಗಳನ್ನೇ ವಿಷಯಸುಖದಾಸೆಯಿಂದ ಹೆಚ್ಚು 
9 ಇ a ಚ 
ಹೆಚ್ಚಾಗಿ ಮಾಡುತ್ತಿರಲಿ. 


ಈತ ಪರಮಾತ್ಮನ ಅಸಿತ್ತವನ್ನೇ ಮರೆತು ಬೇರೆ ವಿಷಯಪದಾರ್ಥಗಳನ್ನೇ ಚಿಂತಿಸುತ್ತ 
ಪಶುತುಲ್ಕನಾಗಲಿ, ಅತಿಯಾಗಿ ಸ್ರೀಲಂಪಟನೆನಿಸಲಿ. ಶೀಘ್ರದಲ್ಲಿ ಹೋತದ ಮುಖ 
ಈತನಿಗೆ ಬರಲಿ. 


ಕರ್ಮಮಾತ್ರ ಪರವಾದ ವಿದ್ಯೆಯನ್ನೇ ಈ ದಕ್ಷ ತತ್ವವಿದ್ಯೆ ಎಂದು ತಿಳಿಯಲಿ. ವಸ್ತುತಃ 
ಅದು ತತ್ವವಿದ್ಯೆಯಲ್ಲ ಅದಕ್ಕೆ ವಿರೋಧಿ. ಶಿವನಿಗೆ ಅವಮಾನ ಮಾಡುವ ಈತನ 
ಬೆಂಬಲಿಗರೂ ಮೋಕ್ಷದಿಂದ ವಂಚಿತರಾಗಿ ಸಂಸಾರ ಚಕ್ರದಲ್ಲಿಯೇ ಸುತುತ್ರಿರಲಿ. 


ಇಲ್ಲಿ ದಕ್ಷ ತತ್ವಜ್ಞಾನಶೂನ್ಯನಾಗಲಿ, ವೇದದ ನಿಜವಾದ ಅಭಿಪ್ರಾಯವನ್ನು 
ತಿಳಿಯದೆ ವಿವೇಕಶೂನ್ಯನಾಗಲಿ, ಪರಮಾತ್ಮನ ಅಸಿತ್ವವನ್ನೇ ಮರೆಯಲಿ, 
ಕರ್ಮವಿದ್ಯೆಯನ್ನೇ ತತ್ವವಿದ್ಯೆಯೆಂದು. ಭ್ರಮಿಸಲಿ ಎಂದು ತತ್ವಜ್ಞಾನ ಮೋಕ್ಷಗಳಿಗೆ 
ಯೋಗ್ಯನಾದ ದೇವೋತ್ತಮನಾದ ದಕ್ಷನಿಗೆ ಅಜ್ಞಾನಮಿಥ್ಯಾಜ್ಞಾನಗಳು ಶಾಶ್ವತವಾಗಿ 
ಬರಲಿ ಎಂದು ಶಾಪವಿತಮಾತ್ರಕ್ಕೆ ಆ ಶಾಪ ಫಲಿಸುವುದಿಲ್ಲ ಜೀವಯೋಗ್ಯತಾನುಸಾರ 
ಜೀವನಿಗೆ ಜ್ಞಾನಾದಿಗಳನ್ನು ಭಗವಂತ ಅವಶ್ಯ ನೀಡುತಾನೆ. ಆದರೆ ಶಾಪಕ್ಕೆ ಕಿಂಚಿತ್ತು 
ಮರ್ಯಾದೆ ಕೊಡುವುದಕ್ಕಾಗಿ ಸ್ವಲ್ಪಕಾಲ ಅಜ್ಞಾನ ಮಿಥ್ಯಾಜ್ಞಾನ ಉಂಟು 
ಮಾಡುತಾನೆ. ವಸುತಃ ಇದೂ ಶಾಪದ ಫಲ ಅಲ್ಲ ದಕ್ಷನ ಪ್ರಾರಬ್ದಕರ್ಮದ ಫಲ. 


204 ಶ್ರೀಮದ್‌ಭಾಗವತ ತಾತ್ಪರ್ಯನಿರ್ಣಯ 


ಪ್ರಾರಬ್ಧ ಫಲಿಸಲು ತೊಡಗಿದಾಗ ಅದಕ್ಕೆ ಸೂಚಕವಾಗಿ ಶಾಪ ಬರುತ್ತದೆ. ನಾವು 
ಪ್ರಯಾಣಕ್ಕೆ ಹೊರಡುವಾಗ ನಮ್ಮ ಹಿಂದಿನ ಪಾಪದಿಂದ ಕಾರ್ಯ ಕೆಡುವುದಕ್ಕೆ 
ಸೂಚಕವಾಗಿ ಬೆಕ್ಕು ಅಡ್ಡ ಬರಬಹುದು. ಬೆಕ್ಕು ಅಡ್ಡ ಬಂದದ್ದರಿಂದ ಕಾರ್ಯ 
ಕೆಡುವುದಿಲ್ಲ ಅದು ಬೆಕ್ಕಿನ ಅಪರಾಧವಲ್ಲ ಹಾಗೆ ನಂದಿಶಾಪವೂ ದಕ್ಷನಿಗೆ ಪ್ರಾರಬ್ಧ 
ಸೂಚಕವಷ್ಟೆ 

ಭೃಗು ಮುಂತಾದ ಮಹರ್ಷಿಗಳು ಮೋಕ್ಷದಿಂದ ವಂಚಿತರಾಗಿ ಸಂಸಾರ 
ಚಕ್ರದಲ್ಲಿಯೆ ಸದಾ ಸುತುತಿರಲಿ ಎಂದೂ ನಂದಿ ಶಾಪ ಕೊಟ್ಟಿದ್ದಾನೆ. ಅದೂ 
ನಡೆಯುವುದಿಲ್ಲ ಮೋಕ್ಷ ವಿಷಯದಲ್ಲಿ ಶಾಪ ಕೊಟ್ಟರೆ ಅದು ಭಗವಂತನ ಸಂಕಲಕ್ಷೆ 
ವಿರುದ್ಧವಾಗುತ್ತದೆ. 


ದಕ್ಷ ಪಶುತುಲ್ಯನಾಗಲೆಂದೂ ನಂದಿ ಶಾಪ ಕೊಟ್ಟಿದ್ದಾನೆ. ಅದು ತಾರತಮ್ಯ 
ಎಷಯದಲ್ಲಿ ನೀಡಿದ ಶಾಪ. ಅದೂ ಭಗವಂತನ ಸಂಕಲ್ಪಕ್ಕೆ ವಿರುದ್ಧ ತಾರತಮ್ಯ 
ಎಂದೂ ವ್ಯತ್ಯಾಸವಾಗಬಾರದೆಂದು ಭಗವಂತನ ಸಂಕಲ್ಪವಿರುತ್ತದೆ. ಅದರಿಂದ 
ಶಾಪವೇನೂ ಮಾಡಲಾರದು. ಶಾಪ ಮಾತ್ರವಲ್ಲ ದಕ್ಷನೂ ಭೃಗುಮುನಿ 
ಮುಂತಾದವರೂ ತಮಗಿಂತ ಬಹಳ ಉತ್ತಮನಾದ ಶಿವನಲ್ಲಿ ಏನು ಅಪರಾಧ 


ಮಾಡಿದ್ದಾರೆ, ಆ ಅಪರಾಧವೂ ಅಜ್ಞಾನಮಿಥ್ಯಾಜ್ಞಾನಗಳು ಸ್ವಲ್ಪಕಾಲ ಅವರನ್ನು 
ಬಾಧಿಸುವುದಕ್ಕೆ ಕಾರಣವಲ್ಲ. ಕಾರಣ ಅವರ ಪ್ರಾರಬ್ದವೆ ಎನ್ನುತಾರೆ 
ಶ್ರೀಮದಾಚಾರ್ಯರು. 


ಬೇರೆ ವ್ಯಾಖ್ಯಾನಕಾರರು ಅಪರಾಧದಿಂದ ಶಾಪ, ಶಾಪದಿಂದ 
ಅಜ್ಞಾನಾದಿಗಳುಂಟಾಗುವುದರಿಂದ ಪಶ್ಥಾತಾಪದಿಂದ ಕ್ಷಮೆ ಬೇಡಿ ಅಪರಾಧ ನಿವೃತ್ತಿ 
ಮಾಡಿಕೊಂಡರೆ ಶಾಪ ತಾನಾಗಿ ನಿವೃತ್ತಿ ಹೊಂದುತ್ತದೆ ಎನ್ನುತಾರೆ. 
ಇಗಿರಿಧರವ್ಯಾಖ್ಯಾನದಲ್ಲಿ ಹಾಗೇ ಹೇಳಿದೆ- 


ಇದು ಸರಿಯಲ್ಲ. ಹರದ್ವೇಷ ನಿವೃತ್ತಿಯಾದರೆ ಮುಂದೆ ಅದರಿಂದ ಅನಿಷ್ಠವಾಗದೆ 
ಇದ್ದರೂ ಹಿಂದೆ ಮಾಡಿದ ದ್ವೇಷಕ್ಕೆ ಶಿಕ್ಷಾರೂಪವಾಗಿ ಶಾಪ ಮುಂದುವರಿಯಲೇ 
ಬೇಕು. ಚಿತ್ರಕೇತುವೆಂಬ ವಿದ್ಯಾಧರ ಹರದ್ವೇಷ ಮಾಡಿದ. "ತುಂಬಿದ 
ಸಭೆಯಲ್ಲಿಯೂ ನಾಚಿಕೆ ಬಿಟ್ಟು ತೊಡೆಯಲ್ಲಿ ಪತ್ನಿಯನ್ನು ಕೂಡಿಸಿಕೊಳ್ಳುತಾನೆ' 
ಎಂದು ನಿಂದೆ ಮಾಡಿದ. "ನೀನು ಅಸುರಯೋನಿಯಲ್ಲಿ ಜನಿಸೆ'ಂದು ಪಾರ್ವತಿ 
೧. ಅತ್ರೇದಂ ಬೋಧ್ಯಮ್‌ । ದಕ್ಷದತ್ತಶಾಪಸ್ಯ ಯಜ್ಞೇ ರುದ್ರಭಾಗಪ್ರತಿರೋಧರೂಪಸ್ಯ 


ತೇನೈವ ಸ್ವಯಜ್ಞೇ ತದ್ಭಾಗದಾನಾನ್ನಿವೃತ್ತಿಃ | ನಂದಿದತ್ರಶಾಪಸ್ಯಾಪಿ 
ಹರದ್ವೇಷಪ್ರಯುಕತ್ವಾತ್‌ ದ್ವೇಷನಿವೃತ್ತ್ಯಾ ನಿವೃತ್ತಿ | -ಗಿರಿಧರಃ 


ಚತುರ್ಥಸ್ಕಂಧ-ಅಧ್ಯಾಯ-2 205 


ಶಾಪ ಕೊಟ್ಟಳು. ಅದರಿಂದ ಆತ ವೃತ್ರಾಸುರನಾಗಿ ಜನಿಸಿದ. ಇಲ್ಲಿ ಪಾರ್ವತಿ ಶಾಪ 
ಕೊಟ್ಟೊಡನೆ ಚಿತ್ರಕೇತು ಪಶ್ಥಾತಾಪದಿಂದ ಕ್ಷಮೆ ಬೇಡುತ್ತಾನೆ. ಆದರೆ ಮಾಡಿದ 
ತಪ್ಪಿಗೆ ಶಿಕ್ಷೆಯಾಗಲೇ ಬೇಕೆಂದು ತಿಳಿದಿರುವ ಆತ ಶಾಪಮುಕ್ತಿಯನ್ನು ಬೇಡುವುದಿಲ್ಲ, 
ಕ್ಷಮೆ ಮಾತ್ರ ಬೇಡುತ್ತಾನೆ. ಪಾರ್ವತಿಯೂ ಶಾಪವನ್ನು ಹಿಂದೆ ತೆಗೆದು ಕೊಳ್ಳುವುದಿಲ್ಲ. 
ಅದರಿಂದ ಪ್ರಕೃತ ದಕ್ಷನಿಗೂ ಮುನಿಗಳಿಗೂ ನಂದಿ ಕೊಟ್ಟ ಶಾಪ ತಾನಾಗಿ ನಿವೃತ್ತಿ 
ಹೊಂದುವುದು ಶಕ್ಕವಿಲ್ಲ ಶ್ರೀಮದಾಚಾರ್ಯರು ಹೇಳುವಂತೆ ಶಾಪಕ್ಕೇ ಜ್ಞಾನ 
ಮೋಕ್ಷ ತಾರತಮ್ಯವಿಷಯಗಳಲ್ಲಿ ಸಾಮರ್ಥ್ಯವಿಲ್ಲ ಎನ್ನಬೇಕು. ಹಾಗೇ 
ವರಾಹಪುರಾಣದಲ್ಲಿ ಹೇಳಿದೆ. 


ಯೇ ಜ್ಞಾನವಿಷಯಾಃ ಶಾಪಾ ಮುಕ್ತಿಗಾಶ್ಚಾಧಿಕಾರಿಣಾಮ್‌ [ 
ಕಾದಾಚಿತ್ಯಾಸ್ಕೇ ಭವಂತಿ ನೈವ ತೇ ಸಾರ್ವಕಾಲಿಕಾಃ ॥ 
ತೇಷಾಂ ಜ್ಞಾನಸ್ಯ Hoses ತಾರತಮ್ಯಸ್ಯ ಚೈವ ಹಿ | 

ನ್ಗ ಎಬ ರರ ೮ 
ಭಗವನ್ನಿಯತತ್ವಾತ್ತು ಶಾಪಾದಿರ್ನಾತ್ರ ಕಾರಣಮ್‌ Il 
ಇತಿ ವಾರಾಹೇ II 


ಮುಕ್ತಿಯೋಗ್ಯರಿಗೆ ತತ್ವಜ್ಞಾನವಿಷಯದಲ್ಲಾಗಲಿ ಮುಕ್ತಿ ವಿಷಯದಲ್ಲಾಗಲಿ 
ತಾರತಮ್ಯವಿಷಯದಲ್ಲಾಗಲಿ ಶಾಪ ಬಂದರೆ ಅದು ಸ್ವಲ್ಪಕಾಲ ಮಾತ್ರ 
ಕಾರ್ಯಕಾರಿಯಾದೀತು. ಶಾಶ್ವತವಾಗಿ ಅಲ್ಲ, ಏಕೆಂದರೆ ಅವರಿಗೆ ತತ್ವಜ್ಞಾನ ಮುಕ್ತಿ 
ತಾರತಮ್ಯ ಇವೆಲ್ಲವೂ ಭಗವಂತನ ಸಂಕಲ್ಪದಿಂದ ಅವಶ್ಯ ಇದ್ದೇ ಇರುತ್ತದೆ. ಸ್ವಲ್ಪಕಾಲ 
ತತ್ವಜ್ಞಾನ ಮರೆಯಾಗಿರುವುದೂ ಕೂಡ ಶಾಪದಿಂದ ಅಲ್ಲ ಅಥವಾ ಉತ್ತಮರಲ್ಲಿ 
ಅಪರಾಧ ಮಾಡುವುದರಿಂದಲೂ ಅಲ್ಲ, ಪಾ ತ್ರರಬ್ಧಕರ್ಮವೇ ಅದಕ್ಕೆ ಕಾರಣ. ಅದಕ್ಕೆ 
ಸೂಚಕ ಶಾಪ, ಅಥವಾ ಉತ್ತಮಾಪರಾಧ ಎಂದು ವರಾಹ ಪುರಾಣದಲ್ಲಿ 
ಉಕ್ತವಾಗಿದೆ. 


als ats ate 
“ನ “ನ ~~ 


ದಕ್ಷ ವೇದದ ನಿಜವಾದ ತಾತ್ಸರ್ಯವನ್ನರಿಯದೆ ಮೇಲು ನೋಟಕ್ಕೆ ಅಲ್ಲಿ 
ಕಾಣುವ ಕಾಮ್ಯಕರ್ಮದಲ್ಲಿ ಆಸಕನಾಗಲಿ ಮತ್ತು ಕಾಮಾಸಕನಾಗಲಿ ಎಂದು ನಂದಿ 
ಶಾಪ ಕೊಡುತಾನೆ. 

ಗಿರೇಃ ಸುತಾಯಾಃ ಪುಷ್ಟಿಣ್ಯಾ ಮಧುಗಂಧೇನ ಭೂರಿಣಾ | 

oz - =o 

ಮಥ್ನಾ ಚೋನ್ಮಥಿತಾತ್ಗಾನಃ ಸಮ್ಮುಹ್ಯಂತು BIDAR: || ೨೬ ॥ 

ಮುಖ್ಯಪ್ರಾಣನು ವೇದ ವಿದ್ಯೆಯನ್ನು ಮಗಳಂತೆ ಕಾಪಾಡುತ್ತಿದ್ದಾನೆ. ಈ ವೇದವಿದ್ಯೆ 

ಜನಸಾಮಾನ್ಯರಿಗೆ ಅಭಿರುಚಿ ಹುಟ್ಟಿಸುವ ಉದ್ದೇಶದಿಂದ ಸ್ಪರ್ಗಾದಿಶಬ್ದಗಳಿಂದ 


206 


ಮೇಲುನೋಟಕ್ಕೆ ಸ್ವರ್ಗಾದಿ ವಿಷಯಸುಖಸಾಧನವನ್ನು ಹೇಳುತ್ತಿದೆ. ವಸುತಃ 
ಹೂವಿನಂತೆ ಆಕರ್ಷಕವಾದ ಸ್ವರ್ಗಸುಖ ಅದಕ್ಕೆ ವಿವಕ್ಷಿತವಲ್ಲ ಮೋಕ್ಷವೆಂಬ 
ಫಲವೇ ವಿವಕ್ಷಿತ. ಶಿವದ್ದೇಷಿಗಳು ಇದನ್ನು ಅರಿಯದೆ ವಿಷಯಸುಖವೆಂಬ 
ಪುಷ್ಪರಸಕ್ಕೂ ಅದರ ಮೋಹಕವಾದ ಗಂಧಕ್ಕೂ ವಶರಾಗಲಿ. ಕಾಮಾಸಕಿಯಿಂದಲೂ 
ಅವರ ಚಿತ್ತ ಕಲಕಿಹೋಗಲಿ. ಸ್ಪರ್ಗಾದಿಗಳೇ ಪರಮಶ್ರೇಯಸ್ಸೆನ್ನುವ ಬುದ್ಧಿ 
ಮೋಹಕ್ಕೊಳಗಾಗಲಿ. 


ಇಲ್ಲಿ "ಗಿರೇಃ ಸುತಾಯಾಃ' ಎನ್ನುವುದರ ಬದಲು "ಗಿರಃ ಶ್ರುತಾಯಾಃ' ಎಂದು 
ಪಾಠವನ್ನು ಬೇರೆ ವ್ಯಾಖ್ಯಾನಕಾರರು ಇಟ್ಟುಕೊಂಡಿದ್ದಾರೆ. ಏಕೆಂದರೆ ‘Ades 
ಸುತಾಯಾಃ' ಎಂಬ ಪಾಠದಲ್ಲಿ "ಪುಷ್ಟಿಣ್ಯಾಃ' ಎಂಬುದರಿಂದ ರಜಸ್ವಲೆಯಾದ 
ಗಿರಿಸುತೆ ಪಾರ್ವತಿ ಎನ್ನುವ ಅಪಾರ್ಥವನ್ನೇ ಸ್ವೀಕರಿಸಬೇಕಾಗುತ್ತದೆ ಎಂಬ ಭಯ. 
ಶ್ರೀಮದಾಚಾರ್ಯರು ಹೇಳುತ್ತಾರೆ. "ಗಿರಿಸುತೆ' ಎಂದರೆ ಪಾರ್ವತಿಯೆ ಆಗ 
ಬೇಕಾಗಿಲ್ಲ "ಗಿರಿ' ಎಂದರೆ "ಗೃ ನಿಗರಣೆ' ಧಾತುವಿನಿಂದ ಕಾಲಕೂಟವಿಷವನ್ನು 
ನುಂಗುವವ, ಪಾಪದೈತ್ಯರನ್ನೂ ನುಂಗುವವ, ಮುಖ್ಯಪ್ರಾಣ. ಅವನು 
ವೇದವಿದ್ಯೆಯನ್ನುಸರಿಯಾಗಿ ವ್ಯಾಖ್ಯಾನಿಸಿ ಶಿಷ್ಯಪರಂಪರೆಗೆ ನೀಡುತಾನೆ. ಅದರಿಂದ 


ಅವನಿಗೆ `ವೇದವಿದ್ಯೆ ಮಗಳಂತೆ. ಅದರಿಂದ ಗಿರಿಸುತೆ ಎಂದರೆ ವೇದವಿದ್ಕೆ. ಈ 
ಅರ್ಥ ಬರಿಕಲ್ಪನೆಯಲ್ಲ ವಾಮನಪುರಾಣದಲ್ಲಿ ಹಾಗೇ ಹೇಳಿದೆ. 

"ಮಥ್ನಾ ಚ' ಪಿಂಬಲ್ಲಿ ಮಥಿನ್‌ sys ಬೇರೆ ವ್ಯಾಖ್ಯಾನಕಾರರು "ಮನಸ್ಸನ್ನು 
ಮಥನ ಮಾಡುವ, ಮನಸ್ಸನ್ನು ಕಲಕುವ ಮಾತು' ಎಂದರ್ಥ ಹೇಳುತಾರೆ. ಆದರೆ 
ಮನಸ್ಸನ್ನು ಕಲಕುವ ಮಾತಿನಿಂದ ಮನಸ್ಸುಕಲಕಿ ಹೋಗಲಿ' ಎನ್ನುವುದು ಅನಾವಶ್ಯಕ. 
‘WON’ ಶಬ್ದ ವ್ಯರ್ಥ. ಕಡಗೋಲೆಂಬ ಅಪಾರ್ಥವನ್ನೂ ಕೊಡುತ್ತದೆ. 
ಶ್ರೀಮದಾಚಾರ್ಯರು ಶಬ್ದನಿರ್ಣಯದ ಆಧಾರದಿಂದ ಮಥಿನ್‌ ಶಬ್ದಕ್ಕೆ ಕಾಮ 
ಎಂದು ಅರ್ಥ ತೋರಿಸಿದ್ದಾರೆ. ಕಾಮಾಸಕ್ತಿ ಮನಸ್ಸನ್ನು ಕಲಕುತ್ತದೆ. ಶಾಂತಿ 
ನೀಡುವುದಿಲ್ಲ ಈಗ ಶ್ಲೋಕದಲ್ಲಿ ಚಕಾರವೂ ಸಾರ್ಥಕ. ವಿಷಯಾಸಕ್ತಿಯಿಂದಲೂ 
ಕಾಮಾಸಕ್ತಿಯಿಂದಲೂ ಎಂದರ್ಥ. 


ಗಿರಃ ಪ್ರಾಣಃ ಸಮುದ್ಧಿಷ್ಠಸತ್ತುತಾ ವೇದವಾಕ್‌ ಸ್ಮೃತಾ | 
ಪುಷ್ಪಂ ಸ್ಪರ್ಗಾದಯಃ ಪ್ರೋಕಾಃ ಫಲಂ ಮೋಕ್ಷ ಉದಾಹೃತಃ I 
QS ವಾಮನೇ | 


ಅನಂಗೋ ಮನ್ನಥೋ ಮಂಥಾಃ Forse Sones ಉದಾಹೃತಃ I 
ಇತಿ ಶಬ್ದನಿರ್ಣಯೇ | 


ಚತುರ್ಥಸ್ಥಂಧ-ಅಧ್ಯಾಯ-2 207 


“ಗಿರಿ ಎಂದರೆ ಮುಖ್ಯಪ್ರಾಣ. ಅವನ ಮಗಳು ವೇದವಿದೈ. ವೇದವ್ವಕ್ಕ್ಕೆ 
ಸ್ವರ್ಗಾದಿಗಳು ಹೂವಿನಂತೆ. ಮೋಕ್ಷ ಹಣ್ಣಿನಂತೆ ಎಂದು ವಾಮನ ಪುರಾಣ 
ಹೇಳುತ್ತದೆ ಅನಂಗ ಮನ್ಮಥ ಮಧಿನ್‌ ಕಾಮ ಅಂಗಜ ಇವು ಸಮಾನಾರ್ಥಕ 
ಶಬ್ದಗಳೆಂದು ಶಬ್ದನಿರ್ಣಯದಲ್ಲಿ ಉಕವಾಗಿದೆ. 


ಇತಿ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯವಿರಚಿತೇ 
ಶ್ರೀಮದ್ಭಾಗವತತಾತ್ಚರ್ಯನಿರ್ಣಯೇ ಚತುರ್ಥಸ್ಯಂಧೇ 
ದ್ವಿಶೀಯೋತಧ್ಯಾಯಃ || 


ರಿ 


ಅಧ್ಯಾಯ-೩ 
ಅಧ್ಯಾಯಸಾರಾಂಶ 


ಮಾವ ಅಳಿಯಂದಿರ ಈ ವೈಮನಸ್ಯ ಬಹುಕಾಲ ಪರ್ಯಂತ 
ಬೆಳೆಯುತ್ತಲೇ ಹೋಯಿತು. ಬ್ರಹ್ಮ ದಕ್ಷನನ್ನು ಪ್ರಜಾಪತಿಗಳಿಗೆಲ್ಲ 
ಅಧಿಪತಿಯಾಗಿ ಅಭಿಷೇಕಗೈದ ಬಳಿಕ ದಕ್ಷನಿಗೆ ಅಹಂಕಾರ ಹೆಚ್ಚಿತು. 
ಶಿವನಿಗೆ ಅವಮಾನ ಮಾಡಲೆಂದೇ ಬೃಹಸ್ಥತಿಸವ ಎಂಬ ಒಂದು 
ವಿಷ್ಣುಯಾಗವನ್ನು ಪ್ರಾರಂಭಿಸಿದ. ಎಲ್ಲ ದೇವತೆಗಳಿಗೂ ಮುನಿಗಳಿಗೂ 
ಆಹ್ವಾನ ನೀಡಿದ. ಮಗಳು ಅಳಿಯಂದಿರಿಗೆ ಆಹ್ವಾನ ನೀಡಲಿಲ್ಲ 
ಸತೀದೇವಿ ತಾನೂ ಅಲ್ಲಿಗೆ ಹೋಗಲು ಬಯಸಿದಳು. ತವರುಮನೆಗೆ 
ಆಹ್ವಾನ ವಿಲ್ಲದಿದ್ದರೂ ಹೋಗಬಹುದೆಂದು ಶಿವನ ಮುಂದೆ 
ಕೇಳಿಕೊಂಡಳು. ಶಿವ ಬುದ್ದಿ ಹೇಳಿದ. ದಕ್ಷ ನಮಗೆ ಅವಮಾನ 


ಮಾಡುವುದು ನಿಶ್ಚಿತ ಎಂದು ಎಚ್ಚರಿಸಿದ. ಪ್ರಜಾಪತಿಗಳ ಸತ್ರದಲ್ಲಿ 
ತಾನು ಬ 1, ಹ್ಮದೇವರ ಶರೀರದಲ್ಲಿ ಭಗವಂತನನ್ನು ಧ್ಯಾನಿಸುತ್ತಿದ್ದರಿಂದ 
ದಕ್ಷನನ್ನು ನಮಿಸದಿದ್ದುದು ತಪ್ಪಾಗಿರಲಿಲ್ಲ. ಇದನ್ನರಿಯದ ದಕ್ಷ ನನ್ನನ್ನು 
ದ್ವೇಷಿಸುತ್ತಿದ್ದಾನೆ. ಅವನ ಯಜ್ಞಕ್ಕೆ ನೀನು ಹೋಗುವುದರಿಂದ ಅವಮಾನವೆ 
ಆದೀತು ಎಂದ. 


ದಕ್ಷ ಯೋಗ್ಯತೆಯಲ್ಲಿ ಸಣ್ಣವನಾದರೂ ಶಿವನಿಗೆ ಹೆಣ್ಣುಕೊಟ್ಟ ಮಾವ. ಶಿವ 
ಅವನಿಗೆ ನಮಸ್ಕಾರ ಮಾಡಬೇಕಾಗಿತ್ತು ಏಕೆ ಮಾಡಲಿಲ್ಲ? ಕಾರಣವನ್ನು ಶಿವ 
ನತೀದೇವಿಗೆ ಹೇಳುತಾನೆ- 


ಸತ್ತ್ವಂ ವಿಶುದ್ಧಂ ವಸುದೇವಶಬ್ಬಿತಂ 
ಯದೀಯತೇ ತತ್ರ ಪುಮಾನಪಾವ್ಠತಃ | 
AZ Ow ಯಸ್ಮಿನ್‌ ಭಗವಾನ್‌ ವಾಸುದೇವೋ 
ಹೃಧೋಕ್ಚಜೋ ಮೇ ಮನಸಾ ವಿಧೀಯತೇ I ೨೩ 11 


ಲೋಕಮರ್ಯಾದೆಗಾದರೂ ಕಾಯಿಕವಾಗಿ ನಮಸ್ಕಾರಾದಿಗಳನ್ನು ನಾನು ದಕ್ಷನಿಗೆ 
ಸಲ್ಲಿಸಬಹುದಾಗಿತ್ತು ನಿಜ. ಆದರೂ ಶುದ್ಧಸತ್ವಾತ್ಮಕವಾದ ಚತುರ್ಮುಖ ಬ್ರಹ್ಮಶರೀರ 


ಚತುರ್ಥಸ್ಕಂಧ-ಅಧ್ಯಾಯ-3 209 


ವಸುದೇವವೆನಿಸಿದ್ದು ಅದರಲ್ಲಿ ಪ್ರಕೃತಿಯ ಆವರಣರಹಿತನಾದ ಪರಮಪುರುಷ 
ಅಧೋಕ್ಷಜ ನನಗೆ ಧ್ಯಾನದಲ್ಲಿ ಕಾಣುತ್ತಿದ್ದ ಆ ಭಗವಾನ್‌ ವಾಸುದೇವನೆ 
ವಸುದೇವನೆನಿಸಿದ ಆ ಬ್ರಹ್ಮಶರೀರಕ್ಕೆ ಆಧಾರನಾಗಿ ಕಾಣುತಿದ್ದ. ಅವನನ್ನೇ ನಾನು 
ಮನಸಿನಿಂದ ವಿಶೇಷವಾಗಿ ಧ್ಯಾನಿಸುತಿದ್ದೆ ಹೀಗೆ ಉತ್ತಮ ಅಧಿಷ್ಠಾನದಲ್ಲಿ 
ಭಗವಂತನನ್ನು ಆರಾಧಿಸುವಾಗ ಕಡಿಮೆ ಅಧಿಷ್ಠಾನದಲ್ಲಿ ಅವನಿಗೆ ಮನಸಿನಿಂದಲೇ 
ನಮಸ್ಕಾರಾದಿಗಳನ್ನು ಅರ್ಪಿಸುವುದು ಯುಕ್ತ ಅದರಿಂದ ಕಾಯಿಕವಾಗಿ ನಾನು 
ದಕ್ಷನಿಗೆ ನಮಸ್ಕಾರ ಮಾಡಲಿಲ್ಲ. 


ಇಲ್ಲಿ "ಬೇರೆ ವ್ಯಾಖ್ಯಾನಕಾರರು- 


ಸತ್ವೇ ಚ ತಸ್ಮಿನ್‌ ಭಗವಾನ್‌ ವಾಸುದೇವೋತ- 
ನ್ವಧೋಕ್ಷಜೋ ಮೇ ನಮಸಾ ವಿಧೀಯತೇ ॥ 
ಎಂದು ಪಾಠವಿಟ್ಟುಕೊಂಡು ಶ್ರಮ ಪಟ್ಟಿದ್ದಾರೆ. “ನಮಸಾ ಅನು ವಿಧೀಯತೇ' 


ಎಂದು ಅನ್ವಯ. "ವಿಧೀಯತೇ' ಎಂದರೆ ಮಾಡಲ್ಪಡುತಾನೆ. ಆದರೆ ಅನು 
ಶಬ್ದಸೇರಿದಾಗ "ಅನು-ಕರಣ' ಅನುಕರಿಸಲ್ಪಡುತ್ತಾನೆ ಎಂದರ್ಥ. ನಮಸ್ಕಾರದಿಂದ 


ಅನುಕರಿಸುವುದೆಂದರೆ-ಸೇವಿಸುವುದು-ಎಂದು-ಅರ್ಥ ಮಾಡಿದ್ದಾರೆ: ಇದಕ್ಕಿಂತ 
"ಮನಸಾ ವಿಧೀಯತೇ' ಎಂಬ ನಮ್ಮ ಪಾಠ ಉತ್ತಮ. ಈ ಪಾಠದಲ್ಲಿ "ಅನು' ಇಲ್ಲ. 
"ಹಿ' ಶಬ್ದವಿದೆ. "ಮನಸ್ಸಿನಿಂದ ಮಾಡಲ್ಲಡುತಾನೆ' ಎಂದು ಅರ್ಥವಲ್ಲ. 
"ವಿ-ಧೀಯತೇ' ವಿಶೇಷವಾಗಿ ಧ್ಯಾನಿಸಲ್ಪಡುತಾನೆ ಎಂದರ್ಥ. ಧ್ಯಾನಿಸಲ್ಪಡುತಾನೆ 
ಎಂಬ ಅರ್ಥದಲ್ಲಿ "ಧೀಯತೇ' ಎಂದು ಪ್ರಯೋಗ ಬ್ರಹ್ಮವೈವರ್ತಪುರಾಣದಲ್ಲಿದೆ. 


ಬೇರೆ ವ್ಯಾಖ್ಯಾನಕಾರರು "ಮನಸಾ ವಿಧೀಯತೇ' ಎಂದೂ ಪಾಠಾಂತರ 
ಒಪ್ಪಿದ್ದಾರೆ. ಈ ಪಾಠದಲ್ಲಿ "ಅನು' ಇಲ್ಲ "ಹಿ' ಶಬ್ದವಿದೆ. ಎಂದಿದ್ದಾರೆ. ಆದರೆ 
"ಧೀಯತೇ' ಎಂದರೆ ಧರಿಸಲ್ಪಡುತಾನೆ. ಮನಸಿನಿಂದ ವಿಶೇಷವಾಗಿ 
ಧರಿಸಲ್ಪಡುವುದೆಂದರೆ ಧ್ಯಾನಿಸಲ್ಪಡುವುದೆಂದು ಇಲ್ಲಿಯೂ ಶ್ರಮ ಪಟ್ಟಿದ್ದಾರೆ. ವಸ್ತುತಃ 
"ಮನಸಾ' ಎಂಬ ಶಬ್ದವಿಲ್ಲದೆಯೂ "ಧೀಯತೇ' ಎಂದರೆ ಧ್ಯಾನಿಸಲ್ಪಡುತಾನೆ ಎಂಬ 


೧. ವಿಪೂರ್ವಕ ದಧಾತೇಃ ಕರೋತ್ಯರ್ಥತ್ವಾತ್‌ ತತ್ರಾನುಯೋಗೇ 
ಅನುಕರಣಮೇವಾರ್ಥಃ । ನಮಸ್ಕಾರೇಣಾನುಕರಣಂ ಚ ಸೇವನಮೇವೇತ್ಯಾರ್ಥಿ 
ಕಾರ್ಥತ್ವಾದಿತ್ಯರ್ಥ ಇತ್ಯುಕ್ತಮ್‌ | ಕಿಂತು ನ್ಹಧೋಕ್ಷಜ ಇತ್ಯೇವ ಪಾಠಃ | ಮನಸೇತಿ 
ಪಾಠ ABS, ಹೃಧೋಕ್ಷಜ ಇತಿ ಚೆ ಪಾಠ ಇತಿ ಪೂರಣೀಯಮ್‌ I 

-ರಾಧಾರಮಣದಾಸಃ 


ಮನಸೇತಿ ಪಾಠೇ ಮನಸಾ ವಿಶೇಷೇಣ ಧೀಯತೇ ಧಾರ್ಯತೇ ಚಿಂತ್ಯತ 
ಇತ್ಯರ್ಥಃ | -ಶ್ರೀಧರಃ 


210 ಶ್ರೀಮದ್‌ಭಾಗವತ ತಾತರ್ಯನಿರ್ಣಯ 


ಅರ್ಥ ಸಿಗುತ್ತದೆ. ಇದು ಬ ಿಹ್ನವೈವರ್ತಪುರಾಣವಚನದಲ್ಲಿ ಸ್ಥ ಸ್ಪಷ್ಟವಿದೆ. ಅಲ್ಲಿ"ಮನಸಾ' 
ಶಬ್ದವಿಲ್ಲ. ಕೇವಲ "ಧೀಯತೇ' ಎಂದಿದೆ. "ರುದ್ರನಿಂದ ವಿಷ್ಟು ಧ್ಯಾನಿಸಲ್ಪಡುತಾನೆ. 
ವಿಷ್ಣುವಿಗೆ ಧ್ಯೇಯ ಯಾರೂ aq’ ಎಂದು debe ಆ ವಚನದಲ್ಲಿ "ಧೀಯತೇ' 
ಎಂದರೆ "ಧ್ಯಾನಿಸಲ್ಪಡುತಾನೆ' ಎಂದು ಅರ್ಥವಿಟ್ಟುಕೊಂಡಾಗಲೇ ವಿಷ್ಣುವಿಗೆ ಧ್ಯೇಯ 
ಯಾರೂ ಇಲ್ಲ ಎಂದು ನಿಷೇಧಿಸುವುದು ಯುಕವಾಗುತ್ತದೆ. 

ವಿಶೇಷೇಣ ಧೀಯತೇ ಚಿಂತ್ಯತೇ | 


ರುದ್ರೇಣ ಧೀಯತೇ RET ನ ಕಶ್ಚನ | 
ಬ್ರಹ್ಮವೈವರ್ತೇ | 
AA ಎಂದರೆ ವಿ-ವಿಶೇಷವಾಗಿ, ಧೀಯತೇ- ಧ್ಯಾನಿಸಲ್ಪಡುತ್ತಾನೆ ಎಂದರ್ಥ. 


ಧ್ಯಾನಿಸಲ್ಲಡುತಾನೆ ಎಂಬ ಅರ್ಥದಲ್ಲಿ ಧೀಯತೇಶಬ್ದ ಪ್ರಯೋಗ 
ಬ್ರಹ್ಮವೈವರ್ತಪುರಾಣದಲ್ಲಿ ಕಂಡಿದೆ. ಅಲ್ಲಿ "ರುದ್ರನಿಂದ ವಿಷ್ಣು ಧ್ಯಾನಿಸಲ್ಪಡುತ್ತಾನೆ, 
ವಿಷ್ಣುವಿಗೆ ಧ್ಯೇಯ ಯಾರೂ ಇಲ್ಲ' ಎಂದಿದೆ. 


ಇತಿ ಶ್ರೀಮದಾನಂದತೀರ್ಥಭಗವತ್ನಾದಾಚಾರ್ಯವರಚಿತೇ 
ಶ್ರೀಮದ್ಭಾಗವತತಾತ್ಪರ್ಯನಿರ್ಣಯೇ ಚತುರ್ಥಸ್ಕಂಧೇ 
ತೃತೀಯೋಧ್ಯಾಯಃ 


—0— 


ಅಧ್ಯಾಯ-೪ 
ಅಧ್ಯಾಯಸಾರಾಂಶ 


ಸತೀದೇವಿ ದಕ್ಷಯಜ್ಞಕ್ಕೆ ಹೋಗಲಿ ಬಿಡಲಿ, ಅವಳು ಶರೀರತ್ಯಾಗ 
ಮಾಡುವುದು ನಿಶ್ಚಿತವೆಂದುಕೊಂಡು ಶಿವ ಸುಮ್ಮನಾದ. ದೇವಿ ಹೊರಟೇ 
ಬಿಟ್ಟಳು. ಪರಿವಾರದವರು ಅವಳನ್ನು ನಂದಿಯ ಮೇಲೆ ಕೂಡಿಸಿ 
ಯಜ್ಞಶಾಲೆಗೆ ಕರೆದುಕೊಂಡು ಹೋದರು. ಅಲ್ಲಿ ಯಜ್ಞಶಾಲೆಗೆ ಬಂದ 
ಮಗಳನ್ನು ದಕ್ಷ ತಿರಸ್ಕಾರದಿಂದ ಕಂಡ. ಯಜ್ಞದಲ್ಲಿ ಶಿವನಿಗೆ ಹವಿರ್ಭಾಗ 
ನೀಡದಿದ್ದುದನ್ನೂ ಕಂಡು ಡೇವಿ ಕುಪಿತಳಾದಳು. ಭೂತಗಣಗಳು ಆಗಲೇ 


ದಕ್ಷನನ್ನು ಆಕ್ರಮಿಸಿಲು ಎದ್ದರು: ದೇವಿ ಅವರನ್ನು ತಡೆದು ದಕ್ಷನ 
ವರ್ತನೆಯನ್ನು ಖಂಡಿಸುತ್ತ ನುಡಿದಳು-"ಸಜ್ಜನರು ಯಾರೂ ಶಿವನನ್ನು 
ದ್ವೇಷಿಸುವುದಿಲ್ಲ "ಶಿವ' ಎಂದು ಎರಡು ಅಕ್ಷರಗಳನ್ನು ಉಚ್ಚರಿಸಿದರೆ 
ಸಕಲಪಾಪ ಪರಿಹಾರ. ಅಂಥ ಶಿವನನ್ನು ದ್ವೇಷಿಸಿ ನೀನು ಅಶಿವನೆನಿಸಿರುವೆ. 
ಶಿವ ಅಮಂಗಲವೇಷದವನೆನ್ನುವಿಯಾದರೆ ಇದು ನಿನಗೊಬ್ಬನಿಗೇ ಅಲ್ಲದೆ 
ಇನ್ನಾರಿಗೂ ತಿಳಿದಿಲ್ಲವೆ? ಎಲ್ಲರೂ ಏಕೆ ಶಿವನನ್ನು ಪೂಜಿಸುತ್ತಾರೆ? 
ಮಹಾತ್ಮರ ನಿಂದೆಯನ್ನು ಕೇಳಿದರೇ ಪಾಪ. ನಿಂದಕನ ನಾಲಿಗೆ 
ಕತ್ತರಿಸಬೇಕು. ಅದು ಸಾಧ್ಯವಿಲ್ಲದಿದ್ದರೆ ಶರೀರವನ್ನೇ ಬಿಡಬೇಕು. 
ಅದರಿಂದ ನಾನು ಶರೀರತ್ಯಾಗ ಮಾಡುತ್ತೇನೆ. ಶಿವ ನೀನು ತಿಳಿದಿರುವಂತೆ 
ಅಮಂಗಳಾಚಾರದವನಲ್ಲ ಅವನದು ಮಹಾನಿಯಮದ ಮಾರ್ಗ. ಅದು 
ದೇವತೆಗಳು ಮಾತ್ರ, ಮಾಡಬಹುದಾದ ಭಗವತ್ಸೀತಿಕರ ಕರ್ಮ. ನಿವೃತ್ತಿ 
ಮಾರ್ಗಕ್ಕಿಂತಲೂ ಉತ್ತಮ. ನೀನು ನಿವೃತ್ತಿಮಾರ್ಗಕ್ಕಿಂತಲೂ ಕೀಳಾದ 
ಪ್ರವೃತ್ತಿಮಾರ್ಗಕ್ಕೆ ಇಳಿದಿರುವೆ. ನಗುತ್ತಸರಸವಾಡುವ ಸಮಯದಲ್ಲಿ ಶಿವ 
ಅಭ್ಯಾಸಬಲದಿಂದ ನನ್ನನ್ನು "ದಾಕ್ಟಾಯಣಿ' ಎಂದು ಕರೆದರೆ ಒಡನೆ ನಿನ್ನ 
ನೆನಪಿನಲ್ಲಿ ನೊಂದುಕೊಳ್ಳುತ್ತಾನೆ. ಅದರಿಂದ ನಿನ್ನಿಂದ ಉತ್ಪನ್ನವಾದ ನನ್ನ 
ಈ ಶರೀರವನ್ನು ತ್ಯಾಗಮಾಡುತ್ತೇನೆ.' 


ale ate ಬೊ 
ಇವ ~ Ww 


212 ಶ್ರೀಮದ್‌ಭಾಗವತ ತಾತ್ಪರ್ಯನಿರ್ಣಯ 


“ಅಪ್ಪ ಲೋಕಕ್ಕೆ ಭುಕ್ತಿಮುಕ್ತಿಗಳೆರಡನ್ನೂ ಕೊಡುವ ಶಿವನನ್ನು ದ್ವೇಷಿಸಬೇಡ' 
ಎಂದು ಸತೀದೇವಿ ದಕ್ಷನಿಗೆ ಹೇಳುತಾಳೆ. 
ಯತ್ಪಾದಪದ್ದಂ ಮಹತಾಂ ಮನೋಳಿಭಿ- 
ರ್ನಿಷೇವಿತಂ ಬ್ರಹ್ಮರಸಾಸವಾರ್ಥಿಭಿಃ | 
ಲೋಕಸ್ಯ ಯದ್‌ ವರ್ಷತಿ ಚಾಶಿಷೋನರ್ಥಿನಃ 
ಜೆ 
ತಸ್ಮೈ ಭವಾನ್‌ MH, BS ವಿಶ್ವಬಂಧವೇ I ೧೫ II 
ವೇದಾರ್ಥಜ್ಞಾನದಿಂದ ಸಿಗುವ ಆನಂದವನ್ನು ಬಯಸಿ ಶಿಷ್ಕರಾದ ಸನಕಾದಿ 
ಮಹಾತ್ಮರ ಮನಸ್ಸೆಂಬ ದುಂಬಿಗಳು ಶಿವನ ಪಾದಕಮಲಗಳನ್ನು ಸೇವಿಸುತ್ತವೆ. ಹೀಗೆ 
ಮೋಕ್ಷದಾಯಕವಾದ ಶಿವನ ಪಾದಕಮಲ ಲೌಕಿಕಫಲಕಾಮನೆಯಿಂದ ಸೇವಿಸುವ 


ಭಕರಲ್ಲಿಯೂ ಇಷ್ಟಾರ್ಥಗಳ ಮಳೆಗರೆಯುತ್ತದೆ. ಅಂಥ ವಿಶ್ವಬಂಧುವಾದ ಶಿವನಲ್ಲಿ 
ನೀನು ದ್ವೇಷ ಮಾಡುತ್ತಿ 


ಇಲ್ಲಿ “ಮಹತಾಂ ಮನೋಳಿಭಿರ್ನಿಷೇವಿತಂ' ಶಿವನ ಪಾದಕಮಲ ಪೂಜ್ಯರ 
ಮನಸ್ಸೆಂಬ ದುಂಬಿಗಳಿಂದ ಸೇವಿಸಲ್ಪಡುತ್ತದೆ. ಎಂದು ಸತೀದೇವಿ ಹೇಳುತ್ತಾಳೆ... 


ಪೂಜ್ಯರೆಂದರೆ ಯಾರಿಗೆ ಪೂಜ್ಯರು, ತನಗೇ ಪೂಜ್ಯರು ತಾನೆ? ಆಗ ತನಗೆ 
ಪೂಜ್ಯರಾದ ಬ RRQ ದೇವತೆಗಳು ಶಿವನ ಪ ಪಾದಕಮಲವನ್ನು ಸೇವಿಸುವುದಿಲ್ಲ 
ಸೇವಿಸುವ ಇತರ ದೇವತೆಗಳು ತನಗೆ ಪೂಜ್ಯರಲ್ಲ. ಬೇರೆ ವ್ಯಾಖ್ಯಾನಕಾರರು 
ಹೆಚ್ಚಿನವರು ಇಲ್ಲಿ ಮೌನ ತಳೆದಿದ್ದಾರೆ. ವೀರರಾಘವವ್ಯಾಖ್ಯಾನದಲ್ಲಿ "ಮಹತಾಂ 
ಸನಕಾದೀನಾಂ' ಎಂದಿದೆ. ಸನಕಾದಿಗಳು ಪೂಜ್ಯರು. ಯಾರಿಗೆ ಪೂಜ್ಯರೆಂದು 
ಹೇಳಿಲ್ಲ ಗಿರಿಧರವ್ಯಾಖ್ಯಾನದಲ್ಲಿ “ಮಹತಾಂ ಸರ್ವಪೂಜ್ಯಾನಾಂ ರ್ಟ ಜೂ 
seals ಸರ್ವಪೂಜ್ಯರೆಂದು ಹೇಳಿದೆ. ಸನಕಾದಿಗಳು ಸರ್ವಪೂಜ್ಯರು ಹೇಗೆ? 

ಈ ಸಮಸ್ಯೆಗೆ ಶ್ರೀಮದಾಚಾರ್ಯರು ಬ್ರಹ್ಮಪು ರಾಣವಚನಕ್ಕೆ ಅನುಗುಣವಾಗಿ 
“ರುದ ್ರಶಿಷ್ಠರೆಂದು. ಖ್ಯಾತರಾಗಿರುವ ಸನಕಾದಿಮುನಿಗಳು ಶಿವನ 'ಪಾದಕಮಲಗಳನ್ನು 
ಸೇವಿಸುತ್ತಾರೆ' ನಂಟು ಭಾಗವತ ಶ್ಲೋಕದ ತಾತ್ತರ್ಯವೆನ್ನುತಾರೆ. ಅದರಿಂದ 
'ಮಹತಾಂ' ಎಂಬಲ್ಲಿ "ಶಿಷ್ಯಾಣಾಂ' ಎಂದು ಸೇರಿಸಿಕೊಳ್ಳಬೇಕು. ಬೇರೆ 
ಇಂದಾ ದಿಶಿಷ್ಠರಿದ್ದರೂ' ಶಿಷ್ಯರೆಂದು ಪುರಾಣಪ್ರ ಸಿದ್ಧರಾದವರು. ಸನಕಾದಿಗಳು. 
ಮುನಿಗಳಾದ್ದರಿಂದ ಎಲ್ಲ ಶಿಷ್ಯರಿಗೂ ಪೂಜ್ಯರೆಂದೂ ಪ್ರಸಿ ಸಿದ್ದರಾಗಿದ್ದಾರೆ. 
ಯೋಗ್ಯತೆಯಲ್ಲಿ ಕಡಿಮೆಯವರಾದರೂ ಇಂದ್ರಾ ''ದಿದೇವತೆಗಳಿಗೆ ಮುನಿಗಳಿಂದು 
ಪೂಜ್ಯರು. ಅವರು ಶಿವನನ್ನು ಗುರುವೆಂದು ಸೇವಿಸುತ್ತಾರೆ ಹೊರತು ಪರಮಾತ್ಮ 
ಎಂದಲ್ಲ. ಶಿವನಿಂದ ಬ ೨) ಹ್ಮರಸವೆಂಬ ಆಸವವನ್ನು ಅವರ ಮನಸ್ಸೆಂಬ ದುಂಬಿ' 
ಬಯಸುತ್ತದೆ. ಬ್ರ ಹ್ಹವೆಂದರೆ ವೇದ. ವೇದದ ರಸವೆಂದರೆ ಸಾರ "ಪರಮಾತ್ಮನೆ. 


ಚತುರ್ಥಸ್ಕಂಧ-ಅಧ್ಯಾಯ-4 | 


ಶಿಷ್ಯರಾಗಿ ಸೇವಿಸುತ್ತ ಶಿವನಿಂದ ವೇದೋಕ್ತ ಪರಮಾತ್ಮ ತತ್ವಜ್ಞಾನ ಪಡೆಯುತ್ತಾರೆ. 
ಅದರಿಂದ "ಶಿಷ್ಯಾಣಾಂ' ಎಂಬ ಶಬ್ದ ಸೇರಿಸಿದರೆ ಅದು ಸಾರ್ಥಕವಾಗುತ್ತದೆ. 


ಬ್ರಹ್ಮರಸಾಸವಾರ್ಥಿಭಿಃ ಶಿಷ್ಯಾಣಾಂ ಮನೋಂಇಳಿಭಿಃ I 


ಸನಕಾದಯೋ ರುದ್ರಶಿಷ್ಯಾಸೇಷಾಮನ್ಯೇ ತು ಯೋಗಿನಃ | 
ಬ್ರಹ್ಮಶಿಷ್ಯಸಥಾ ರುದ್ರೋ ಬ್ರಹ್ಮಾ ನಾರಾಯಣಸ್ಯ ಚ ॥ 
ಇತಿ ಬ್ರಾಹ್ಮೇ ॥ 


ವೇದದ ಸಾರವಾದ ಪರಮಾತ್ಮ ತತ್ವಜ್ಞಾನದ ಆನಂದವನ್ನು ಬಯಸುತ್ತವೆ ಶಿಷ್ಯರಾದ 
ಸನಕಾದಿ ಮುನಿಗಳ ಮನಸೆಂಬ ದುಂಬಿಗಳು. 


ಸನಕಾದಿಮುನಿಗಳು ರುದ್ರಶಿಷ್ಯರು. ಅವರಿಗೆ ಬೇರೆ ಯೋಗಿಗಳು ಶಿಷ್ಯರು. ರುದ್ರ 
ಬ್ರಹ್ಮಶಿಷ್ಯ. ಬ್ರಹ್ಮ ನಾರಾಯಣನ ಶಿಷ್ಯ ಎಂದು ಬ್ರಹ್ಮಪುರಾಣದಲ್ಲಿ ಹೇಳಿದೆ. 


ale ate ate 
ಗ್‌ ~ pS 


"ನೀನೊಬ್ಬನು ಹೊರತು ಇನ್ನಾರೂ ಕೂಡ ಶಿವನನ್ನು ಅಶಿವನೆನ್ನುವುದಿಲ್ಲ 
-———ನಿನ್ನಂತೆಯೇ-ಬ್ರಹ್ನಪುತ್ರರೇ-ಆದ ಸನಕಾದಿಗಳು ಶಿವನ ಪಾದಸೇವೆ ಮಾಡುತಾರೆ” 
ಎಂದು ದಕ್ಷನಿಗೆ ದಾಕ್ಷಾಯಣೀ ದೇವಿ ಬುದ್ದಿ ಹೇಳುತ್ತಾಳೆ. 


ಕಿಂವಾ ಶಿವಾಖ್ಯಮಶಿವಂ ನ ವಿದುಸ್ತೃದನ್ಯೇ 
ಬ್ರಹ್ಮಾದಯಸ್ಪಮವಕೀರ್ಯ ಜಟಾಃ ಶೃಶಾನೇ | 
ತನ್ಮಾಲ್ಯಭಸ್ಮನ್ಮಕಪಾಲ್ಯ ವಸತ್‌ಪಿಶಾಚೈ 
ರ್ಯೇ ಮೂರ್ಧಧಿರ್ದಧತಿ ತಚ್ಛರಣಾವಸ್ಥಃ ಷ್ಠಮ್‌॥ ೧೬ ॥ 


ಜಟೆಗಳನ್ನು ಕೆದರಿಕೊಂಡು, ಸ್ಮಶಾನದಲ್ಲಿ ಹೆಣಗಳನ್ನು Rs ಮಾಲೆಗಳನ್ನೂ 
ಚಿತಾಭಸ್ಥ ತಲೆಬುರುಡೆಗಳನ್ನೂ ಧರಿಸುತಾನೆ, ಪಿಶಾಚಗಳೊಂದಿಗೆ ಸ್ಥಶಾನದಲ್ಲಿ ವಾಸ 
ಮಾಡುತ್ತ ಅಶಿವನಾಗಿದ್ದು ಹೆಸರಿಗೆ ಮಾತ್ರ ಶಿವನೆನಿಸುತಾನೆ. ಆ ರುದ್ರನನ್ನು ಹೀಗೆ 
ನೀನು ಹೊರತು ಬೇರೆ ಬ್ರಹ್ಮಪುತ್ರರಾದ ಸನಕಾದಿಗಳು ಯಾರೂ ತಿಳಿದಿಲ್ಲವೆನು? 
ತಿಳಿದಿದ್ದರೆ ಅವರು ಆ ರುದ್ರನ ಪಾದಗಳಿಂದ ಉದುರಿದ ಮಾಲೆಯನ್ನು ತಮ್ಮ 
ತಲೆಗಳಲ್ಲಿ ಏಕೆ ಧರಿಸುತಾರೆ.? 
ಇಲ್ಲಿ ಬ್ರಹ್ಮಾದಿಗಳು ಶಿವನ ಪಾದಸೇವೆ ಮಾಡುತ್ತಾರೆ ಎಂದರೆ ಇದು ಹೇಗೆ 
ಸಾಧ್ಯ? ಬ್ರಹ್ಮ ಶಿವನಿಗೆ ಪೂಜ್ಯ ತಾನೆ? ಈ ಪ್ರಶ್ನೆಗೆ ಶುಕದೇವವ್ಯಾಖ್ಯಾನದಲ್ಲಿಯೂ 
ವೀರರಾಘವವ್ಯಾಖ್ಯಾ ನದಲ್ಲಿಯೂ ಸಮಾಧಾನ ಹೇಳಿದ್ದಾರೆ. ಶುಕದೇವ 
ವ್ಯಾಖ್ಯಾನದಲ್ಲಿ 'ಬ್ರಹ್ಮಾದಯಃ' ಎಂಬಲ್ಲಿ "ಶಿವನಿಗೆ ಪೂಜ್ಯ ರಾಧ ಬ ) BRON’ 


214 ಶ್ರೀಮದ್‌ಭಾಗವತ ತಾತ್ಪರ್ಯನಿರ್ಣಯ 


ಎಂದು ಸೇರಿಸಿಕೊಂಡು” ಶಿವನಿಗೆ ಪೂಜ್ಯರಾದ ಬ್ರಹ್ಮಾದಿಗಳೂ ಕೂಡ ಶಿವನನ್ನು 
ಅಶಿವನೆನ್ನುವುದಿಲ್ಲ ಇನ್ನು, ಶಿವನ ಪಾದಸೇವೆ ಮಾಡುವವರು, ನಿನಗಿಂತ ಬೇರೆ, 
ಬ್ರಹ್ಮಪುತ್ರರು ಸನಕಾದಿಗಳು ಶಿವನನ್ನು ಅಶಿವನೆನ್ನುವರೆ?' ಎಂದು ವಿವರಣೆ 
ನೀಡಲಾಗಿದೆ. ಇದರಲ್ಲಿತಪ್ಪೇನಿಲ್ಲ ಆದರೆ 'ಪೂಜ್ಯರಾದ' ಎಂದು ಒಂದು ವಾಕ್ಯದಲ್ಲಿ 
ಅಧ್ಯಾಹಾರ ಮಾಡಿಕೊಳ್ಳಬೇಕು. ಇನ್ನೊಂದು ವಾಕ್ಯದಲ್ಲಿ "ಬ್ರಹ್ಮಪುತ್ರರೆಂ'ದು 
ಅಧ್ಯಾಹಾರ ಮಾಡಿಕೊಳ್ಳಬೇಕು. ಒಂದು ವಾಕ್ಯವನ್ನು ಒಡೆದು ಎರಡಾಗಿ 
ಮಾಡಿಕೊಳ್ಳಬೇಕು. "ಬ್ರಹ್ಮಾದಿ' ಶಬ್ದದಿಂದಲೆ ಅಧ್ಯಾಹಾರವಿಲ್ಲದೆ ಬ್ರಹ್ಮನೇ 
ಆದಿಯಾಗಿ ಅಂದರೆ ಜನಕನಾಗಿ ಉಳ್ಳವರು ಬ್ರಹ್ಮಪುತ್ರರು ಎಂಬ ಅರ್ಥ 
ಸಿಗುವುದೆಂಬ ಅಭಿಪ್ರಾಯವಿದ್ದಲ್ಲಿ ಅಷ್ಟೇ ಸಾಕು. ವಾಕ್ಯವನ್ನು ಒಡೆಯುವ 
ಪ್ರಸಂಗವಿಲ್ಲ. ವೀರರಾಘವವ್ಯಾಖ್ಯಾನದಲ್ಲಿ ಒಂದೇ ವಾಕ್ಯ. 'ಬ್ರಹ್ಮಾದಿ' ಶಬ್ದಕ್ಕೆ 
"ಮರೀಚಿ ಮುಂತಾದ ಒಂಬತ್ತುಬ್ರಹ್ಮರು ಮುಂತಾದವರು' ಎಂದು ಅರ್ಥೈಸಿದ್ದಾರೆ. 
ಮರೀಚಿ ಮುಂತಾದ ಒಂಬತ್ತು ಬ್ರಹ್ಮಪುತ್ರರನ್ನು ಬ್ರಹ್ನರೆಂದೂ ಪ್ರಜಾಪತಿಗಳೆಂದೂ 
ಕರೆಯುತಾರೆ. ಆದರೆ ಅವರು ಶಿವನ ಪಾದಸೇವಕರೆಂದು ಪ್ರಸಿದ್ಧಿ ಇಲ್ಲ 


ಬ 


ಪಾದಸೇವಕರೆಂದು ಪ್ರಸಿದ್ಧರಾದ ಸನಕಾದಿಗಳನ್ನು ಈ ವ್ಯಾಖ್ಯಾನದಲ್ಲಿ 'ಬ್ರಹ್ಮಾದಿ' 
ಶಬ್ದ ಹೇಳುತ್ತಿಲ್ಲ. ಅದಕ್ಕೆ ಅತದ್ಗುಣಸಂವಿಜ್ಞಾನ ಬಹುವ್ರೀಹಿ 
ಸಮಾಸವೆಂದಿಟ್ಟುಕೊಂಡು ಇನ್ನೊಂದು ವ್ಯಾಖ್ಯಾನ. ಬ್ರಹ್ಮ ಹೊರತು ಉಳಿದವರು 
ಎಂಬ ಅರ್ಥದಲ್ಲಿ ಸನಕಾದಿಗಳನ್ನು ಗ್ರಹಿಸಬೇಕು. ಇದು ಕ್ಲಿಷ್ಟ ಬ್ರಹ್ಮಾದಿಶಬ್ದದಿಂದ 
ಹಿಂದೆ ಹೇಳಿದಂತೆ ಬ್ರಹ್ಮಪುತ್ರರು ಸನಕಾದಿಗಳೆಂದೇ ಏಕೆ ಹೇಳಬಾರದು? ಮತ್ತು 
"ಬ್ರಹ್ಮಪುತ್ರರು ಶಿವನ ಪಾದಸೇವೆ ಮಾಡುತ್ತಿದ್ದಾರೆ' ಎಂದರೆ ಅದು ಅರ್ಥಗರ್ಭಿತವೂ 
ಆಗುತ್ತದೆ. ದಕ್ಷನೂ ಬ್ರಹ್ಮಪತ್ರನೆ. ಬ್ರಹ್ಮಪುತ್ರ ತಾನೆಂದು ಅಹಂಕಾರ ಬಂದಿದೆ. 
ಇದು ಸರಿಯಲ್ಲ ಎನ್ನುತ್ತಾಳೆ ದಾಕ್ಷಾಯಣಿ. ಶಿವನೂ ಬ್ರಹ್ಮಪುತ್ರ ತಾನೆ? ವಸುತಃ 
ಬ್ರಹ್ಮಪುತ್ರರಲ್ಲಿ ಜ್ಯೇಷ್ಠರಾದ ಸನಕಾದಿಗಳೇ ಶಿವನನ್ನು ಪೂಜಿಸುವಾಗ ಶಿವನಿಗಿಂತ 
ಅನಂತರ ಹುಟ್ಟಿದ ದಕ್ಷ ಶಿವನಿಗಿಂತ ಶ್ರೇಷ್ಠನಾಗುವುದು ಹೇಗೆ? ಇತ್ಯಾದಿ. ಅದರಿಂದ 


೧. ತಂ ಶಿವಾಖ್ಯಮಶಿವಂ “ಇತ್ಯಾದಿಷ್ಟ ಸ ಗುರುಣಾ ಭಗವಾನ್‌ ನೀಲಲೋಹಿತಃ' 
ಇತ್ಯಾದ್ಯುಕ್ತರೀತ್ಯಾ ಶಿವಸ್ಥ ಪೂಜ್ಯಾ ಬ್ರಹ್ಮಾದಯೋ ನ ವಿದುಃ । ತ್ವದನ್ಯೇ ಯೇ 
ಬ್ರಹ್ಮಪುತ್ರಾಃ ತಸ್ಯ ಶಿವಸ್ಯ ಚರಣಾವಸೃಷ್ಟಂ ರಜೋ ಮೂರ್ಧಭಿರ್ದಧತಿ, ತೇ ಚ 
ಕಿಂ ವಿದುರಿತ್ಯನ್ವಯಃ | -ಶುಕೆದೇವಃ 
ತ್ವದನ್ಯೇ ಬ್ರಹ್ಮಾದಯಃ ಮರೀಚ್ಯಾದಿನವಬ್ರಹ್ಮಪ್ರಭೃತಯಃ | ಯದ್ವಾ 

T ಅತದ್ಗುಣಸಂವಿಜ್ಞಾನೋ ಬಹುವ್ರೀಹಿಃ । -ವೀರರಾಘವಃ 


ಚತುರ್ಥಸ್ಕಂಧ-ಅಧ್ಯಾಯ-4 ; 


ಶ್ರೀಮದಾಚಾರ್ಯರು ಬ್ರಹ್ನಾದಿಶಬ್ಬಕ್ಕೆ ಬ್ರಹ್ಮಪುತ್ರರೆಂದು ವ್ಯಾಖ್ಯಾನಿಸಿದ್ದಾರೆ. 
ಬ್ರಹ್ಮಪುತ್ರರೆನ್ನುವುದು ಉಪಲಕ್ಷಣ. ಗರುಡಶೇಷವಾಯುಬ್ರಹ್ಮ ವಿಷ್ಣು ಲಕ್ಷ್ಮೀ 
ಸರಸ್ವತಿಭಾರತಿಯರು ಹೊರತು ಇನ್ನಾರೇ ವಿಷ್ಣು ಭಕ್ತರಿರಲಿ ಅವರು ಮೋಕ್ಷಾದಿ 
ಪುರುಷಾರ್ಥಗಳನ್ನು ಬಯಸುವುದಾದರೆ ಶಿವನನ್ನು ಆರಾಧಿಸಲೇ ಬೇಕು ಎಂದು 
ಗರುಡ ಪುರಾಣದ ವಚನವಿದೆ ಎನ್ನುತ್ತಾರೆ ಶ್ರೀಮದಾಚಾರ್ಯರು" 
ಬ್ರಹ್ಮಾದಯೋ ಬ್ರಹ್ಮಪುತ್ರಾ: | 
ಸುಪರ್ಣಶೇಷಪ್ರಾಣೇಶಬ್ರಹ್ಮವಿಷ್ಟೂನ್‌ ಶ್ರಿಯಂ ಗಿರಮ್‌ | 
ಯತೇ ನಮತಿ ನೋ ರುದ್ರಂ ಕ ಏವ ಪುರುಷಾರ್ಥಭಾಕ್‌ ॥ 
ಇತಿ ಗಾರುಡೇ | 
ಬ್ರಹ್ಮಾದಯಃ ಎಂದರೆ ಬ್ರಹ್ಮಪುತ್ರರು. "ಗರುಡ ಶೇಷ ವಾಯು ಬ್ರಹ್ಮ ವಿಷ್ಣು ಲಕ್ಷ್ಮಿ 


ಭಾರತಿ ಸರಸ್ವತಿಯರು ಹೊರತಾಗಿ ಪುರುಷಾರ್ಥಾಭಿಲಾಷಿಗಳು ಯಾರು ತಾನೆ 
ಶಿವನನ್ನು ನಮಿಸುವುದಿಲ್ಲ? ' ಎಂದು ಗರುಡ ಪುರಾಣ ಹೇಳಿದೆ. 


ಬೇ ಲೇ ale 
5 ಕ್ಯಾ ಕ್ಯಾ 


ದೇವತೆಗಳಿಗೆ ಇತರರಂತೆ ಸಾಮಾನ್ಯ ಆಚಾರನಿಯಮವಿರುವುದಿಲ್ಲ ಅವರಿಗೆ ' 
ಬೇರೆಯೇ ಆದ ಮಹಾನಿಯಮವೆಂಬ ಕರ್ಮ ವಿಹಿತವಾಗಿದೆ. ಅದರಿಂದ ದಕ್ಷ, 
ನೀನು ಶಿವನನ್ನು ಇತರರಂತೆ ಆಚಾರ ಉಳ್ಳವನಲ್ಲ ಎಂದು ನಿಂದಿಸಬೇಡ ಎನ್ನುತ್ತಾಳೆ 
ದಾಕ್ಷಾಯಣಿ- 
ಕರ್ಮ ಪ್ರವ್ಧತಂ ಚ ನಿವೃತ್ತಮಪ್ಯತ 
ವೇದೇ ವಿವಿಚ್ಯೋಭಯಲಿಂಗಮಾಶ್ರಿತಮ್‌ | 
ವಿರೋಧಿ ತದ್‌ ಯೌಗಪದೇಕಕರ್ತರಿ 
ದ್ವಯಂ SPISSU, R ಕರ್ಮ ನರ್ಚ್ಛತಿ (1೨೦ H 


ವಿಷಯಸುಖ ಕಾಮನೆಯಿಂದ ಮಾಡುವ ಪ್ರವೃತಕರ್ಮ ಮೋಕ್ಷಸುಖ ಕಾಮನೆಯಿಂದ 
ಮಾಡುವ ನಿವೃತಕರ್ಮ ಎಂದು ಎರಡು ಬಗೆಯ ಕರ್ಮಗಳು ವೇದದಲ್ಲಿ 
ಬೇರೆಬೇರೆಯಾಗಿ ಉಕವಾಗಿವೆ. ನಿಜ. ಆದರೆ ಅವರೆಡೂ ಕರ್ಮಗಳೂ ಏಕಕಾಲದಲ್ಲಿ 
ಒಬ್ಬನಲ್ಲಿ ಇರಲು ಸಾಧ್ಯವಿಲ್ಲ ಹೇಗೋ ಹಾಗೆಯೇ ದೇವತಾಪುರುಷನಲ್ಲಿ ಎರಡೂ 
ಕರ್ಮಗಳು ಇರುವುದಿಲ್ಲ ಅವರಲ್ಲಿ ಈ ಎರಡಕ್ಕಿಂತ ಬೇರೆಯಾದ 
ಮಹಾನಿಯಮುವೆಂಬ ಒಂದು ಬಗೆಯ ಕರ್ಮವಿರುತದೆ. ಶಿವನು 
ದೇವೋತ್ತಮನಾದ್ದರಿಂದ ಮಹಾನಿಯಮಕರ್ಮವನ್ನೇ ಮಾಡುತಾನೆ. ಅದರಿಂದ 
ಆಚಾರವಿಲ್ಲದವನೆಂದು ಅವನನ್ನು ನೀನು ನಿಂದಿಸುವುದು ತಪ್ಪು 


216 ಶ್ರೀಮದ್‌ಭಾಗವತ ತಾತ್ಪರ್ಯನಿರ್ಣಯ 


ಇಲ್ಲಿ "ತಥಾ ಬ್ರಹ್ಮಣಿ ಕರ್ಮ ನರ್ಚ್ಛತಿ' ಎಂಬಲ್ಲಿ ಕಾಮ್ಯಕರ್ಮಿ ನಿಷ್ಕಾಮಕರ್ಮ 
ಮಾಡಬೇಕಾಗಿಲ್ಲ ನಿಷ್ಕಾಮಕರ್ಮಿ ಕಾಮ್ಯಕರ್ಮ ಮಾಡಬೇಕಾಗಿಲ್ಲ ಹೇಗೋ 
ಹಾಗೆ ಪರಮಾತ್ಮ ಎರಡೂ ಕರ್ಮ ಮಾಡಬೇಕಾಗಿಲ್ಲ ಎಂದು "ಶ್ರೀಧರ ವಿಶ್ವನಾಥ 
ಗಿರಿಧರ ಮುಂತಾದ ವ್ಯಾಖ್ಯಾನಕಾರರು ಹೇಳುತ್ತಾರೆ. 


ಆದರೆ ಪ್ರಕೃತದಲ್ಲಿ "ಶಿವ ಆಚಾರಗಳನ್ನು ಮಾಡುವುದಿಲ್ಲ' ಎಂಬ ದಕ್ಷನ 
ಆಕ್ಷೇಪಕ್ಕೆ "ಪರಮಾತ್ಮ ಏನೂ ಕರ್ಮ ಮಾಡುವುದಿಲ್ಲ'ವೆಂದರೆ ದಾಕ್ಷಾಯಣಿ ಏನು 
ಉತ್ತರ ಹೇಳಿದಂತಾಯಿತು? ಇದು ಅಸಂಗತವಲ್ಲವೆ? ಸಂಗತಿ ಕೂಡಿಸಬೇಕಾದರೆ 
"ಶಿವನು ಪರಮಾತ್ಮನೇ ಆಗಿರುವುದರಿಂದ ಅವನಿಗೆ ಕರ್ತವ್ಯಕರ್ಮ ಎಂಬುದಿಲ್ಲ' 
ಎನ್ನಬೇಕು' ಎಂದು ಸಮಾಧಾನ ಕೊಡಬೇಕು. ಇದು ಕೂಡುವುದಿಲ್ಲ ಅಸಂಗತಿ 
ಬಾರದಂತೆಯೆ ವ್ಯಾಖ್ಯಾನಮಾಡಬೇಕು. "ಸದಾ ಪರಮಾತ್ಮ ಪರರಾಗಿ ತನ್ಮಯತೆ 
ಹೊಂದಿರುವ ಜ್ಞಾನಯೋಗಿ ಭಕ್ತಿಯೋಗಿಗಳಿಗೆ ಕರ್ಮದ ಆವಶ್ಯಕತೆ ಇಲ್ಲ ಶಿವನನ್ನು 
ಯೋಗಿ ಎನ್ನೋಣ' ಎಂದು ಗಿರಿಧರ ವ್ಯಾಖ್ಯಾನ ಹೇಳುತ್ತದೆ. ಆದರೆ ಯೋಗಿಗಳಿಗೂ 
ಕೂಡ ಅಸಂಪ್ರಜ್ಞಾತಸಮಾಧಿಕಾಲದಲ್ಲಿ ಹೊರತು ಬೇರೆ ಕಾಲಗಳಲ್ಲಿ ಕರ್ಮ 
ಆವಶ್ಯಕವೆ. ಸಮಾಧಿ ಯೋಗಿಗೆ ಕರ್ಮವೇ ಬೇಡ ಎನ್ನಕೂಡದು. 


ವೀರರಾಘವವ್ಯಾಖ್ಯಾನದಲ್ಲಿ "ಬ್ರಹ್ನಣಿ' ಎಂದರೆ ಬ್ರಹ್ನಜ್ಞಾನಕ್ಕೆ ಕಾಮ್ಯಕರ್ಮ 
ನಿಷ್ಕಾಮಕರ್ಮಗಳು ಜೊತಗೂಡಿ ಸಾಧನವಾಗುವುದಿಲ್ಲ ಏಕೆಂದರೆ ಅವು ಜೊತೆ | 


೧. ನನು ತರ್ಹಿ ನಿವೃತ್ತಂ ಕರ್ಮ ಶಿವೇನಾಪಿ ಕರ್ತವ್ಯಮೇವ । ನೇತ್ಯಾಹ | ಬ್ರಹ್ಮಣಿ 
ಸದಾಶಿವೇ ಕಿಂಚಿದಪಿ ಕರ್ಮ ನ ಖಯಚ್ಛತಿ ನ ಪ್ರಾಪ್ನೋತಿ | ಅತೋ ಯಥಾ 
ಪ್ರವೃತನಿವೃತ್ತಯೋರಧಿಕಾರಿಣೋಃ ಪರಸ್ಪರಧರ್ಮಾಕರಣೇ ನ ದೋಷಸ್ತಥೇಶ್ವರೇ 
ಏತದುಭಯಧರ್ಮಾಕರಣೇಪೀತಿ ಭಾವಃ | -ಶ್ರೀಧರಃ 


ಯಥಾ ಪ್ರವೃತ್ತಕರ್ಮಾಕರಣೇ ನಿವೃತ್ತಾಧಿಕಾರಿಣೋ ನಿವೃತಕರ್ಮಾಕರಣೇ 
ಪ್ರವೃತ್ತಕರ್ಮಾಧಿಕಾರಿಹೋ ವಾ ನ ಕಶ್ಚಿತ್‌ ಪ್ರತ್ಯವಾಯಃ | 
ಕುತೋ ಧಿಕಾರಾಭಾವಾತ್‌ | ತಥಾಧಿಕಾರಾಭಾವಾದೇವ ದ್ವಯಮಪಿ 
ಪ್ರವೃತಿನಿವೃತಿಲಕ್ಷಣಂ ಕರ್ಮ ಬ್ರಹ್ಮಣಿ ಭಗವತಿ ಪರಮಾತ್ಮನಿ, ಸರ್ವದಾ ತತ್ಪರತ್ವೇನ 
ತನ್ನಯತಾಂ ಪ್ರಾಪ್ತೇ ಜ್ಞಾನಿನಿ ಭಕ್ತೇ ಯೋಗಿನಿ ವಾ ನ ಚಚ್ಛತಿ ನ ಗಚ್ಛತಿ । ಅತಃ 
ಶಿವಸ್ಯೇಶ್ವರತ್ವಾತ್‌ ಸದಾ ಸಮಾಧಿಸ್ಥತ್ವಾಚ್ಚ ನ ತತ್ರ ವೇದಸ್ಯ ನಿಯಾಮಕತ್ವಮಿತಿ 
ಭಾವಃ । -ಗಿರಿಧರಃ 
ದ್ವಯಂ ಪ್ರವೃತ್ತಿನಿವೃತ್ತಿಭೇದೇನ ದ್ವಿವಿಧಂ ಕರ್ಮ ಯಾೌಗಪದೇನೈಕ 
ಕರ್ತ ರ್ಯೆಶಸ್ಥಿನ್ನಧಿಕಾರಿಣಿ ವಿರೋಧಿ ಪರಸ್ಪರವಿರುದ್ಧಮತೋ ಬ್ರಹ್ಮಣಿ ಬ್ರಹ್ಮಜ್ಞಾನೇ 
ಕರ್ಮ ಪ್ರವೃತ್ತಂ ನಿವೃತ್ತ ಚೋಭಯಂ ಕರ್ಮ Sy rs ನ ಪ್ರಾಪ್ನೋತಿ | 


ಚತುರ್ಥಸ್ಥಂಧ-ಅಧ್ಯಾಯ-4 ೭೩7 


ಗೂಡುವುದೇ ಇಲ್ಲ ಹೀಗಾಗಿ ನಿಷ್ಕಾಮಕರ್ಮ ಒಂದೇ ಜ್ಞಾನಸಾಧನ. 
ನಿಷ್ಕಾಮಕರ್ಮವನ್ನು ಶಿವ ಮಾಡುತ್ತಲೇ ಇದ್ದಾನೆ ಎನ್ನುತ್ತಾರೆ. ಆದರೆ ಕಾಮ್ಯಕರ್ಮ 
ನಿಷ್ಕಾಮಕರ್ಮಗಳು ಜೊತೆಗೆ ಸೇರಿ ಜ್ಞಾನಸಾಧನವಾಗಬಹುದೆಂದು ಯಾರೂ 
ಹೇಳುವುದಿಲ್ಲ ಅದರಿಂದ ಅಪ್ರಸಕನಿಷೇಧ. ಮತ್ತು "ಶಿವ ಪರಮಾತ್ಮನ ಜ್ಞಾನ 
ಪಡೆದವನಲ್ಲ! ಅದಕ್ಕಾಗಿ ಅವನು ಸಾಧನ ಮಾಡಬೇಕೆ'ನ್ನುವುದೂ ಯಾರೂ ಒಪ್ಪದ 
ಮಾತಾಗುತದೆ. 


೧ಶುಕದೇವನ ವ್ಯಾಖ್ಯಾನಪ್ರಕಾರ ಪರಮಾತ್ಗನಿಗೆ ಬಂಧಕಕರ್ಮ ಮೋಚಕಕರ್ಮ 
ಎರಡೂ ಹೇಗೆ ಇಲ್ಲವೋ ಹಾಗೇ ಸಂಸಾರಿಗಳಿಗೂ ಎರಡು ಬಗೆಯ ಕರ್ಮವಿಲ್ಲ 
ಯೋಗಿಗಳಿಗೂ ಎರಡು ಬಗೆಯ ಕರ್ಮವಿಲ್ಲ ಎರಡೂ ಪರಸ್ಪರವಿರುದ್ದವಾದ್ದರಿಂದ. 
ಹೀಗಾಗಿ ನೀವು ಸಂಸಾರಿಗಳು ಕೇವಲ ಬಂಧಕ ಕರ್ಮ ಮಾಡಿರಿ. ನಾವು ಯೋಗಿಗಳು 
ಕೇವಲ ಮೋಚಕಕರ್ಮ ಮಾಡುತ್ತೇವೆ. ಅದನ್ನು ನೀವು ಆಕ್ಷೇಪಿಸಬೇಡಿರಿ ಎಂದು 
ದಾಕ್ಷಾಯಣಿ ಹೇಳುತಾಳೆ. ಇದೂ ಸರಿಯಲ್ಲ ಪರಮಾತ್ಮನಿಗೆ ಬಂಧವಿಲ್ಲ ಮೋಕ್ಷವೂ 
ಬರಬೇಕಾಗಿಲ್ಲ ಯೋಗಿಗೆ ಬಂಧವಿದೆ ಮೋಕ್ಷ ಇನ್ನೂ ಸಿಕ್ಕಿಲ್ಲ ಪರಮಾತ್ಮನಿಗೂ 
ಯೋಗಿಗೂ ಸಾಮ್ಯವೆಲ್ಲಿ? ಪರಮಾತ್ಮನಿಗೆ ಯಾವ ಕರ್ತವ್ಯ ಕರ್ಮವೂ ಇಲ್ಲ 


ಯೋಗಿಗೆ ಮೋಚಕಕರ್ಮ ಆವಶ್ಯಕವಿದೆ. ಈ ಅಂಶದಲ್ಲಿಯೂ ಸಾಮ್ಯವಿಲ್ಲ 
ಅದರಿಂದ ಪರಮಾತ್ಮನ ಉದಾಹರಣೆ ಕೊಟ್ಟಿದ್ದು ವ್ಯರ್ಥ. 


ಅದರಿಂದ "ತಥಾಬ್ರಹ್ಮಣಿ' ಎಂಬಲ್ಲಿ "ತಥಾ ಆಬ್ರಹ್ಮಣಿ' ಎಂದು ಪದವಿಭಾಗ. 
ಆ ಎಂದರೆ ಚೆನ್ನಾಗಿ, ಅಪರೋಕ್ಷವಾಗಿ ಪರಬ್ರಹ್ಮನನ್ನು ತಿಳಿದವನು. ಅಪರೋಕ್ಷಜ್ಞಾನಿ, 
ಜೀವನ್ಮುಕ್ತ ಅದರಲ್ಲಿಯೂ ವಿಶೇಷವಾಗಿ ದೇವತಾಪುರುಷನು "ಆಬ್ರಹ್ಮಾ' 
ಎನಿಸುತಾನೆ. ಪ್ರಕೃತದಲ್ಲಿ ಶಿವನು ಅಂಥ "ಆಬ್ರಹ್ಮ'ನಾಗಿರುವುದರಿಂದ ಅವನಿಗೆ 
ಮನುಷ್ಯರು ಮಾಡುವಂಥ ಆಚಾರನಿಯಮ ಅನ್ವಯಿಸುವುದಿಲ್ಲ ಎಂದು 
ದಾಕ್ಷಾಯಣಿ ಹೇಳುತ್ತಿದ್ದಾಳೆ. 


ಸಾಧನತಾಮಿತಿ ಶೇಷಃ | ಕೇವಲಂ ನಿವೃತ್ತಂ ಕರ್ಮೈವ ಜ್ಞಾನಯೋಗಾನುಗುಣಂ ನ 
ತೂಭಯಮಿತ್ಯ್ಕರ್ಥಃ । ನಿವೃತ್ತಂ ಕರ್ಮ ಶಿವೇನಾಪಿ ಕ್ರಿಯತ ಇತಿ ಭಾವಃ | 
` —ವೀರರಾಘವಃ 


೧. ಉಭಯಂ ಬಂಧಮೋಕ್ಷಲಕ್ಷಣಂ ಚಿಹ್ನಂ ಫಲಂ ಯಸ್ಯ ತತ್‌ ಯಥಾ ದ್ವಯಂ ಬ್ರಹ್ಮಣಿ 
ನ ಚಚ್ಛತಿ ನ ಪ್ರಾಪ್ನೋತಿ ತಥಾ ಯೌಗಪದೇನೈಕಕರ್ತಾ ಯೌಗಪದೇಕಕರ್ತಾ 
ತಸ್ಲಿನ್‌ ವಿರೋಧಿಸಂಸಾರಾಧಿಕಾರಿಣಿ ನಿವೃತಂ ನ ಪ್ರಾಪ್ನೋತಿ, ಬ್ರಹ್ಮಾಧಿಕಾರಿಣಿ 
ಪ್ರವೃತ್ತಂಚನ ಪ್ರಾಪ್ನೋತೀತ್ಯರ್ಥಃ | ಭವಂತಃ ಸಂಸಾರಿಣಃ ಪ್ರವೃತ್ತಕರ್ಮನಿಷ್ಯಾಃ | 
ವಯಂ ಬ್ರಹ್ಠ್ಮಾಧಿಕಾರಿಣೋ ನಿವೃತಕರ್ಮನಿಷ್ಠಾ ಇತಿ ಭಾವಃ | -ಶುಕದೇವಃ 


218 ಶ್ರೀಮದ್‌ಭಾಗವತ ತಾತರ್ಯನಿರ್ಣಯ 


ಆಬ್ರಹ್ಮಣಿ ಸಮ್ಯಗ್‌ಜ್ಞಾನಿನಿ | 

ಆಬ್ರಹ್ಮನೆಂದರೆ ಚೆನ್ನಾಗಿ ಪರಮಾತ್ಮನನ್ನು ತಿಳಿದವನು. 

ಮುಖ್ಯವಾಗಿ ದೇವತೆಗಳೇ ಆಬ್ರಹ್ಮರು. "ಆ ಸಮ್ಯಗ್‌ ವಿಜ್ಞಾತಂ ಬ್ರಹ್ಮ ಯೇನ' 
ಎಂದು ಮಧ್ಯಮಪದಲೋಪಿ ಬಹುವ್ರೀಹಿಸಮಾಸ. 4. 

ಆಬ್ರಹ್ಮಾ ಸ್ಥಿತಧೀರ್ಜೀವನ್ಮುಕಶ್ಹೇತ್ಯಭಿಧೀಯತೇ | 

ಯಸ್ಪಸ್ಯ ನ ನಿವೃತಂ ಚ ಪ್ರವೃತಂ ಕರ್ಮ ಚೇಷ್ಯತೇ ॥ 

ಯತ್ತು ದೇವಾಃ ಪ್ರಕುರ್ವಂತಿ ಸ ಮಹಾನಿಯಮಃ ಸ್ಮೃತಃ | 

ಸ್ವರ್ಗಾದ್ಯರ್ಥಂ ಪ್ರವೃತ್ತಂ ಸ್ಯಾತ್‌ ನಿವೃತಂ ಮುಕ್ತಯೇ ತು ಯತ್‌ | H 

ಸ ಮಹಾನಿಯಮೋ ನಾಮ ಕರ್ಮ ಯತಾ > PROB | 

ಮಹತೋ ನಿಯಮಾದ್‌ವಿಷ್ಣೋಃ ಪ್ರೀತ್ಯಾ ಮುಕ್ಕೌ ಸುಖೋನ್ನತಿಃ | 

ಕೇಚಿನ್ನಿವೃತಮಿತ್ಯಾಹುರ್ಮಹಾನಿಯಮಮಪ್ಯತ || 

ಇತಿ ಭವಿಷ್ಯತ್ತುರಾಣೇ | 


“ಆಬ್ರಹ್ಯಾ?, "ಸ್ಥಿತಧೀ', “ಜೀವನ್ಮುಕ್ತ'ರೆಂದು ಮುಖ್ಯವಾಗಿ ದೇವತೆಗಳನ್ನು ಕರೆಯುತಾರೆ. 
ಅವರಿಗೆ ಇತರರು ಮಾಡುವ ನಿಷ್ಕಾಮಕರ್ಮವಾಗಲಿ ಕಾಮ್ಯಕರ್ಮವಾಗಲಿ 
ಕರ್ತವ್ಯವಾಗಿರುವುದಿಲ್ಲ ಅವರು ಮಾಡುವ ಕರ್ಮ "ಮಹಾನಿಯಮ'ವೆನಿಸುತುದೆ. 
ಸ್ವರ್ಗಾದಿಫಘಲೋದ್ದೇಶದಿಂದ ಮಾಡುವ ಕರ್ಮ, ಕಾಮ್ಯಕರ್ಮ, 
ಪ್ರವ್ಯತಕರ್ಮವೆನಿಸುತದೆ. ಮೋಕ್ಷೋದ್ದೇಶದಿಂದ ಮಾಡುವ ಕರ್ಮ, ನಿಷ್ಕಾಮಕರ್ಮ, 
ನಿವೃತಕರ್ಮವೆನಿಸುತ್ತದೆ. ದೇವಪದವಿಯಲ್ಲಿ ಅಧಿಕಾರ ನಿರ್ವಹಿಸುತಿರುವ ದೇವತೆಗಳು 
ಮಾಡುವ ಕರ್ಮ ಮಹಾನಿಯಮವೆನಿಸುತ್ತದೆ. ಮಹತ್ತಾದ, ಅಂದರೆ ಇತರರಿಗೆ 
ಅಶಕ್ಯವಾದ, ನಿಯಮ ಅಂದರೆ ವಿಹಿತಕರ್ಮಾಚರಣೆ ಉಳ್ಳ ಕರ್ಮವಾದ್ದರಿಂದ 
ಮಹಾನಿಯಮವೆಂದು ಹೆಸರು. ಅಂಥ ಮಹಾನಿಯಮಕರ್ಮದಿಂದ ವಿಷ್ಣುವಿಗೆ 
ಪ್ರೀತಿಯಾಗುವುದರಿಂದ ಮುಕ್ತಿಯಲ್ಲಿ ಅವರಿಗೆ ಹೆಚ್ಚಿನ ಸುಖ ಉಂಟಾಗುತದೆ. 
ಕೆಲವರು ಜ್ಞಾನಿಗಳು ದೇವತೆಗಳ ಮಹಾಕರ್ಮವನ್ನೂ ನಿವೃತಕರ್ಮವೆಂದೇ 
ಕರೆಯುತ್ತಾರೆ. ಆಗ ನಿವೃತಕರ್ಮವೆಂದರೆ ಜ್ಞಾನಪೂರ್ವಕವಾದ ನಿಷ್ಕಾಮಕರ್ಮ 
ಎಂದರ್ಥ. ಈ ಅರ್ಥದಲ್ಲಿ ದೇವತೆಗಳ ಕರ್ಮವೂ ನಿವೃತಕರ್ಮವೆನಿಸುತ್ತದೆ. ಹೀಗೆ 
ಭವಿಷ್ಯತ್‌ ಪುರಾಣದಲ್ಲಿ ಹೇಳಿದೆ. 


ಯದಿ ದೇವಾಶ್ಚ ಖಷ್ಕಾದ್ಯಾ ನಿಂದ್ಯಂತೇ ಯತ್ರಕುತ್ರಚಿತ್‌ | 
ನ ತಾವತಾ ಗುಣೈರ್ಹೀನಾಃ ಸ್ಥಿತಪ್ರಜ್ಞಾ ಹಿ ತೇ ಮತಾಃ Il 


ಚತುರ್ಥಸ್ಕಂಧ-ಅಧ್ಯಾಯ-4 219 


ಇಂಥಾ ache ತು ತಾತ್ಸರ್ಯಂ ನಿಂದಾಯಾ ಅನ್ಯ ದೇವ ತು ॥ 
a3 ಗಾರುಡೇ ॥ 


ಈ ಪ್ರಕಣದಲ್ಲಿ ದಕ್ಷ ರುದ್ರನಿಂದೆ ಮಾಡಿದ್ದು ಸತೀದೇವಿ ದಕ್ಷನನ್ನು ನಿಂದಿಸಿದ್ದು 

ನಂದಿ ee ಮುನಿಗಳನ್ನೂ ಮುನಿಗಳು ರುದ್ರ ಪಾರ್ಷದರನ್ನೂ ನಿಂದ 
ಮಾಡಿದ್ದು ಶಾಪ ನೀಡಿದ್ದು ಅವೆಲ್ಲವೂ ಕಾರ್ಯಕಾರಿಯಾಗುವುದಿಲ್ಲ. ಹೀಗೆ 
ಎಲ್ಲಿಯಾದರೂ ದೇವತೆಗಳು ಖಷಿಗಳು ರುದ್ರಪಾರ್ಷದರು ಮುಂತಾದವರರ 
ನಿಂದೆಯಾಗುತ್ತಿದ್ದರೆ ಆ ನಿಂದೆಯಿಂದ ಬೈಸಿಕೊಂಡವರು ಜ್ಞಾನಾದಿಗುಣಗಳನ್ನು 
ಕಳೆದುಕೊಳ್ಳುವುದಿಲ್ಲ. ಏಕೆಂದರೆ ಅವರೆಲ್ಲರಲ್ಲಿಯೂ ಆ ಜ್ಞಾನಾದಿಗುಣ ಸ್ಟಿರವಾಗಿಯೇ 
ಇರುತ್ತವೆ. ನಿಂದೆಗೆ ಯಥಾಯೋಗ್ಯವಾಗಿ ಬೇರೆಯೇ ತಾತ್ಪರ್ಯವನ್ನು ತಿಳಿಯಬೇಕು. 
ಅಂದರೆ, ಉತಮರು ಕೆಳಗಿನವರಿಗೆ ನಿಂದೆ ಮಾಡಿದರೆ ಅದು ಶಿಕ್ಷೆಯಾಗುವುದು. 
ಕೆಳಗಿನವರು ಉತ್ತಮರಿಗೆ ನಿಂದೆ ಮಾಡಿದರೆ ಅದು ಅಸುರಾವೇಶ ಪ್ರಯುಕವಾಗಿದ್ದು 
ನಿಷ್ಠಲವೆನಿಸುವುದು ಎಂದು ಗರುಡಪುರಾಣದಲ್ಲಿ ಹೇಳಿದೆ. 


ತಿ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯವಿರಚಿತೇ 
ಶ್ರೀಮದ್ಭಾಗವತತಾತ್ವರ್ಯನಿರ್ಣಯೇ ಚತುರ್ಥಸ್ಕಂಧೇ 


ಚತುರ್ಥೋತಧ್ಯಾಯಃ 1 
ಧಿ 


ಅಧ್ಯಾಯ-೫ 
ಅಧ್ಯಾಯಸಾರಾಂಶ ' 

ಸತೀದೇವಿ ಯಜ್ಞಶಾಲೆಯಲ್ಲಿ ಕುಳಿತು ಅರಿವೆಯ ಮುಸುಕು 
ಹಾಕಿಕೊಂಡು ಯೋಗಬಲದಿಂದ ಶರೀರತ್ಯಾಗ ಮಾಡಿದಳು. ತನ್ನಶರೀರ 
ತಾನೇ ಬೂದಿಯಾಗಬೇಕು. ಅದಕ್ಕೆ ಸಂಸ್ಕಾರ ಮಾಡುವ ಅವಕಾಶವೂ 
ದಕ್ಷನಿಗೆ ಸಿಗಬಾರದೆಂದು ಯೋಗಾಗ್ನಿಯಿಂದ ಶರೀರವನ್ನು 
ಸುಟ್ಟುಕೊಂಡಳು. ದಕ್ಷ ಬಹಳ ತಡವಾಗಿ ಎಚ್ಚಿತ್ತುಕೊಂಡು ಪರಿತಪಿಸಿದ. 
ಅಷ್ಟರಲ್ಲಿ ಭೂತಗಣಗಳು ದಕ್ಷನನ್ನು ಕೊಲ್ಲಲು ಹೊರಟವು. ಆದರೆ 
ಭೃಗುಮುನಿಯ ರಕ್ಷೋಘ್ನಹೋಮದಿಂದ ಖಭುದೇವತೆಗಳು 
ಪ್ರಾ,ದುರ್ಭವಿಸಿ ಭೂತಗಣಗಳನ್ನು ಓಡಿಸಿದರು. ಬ್ರಾ,ಹ್ಮಣತೇಜಸ್ಸಿನ 


ಸತೀದೇವಿ ಪತಿಧ್ಯಾನ ಮಾಡುತ್ತ ಯೋಗಬಲದಿಂದ ಶರೀರತ್ಯಾಗ ಮಾಡಿದ 
ಬಗೆಯನ್ನು ಮೈತ್ರೇಯರು ವಿದುರನಿಗೆ ಬಣ್ಣಿಸುತ್ತಾರೆ- 


ತತಃ ಸ್ವಭರ್ತುಶ್ಚರಣಾಂಬುಜಾಸವಂ 
ಜಗದ್ಗುರೋಶ್ಚಿಂತಯತೀ ನ ಚಾಪರಮ್‌ | 
ದದರ್ಶ ದೇಹೇ ಹತಕಲ್ಲಹಾ ಸತೀ 
ಸದ್ಯಃ ಪ್ರಜಜ್ಞಾಲ ಸಮಾಧಿಜಾಗ್ನಿನಾ nS? 1 


ಬಳಿಕ ಸತೀದೇವಿ ಇಂದ್ರಾದಿ ಸಮಸಜಗತಿಗೆ ಗುರುವಾದ ತನ್ನ ಪತಿಯಾದ ಶಿವನ 
ಪಾದಕಮಲಧ್ಯಾನಾನಂದರೂಪವಾದ ಮಕರಂದವನ್ನು ಆಸ್ವಾದಿಸುತ್ತ ಶಿವನಲ್ಲಿ ಹರಿ 
ವಾಯು ಮುಂತಾದವರನ್ನೂಧ್ಯಾನಿಸುತ್ತಪತಿಗಿಂತ ಕಡಿಮೆಯಾದವರನ್ನು ಯಾರನ್ನೂ 
ಚಿಂತಿಸದೆ ಕುಳಿತಳು. ಹರಿವಾಯು ಮುಂತಾದವರನ್ನು ಮನಸ್ಸಿನಲ್ಲಿ 
ಸಾಕ್ಷಾತ್ಕರಿಸಿಕೊಂಡಳು. ಪಿತನಾದ ದಕ್ಷನಲ್ಲಿ ಕೋಪ ಮಾಡಿದ ಪಾಪ ಮತ್ತು 
ಪತಿನಿಂದಾಶ್ರವಣ ಜನ್ಯವಾದ ಪಾಪವೆಲ್ಲವನ್ನೂ ತೊಡೆದು ಕೊಂಡಳು. ಶರೀರತ್ಯಾಗ 
ಮಾಡಿದಳು. ಒಡನೆ ವಾಯ್ದಗ್ನಿಧ್ಯಾನದಿಂದ ಶರೀರದೊಳಗೇ ಭುಗಿಲೆದ್ದ ಬೆಂಕಿಯಲ್ಲಿ 
ಶರೀರ ಬೆಂದು ಹೋಯಿತು. 


ಚತುರ್ಥಸ್ಕಂಧ-ಅಧ್ಯಾಯ-5 221 


ಇಲ್ಲಿ "ತತಃ ಸ್ವಭರ್ತುಶ್ಚರಣಾಂಬುಜಾಸವಂ ಜಗದ್ಗುರೋಶ್ಚಿಂತಯತೀ ನ 
ಚಾಪರಂ' "ಧ್ಯಾನಕಾಲದಲ್ಲಿ ಪತಿಯನ್ನು ಹೊರತು ಇನ್ನಾರನ್ನೂ ಸತೀದೇವಿ 
ಚಿಂತಿಸಲಿಲ್ಲ' ಎಂದು ಹೇಳಿದೆ. ಬೇರೆ ವ್ಯಾಖ್ಯಾನಕಾರರೆಲ್ಲರೂ ಹಾಗೇ 
ವ್ಯಾಖ್ಯಾನಿಸಿದ್ದಾರೆ. ಆದರೆ ಇದು ಅಸಂಗತ. ಪತಿಧ್ಯಾನವೆಂದರೆ "ಗುಹಾಶಯಾಯ್ಯೆವ 
ನ ದೇಹಮಾನಿನೇ' ಎಂದು ಶಿವನೇ ಸತಿಗೆ ಹೇಳಿದಂತೆ 
ಪತ್ಯಂತರ್ಗತಪರಮಾತ್ನಧ್ಯಾನವೇ ಆಗಿದೆ. ಅದರಿಂದ ಪತಿಯನ್ನು ಮಾತ್ರವಲ್ಲದೆ 
ಪತಿಯಲ್ಲಿ ಪರಮಾತ್ಮಬ್ರಹ್ಮವಾಯುಗಳನ್ನೂ ಲಕ್ಷ್ಮೀಸರಸ್ವತಿಭಾರತಿಯರನ್ನೂ ಹೊರತು 
ಇನ್ನಾರನ್ನೂ ಕಾಣಲಿಲ್ಲ ಎಂದು ವ್ಯಾಖ್ಯಾನಿಸಬೇಕು. ಹಾಗೇ ತತ್ವನಿರ್ಣಯವೆಂಬ 
ಗ್ರಂಥದಲ್ಲಿ ಉಕವೂ ಆಗಿದೆ. l 


‘B33’ ಎಂದರೆ ಆ ವಾಯ್ವಗ್ನಿಧಾರಣಕಾಲದಲ್ಲಿ ಎಂದರ್ಥ. 
ವಾಯ್ವಗ್ನಿಧಾರಣವೆಂದರೆ ವಾಯ್ದಗ್ನಿಗಳಲ್ಲಿರುವ ವಾಯ್ವಗ್ನಿನಾಮಕನಾದ ಹರಿಯ 
ಧ್ಯಾನವೆಂದೇ ಅರ್ಥ. ಅದರಿಂದ ವಾಯ್ವಗ್ನಿಗಳನ್ನೂ ಅವರಲ್ಲಿರುವ ಹರಿಯನ್ನೂ 
ಧ್ಯಾನಿಸಿದಳೆಂದು ಹಿಂದಿನ ಶ್ಲೋಕದಲ್ಲಿ ಹೇಳಿ ಈ ಶ್ಲೋಕದಲ್ಲಿ ಪತಿಯನ್ನು ಹೊರತು 
ಇನ್ನಾರನ್ನೂ ಧ್ಯಾನಿಸಲಿಲ್ಲವೆಂದರೆ ಪೂರ್ವೋತ್ತರವಿರೋಧವೂ ಬರುತ್ತದೆ. 


ವಸುತಃ "ನ ಚಾಪರಂ' ಎಂಬಲ್ಲಿ "ಅಪರ' ಎಂದರೆ ಬೇರೆ ಎಂದರ್ಥವಲ್ಲ 
ನಪರ, ಉತ್ತಮರಲ್ಲದವರು, ಕಡಿಮೆಯವರು, ಅವರನ್ನು ದೇವಿ ಚಿಂತಿಸಲಿಲ್ಲ 
ಎಂದೇ ಸ್ಪಷ್ಟವಾಗಿ ಉಕ್ತವಾಗಿದೆ. ಚಕಾರದಿಂದ ಪತಿಯೊಂದಿಗೆ ಅವನಿಗಿಂತ 
ಉತ್ತಮರಾದ ಹರಿವಾಯು ಮುಂತಾದವರನ್ನೂ ಸಮರಾದ ಗರುಡಶೇಷರನ್ನೂ 
ಚಿಂತಿಸಿದಳೆಂದೂ ಹೇಳಿದೆ. ಇಲ್ಲದಿದ್ದರೆ ಚಕಾರ "ವ್ಯರ್ಥವಾಗುತ್ತದೆ. ಅದನ್ನು ಇಲ್ಲಿ 
ಅನುಕಸಮುಚ್ಚಾಯಕವೆಂದು ಗ್ರ ಹಿಸಬೇಕು. 


ಪತಿಗಿಂತ ಉತ್ತಮರನ್ನೂ ಪತಿಗೆ ಸಮಾನರನ್ನೂ ತನಗೆ ರಕ್ಷಕರೆಂದು ಚಿಂತಿಸಿದಳು. 
ಕಡಿಮೆಯವರಾದ ಇಂದ್ರಾದಿದೇವತೆಗಳನ್ನು ತನಗೆ ರಕ್ಷಕರೆಂದು ಚಿಂತಿಸಲಿಲ್ಲ 
ಎನ್ನುವಲ್ಲಿ ತಾತ್ಪರ್ಯ. ಕಡಿಮೆಯವರನ್ನೂ ಉದಾ: ಅಗ್ನಿಧಾರಣೆಯಲ್ಲಿ ಅಗ್ನಿಯನ್ನೂ 
ಚಿಂತಿಸಬೇಕಾಗುತ್ತದೆ ತಾನೆ? ಅಲ್ಲಿ ಅಗ್ನಿಯನ್ನೂ ತನಗೆ ಸ್ವಾಮಿ ರಕ್ಷಕ. ಎಂದು. 
ಚಿಂತಿಸುವುದಿಲ್ಲ "ಸ್ವಾಮಿಯಾದ ಹರಿಗೆ 'ಅಧಿಷ್ಠಾನವೆಂದು ಚಿಂತಿಸುತ್ತಾಳೆ. 


ಅದರಿಂದ ಶ್ರೀಮದಾಚಾರ್ಯರು ಪ್ರಮಾಣಪುರಃಸರವಾಗಿ ಭಾಗವತದ 
ನಿಜವಾದ ಅಭಿಪ್ರಾ ಯವನ್ನು ಹೇಳುತಾರೆ- 


ನ ಚಾಪರಂ | ತಸ್ಮಾದವರಂ ನ ಚಿಂತಯತೀ | ಪರಂ ತು AH > Peo. 
ಚಿಂತಯತೀಟ।ಚ ಶಬ್ದಾತ್‌ I 


222 ಶ್ರೀಮದ್‌ಭಾಗವತ ತಾತ್ಪರ್ಯನಿರ್ಣಯ 


ರುದ್ರಂ ಚ ಬ oe ಚ ವಿಷ್ಣುಂ ಚೈವ ಶ್ರಿ ಯಂ ಗಿರಮ್‌ | 
ಉಮಾ ಚಿಂತಯತೀ ದೇಹಂ ತತ್ಯಾಜಾನ್ಮಂ ನ ಚಾಸ್ಕರತ್‌ || 
ಆತಿ ತತ್ವನಿರ್ಣಯೇ | 


ಸತೀದೇವಿ "ಅಪರ' ರನ್ನು ಚಿಂತಿಸಲಿಲ್ಲ ಎಂದರೆ "ಅ-ಪರ' ಉತ್ತಮರಲ್ಲದವರನ್ನು, 
ಪತಿಗಿಂತ ಕಡಿಮೆಯಾದವರನ್ನು ಚಿಂತಿಸಲಿಲ್ಲ ಪರರರಾದ. ಉತ್ತಮರಾದ 
ವಿಷ್ಣುಮುಂತಾದವರನ್ನು ಪತಿಯೊಂದಿಗೆ 'ಚಿಂತಿಸಿದಳು. ಇದು ಅನುಕ್ತ 
ಸಮುಚ್ಚಯಾರ್ಥದ ಚಕಾರದಿಂದ ತಿಳಿದುಬರುತ್ತದೆ. 


ರುದ್ರನನ್ನೂ ಬ್ರಹ್ಮವಾಯುವಿಷ್ಣು ಲಕ್ಷ್ಮಿಸರಸ್ವತಿಭಾರತಿಯರನ್ನೂ ಗರುಡ ಶೇಷರನ್ನೂ 
ಸತೀದೇವಿ ಸ 'ಸ್ವಾಮಿತ್ರೇನ ಚಿಂತಿಸುತ್ತ 'ಕಡಿಮೆಯವರಾದ ಇಂದ್ರಾದಿ ದೇವತೆಗಳನ್ನು 
= ಚಿಂತಿಸದೇ ಶರೀರತ್ಯಾಗ ಮಾಡಿದಳೆಂದು ತತ್ಸನಿರ್ಣಯ ಗ ಗ್ರಂಥದಲ್ಲಿ. 


ಇತಿ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯವಿರಚಿತೇ 
ಶ್ರೀಮದ್ಭಾಗವತತಾತ್ತರ್ಯನಿರ್ಣಯೇ ಚತುರ್ಥಸ್ಥಂಧೇ 
ಪಂಚಮೋನಧ್ಯಾಯಃ ii 


ಹಾಸ ನಾಸಾ 


ಅಧ್ಯಾಯ-೬ és 
ಅಧ್ಯಾಯಸಾರಾಂಶ 


ನಾರದರಿಂದ ದಕ್ಷಯಜ್ಞಮಂಟಪದಲ್ಲಿ ನಡೆದ ವೃತ್ತಾಂತವನ್ನು ಕೇಳಿ 
ರುದ್ರ, ಕುಪಿತನಾಗಿ ತನ್ನ ಒಂದು ಜಟಿಯನ್ನು ಕಿತ್ತು ನೆಲಕ್ಕೆ ಅಪ್ಪಳಿಸಿದ. 
ಅದರಿಂದ ರುದ್ರಾ, ಂಶನಾದ ವೀರಭದ್ರ "ಪಾ ) ದುರ್ಭನಿಸಿದ. ಆತ. 
ಶಿವನಾಜ್ಞಿಯಂತೆ ಯಾಗಶಾಲೆಗೆ ನುಗ್ಗಿದ. ಪರಿವಾರದ ಭೂತಗಣಗಳೂ 
ನುಗ್ಗಿ ಅಗ್ನಿಗಳನ್ನು ನಾಶ ಮಾಡಿದುವು. ದೇವತೆಗಳನ್ನೂ ಮುನಿಗಳನ್ನೂ 
ಸೆರೆಹಿಡಿದುವು. ಹಿಂಸಿಸಿದುವು. ಭೃಗುವಿನ ಗಡ್ಡವನ್ನು ಕಿತ್ತುಹಾಕಿದ 
ವೀರಭದ್ರ,. ಭಗನ ಕಣ್ಣುಗಳನ್ನೂ ಕಿತ್ತ. ಫೂಷನ. ಹಲ್ಲು ಮುರಿದ. ದಕ್ಷನ 
ಕತ್ತನ್ನು ಕತ್ತಿಯಿಂದ ಕುಯ್ದ. ಆದರೆ ಚರ್ಮವೂ ಕೂಡ ಒಂದಿಷ್ಟೂ 


ಹರಿಯಲಿಲ್ಲ ಪರಮಾಶ್ಚ ರ್ಯವಾಯಿತು. ತನ್ನಮೂಲರೂಪವನ್ನು ನೆನೆದ. 
ಒಡನೆ ಕೈಲಾಸದಿಂದ ಮೂಲರೂಪದ ರುದ್ರ, ಬಂದು ಅವನೂ ಪ್ರಯತ್ನ 
ಮಾಡಿ ಸೋತ. ಇದಕ್ಕೆ ಏನು ಉಪಾಯ ಕು ಚಿಂತಿಸಿ. 
ಮಾನಸಯಜ್ಞಪೊಂದನ್ನು ಸಂಕಲ್ಪಿಸಿ ಆ ಯಜ್ಞದಲ್ಲಿ ದಕ್ಷನನ್ನು ಪಶುವಾಗಿ 
ಮಾಡಿ ಸಂಹರಿಸಿದ. ಅವನ ತಲೆಯನ್ನು ಕತ್ತರಿಸಿ ದಕ್ಷಿಣಾಗ್ನಿಯಲ್ಲಿ ಹಾಕಿ 
ಸುಟ್ಟು ಯಜ್ಞಶಾಲೆಯನ್ನೂ ಸುಟ್ಟು ಕೈಲಾಸಕ್ಕೆ ತೆರಳಿದ. 


als ಖೊ ate 
~ ಕೃತಿ ಳೈ 


ದಕ್ಷಯಜ್ಞ ಮಂಟಪದಲ್ಲಿ ವೀರಭದ್ರ ದಕ್ಷನನ್ನು ಆಕ್ರಮಿಸಿ ಅವನ ಶಿರಶ್ಛೇದ 
ಮಾಡಲು ಯತ್ನಿಸಿದ. ಆದರೆ "ಅದು ಸಾಧ್ಯ 'ವಾಗಲಿಲ್ಲ ಅದಕ್ಕೆ ತನ್ನ ಮೂಲರೂಪವನ್ನು 
ಚಿಂತಿಸಿದ. ಮೂಲರೂಪಿ ರುದ್ರನೂ ಬಂದು obs. ಮಾಡಿದ. ಅವನಿಗೂ 
ಸಾಧ್ಯವಾಗಲಿಲ್ಲ, ಕೊನೆಗೆ ದಕ್ಷನನ್ನು  ಯಜ್ಞಪಶುವಾಗಿ ಚಿಂತಿಸಿದಾಗ ಅವನ 508,00 


ಸಾಧ್ಯವಾಯಿತು. ಬಳಿಕ ಯಜ್ಞಮಂಟಪ ವನ್ನೆಲ್ಲ ಸುಟ್ಟು ಅಲ್ಲಿದ್ದ ಉಪೇಂದ್ರ 


ವಾರಾಯಣಭುಃಗಳಗೆ ಸೋತರೂ ಉಳಿದವರನ್ನು ಗೆದ್ದು 'ರುದ್ರ ಕೈಲಾಸಕ್ಕೆ ನಡೆದ. 


ಆಕ್ರಮ್ಯೋರಸಿ BIA ಶಿತಧಾರೇಣ ಹೇತಿನಾ | 
ಛಿಂದನ್ನಪಿ ತದುದ್ದರ್ತುಂ ನಾಶಕ್ನೋತ್‌ ತ್ರ ಂಬಕಸ್ರದಾ || ೨೨ ॥ 


124 ಶ್ರೀಮದ್‌ಭಾಗವತ ತಾತ್ತರ್ಯನಿರ್ಣಯ 


ಶಸ್ತ್ರೈರಸ್ವಾನಿತ್ಟೆರೇನಮನಿರ್ಭಿಣ್ಣತ್ವಚಂ ಹರಃ | 


ವಿಸ್ಮಯಂ ಪರಮಾಪನ್ನೋ ದಧ್ಮೌ ಪಶುಪತಿಶ್ಚಿರಮ್‌ I ೨೩ ॥ 
ದೃಷ್ಟ್ವಾಸಂಜ್ಞಪನೇ ಯೋಗಂ ಪಶೂನಾಂ ಸ ಪತಿರ್ಮಖೇ | 
ಯಜಮಾನಪಶೋಸಸ್ಯ ಕಾಯಾತ್‌ ತೇನಾಹರಚ್ಛಿರಃ 1 ೨೪ Il 


ಜುಹಾವೈತಿಚ್ಛಿರಸ್ಪಸ್ಟಿನ್‌ ದಕ್ಷಿಣಾಗ್ಲಾವಮರ್ಷಿತಃ | 
ತದ್‌ ದೇವಯಜನಂ ದಗ್ಧ್ಯ್ವಾಪ್ರಾತಿಷ್ಠದ್‌ ಗುಹ್ಯಕಾಲಯಮ್‌ ॥ ೨೬ Il 


ವೀರಭದ್ರ ದಕ್ಷನ ಎದೆಯ ಮೇಲೆ ಕಾಲಿರಿಸಿ ತೀಕ್ಷ್ಣವಾದ ಕತ್ತಿಯಿಂದ ತಲೆಯನ್ನು 
ಕತರಿಸ ತೊಡಗಿದ. ಆದರೆ ಎಷ್ಟುಕಡಿದರೂ ಅದನ್ನು ತುಂಡರಿಸಲು ಆತಶಕ್ತನಾಗಲಿಲ್ಲ 


ಮಂತ್ರಪೂರ್ವಕವಾದ ಶಸ್ತ್ರಗಳಿಂದಲೂ ದಕ್ಷನ ತೊಗಲೂ ಹರಿಯದಿದ್ದುದನ್ನು 
ಕಂಡು ವೀರಭದ್ರನಿಗೆ ಪರಮಾಶ್ಚರ್ಯವಾಯಿತು. ಅವನು ತನ್ನ ಮೂಲರೂಪವನ್ನು 
ಧ್ಯಾನಿಸಿದ. ಆಗ ಮೂಲರೂಪಿ ಶಿವನೇ ಕೈಲಾಸದಿಂದ ಬಂದು ಅವನೂ ಪ್ರಯತ್ನ 


ಬಳಿಕ ತಾನು ಯಜ್ಞವೆಂಬ ಅನುಸಂಧಾನದಿಂದ ಪ್ರಯತ್ನ ಮಾಡಿದರೆ ಯಜ್ಞದಲ್ಲಿ 
ದಕ್ಷ ಪಶುವಾಗಿ ತನಗೆ ವಧಾರ್ಹನಾಗುತಾನೆ ಎಂದು ಉಪಾಯವನ್ನು ಕಂಡುಕೊಂಡ. 
ಯಜ್ಞದಲ್ಲಿ ಜೀವಂತ ಪಶುವಿನ ತಲೆ ಕತ್ತರಿಸುವುದಿಲ್ಲ. ಉಸಿರು ಕಟ್ಟಿಸಿ ಕತ್ತು ಹಿಸುಕಿ 
ಸಾಯಿಸಿದ ಬಳಿಕ ಕತ್ತರಿಸುತ್ತಾರೆ. ಹಾಗೇ ಈಗ ಪಶುವೆನಿಸಿದ ಯಜಮಾನನಾದ 
ದಕ್ಷನನ್ನು ಮಂತ್ರಪೂರ್ವಕವಾಗಿ ಕತ್ತು ಹಿಸುಕಿ ಕೊಂದು ಬಳಿಕ ಅವನ ಶರೀರದಿಂದ 
ತಲೆಯನ್ನು ತುಂಡರಿಸಿದ ಶಿವ. 


(ದಕ್ಷಪ್ರಜಾಪತಿ ಕೈಗೊಂಡಿದ್ದ ಬೃಹಸ್ಪತಿಸವ ಒಂದು ವೈಷ್ಣವಯಾಗ. ಅದು ನಿಂತು 
ಹೋಗಬಾರದೆಂದು ವಿಷ್ಣುವಿನ ಸಂಕಲ್ಪದಿಂದಲೇ ಯಜಮಾನನಾದ ದಕ್ಷ 
ಲಯಕಾರಕನಾದ ರುದ್ರನಿಗೂ ಅವಧ್ಯನಾಗಿದ್ದ ಈಗ ರುದ್ರ ತಾನೂ ಮಾನಸವಾಗಿ 
ಒಂದು ವೈಷ್ಣವಯಾಗ ನಡೆಸಲು ಸಂಕಲ್ಲಿಸಿದ್ದರಿಂದ, ಮೊದಲಿಗೆ ರುದ್ರನು ಮಾಡುವ 
ಯಾಗ ನಡೆದು ಹೋಗಲಿ, ಬಳಿಕ ದಕ್ಷನನ್ನು ಬದುಕಿಸಿ ಅವನ ಯಾಗವನ್ನೂ 
ನಡೆಸಿಕೊಡುತ್ತೇನೆ ಎಂದು ವಿಷ್ಣು ಸಂಕಲ್ಪಿಸಿದ. ಅದರಂತೆ ಪ್ರಕ್ಕತದಲ್ಲಿ ರುದ್ರನು 
ಮಾಡುವ ಮಾನಸಯಜ್ಞದಲ್ಲಿ ದಕ್ಷ ಪಶುವಾಗಿ ಆತ್ಮಾರ್ಪಣೆ ಮಾಡಿದ. ಅದರಿಂದ 
ಅವನ ಪ್ರಬಲವಾದ ಪಾಪಪ್ರಾರಬ್ಬ ತೀರಿತು. ಬಳಿಕ ಪುನಃ ಬದುಕಿ ಬಂದು ತಾನು 
ಕೈಗೊಂಡಿದ್ದ ಯಾಗವನ್ನು ಪೂರ್ತಿಗೊಳಿಸಿದ.) 


ಚತುರ್ಥಸ್ಕಂಧ-ಅಧ್ಯಾಯ-6 225 


ಶಿವ ಅಸಹನೆಯಿಂದ ತಾನು ಕತ್ತರಿಸಿದ ದಕ್ಷನ ತಲೆಯನ್ನು ದಕ್ಷಿಣಾಗ್ನಿ ಕುಂಡದಲ್ಲಿ 
ಹಾಕಿ ಸುಟ್ಟುಬಿಟ್ಟ ಯಜ್ಞಶಾಲೆಯನ್ನೂ ಪೂರ್ತಿ ಸುಟ್ಟು ಕೈಲಾಸಕ್ಕೆ ತೆರಳಿದ. (ದಕ್ಷನ 
ಆ ಕಡಿದುಹೋದ ತಲೆಯನ್ನು ಹಾಗೇ ಬಿಟ್ಟರೆ ತಿರುಗಿ ಅದನ್ನೇ ದೇವತೆಗಳು ತಿರುಗಿ 
ಜೋಡಿಸುವ ಸಂಭವವಿದೆ. ಆಗ "ದಕ್ಷನಿಗೆ ಹೋತದ ತಲೆ ಬರಲಿ' ಎಂದು ನಂದಿ 
ಕೊಟ್ಟಶಾಪ ಸುಳ್ಳಾದೀತು ಎಂದು ಬಗೆದು ಶಿವ ದಕ್ಷನ ಆ ತಲೆಯನ್ನು ಸುಟ್ಟುಬೂದಿ 
ಮಾಡಿದ.) 


ಇಲ್ಲಿ ರುದ್ರನ ಹೆಸರಾದ ತ್ರ್ಯಂಬಕ ಪಶುಪತಿ ಶಬ್ದಗಳನ್ನು ವೀರಭದ್ರನಲ್ಲಿ 
ಪ್ರಯೋಗ ಮಾಡಿರುವುದು ಉಚಿತವಾಗುವುದಿಲ್ಲ ಮೂಲರೂಪದ ನಾಮಗಳನ್ನು 
ಅಂಶರೂಪಕ್ಕೆ ಹಾಗೇ ಪ್ರಯೋಗಿಸುವುದು ರೂಢಿಯಲ್ಲಿಲ್ಲ ಅದಕ್ಕೆ ಬೇರೆ 
ವ್ಯಾಖ್ಯಾನಕಾರರು” ಇದನ್ನು ಗೌಣಪ್ರಯೋಗವೆಂದಿದ್ದಾರೆ. 


ವಸ್ತುತಃ ದಕ್ಷನ ಶಿರಶ್ಸೇದ ಮಾಡುವ ಯತ್ನದಲ್ಲಿ ವೀರಭದ್ರ ವಿಫಲನಾಗಿ 
ಮೂಲರೂಪವನ್ನು ಚಿಂತಿಸಿದ್ದಾನೆ, ಮೂಲರೂಪಿ ರುದ್ರ ಬಂದಿದ್ದಾನೆ. ಅವನನ್ನು 
ಪಶುಪತಿ ಮುಂತಾದ ಶಬ್ದಗಳು ಮುಖ್ಯವಾಗಿ ಹೇಳಲು ಶಕ್ಕವಿರುವಾಗ ಬರಿ 
ಗೌಣಪ ರ್ರಯೋಗವೆನ್ನುವುದು ಉಚಿತವಾಗುವುದಿಲ್ಲ ಮೂಲ ರೂಪಿ ರುದ್ರನೂ 


- ಬಂದನೆನ್ನುವುದಕ್ಕೆ ಬ್ರಹ್ಮಪುರಾಣವಚನ ಪ್ರಮಾಣವಾಗಿದೆ: ಅದೇ ಪ್ರಮಾಣ 
ವಚನದಿಂದ ಭಾಗವತದಲ್ಲಿ ಹೇಳದಿದ್ದ ಇನ್ನೊಂದು ಅಂಶವೂ ತಿಳಿದು ಬರುತ್ತದೆ. 
ಅದು. ಭಾಗವತಕಥೆಗೆ ಪೂರಕವಾಗಿರುವುದರಿಂದ ಗ್ರಾಹ್ಯವಾಗಿದೆ. ಅದೇನೆಂದರೆ 
ರುದ್ರ ಯಜ್ಞಶಾಲೆಯಲ್ಲಿದ್ದ ಎಲ್ಲ ದೇವತೆಗಳನ್ನೂ ಭಷಿಗಳನ್ನೂ ನಿಗ್ರಹಿಸಿ 
ಯಜ್ಞಶಾಲೆಯನ್ನು ಸುಟ್ಟು ಕೈಲಾಸಕ್ಕೆ ತೆರಳಿದನೆಂದು ಭಾಗವತ ಹೇಳಿದಂತಿದೆ. 
ವಸುತಃ ಶ್ರೀಹರಿ ತ್ರಿಮೂರ್ತಿಗಳಲ್ಲಿ ಒಂದಾದ ವಿಷ್ಣುರೂಪದಿಂದ ಯಜ್ಞಶಾಲೆಗೆ 
ಬಾರದಿದ್ದರೂ ಉಪೇಂದ್ರ ಮತ್ತು ನಾರಾಯಣಖಷಿ ರೂಪಗಳಿಂದ ಬಂದಿದ್ದ. 
ರುದ್ರ ಇವರಿಬ್ಬರ ಕೈಯಲ್ಲಿಯೂ ಸೋತಿದ್ದ ಎಂದು ಬ್ರಹ್ಮಪುರಾಣ ಹೇಳುತ್ತದೆ. 
ಮಹಾಭಾರತದಲ್ಲಿಯೂ ನಾರಾಯಣಖಯಷಿ ರುದ್ರನ ಗಂಟಲನ್ನು ಕೈಯಿಂದ ಹಿಡಿದು 
ಒತ್ತಿದಾಗ ಗಂಟಲು ಕಪ್ಪಾಯಿತೆಂದೂ ರುದ್ರ ಸೋತು ಕೈಲಾಸಕ್ಕೆ ತೆರಳಿದನೆಂದೂ ' 
ಹೇಳಿದೆ. ಶ್ರೀಮದಾಚಾರ್ಯರು ಉಪೇಂದ್ರನಾರಾಯಣ ಯಷಿಗಳಿಬ್ಬರನ್ನೂ 
ಹೇಳುವ ಬ್ರಹ್ಮಪುರಾಣವಚನವನ್ನು ಉದಾಹರಿಸುತ್ತಿದ್ದಾರೆ- . 

ವೀರಭದ್ರಾಖ್ಯರೂಪೇಣ ಸ್ವೇನ ಪೂರ್ವಂ ಯಯೌ ಹರಃ | 
ಮೂಲರೂಪೇಣ ಶಶ್ಚಾತ್ತು ಗತ್ವಾ ದಕ್ಷಮಥಾವಧೀತ್‌ 11 


೧. BORIN ows BBW, ದಿಶಬ್ದಾಸ್ತದಂಶ ವೀರಭದ್ರೆ e TOE: | 
-ರಾಧಾರಮಣದಾಸಃ 


226 ಶ್ರೀಮದ್‌ ಭಾಗವತ ತಾತ್ಪರ್ಯನಿರ್ಣಯ 


ತತ್ರೋಪೇಂದ್ರೇಣ ಹರಿಣಾ wee ಧರ್ಮಾತ್ಮಜೇನ ಚ | 
ಅನ್ಯಾನ್‌ ಜಿಗಾಯ ಪ್ರಯಯೌ ಕೈಲಾಸಂ RO ನಿಕೇತನಮ್‌ ॥ 
ಇತಿ ಬಾ ್ರಿಹ್ನೇ | 
ರುದ್ರ ಮೊದಲಿಗೆ ವೀರಭದ್ರ ಎಂಬ ತನ್ನ ಅಂಶರೂಪದಿಂದ ದಕ್ಷಯಜ್ಞಮಂಟಪಕ್ಕೆ 
ಹೋಗಿದ್ದ ಬಳಿಕ ಮೂಲರೂಪದಿಂದಲೇ ಹೋಗಿ ದಕ್ಷನನ್ನು ವಧಿಸಿದ. ಆಗ 
ಉಪೇಂದ್ರರೂಪಿ ಹರಿಯಿಂದಲೂ ಧರ್ಮಪುತ್ರನಾರಾಯಣರೂಪಿ ಹರಿಯಿಂದಲೂ 
ಪರಾಜಿತನಾಗಿ ಬೇರೆ ಎಲ್ಲರನ್ನೂ ಗೆದ್ದ ತನ್ನ ವಾಸಸ್ಥಾನ ವಾದ ಕೈಲಾಸಕ್ಕೆ ತೆರಳಿದ 
ಎಂದು ಬ್ರಹ್ಮಪುರಾಣದಲ್ಲಿ ಹೇಳಿದೆ. 
ಇತಿ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯವಿರಚಿತೇ 
ಶ್ರೀಮದ್ಭಾಗವತತಾತ್ಸರ್ಯನಿರ್ಣಯೇ ಚತುರ್ಥಸ್ಕಂಧೇ 
ಷಷ್ಠೋಧ್ಯಾಯಃ || 


— ಎ 


ಕ್ಯೆ 


ಅಧ್ಯಾಯ-೭ 
ಅಧ್ಯಾ ಯಸಾರಾಂಶ 


ದೇವತೆಗಳು ಬ ಬ್ರಹ್ಮನ ಬಳಿಗೆ ಹೋಗಿ ಈ ಎಲ್ಲ ಅನಾಹುತಗಳನ್ನು 
ಹೇಳಿಕೊಂಡರು. OY AQ, €ತಮನಾದ ರುದ್ರ, ನಲ್ಲಿ ಅಪಚಾರ ಮಾಡಿದ್ದು 
ತಪ್ಪು ರುದ್ರನಿಗೆ ಯಜ್ಞದಲ್ಲಿ ಭಾಗವಿಲ್ಲದಂತೆ ಮಾಡಿದ್ದೂ ಸರಿಯಲ್ಲ. 
ಎಲ್ಲರೂ ಹೋಗಿ ಅವನಲ್ಲಿ ೧ ಕ್ಷಮೆ ಕೇಳಬೇಕೆಂದು ಬ IB, ಆದೇಶ ನೀಡಿ 
ಶಿವಾಂತರ್ಯಾಮಿಯಾದ ಭಗವಂತನನ್ನು Ones ತಾನೇ 
ಹೋಗಬೇಕೆಂದುಕೊಂಡು ಎಲ್ಲ ದೇವತೆಗಳೊಂದಿಗೆ ಕೈಲಾಸಕ್ಕೆ ನಡೆದ, 


ಕೈಲಾಸದಲ್ಲಿ ಲ್ಲಿ ವಟವೃಕ್ಷದ ಕೆಳಗೆ ಸನಕಾದಿಗಳ ಹಾಗೂ ರುಚೇರನೊಂದಿಗ 
ಕುಳಿತು ಶಿವ ನಾರದರಿಗೆ ತತ್ವೋಪದೇಶ ಮಾಡುತ್ತಿದ್ದ ಅಲ್ಲಿಗೆ ಬ 
ಬಂದುದನ್ನು ಕಂಡು ಎದ್ದು ಅವನಿಗೆ ಅಭಿವಾದನ ಮಾಡಿದ. 

ಅವನ ಅಂತರ್ಯಾಮಿಭಗವದೂ 2, BBA, ಸ್ತುತಿಸಿದ. ಬಳಿಕ 
ಅರ್ಧದಲ್ಲಿ ನಿಂತು ಹೋಗಿರುವ ವೈಷ್ಠವಯಾಗವನ್ನು ಪೂರ್ತಿ ಯಾಗುವಂತೆ 
ಮಾಡು. ಅದಕ್ಕೆ ನೀನು ದಕ್ಷನನ್ನು ಬದುಕಿಸು. ಯಜ್ಞದಲ್ಲಿ ಕೊನೆಗೆ 
ಉಳಿಯುವ ಹವಿಸ್ಸು ನಿನಗೆ ಸಲ್ಲಲಿ' ಎಂದ. 


ate ಖೇ ale 
[A “| LAS 


ಮುಂದೆ ನಡೆಯಲಿರುವ ದಕ್ಷಯಜ್ಞ ಭಂಗವನ್ನು ಮೊದಲಿಗೆ ತಿಳಿದೇ ಅಲ್ಲಿಗೆ 
ತ್ರಿ ಮೂರ್ತಿಗಳಲ್ಲಿ ಒಂದಾದ ವಿಷ್ಣುರೂಪ ದಿಂದ ವಿಷ್ಣು ಬರಲಿಲ್ಲ ಬ J, Rao ಬರಲಿಲ್ಲ 
ಎಂದು ಮೈತ್ರೇಯರು ವಿದುರನಿಗೆ ಹೇಳುತ್ತಾರೆ. 


ಉಪಲಭ್ಯ ಪ QS, ರೈವೈತದ್‌ ಭಗವಾನಬ್ದಸಂಭವಃ | 
ನಾರಾಯಣಶ ವಿಶ್ವಾತ್ಮಾನ ಕಸ ಕಸಾ ಧ್ವರೆಮೀಯತುಃ Han 


ಹೀಗೆ ಅನರ್ಥ ಸಂಭವಿಸುವುದೆಂದು ಮೊದಲೇ ತಿಳಿದಿದ್ದ ಸರ್ವಾಂತರ್ಯಾಮಿ 
ಭಗವಾನ್‌ ಬ್ರಹ್ಮನೂ ನಾರಾಯಣನೂ ದಕ್ಷಯಜ್ಞಕ್ಕೆ ಹೋಗಿರಲಿಲ್ಲ. 


228 l ಶ್ರೀಮದ್‌ಭಾಗವತ ತಾತ್ಪರ್ಯನಿರ್ಣಯ 


ಇಲ್ಲಿಉಪೇಂದ್ರ ಮತ್ತುನಾರಾಯಣಖಷಿಗಳ ರೂಪದಿಂದ ವಿಷ್ಣು ದಕ್ಷಯಜ್ಯಕ್ಕೆ 
ಬಂದಿದ್ದರೆನ್ನುವ ಬ ್ರಹ್ಮಪುರಾಣವಚನವನ್ನು ಗಮನಿಸದೆ ಬೇರೆ ವ್ಯಾಖ್ಯಾ ನಕಾರರೆಲ್ಲರೂ 
ದಕ್ಷಯಜ್ಞಕ್ಕೆ ವಿಷ್ಣು "ಬರಲೇ ಇಲ್ಲ ಎಂದು ಭಾಗವತವನ್ನು "ಹಾಗೇ ವ್ಯಾಖ್ಯಾನ 
ಮಾಡಿದ್ದಾರೆ. ಉಪೇಂದ್ರ ನಾರಾಯಣರೂಪಗಳಿಂದ ವಿಷ್ಣು ಬಂದಿದ್ದರೆ ಯಜ್ಞನಾಶ 
ಹೇಗಾಯಿತು ಎಂದರೆ ಯಜ್ಞನಾಶ ಅವರಿಬ್ಬರಿಗೂ ಸಂಮತವೇ ಆಗಿತ್ತು ಅದರಿಂದ 
ಅವರು ಅದನ್ನು `ವಿರೋಧಿಸಲಿಲ್ಲ. ಹಾಗಾದರೆ ತಿ ಮೂರ್ತಿಗಳಲ್ಲಿ ಒಂದಾದ 
ವಿಷ್ಣುರೂಪದಿಂದ ವಿಷ್ಣು ಬರಲಿಲ್ಲಎಂದು ಭಾಗವತ ಏಕೆ ಹೇಳುತ್ತಿದೆ? 'ಬಂದಿದ್ದರೂ 
ವಿರೋಧ ಮಾಡದಿರಬಹುದಾಗಿತ್ತು ತಾನೆ? ಎಂದರೆ ವಿಷ್ಣರೂಪಿ ಹರಿ ಬಾರದೆಯೆ 
ಯಜ್ಞನಾಶಕ್ಕೆ ಸಂಮತಿ ತೋರಿದ್ದಾನೆ. ಉಪೇಂದ್ರ ನಾರಾಯಣರೂಪಿ ಹರಿ ಬಂದೂ 
ವಿರೋಧ 'ಮಾಡದೆ ಸಂಮತಿ ತೋರಿದ. ಯಜ್ಞನಾಶ ಮಾಡಿದ ಬಳಿಕ ರುದ್ರ 
ಯಜ್ಞಶಾಲೆಯಲ್ಲಿದ್ದ ಎಲ್ಲರನ್ನೂ ನಿಗ್ರ 'ಓಸತೊಡಗಿದಾಗ ಮಾತ್ರ 
ಉಪೇಂದ್ರ ನಾರಾಯಣಮುನಿಗಳಿಂದ ಪರಾಜಿತನಾಗಿದ್ದಾನಷ್ಟೆ ದಕ್ಷಯಜ್ಞಮಂಟಪಕ್ಕೆ 
ವಿಷ್ಣು ಬರಲಿಲ್ಲ ಎನ್ನುವ ಮಾತಿಗೆ ಹೀಗೆ ವಿವರಣೆ ಬೇಕು. 


 ತ್ರಿಮೂರ್ತಿಗೇನ ರೂಪೇಣ ನಾರಾಯಣೋ ನಾಯಯಾೌ II 


ಮೂಲರೂಪಿ ನಾರಾಯಣ ತ್ರಿಮೂರ್ತಿಗಳಲ್ಲಿ ಒಂದಾದ ವಿಷ್ಣುರೂಪದಿಂದ ` 
ದಕ್ಷಯಜ್ಞ ಮಂಟಪಕ್ಕೆ ಬಂದಿರಲಿಲ್ಲಎಂದು ಭಾಗವತಕ್ಕೆ ಅಭಿಪ್ರಾಯ "ಹೇಳಬೇಕು. 
ಏಕೆಂದರೆ ಉಪೇಂದ್ರ ನಾರಾಯಣಮುನಿ ರೂಪಗಳಾದ ಅವನು ಬಂದಿದ್ದ 


ale ate als 
[A ಗ್‌ ~~ 


ದಕ್ಷಯಜ್ಞ ನಾಶವಾದಾಗ ದೇವತೆಗಳು ಬ್ರಹ್ಮನನ್ನು ಮೊರೆ ಹೊಕ್ಕರು ಆಗ 

ಬ್ರಹ್ಮನೆಂದ, ನಮಗಾರಿಗೂ ಅರಿಯಲಾಗದ "ಪರಮಾತ್ಮನ ಸಂಕಲ್ಪಕ್ಕೆ, ಅಧೀನ 
ರುದ, ಇಂದ್ರಾದಿಗಳಾರಿಗೂ ವಶವಲ್ಲದವನು. ಅವನಲ್ಲಿ 'ಅಪರಾಧ 'ಮಾಡಿ ತಪ್ಪು 
ಮಾಡಿರುವಿರಿ' 


ನಾಹಂ ನ ಯಜ್ಞೋ ನ ಚ ಯೂಯಮನ್ಯೇ 
ಯೇ ದೇಹಭಾಜೋ ಮುನಯಶ್ಚ ತತ್ವಮ್‌ । 
ವಿದುಃ ಪ್ರಮಾಣಂ ಬಲವೀರ್ಯಯೋರ್ವಾ 
ತಸ್ಯಾತ್ಮತಂತ್ರಸ್ಯ ಕ ಉದ್ದಿಧಿತ್ತೇತ್‌ Wail 
ಪರಮಾತ್ಮನ ಸ್ವರೂಪವನ್ನೂ ಅವನ ಶಕ್ತಿಸಾಮರ್ಥ್ಯಗಳ ವೈಭವವನ್ನೂ ನಾನಾಗಲಿ 


ಇಂದ್ರನಾಗಲಿ ನೀವಾಗಲಿ ಬೇರೆ ಮುನಿಗಳಾಗಲಿ ಗೂ ದೇಹಧಾರಿಗಳು 
ಅರಿಯಲಾರರು. ಅವನ ಸಂಕಲ್ಪಕ್ಸೆ ಅಧೀನನಾಗಿರುವವನು, ಇಂದ್ರಾದಿಗಳಾರಿಗೂ 


ಚತುರ್ಥಸ್ಕಂಧ-ಅಧ್ಯಾಯ-7 229 


ವಶನಲ್ಲದವನು ರುದ್ರ ಅವನಲ್ಲಿ ಯಾರು ಇಂಥ ಮಹಾ ಅಪರಾಧ ಮಾಡಲು 

ಬಯಸಿಯಾನು? ಅದರಿಂದ ನೀವೇಕೆ ಇಂಥ ತಪ್ಪು ಮಾಡಿದಿರಿ?) 

ಇಲ್ಲಿ "ನ ಯಜ್ಞಃ' ಎಂಬಲ್ಲಿ ಯಜ್ಞನೆಂದರೆ ವಿಷ್ಣುವಲ್ಲ ಇಂದ್ರ ಎಂದು "ಬೇರೆ 
ವ್ಯಾಖ್ಯಾನಕಾರರಿಗೂ ಸಮ್ಮತವೆ. ಅವರು ಹಾಗೇ ವ್ಯಾಖ್ಯಾನ ಮಾಡಿದ್ದಾರೆ. ಆದರೆ 
"ಆತ್ಮತಂತ್ರಸ್ಯ' ಎಂದರೆ ಸ್ವತಂತ್ರನಾದ ಶಿವನೆಂದು ವ್ಯಾಖ್ಯಾನಿಸಿ ತಪ್ಪು ಮಾಡಿದ್ದಾರೆ. 
"ಸ ಈಶ್ವರಃ ಕಿಂ ಪರತೋ ವ್ಯಪಾಶ್ರಯಃ'(೮.೮.೧೯) ಎಂದು ಭಾಗವತವೇ 
ಮುಂದೆ ಶಿವನನ್ನು ಪರಾಧೀನನೆಂದು ವರ್ಣಿಸಿದೆ. 


ವೀರರಾಘವೆವ್ಯಾಖ್ಯಾನದಲ್ಲಿ ಈ ತಪ್ಪನ್ನು ಮಾಡಿಲ್ಲ ಆದರೆ ಅವರಿಗೆ, 
ತಸ್ಯಾತ್ಮತಂತ್ರಸ್ಯ ಕ ಉದ್‌ ವಿಧಿತ್ಲೇತ್‌ 


ಎಂದು ಪಾಠವಲ್ಲ, "ತಸ್ಯಾತ್ಮನಃ ಕ ಉಪಾಯಂ ವಿಧಿತ್ಲೇತ್‌' ಎಂದು ಅವರು 
ಪಾಠವಿಟ್ಟುಕೊಂಡಿದ್ದಾರೆ. ಆ ಪಾಠ ತಪ್ಪು. ಬ್ರಹ್ಮವೈವರ್ತಪುರಾಣದಲ್ಲಿ ಭಾಗವತದ 
"ತಸ್ಯಾತ್ಮತಂತ್ರಸ್ಯ' ಶಬ್ದದ ಅರ್ಥವಿವರಣರೂಪವಾಗಿ ಹೀಗೆ ಹೇಳಿದೆ- 


ತಸ್ಯ ವಿಷ್ಣೋರ್ವಶೇ ರುದ್ರೋ; ಮಮ ವಾಯೋರಥಾಪಿ ವಾಟ 

ನಾನ್ಯಸ್ಯ ಕಸ್ಯಚಿತ್‌ ಪುಂಸಃ 1 

"ರುದ್ರ ಆ ವಿಷ್ಣುವಿನ ಮನಸ್ಸಿಗೆ ವಶ. ಬ್ರಹ್ಮವಾಯುಗಳಿಗೆ ವಶ. ಬೇರೆಯವರಿಗೆ 
ವಶನಲ್ಲ' ಎಂದು ಆತ್ಮತಂತ್ರಶಬ್ದಕ್ಕೆ ಮೂರು ಬಗೆಯಿಂದ ಇಲ್ಲಿ ವ್ಯಾಖ್ಯಾನ 
ಮಾಡಿದ್ದು ಕಂಡುಬರುತ್ತದೆ. ಮೊಲನೆ ವ್ಯಾಖ್ಯಾನದಲ್ಲಿ ಆತ್ಮ ಎಂದರೆ ವಿಷ್ಣುವಿನ 
ಮನಸ್ಸು. ಎರಡನೇ ವ್ಯಾಖ್ಯಾನದಲ್ಲಿ ಆತ್ಮರೆಂದರೆ ಬ್ರಹ್ಮವಾಯುಗಳು. ಮೂರನೇ 
ವ್ಯಾಖ್ಯಾನದಲ್ಲಿ ಆತ್ಮ ಎಂದರೆ "ತಾನು' ರುದ್ರ ತಾನು ತನಗೇ ವಶ, ಇಂದ್ರಾದಿಗಳ 
ವಶನಲ್ಲ ಅದರಿಂದ ಭಾಗವತದಲ್ಲಿ ಆತ್ಮತಂತ್ರ ಶಬ್ದವೇ ಸರಿಯಾದ ಪಾಠ. ಅದಕ್ಕೆ 
ಬ್ರಹ್ಮವೈವರ್ತಪುರಾಣ ಹೇಳಿದ್ದೇ ಸರಿಯಾದ ಅರ್ಥ. ಎರಡನೇ ಮೂರನೇ 
ವ್ಯಾಖ್ಯಾನಗಳಿಗೆ "ಆತ್ಮತಂತ್ರಸ್ಯ' ಎಂಬುದನ್ನು ಆವೃತ್ತಿ ಮಾಡಿ ಕೊಳ್ಳಬೇಕು. 


ಯಜ್ಞ ಇಂದ್ರಃ I 


೧. ತಸ್ಯ ಸ್ವತಂತ್ರಸ್ಯ ಕ ಉಪಾಯಂ ಕರ್ತುಮಿಚ್ಛೇತ್‌ | -ಶ್ರೀಧರಃ 


ತೇ ನ ವಿದುರಿತ್ಯನ್ವಯಃ | ಅಜ್ಞಾನೇ ಹೇತುಗರ್ಭಂ ವಿಶೇಷಣಮಾಹ ಆತ್ಮ 
ತಂತ್ರಸ್ಯೇತಿ | ಇಂದ್ರಿಯಾದಿಪರವಶಾನಾಂ ತತ್ವಾದಿ ಜ್ಞಾತುಂ ಶಕ್ಯತೇ ತಸ್ಯ ಸ್ವತಂತ್ರಸ್ಯ 
ಯಥೇಷ್ಟಂ ವಿಹರತಸತ್‌ ಕಥಂ ಜ್ಞಾತುಂ ಶಕ್ಕತ ಇತಿ ಭಾವಃ | -ಗಿರಿಧರಃ 


230 ಶ್ರೀಮದ್‌ಭಾಗವತ ತಾತ್ಪರ್ಯನಿರ್ಣಯ 


ಎನ ೧ 


ಯಜ್ಞೋ ಯಜ್ಞಪತಿಸ್ತಿಂದ್ರಃ ಪುರುಹೂತಃ ಪುರುಷ್ಟುತಃ | 
ತಸ್ಯಾತ್ಮತಂತ್ರಸ್ಯ ತಸ್ಯ ವಿಷ್ಟೋರ್ಮನೋವಶಸ್ಯ | 

ನಾಹಂ ನೇಂದ್ರೋ ನ ಚೈವಾನ್ಯೇ ಯತತ್ರಂ ನ ವಿದುಃ ಪರಮ್‌ | 

ತಸ್ಯ ವಿಷ್ಣೋರ್ವಶೇ ರುದ್ರೋ ಮಮ ವಾಯೋರಥಾಪಿ ವಾ | 

ನಾನ್ಯಸ್ಯ ಕಸ್ಯಚಿತ್‌ ಪುಂಸಸ್ಪಸ್ಕೇತ್ಸಂ ವಃ ಕುತಃ ಕೃತಮ್‌ ॥ 

ಇತಿ ಬ್ರಹ್ಮವೈವರ್ತೇ | 

ಯಜ್ಞನೆಂದರೆ ಇಲ್ಲಿ ಇಂದ್ರ ವಿವಕ್ಷಿತ. ಯಜ್ಞ ಯಜ್ಞಪತಿ ಇಂದ್ರ ಪುರುಹೂತ 
ಪುರುಷುತ ಎಂದು ಅಭಿಧಾನದಲ್ಲಿಪರ್ಯಾಯಪದಗಳನ್ನು ಹೇಳಿದೆ. "ತಸ್ಕಾತ್ಮತಂತ್ರಸ್ಯ' 
ಎಂದರೆ ಆ ವಿಷ್ಣುವಿಗೆ ಮನೋವಶನಾಗಿರುವವನು ರುದ್ರ ಎಂದರ್ಥ. 


ನಾನಲ್ಲ, ಇಂದ್ರನಲ್ಲ, ಬೇರೆಯವರೂ ಅಲ್ಲ ಆ ವಿಷ್ಣುವಿನ ಉತ್ತಮ ಸ್ವರೂಪವನ್ನು 
ಪೂರ್ತಿ ತಿಳಿಯುವವರು ನಾವಾರೂ ಅಲ್ಲ ಅಂಥ ವಿಷ್ಣುವಿಗೆ ವಶದಲ್ಲಿರುವವನು 


ವಶನಲ್ಲ ಅಂಥ ರುದ್ರನಿಗೆ ನೀವು ಯಜ್ಞಭಾಗವನ್ನು ಕೊಡದಿರುವ ಅಪರಾಧವನ್ನು 
ಏಕೆ ಮಾಡಿದಿರಿ ಎಂದು ಬ್ರಹ್ಮದೈವರ್ತಪುರಾಣದಲ್ಲಿ ಬ್ರಹ್ಮ ದೇವತೆಗಳಿಗೆ 
ಹೇಳುತ್ತಾನೆ. 


ಳೇ ale ate 
> “w ಆ 


ಕೈಲಾಸದಲ್ಲಿ ಮುಮುಕ್ಷುಗಳಿಗೆ ಆಶ್ರಯವೆನಿಸಿದ ವಟವೃಕ್ಷದ ಕೆಳಗೆ ಶಿವ 
ಕುಳಿತಿದ್ದಾನೆ. ದೇವತೆಗಳು ಅವನ ಬಳಿಗೆ ಹೋಗುತ್ತಾರೆ. ದಕ್ಷಯಜ್ಞವನ್ನು ಕಾಪಾಡಲು 
ಕೇಳಿಕೊಳ್ಳುತ್ತಾರೆ. 


SAN ಮಹಾಯೋಗಮಯೇ ಮುಮುಕ್ಸುಶರಣೇ ಸುರಾಃ । 
ದದೃಶುಃ ಶಿವಮಾಸೀನಂ ತೃಕಾಮರ್ಷಮಿವಾಂತಕಮ್‌ TEER] 
ಮಹಾಯೋಗಿಗಳಿಂದ ತುಂಬಿದ್ದು, ಶಿವನಿಂದ ಸಂಸಾರಮೋಕ್ಷವನ್ನು 


ಬಯಸುವವರಿಗೆಲ್ಲ ಆಶ್ರಯವಾಗಿದೆ ಆ ವಟವೃಕ್ಷ. ಅದರ ಕೆಳಗೆ ಕೋಪವನ್ನು ಬಿಟ್ಟ 
ಲಯಮೂರ್ತಿಯಂತೆ ಕುಳಿತಿದ್ದ ಶಿವನನ್ನು ದೇವತೆಗಳು ಕಂಡರು. 


ಇಲ್ಲಿ "ಮುಮುಕ್ಷು ಶರಣೇ' ಎಂದು ವಟವೃಕ್ಷವನ್ನು ಮುಮುಕ್ಷುಗಳಿಗೆ 


ಆಶ್ರಯವೆಂದು ವರ್ಣಿಸಲಾಗಿದೆ. ಮೋಕ್ಷ ನೀಡುವವರು ಹರಿವಾಯುಗಳು ತಾನೆ? 
ಎಂಬ ಪ್ರಶ್ನೆ ಬರುತ್ತದೆ. ಬೇರೆ ವ್ಯಾಖ್ಯಾನಕಾರರಿಗೆ ಶಿವ ಮೋಕ್ಷಪ್ರದನಾದ್ದರಿಂದ 


ಚತುರ್ಥಸ್ಕಂಧ-ಅಧ್ಯಾಯ-7 231 


ಈಪ ಶ್ನೆ ಇಲ್ಲ “ವೀರರಾಘವವ್ಯಾಖ್ಯಾನದಲ್ಲಿ ಮೋಕ್ಷವೆಂದರೆ ಇಲ್ಲಿ ಸಂಸಾರದಿಂದ 
: ಮೋಕ್ಷವಲ್ಲ ಅಜ್ಞಾನದಿಂದ ಮೋಕ್ಷ ಜಿಜ್ಞಾಸುಗಳು ಶಿವನಿಂದ ಉಪದೇಶ ಪಡೆಯಲು 
ಇಲ್ಲಿಗೆ ಬರುತ್ತಾರೆ ಎಂದಿದೆ. 
ಭಾಗವತಕ್ಕೆ ಈ ಅಭಿಪ್ರಾಯವಿರುತ್ತಿದ್ದರೆ. "ಜಿಜ್ಞಾಸುಶರಣೇ' ಎಂದೇ 
ಹೇಳಬಹುದಿತ್ತು. ಅದರಿಂದ ಮೋಕ್ಷವೆಂದರೆ ಸಂಸಾರದಿಂದ ಮೋಕ್ಷವೆ. 
ಮೋಕ್ಷಸಾಧನವಾದ ಜ್ಞಾನೋಪದೇಶ ಮಾಡುವುದರಿಂದ ಶಿವನೂ 
ಮೋಕ್ಷಪ್ರದನೆನಿಸುತ್ತಾನೆ ಎಂದು ಅಭಿಪ್ರಾಯ ಹೇಳಬೇಕು. ಇದು 
ಕೂರ್ಮಪುರಾಣವಚನದಿಂದ ಸ್ಪಷ್ಟವಾಗುತ್ತದೆ- 
ಮುಮುಕ್ಷವೋ ಬ್ರಹ್ಮಣಶ್ಚ ಶಿವಾದಿಂದ್ರಾದಿಭಿಸಥಾ | 
ಶ್ರುತ್ವಾ ಜ್ಞಾನಂ ಪರಂ ಗುಹ್ಯಂ ಮುಚ್ಕಂತೇ ಬ್ರಹ್ಮಣಾ ಸಹ ॥ 
ಇತಿ ಕೌರ್ಮೇ ॥ 


ಮುಮುಕ್ಷುಗಳು ಬ್ರಹ್ಮನಿಂದಲೂ ಶಿವನಿಂದಲೂ ಇಂದ್ರಾ ದಿಗಳಿಂದಲೂ ಪರಮರಹಸ್ಯ 
ಜ್ಞಾನವನ್ನು ಉಪದೇಶ ಪಡೆದು ಬ್ರಹ್ಮನೊಂದಿಗೆ ಮುಕ್ತಿ ಹೊಂದುತ್ತಾರೆ ಎಂದು 


ಕೂರ್ಮಪುರಾಣದಲ್ಲಿ ಹೇಳಿದೆ. 


ale ale ate 
KAS [A ಇನಿ 


ಸೂರ್ಯನಿಗಿಂತಲೂ ಹೆಚ್ಚು ಪ್ರಕಾಶದಿಂದ ಬೆಳಗುವ ಶಿವ ವಿಷ್ಣುವಿಗೆ ಸದಾ 


ನಮಿಸುವಂತೆ, ಕೈಲಾಸಕ್ಕೆ ದೇವತೆಗಳೊಡನೆ ಬಂದ ಬ್ರಹ್ಮನಿಗೂ ಭಕ್ತಿಯಿಂದ 
ನಮಿಸಿದ. 


ಸ ತೂಪಲಭ್ಯಾಗತಮಾತ್ಮಯೋನಿಂ 
ಸುರಾಸುರೇಶೈರಭಿವಂದಿತಾಂಘ್ರಮ್‌ | 
ಉತ್ಸಾಯ ಚಕ್ರೀ ಶಿರಸಾ5ಭಿವಂದನಂ 
ಮಹತಮೋಶರ್ಕಸ್ಥ OBA ವಿಷ್ಣೋಃ HPO II 
ಹ py 5) ಣ 
ದೇವದಾನವಾಧಿಪತಿಗಳಿಂದ ವಂದಿತಪಾದನಾದ ಬ್ರಹ್ಮನೂ ಬಂದುದನ್ನು 
ಕಂಡೊಡನೆ ಶಿವ ಎದ್ದುಅವನಿಗೆ ಅಭಿವಾದನ ಮಾಡಿದ. ಸಾಷ್ಟಾಂಗ ವಂದನೆಯನ್ನೂ 
ಸಲ್ಲಿಸಿದ. ಸೂರ್ಯನಿಗಿಂತಲೂ ಹೆಚ್ಚು ತೇಜಸ್ವಿಯಾದ ಶಿವ ವಿಷ್ಣುವಿಗೆ ಸದಾ 
ನಮಸ್ಕಾರ ಮಾಡುವಂತೆ ಬ್ರಹ್ಮನಿಗೂ ಭಕ್ತಿಯಿಂದ ನಮಸ್ಕಾರ ಮಾಡಿದ. 
೧.  ಮುಮುಕ್ಷವಃ ಅಜ್ಞಾನಾನ್ಲೋಕುಮಿಚ್ಛವಃ, ಜಿಜ್ಞಾಸವ ಇತಿ ಯಾವತ್‌ | 
-ವೀರರಾಘವಃ 


232 ಶ್ರೀಮದ್‌ಭಾಗವತ ತಾತ್ಪರ್ಯನಿರ್ಣಯ 


ಇಲ್ಲಿಬೇರೆ ವ್ಯಾಖ್ಯಾನಕಾರರು "ಮಹತ್ರಮೋರ್ಕಸ್ಯ ಯಥೈವ ವಿಷ್ಣೋಃ' ಎಂಬಲ್ಲಿ 
"ಅರ್ಹತ್ತಮಃ ಕಸ್ಯ ಯಶೈವ ವಿಷ್ಣುಃ ಎಂದು ಪಾಠವಿಟ್ಟುಕೊಂಡಿದ್ದಾರೆ. ಇದು 
ಅಪಪಾಠ. "ಎಷ್ಟು ಅತ್ಯಂತ ಪೂಜ್ಯನಾದರೂ ವಾಮನಾವತಾರದಲ್ಲಿ ಕಶ್ಯಪಮುನಿಗೆ 
ನಮಸ್ಕರಿಸುವಂತೆ ಅತ್ಯಂತಪೂಜ್ಯನಾದ ಶಿವ ಬ್ರಹ್ಮನಿಗೆ ನಮಿಸಿದ' ಎಂದು 
ಬ್ರಹ್ಮನಿಗಿಂತ ಶಿವ ಮೇಲೆನ್ನುವ ಅಭಿಪ್ರಾಯ ಈ ಪಾಠದಲ್ಲಿ ಕಾಣುತ್ತದೆ. ಹಾಗೇ 
ವ್ಯಾಖ್ಯಾನ ಮಾಡಿದ್ದಾರೆ. ಅದರಿಂದ "ಮಹತ್ತಮೋಶರ್ಕಸ್ಯ ಯಶೈವ IRRE 
ಎಂದೇ ಸರಿಯಾದ ಪಾಠ. ಇಲ್ಲಿ ಮಹತಮಃ ಎಂದರೆ ಅತ್ಯಂತ ಶ್ರೇಷ್ಠ. 
ಸೂರ್ಯನಿಗಿಂತ ಅತ್ಯಂತಶ್ರೇಷ್ಠರು ಬೃಹಸತ್ಯಾದಿಗಳೂ ಇದ್ದಾರೆ. ಶಿವನಲ್ಲಿ ಏನು 
ವಿಶೇಷ ಎಂಬ ಪ್ರಶ್ನೆಗೆ ಅವಕಾಶವಿದೆ. ಅದಕ್ಕೆ ಮಹತ್ತಮ ಎಂದರೆ 
ಅತ್ಯಂತಪ್ರಕಾಶಮಾನ ಎಂಬ ಅರ್ಥವಿಟ್ಟುಕೊಳ್ಳಬೇಕು. ಆಗ ಸೂರ್ಯನಿಗಿಂತ 
ಬೃಹಸ್ಪತ್ಯಾದಿಗ್ರಹಗಳು ಹೆಚ್ಚು ಪ್ರಕಾಶಮಾನರಲ್ಲ. ಶಿವ ಹೆಚ್ಚು ಪ್ರಕಾಶಮಾನ ಎಂದರೆ 
ಅದು ಶಿವಸುತಿಯಾಗುತದೆ. ಅದರಿಂದ "ಮಹತ್‌'ಶಬ್ದಕ್ಕೆ ಪ್ರಕಾಶಮಾನ ಎಂದು 
ಅರ್ಥ ಹೇಳಬೇಕು. ಶಬ್ದನಿರ್ಣಯದಲ್ಲಿ ಈ ಅರ್ಥ ಉಕವಾಗಿದೆ. 


ಮಹತ್ತಮಸೇಜಸ್ಸಿತಮೋ SEFA, ಸಕಾಶಾದಪಿ | 


ತೇಜೋತರ್ಥ ಉತಮಾರ್ಥೇ ಚ ಪೂಜ್ಯಾರ್ಥೇ ಚ ಪ್ರಯುಜ್ಯತೇ | 
ಮಹಚ್ಛಬ್ದೋ ಮಹಃಶಬೋ ಮಾನ್ನಶಬಸಥ್ಗೆವ ಚ ॥ 

Q Q ಕ Qos 

ಇತಿ ಶಬ್ದನಿರ್ಣಯೇ || 

ಸೂರ್ಯನಿಗಿಂತಲೂ "ಮಹತ್ತಮ' ಎಂದರೆ ಹೆಚ್ಚು ಪ್ರಕಾಶಮಾನ ಎಂದರ್ಥ. 
"ಮಹತ್‌ ಶಬ್ದವೂ ಮಹಃಶಬ್ದವೂ ಮಾನ್ಯಶಬ್ದವೂ ತೇಜಸ್ವಿ ಎಂಬ ಅರ್ಥದಲ್ಲಿಯೂ 
ಉತ್ತಮ ಎಂಬ ಅರ್ಥದಲ್ಲಿಯೂ ಪೂಜ್ಯ ಎಂಬ ಅರ್ಥದಲ್ಲಿಯೂ ವ್ಯವಹಾರದಲ್ಲಿದೆ' 
ಎಂದು ಶಬ್ದನಿರ್ಣಯದಲ್ಲಿ ಉಕವಾಗಿದೆ. 


ale ಬೊ ale 
„> a~ „> 


ದೇವತೆಗಳಲ್ಲಿ ಪ್ರಸನ್ನನಾಗೆಂದು ಶಿವಾಂತರ್ಯಾಮಿಯನ್ನು w,B RIDIR. 
ಬ್ರಹ್ಮೋವಾಚ 

ಜಾನೇ ತ್ವಾಮೀಶ ವಿಶ್ವಸ್ಯ ಜಗತೋ ಯೋನಿಬೀಜಯೋಃ | 

Bees ಶಿವಶ್ಯ ಚ ಪರಂ ಯತ್‌ ತದ್‌ ಬ್ರಹ್ಮನಿರಂತರಮ್‌ ॥೪೨॥ 

ಬ್ರಹ್ಮ ನುಡಿದ- ಶಿವಾಂತರ್ಯಾಮಿಯಾದ ಶ್ರೀಹರಿಯೆ! ಸರ್ವಜಗತಿಗೆ ಮಾತಾ 


ಪಿತ್ಸಗಳಾದ ಉಮಾಶಿವರಿಗಿಂತಲೂ ಉತಮ, ಗುಣಪೂರ್ಣನಾದ, ಸ್ಥಾನಭೇದದಿಂದ 
ಭೇದವಿಲ್ಲದವನಾದ ನಿನ್ನನ್ನು ನಾನು ಶಿವನೊಳಗೆ ಪ್ರತ್ಯಕ್ಷ ಕಾಣುತಿದ್ದೇನೆ. 


ಚತುರ್ಥಸ್ಕಂಧ-ಅಧ್ಯಾಯ-7 “ve 


ಇಲ್ಲಿ ಮೇಲು ನೋಟಕ್ಕೆ ಬ್ರಹ್ಮ ಶಿವನನ್ನೇ ಸುತಿಸುವಂತೆ ಕಾಣುತ್ತದೆ. "ಇದು 
ಶೈವಮತಾನುಸಾರವಾಗಿ. "ಬ್ರಹ್ಮನಿರಂತರಂ' ಎಂದು ಅದ್ವಿತೀಯ ಬ್ರಹ್ಮನೆ ಜಗತ್ತಿಗೆ 
ಪರಮಕಾರಣ ಎಂದು ಇನ್ನು ಕೆಲವರು ಹೇಳುತ್ತಾರೆ, ಆ ಬ್ರಹ್ಮನೂ ನೀನೆ' ಎಂದು 
“ಜೀವಗೋಸ್ವಾಮಿ ವಿಶ್ವನಾಥ ಮುಂತಾದವರ ವ್ಯಾಖ್ಯಾನವಿದೆ. 


ಒಂದೇ ಪರಮಾತ್ಮತತ್ವವನ್ನು ಬೇರೆಬೇರೆ ಮತದವರು ಬೇರೆಬೇರೆ ರೀತಿಯಿಂದ 
ಉಪಾಸನೆ ಮಾಡುತ್ತಾರೆ ಎಂದು ಈ ವ್ಯಾಖ್ಯಾನಕಾರರು ಹೇಳುವುದು ಸರಿಯಲ್ಲ 
ಒಂದೇ ತತ್ವಕ್ಕೆ ಬೇರೆಬೇರೆ ಮತದವರು ಹೇಳುವ ಪರಸ್ಪರ ವಿರುದ್ಧವಾದ 
ಅಪ್ರಾಣಿಕವಾದ ಲಕ್ಷಣಗಳಿರಲು ಶಕ್ಯವಿಲ್ಲ ಆ ವಿರುದ್ಧಲಕ್ಷಣಗಳು ಪ್ರಾಮಾಣಿಕವೂ 
ಅಲ್ಲ ಪ್ರಾಮಾಣಿಕ ವಾಗಿದ್ದರೆ ಮಾತ್ರ ಅಚಿಂತ್ಯಶಕಿಯ ಬಲದಿಂದ ವಿರೋಧ 
ಪರಿಹಾರವಾಗುತದೆ. 


ವೀರರಾಘವ ವ್ಯಾಖ್ಯಾನದಲ್ಲಿ ಶಿವಶಕಿಶಬ್ದಗಳಿಗೆ ಬೇರೆ ಅರ್ಥ ಮಾಡಿದ್ದಾರೆ. 
ಶಕ್ತಿಎಂದರೆ ತಿ ಗುಣಾತ್ಮಕಪ್ರ ಕೃತಿ. "ವ ಎಂದರೆ ಸುಖರೂಪನಾದ ಜೀವ, ಪುರುಷ. 
ಹೊಲದಲ್ಲಿ ಬೀಜ ಮಿಲಿತವಾಗುವಂತೆ ಪ್ರಕೃತಿಯಲ್ಲಿಪು — ಟಾ ಜಾ 


ಪರಮಾತ್ಮ ಎಂದು ಹೇಳಿದ್ದಾರೆ. 


ಆದರೆ ನಿರ್ವಣಮಯ ಏವಾಯಮಾತ್ಮಾ ಎಂಬ ಶ್ರುತಿ ಪರಮಾತ್ಮಪರ. 
ಜೀವರೆಲ್ಲರೂ ಸುಖಸ್ವರೂಪರಲ್ಲ, ಸಾತ್ವಿಕರು ಮುಕರು ಮಾತ್ರ ಸುಖಸ್ವರೂಪರು. 
ಅದರಿಂದ ಶಿವಶಬ್ದದಿಂದ ಎಲ್ಲ ಜೀವರನ್ನು ಇಟ್ಟುಕೊಳ್ಳಲಾಗದು. ಮತ್ತು ಶಿವನೆಂಬ 


೧. ತತ್ರ ಶೈವಮತಮಾಶ್ರಿತ್ಯ ಸರ್ವಪರತ್ವೇನ ಸೌತಿ ಜಾನೇ ಇತಿ | ಶೈವಾಃ ಖಲು ಭಗವ 
333%) ರುಷಾನ್‌ ಸದಾಶಿವರೂಪತ್ವೇನ ಮನ್ಯಂತೇ | ತತ್ರ ಕೇಚಿನ್ನಿರ್ಭೇದಂ ಬ್ರಹ್ಮ 
ಪರಮಕಾರಣತ್ತೆ ee ಯನ್ಮನ್ಯಂತೇ ತಚ್ಚ ತ್ವಾ ವ ಜಾನೇ ಇತ್ಯಾ ಹ ಯತದಿತಿ | 

ತೆಗೋ ಸ್ವಾಮೀ 


ಯದ್ಯಪಿ ತ್ವಂ ಮಾಂ ಪ್ರಣಮಸಿ | ತಥಾಪಿ ಪರಮೇಶ್ವರೇಣೈಕ್ಯಾತ್‌ 
ತವೈಶ್ವರ್ಯಮಧಿಕಮಿತಿ ಶೈವಮತಮಾಶ್ರಿತ್ಯಾಹ ಜಾನೇ ಇತಿ | -ವಿಶ್ವನಾಥಃ 


ಕ್ಷೇತ್ರೇ ಬೀಜವತ್‌ ಪ್ರಕೃತೌ ಪುರುಷಸ್ಯ ಮಿಲಿತತ್ವಾತ್‌ ತಯೋರ್ಯೋನಿಬೀಜ 
ಶಬ್ದಾಭ್ಯಾಂ ನಿರ್ದೇಶಃ | ಶಕ್ತೇರ್ಬ್ರಹ್ಮಣೋ ಪೃಥಕ್‌ ಸಿದ್ಧವಿಶೇಷಣಭೂತಾ 
ಯಾಸ್ತಿಗುಣಾತ್ಮಿಕಾಯಾಃ ಪ್ರಕೃತೇಃ ತಥಾ ಶಿವಸ್ಯ | ನಿರ್ವಾಣಮಯ 
ಏವಾಯಮಾತ್ಯೇತಿ ಶ್ರುತ್ಯಾ ಪ್ರತ್ಯಗಾತ್ಮನಃ ಸುಖರೂಪತ್ವಾಭಿಧಾನಾತ್‌ ಜೀವಸ್ಯ 
ಶಿವಶಬ್ದೇನ ನಿರ್ದೇಶಃ । ತಸ್ಯ ಚ ಯತ್ವರಂ ವಿಲಕ್ಷಣಮ್‌ | -ವೀರರಾಘವಃ 


234 ಶ್ರೀಮದ್‌ಭಾಗವತ ತಾತ್ಪರ್ಯನಿರ್ಣಯ 


ಒಬ್ಬ ಜೀವನನ್ನು ಇಟ್ಟುಕೊಂಡು ಅವನಿಗಿಂತ ವಿಲಕ್ಷಣ ಎಂದು ಶಿವಾಂತರ್ಗತ 
ಪರಮಾತ್ಮನನ್ನು ಸ್ತುತಿಸಲು ಶಕ್ಕವಿರುವಾಗ ಪ್ರಕೃತಸಂದರ್ಭಕ್ಕೆ ಅದು 
ಅನುಗುಣವಾಗಿರುವಾಗ ಸಕಲಜೀವವಿಲಕ್ಷಣನೆಂದು ಸುತಿಸುನ ಆವಶ್ಯಕತೆ 
ಇರುವುದಿಲ್ಲ ಅದರಿಂದ ಇದನ್ನು ಮಿಶ್ರಸ್ತುತಿ ಎನ್ನಬೇಕು. ಅಂದರೆ, ಶಿವನಲ್ಲಿ 
ಬಾರದ, ಶಿವನಿಗಿಂತ ಉತ್ತಮತ್ವ ಮುಂತಾದ ಗುಣಗಳನ್ನು ಶಿವನ 
ಅಂತರ್ಯಾಮಿಯಲ್ಲಿಯೂ, ಶಿವನಲ್ಲಿಬರಬಹುದಾದ ಗುಣಗಳನ್ನು ಶಿವನಲ್ಲಿಯೂ 
ಕೂಡಿಸಿಕೊಂಡು ಸ್ತುತಿಸುವುದು ಅಂತರ್ಯಾಮಿಯ ಪ್ರಸನ್ನತೆಯಿಂದ ಶಿವನಿಗೂ 
ಪ್ರಸನ್ನತೆ ಉಂಟಾಗುವುದೆಂಬ ಭಾವನೆಯಿಂದ ಯುಕವೇ ಎನ್ನಬೇಕು. 


ಅಂತರ್ಯಾಮ್ಯಪೇಕ್ಷಯಾ ಶಕ್ತೇಃ ಶಿವಸ್ಯ ಚ ಪರಮಿತಿ | 
ಕ್ರಿಯಂತೇ ಸುತಯೋತನ್ಯತ್ರ ತದಂತರ್ಯಾಮ್ಯಪೇಕ್ಷಯಾ | 
ನ ಜೀವೇಷು ಗುಣಾಃ ಪೂರ್ಣಾ ಯಥಾಯೋಗ್ಯಾ ಹಿ ತದ್ಧತಾಃ || 
ಇತಿ ಬ್ರಾಹ್ಮೇ । 
"ಉಮೆಗಿಂತಲೂ ಶಿವನಿಗಿಂತಲೂ ಉತ್ಪಮನು ಶಿವ' ಎಂದು ಹೇಳುವುದು ಶಿವನ 


ಅಂತರ್ಯಾಮಿಯಾದ ಹರಿ ಉಮೆಗಿಂತಲೂ ಶಿವನಿಗಿಂತಲೂ ಉತ್ತಮ ಎನ್ನುವ 
ಅಭಿಪ್ರಾಯದಿಂದ ಎಂದು ತಿಳಿಯಬೇಕು. 


ರುದ್ರಾದಿ ಬೇರೆ ವ್ಯಕ್ತಿಗಳಲ್ಲಿ ಅವರಲ್ಲಿ ಬಾರದ ಉತ್ಕೃಷ್ಟಗುಣಗಳನ್ನು ಹೇಳಿ 
ಸುತಿಸಿದರೆ ಅದನ್ನು ಅವರ ಅಂತರ್ಯಾಮಿಯಾದ ಹರಿಯಲ್ಲಿ ಕೂಡಿಸಬೇಕು. 
ರುದ್ರಾದಿ ಜೀವರಲ್ಲಿ ಗುಣಗಳು ಪೂರ್ತಿ ಇರುವುದಿಲ್ಲ ಹೀಗಾಗಿ ಈ ಸುತಿಗಳು 
ಕೇವಲ ಅಂತರ್ಯಾಮಿಪರವೆನಿಸುತ್ತವೆ. ಅದರಿಂದ ಜೀವರ ವಿಷಯದಲ್ಲಿ ಮಾಡುವ 
ಸುತಿಗಳನ್ನು ಯಥಾಯೋಗ್ಯವಾಗಿ ಕೆಲವೆಡೆ ಅಂತರ್ಯಾಮಿ ಮಾತ್ರ ಪರವಾಗಿ, 
ಕೆಲವೆಡೆ, ಜೀವರಲ್ಲಿಯೂ ಆ ಗುಣಗಳು ಕೂಡುತಿದ್ದರೆ, ಜೀವ ಮತ್ತು ಅಂತರ್ಯಾಮಿ 
ಉಭಯಪರವೆಂದು ತಿಳಿಯಬೇಕು ಎಂದು ಬ್ರಹ್ಮಪುರಾಣದಲ್ಲಿ ಉಕ್ತವಾಗಿದೆ. 


ale als ಲೆ 
o „> “—~ 


ಹೇ ಶಿವಾಂತರ್ಯಾಮಿಯಾದ ಹರಿಯೆ, Ag ಅಧೀನರಾದ ಶಿವಪಾರ್ವತಿಯರ 
ಮೂಲಕ ನೀನೇ ಈ ಜಗತ್ತನ್ನು ಲೀಲೆಯಿಂದ ನಿರ್ಮಿಸುವಿ, ಕಾಪಾಡುವಿ ಮತ್ತು 
ಲಯಸ್ಛೆಯುವಿ ಎಂದು ಬ್ರಹ್ಮ ಸುತಿಸುತಾನೆ. 

ತ್ವಮೇವ ಭಗವನ್ನೇತಚ್ಛಿವಶಕ್ತೊ yE? ಸಧೂಪಯೋಃ I 

ವಶಂ AWA ಪಾಸ್ಯತ್ತಿಕ್ರೀಡಯೋರ್ಣಪದೋ ಯಥಾ 11 ೪೩ ॥ 


ಚತುರ್ಥಸ್ಕಂಧ-ಅಧ್ಯಾಯ-7 235 


ಭಗವಂತನೆ, ನೀನೇ ಎಲ್ಲವೂ ಆಗಿರುವಿ. ನಿನ್ನ ಅಧೀನರಾದ ಶಿವಪಾರ್ವತಿಯರ 
ಮೂಲಕ ಲೀಲೆಯಿಂದ ಪ್ರಪಂಚವನ್ನು ಜೇಡರ ಹುಳು ಬಲೆಯನ್ನು ಹೇಗೋ ಹಾಗೆ 
ನಿರ್ಮಾಣ ಮಾಡುವಿ, ರಕ್ಷಣ ಮಾಡುವಿ, ಸಂಹಾರ ಮಾಡುವಿ. 


ಇಲ್ಲಿ "ಶಿವಶಕ್ಕೋಃ ಸ್ವರೂಪಯೋಃ' ಎಂದು ಶಿವಪಾರ್ವತಿಯರು ಭಗವಂತನ 
ಸ್ವರೂಪರೆಂದು ಹೇಳಿದಂತಿದೆ. ಹಾಗೆ. ಹೇಳಿದರೆ ಹಿಂದಿನ ಶ್ಲೋಕದಲ್ಲಿ ‘Bes 
ಶಿವಸ್ಯ ಚ ಪರಂ' ಶಿವಪಾರ್ವತಿಯರಿಗಿಂತ ಭಗವಂತ ಉತ್ತಮ ಎಂದು ಹೇಳಿದ್ದು 
ಕೂಡಲಾರದು. ತ್ವಮೇವ ಭಗವನ್ನೇತತ್‌' "ಈ ವಿಶ್ವವೆಲ್ಲವೂ dese’ ಎಂದು 
ಭಗವಂತನಲ್ಲಿ ಸರ್ವಾಭೇದವನ್ನೂ ಹೇಳಿದಂತಿದೆ. ಸರ್ವಾಭೇದ ಬಂದರೆ ಸರ್ವರ 
ದೋಷಗಳೂ ಅವನಲ್ಲಿ ಬರಬೇಕಾದೀತು. ಅಭೇದವು ಪ್ರಮಾಣಬಾಧಿತವೂ 
ಹೌದು. 


"ಇಲ್ಲಿ ಬೇರೆ ಎಲ್ಲ ವ್ಯಾಖ್ಯಾನಕಾರರೂ "ಸ್ವರೂಪಯೋಃ' ಎಂಬ ಪಾಠವನ್ನು 
ಒಪ್ಪಿದ್ದಾರೆ. ಕೆಲವರು 'ಸರೂಪಯೋಃ' ಎಂಬ ಪಾಠಾಂತರವನ್ನೂ ಇಟ್ಟು 
ಕೊಂಡಿದ್ದಾರೆ. "ಸ್ವ-ರೂಪ' ಎಂದರೆ "ತನ್ನ ಅಂಶ' ಎಂದು ವ್ಯಾಖ್ಯಾನಿಸಿದ್ದಾರೆ. 
ಅಂಶವೆಂದರೆ ಅಭಿನ್ನಾಂಶ ಎಂದೇ ಅಭಿಪ್ರಾಯ. ಆಗ ಅಭೇದಪ್ರಯುಕ್ತ ದೋಷ 


ಪ್ರಸಕ್ತಿ ಇದ್ದೇ ಇದೆ. ವೀರರಾಘವವ್ಯಾಖ್ಯಾನದಲ್ಲಿ ಚೇತನಾಚೇತನ ಶರೀರಿಯಾದ 
ಪರಮಾತ್ಮನೆಂಬ ವಿಶಿಷ್ಟಪದಾರ್ಥದಲ್ಲಿ ವಿಶೇಷಣವಾಗಿರುವುದರಿಂದ 
ಶಿವಪಾರ್ವತಿಯರು ಅಂಶರೆನಿಸುತಾರೆ ಹೊರತು ವಿಶೇಷ್ಠನಾದ ಪರಮಾತ್ಮನ 
ಅಂಶರಲ್ಲಎಂದಿದ್ದಾರೆ. ಆದರೂ ಶರೀರದಲ್ಲಿರುವ ದೋಷದಿಂದ ಶರೀರಿಯಲ್ಲಿಯೂ 
ದೋಷ ಬರುವುದರಿಂದ ಪರಮಾತ್ಮನಿಗೆ ದೋಷಪ್ರಸಕ್ತಿ ಇದ್ದೇ ಇದೆ. ಅದರಿಂದ 
'ಸ್ವರೂಪ' ಶಬ್ದಕ್ಕೆ "ಅಧೀನ' ಎಂದು ಅರ್ಥವಿಟ್ಟುಕೊಳ್ಳ ಬೇಕು. ಇದೇನೂ 
ಕ್ಲಿಷ್ಟಕಲ್ಪನೆಯಲ್ಲ ತತ್ವನಿರ್ಣಯ ಗ್ರಂಥದಲ್ಲಿ ಹಾಗೇ ಹೇಳಿದೆ. 
ತದ್ದಶತ್ವಾತ್‌ ಸ್ವರೂಪಂ ತು ವಿಷ್ಣೋಃ ಸರ್ವಮುದೀರ್ಯತೇ | 
ಸ್ವರೂಪಂ ಸ ಚ ಸರ್ವತ್ರ ಬಿಂಬತ್ವಾದೇವ ತೂಚ್ಯತೇ ॥ 
ಸಾಕ್ಷಾತ್‌ ಸ್ವರೂಪಂ ಮತ್ಸಾ ದ್ಯಾ ವಿಷ್ಣೋರ್ನಾನ್ಯತ್‌ ಕಥಂಚನ । 
ತಸ್ಮಾದನ್ಯಗತಾ ದೋಷಾ ನ BANS ಪುರುಷೋತ್ತಮೇ I 
ಇತಿ ತತ್ವನಿರ್ಣಯೇ I 
ಎಲ್ಲವೂ ವಿಷ್ಣುವಿಗೆ ಅಧೀನವಾದ್ದರಿಂದ' ವಿಷ್ಣುವಿನ ಸ್ವರೂಪವೆನಿಸುತ್ತದೆ. ಮತ್ತು 
ಎಲ್ಲಕ್ಕೂ ವಿಷ್ಣು ಬಿಂಬರೂಪನಾದ್ದರಿಂದಲೆ ಎಲ್ಲದರ ಸ್ವರೂಪ ವಿಷ್ಣು ಎಂದೂ 
ಹೇಳುವುದುಂಟು. ಮುಖ್ಯವಾಗಿ ವಿಷ್ಣುವಿಗೆ ಮತ್ತ್ಯಾದಿ ಅವತಾರಗಳೇ ಸ್ವರೂಪ 


236 ಶ್ರೀಮದ್‌ ಭಾಗವತ ತಾತ್ತರ್ಯನಿರ್ಣಯ 


ಹೊರತು ಬ್ರಹ್ಮರುದ್ರಾದಿ ಬೇರೆ ಪ್ರಪಂಚ ಸರ್ವಥಾ ಅವನಿಗೆ ಮುಖ್ಯಸ್ವರೂಪವಲ್ಲ, 
ಅದರಿಂದ ಬ್ರಹ್ಮರುದ್ರಾದಿ ಬೇರೆ ಜೀವರ ದೋಷಗಳು ಆ ಪುರುಷೋತ್ತಮನಲ್ಲಿ 
ಬರುವ ಪ್ರಸಕ್ತಿ ಇಲ್ಲ ಎಂದು ತತ್ವನಿರ್ಣಯಗ್ರಂಥದಲ್ಲಿ ಹೇಳಿದೆ. 


ale ale als 
PAY AS ~~ 


"ಶಿವನಿಗೆ ಯಜ್ಞದಲ್ಲಿ ಹವಿರ್ಭಾಗ ನೀಡದೆ ದಕ್ಷ ಸ್ಟೋತ್ತಮಾಪರಾಧ ಗೈದಿದ್ದಾನೆ. 
ಅದರಿಂದ ಅವನಿಗೆ ಅನರ್ಥವಾಗದಿರಲೆಂದು ಅವನಿಗೆ ಒಳ್ಳೆಯದಕ್ಕಾಗಿಯೇ ಅವನ 
ಯಜ್ಞನಾಶವಾಗುವಂತೆ ಮಾಡಿರುವಿ' ಎಂದು ಶಿವಾಂತರ್ಯಾಮಿಯನ್ನು 
ಬ್ರಹ್ಮದೇವರು ಸ್ತುತಿಸುತ್ತಾರೆ. 

ತ್ವಮೇವ ಧರ್ಮಾರ್ಥದುಘಾಂಭಿಪತ್ತಯೇ 
ದಕ್ಷೇಣ ಸೂತ್ರೇಣ ವಿಸರ್ಜಿತಾದ್ದಧಃ | 
ತ್ಹಯೈೆವ ಲೋಕೇ 5ವಸಿತಾಶ್ಚ ಸೇತವೋ 
ಯಾನ್‌ ಬ್ರಾಹ್ಮಣಾಃ ಶ್ರದ್ದಧತೇ ಧೃತವೃತಾಃ ॥೪೪॥ 
ಮೋಕ್ಷಕ್ಕಿಂತ ವ್ಯತಿರಿಕ್ತವಾದ ಧರ್ಮ ಅರ್ಥಗಳಲ್ಲಿ ಆಸಕನಾಗಿದ್ದ ದಕ್ಷ. ಮತ್ತು ಶಿವನಿಗೆ 


ಯಜ್ಞದಲ್ಲಿ ಹವಿರ್ಭಾಗವನ್ನು ನಿರಾಕರಿಸಿ ಅಪರಾಧ ಗೈದಿದ್ದ ಹೀಗಾಗಿ ಅವನಿಂದ 
ಯಜ್ಞ ನಡೆಯದಂತೆ ನೀನೇ ಮಾಡಿರುವಿ. ಇದು ಅವನ ಒಳ್ಳೆದಕ್ಕೆ. ಅವನ 
ಗರ್ವಪರಿಹಾರವಾಗಲಿ ಇನ್ನೂ ಹೆಚ್ಚಿನ ಭಕ್ತಿ ಉಂಟಾಗಲಿ ಎಂದೇ ನೀನು ಹೀಗೆ 
ಮಾಡಿರುವಿ. ಸ್ಟೋತಮರಲ್ಲಿ ಅಪರಾಧ ಮಾಡಕೂಡದೆಂದು ಮುಂತಾಗಿ 
ಧರ್ಮನಿಯಮಗಳನ್ನು ನೀನೇ ಮಾಡಿರುವಿ. ಆ ನಿಯಮಗಳನ್ನು ವ್ರತವಾಗಿ 
ಸ್ವೀಕರಿಸಿ ಬ್ರಹ್ಮಜ್ಞಾನಿಗಳು ಅವುಗಳನ್ನು ಶ್ರದ್ಧೆಯಿಂದ ನಡೆಸುತ್ತಾರೆ. ದಕ್ಷ ಹಾಗೆ 
ಮಾಡಲಿಲ್ಲ 
ಇಲ್ಲಿ ಬೇರೆ "ವ್ಯಾಖ್ಯಾನಕಾರರು "ವಿಸರ್ಜಿತಾಧ್ವರಃ' ಎಂಬಲ್ಲಿ "ಸಸರ್ಜಿಥಾದ್ವರಂ' 
ಎಂದು ಪಾಠವಿಟ್ಟುಕೊಂಡು ಅದಕ್ಕೆ ಅನುಗುಣವಾಗಿ "ಅಭಿಪತ್ತಿ' ಎಂದರೆ ರಕ್ಷಣೆ, 
ಲಾಭ ಎಂದೂ, ‘AOS,’ ಎಂದರೆ ಶಾಸ್ತ್ರವೆಂದೂ ಅರ್ಥವಿಟ್ಟುಕೊಂಡು 
"ಧರ್ಮಾರ್ಥಕಾರಣವಾದ ವೇದದ ರಕ್ಷಣೆಗಾಗಿ, ಧರ್ಮಾರ್ಥಲಾಭಕ್ಕಾಗಿ ಶಾಸ್ತ್ರದ 


೧. ದಕ್ಷವಧೇ ಸತಿ ಸಂಪ್ರತಿ ಧರ್ಮಪ್ರವರ್ತಕಸ್ಯಾಭಾವಾತ್‌ ಧರ್ಮಸ್ಯ ಲೋಪೇ 
ಲೋಕಸ್ಯ ದುರ್ಗತಿ! ಸ್ಯಾದಿತಿ ಭಾವಃ | -ವಿಶ್ವನಾಥಃ 


ಅಭಿಪತ್ತಯೇ ಪುರುಷಾರ್ಥಾವಾಪ್ತಯೇ ದಕ್ಷೇಣ ಸಮರ್ಥೇನ ಸೂತ್ರೇಣ ಸೂಚಕೇನ 
ಶಾಸ್ತ್ರೇಣ ಅಧ್ವರಂ ಸಸರ್ಜಿಥ ಸೃಷ್ಟವಾನಸಿ | -ವೀರರಾಘವಃ 


ಚತುರ್ಥಸ್ಕಂಧ-ಅಧ್ಯಾಯ-7 237 


ಮೂಲಕ ದಕ್ಷನಿಂದ ಯಜ್ಞ ಮಾಡಿಸಿದವನು ನೀನೆ. ಈಗ ದಕ್ಷನಿಲ್ಲದ್ದರಿಂದ 
ಧರ್ಮಪ್ರವರ್ತಕರಿಲ್ಲವಾಗುವುದರಿಂದ ಅವನನ್ನು ಬದುಕಿಸು' ಎಂದು ಅಭಿಪ್ರಾಯ 
ಹೇಳಿದ್ದಾರೆ. ಆದರೆ ದಕ್ಷನೊಬ್ಬನೆ ಧರ್ಮಪ್ರವರ್ತಕನಲ್ಲ ಅವನಿಲ್ಲದ ಮಾತ್ರಕ್ಕೆ 
ಧರ್ಮಪ್ರವರ್ತಕರೆ ಇಲ್ಲವಾಗುವುದು ಹೇಗೆ? ಮತ್ತು ಅವನು ಯಜ್ಞದಲ್ಲಿ ಶಿವನಿಗೆ 
ಅಪಚಾರ ಮಾಡಿ ಧರ್ಮವನ್ನು ಹಾಳೂ ಮಾಡಿದ್ದಾನೆ. 


ಅದರಿಂದ "ವಿಸರ್ಜಿತಾಧ್ವರಃ' ಎಂಬ ಪಾಠವೇ ಸರಿ. ಈ ಪಾಠದಲ್ಲಿ ದಕ್ಷ 
ಸೂತ್ರನಾಗಿದ್ದಾನೆ. ಅಂದರೆ ಅಪರಾಧಿಯಾಗಿದ್ದಾನೆ. ಅದರಿಂದ ಅದಕ್ಕೆ 
"ಅಭಿಪತ್ತಯೇ' ಪ್ರತೀಕಾರಕ್ಕಾಗಿ, ದಕ್ಷನ ಗರ್ವಪರಿಹಾರವಾಗಬೇಕು, ಅವನಿಗೆ 
ಶಿವನಲ್ಲಿ ಇನ್ನೂ ಹೆಚ್ಚಿನ ಭಕ್ತಿ ಉಂಟಾಗಬೇಕೆಂಬ ಉದ್ದೇಶದಿಂದ 
ಶಿವಾಂತರ್ಯಾಮಿಯಾಗಿ ಯಜ್ಞವನ್ನು ನಾಶಗೊಳಿಸಿರುವಿ. ಹೀಗೆ ನಿನ್ನ ಭಕ್ತನೇ ಆದ 
ದಕ್ಷನಿಗೆ ಅವನ ಒಳ್ಳೆಯದಕ್ಕೆ ಶಿಕ್ಷೆ ಮಾಡಿರುವುದರಿಂದ ಇನ್ನು ಅವನನ್ನು 
ಬದುಕಿಸುವುದು ಆವಶ್ಯಕವೆಂದು ಬ್ರಹ್ಮದೇವರು ಶಿವಾಂತರ್ಯಾಮಿಯಲ್ಲಿ 


ಹ್ಮ 
ಪ್ರಾರ್ಥಿಸುತಾರೆ. 4 


ಅಭಿಪತ್ತಯೇ ಪ್ರತೀಕಾರಾಯ | ಸೂತ್ರೇಣ ದೋಷಸೂಚಕೇನ | 
"ಅಭಿಪತ್ತಯೇ' ಎಂದರೆ ದಕ್ಷ ಮಾಡಿದ ಅಪರಾಧಕ್ಕೆ ಪ್ರತೀಕಾರವಾಗಿ ಶಿಕ್ಷೆ 
ಮಾಡುವುದಕ್ಕಾಗಿ ಎಂದರ್ಥ. ‘Rad cea’ ಎಂದರೆ ದೋಷವನ್ನು ಸೂಚಿಸಿದ 
ದಕ್ಷನಿಂದ, ಅಂದರೆ ಶಿವನಿಗೆ ಹವಿರ್ಭಾಗಯೋಗ್ಯತೆ ಇಲ್ಲವೆಂದು ನಿಂದಿಸುತ್ತ 
ಅವನಿಗೆ ಹವಿರ್ಭಾಗ ನೀಡದೆ ಅಪರಾಧ ಗೈದಿರುವ ದಕ್ಷನಿಂದ ಯಾಗ ನಡೆಯದಂತೆ 
ಮಾಡಿದ್ದಾನೆ, ಶಿವಾಂತರ್ಯಾಮಿ. 


ate ale ats 
~~ “~~ „> 


ಎಲ್ಲ ಜೀವರಲ್ಲಿಯೂ ಅಂತರ್ಯಾಮಿಯಾಗಿ ನಿನ್ನನ್ನು ಕಾಣುತ್ತ ಎಲ್ಲರಿಗೂ 
ನಿನ್ನಿಂದಲೇ ಎಲ್ಲ ಪ್ರವೃತ್ತಿ ಎನ್ನುವ ನಿನ್ನ ಮಹಿಮೆಯನ್ನು ಯಥಾರ್ಥವಾಗಿ ತಿಳಿಯ 
ಬಯಸುವ ಸಜ್ಜನರೆ ಅಜ್ಞರಂತೆ ಕೋಪಾವೇಶಕ್ಕೊಳಗಾಗುವುದಿಲ್ಲ ಎಂದ ಮೇಲೆ. 
ನಿನಗೆ ಕೋಪಾವೇಶ ಸರ್ವಥಾ ಇಲ್ಲ ದಕ್ಷನಿಗೆ ಅನುಗ್ರಹ ಮಾಡುವುದೇ ನಿನ್ನ 
ಉದ್ದೇಶ ಎಂದು ಬ್ರಹ್ಮದೇವರು ಶಿವಾಂತರ್ಯಾಮಿಯನ್ನು ಸುತಿಸುತ್ತಾರೆ. 


ನ ವೈ ಸತಾಂ ತ್ವಚ್ಚ್ಛರಣಾರ್ಪಿತಾತ್ಮನಾಂ 
ಭೂತೇಷು ಸರ್ವೇಷ್ಟಭಿಪಶ್ಯತಾಂ ತವ | 


ಧರ್ಮಾರ್ಥದುಘಾ ತ್ರಯೀ । ತಸ್ಯಾ ಅಭಿಪತ್ತಯೇ ರಕ್ಷಾಯೈ | -ಶುಕದೇವಃ 


238 ಶ್ರೀಮದ್‌ಭಾಗವತ ತಾತ್ಪರ್ಯನಿರ್ಣಯ 


ಭೂತಾನಿ ಚಾತ್ಸನ್ಯಪ್ಪಥಗ್‌ QUESTO 
ಪ್ರಾಯೇಣ ರೋಷೋ ಇಭಿಭವೇದ್‌ ಯಥಾ ಪಶೋಃ 1 ೪೬ I 


ನಿನ್ನ ಚರಣಗಳಲ್ಲಿ ಮನಸ್ಸಿಟ್ಟು ಎಲ್ಲ ಜೀವರಲ್ಲಿ ನಿನ್ನನ್ನು ಕಾಣುತ್ತ ಎಲ್ಲ ಜೀವರಿಗೂ 
ನಿನ್ನಿಂದಲೆ ಪ್ರವೃತ್ತಿ ಹೊರತು ಸ್ವತಂತ್ರವಾಗಿ ಅಲ್ಲ ಎನ್ನುವ ನಿನ್ನ ಮಹಿಮೆಯನ್ನು 
ಯಥಾರ್ಥವಾಗಿ ತಿಳಿಯಬಯಸುವ ಸಜ್ಜನರಿಗೇ ಅಜ್ಞಾನಿಗಳಂತೆ ಕೋಪಾವೇಶ 
ಉಂಟಾಗುವುದಿಲ್ಲ ಇನ್ನು ನಿನಗೆ ಕೋಪಾವೇಶವೆ? ಅದರಿಂದ ದಕ್ಷನಿಗೆ 
ಒಳ್ಳೆಯದಾಗಲೆಂದೇ ಶಿಕ್ಷೆ ಮಾಡಿರುವಿ, ಕೋಪಾವೇಶದಿಂದಲ್ಲ, 


ಇಲ್ಲಿ "ಭೂತೇಷು ಸರ್ವೇಷ್ಟಭಿಪಶ್ಯತಾಂ ತವ' ಎಂಬಲ್ಲಿ "ಎಲ್ಲರೊಳಗೆ ನಿನ್ನನ್ನು 
ಕಾಣುವ ಸಜ್ಜನರು' ಎಂದು ಅರ್ಥ ಸಿಗಬೇಕಾದರೆ "ತವ' ನಿನ್ನ ಎಂಬುದನ್ನು "ತ್ವಾಂ, 
ನಿನ್ನನ್ನು' ಎಂದು ಅರ್ಥೈಸಬೇಕು. ಬೇರೆ ವ್ಯಾಖ್ಯಾನಕಾರರೂ ಹೀಗೇ ಹೇಳಿದ್ದಾರೆ. 
ಆದರೆ ದ್ವಿತೀಯಾರ್ಥೇ ಷಷ್ಠೀ "ದ್ವಿತೀಯಾವಿಭಕ್ತಿಯ ಅರ್ಥದಲ್ಲಿ ಷಷ್ಠೀ 
ವಿಭಕ್ತಿಯನ್ನು ಇಲ್ಲಿ ಪ್ರಯೋಗಿಸಲಾಗಿದೆ' ಎಂದಿಷ್ಟೇ ಹೇಳಿದ್ದಾರೆ. ಪ್ರಮಾಣವನ್ನು 
ಹೇಳಿಲ್ಲ ಪ್ರಾಯಃ ಆರ್ಷಪ್ರಯೋಗವಾದ್ದರಿಂದ ವಿಭಕ್ತಿ ವ್ಯತ್ಯಾಸವಾಗಿದೆ ಎಂದು 


ಅಭಿಪ್ರಾಯವಿರಬಹುದು. ಶ್ರೀಮದಾಚಾರ್ಯರು ಮಹಾವ್ಯಾಕರಣಸೂತ್ರವನ್ನು 
ಆಧಾರವಾಗಿ ತೋರಿಸುತಾರೆ. "ಚತುರ್ಷು ಷಷ್ಠೀ' ದ್ವಿತೀಯಾ ತೃತೀಯಾ ಚತುರ್ಥೀ 
ಪಂಚಮೀ ಎಂಬ ನಾಲ್ಕು ವಿಭಕ್ಷರ್ಥಗಳಲ್ಲಿಯೂ ಷಷ್ಠೀವಿಭಕ್ತಿ ಪ್ರಯೋಗ 
ತಪ್ಪಾಗುವುದಿಲ್ಲ ಎಂದರ್ಥ. 


"ಭೂತಾನಿ ಚಾತ್ಮನ್ಯಪ್ಫಥಗ್‌ AGES’ ಎಂಬಲ್ಲಿ ಪರಮಾತ್ಮನು ಪ್ರಪಂಚಕ್ಕೆ 
ಉಪಾದಾನಕಾರಣವಾಗಿರುವುದರಿಂದ, ಕಾರ್ಯಕಾರಣಗಳಿಗೆ ಅಭೇದವಾಗಲಿ 
ಭೇದಾಭೇದವಾಗಲಿ ಇರುವುದರಿಂದ, ಎಲ್ಲರನ್ನೂ ಪರಮಾತ್ಮನಿಂದ ಅಭಿನ್ನರೆಂದೇ 
ಕಾಣುವವರು ಸಜ್ಜನರು ಎಂದು ಬೇರೆ ವ್ಯಾಖ್ಯಾನಕಾರರ ವಿವರಣೆ ಇದೆ. ಆದರೆ 
ಪರಮಾತ್ಮ ಪ್ರಪಂಚಕ್ಕೆ ಕೇವಲ ಕರ್ತನೇ ಹೊರತು ಉಪಾದಾನಕಾರಣವಲ್ಲ 
ಉಪಾದಾನಕಾರಣ ಪ್ರಕೃತಿ. ಅದರಿಂದ ಈ ವ್ಯಾಖ್ಯಾನ ಸರಿಯಲ್ಲ. 
ವೀರರಾಘವವ್ಯಾಖ್ಯಾನದಲ್ಲಿ ಪ್ರಪಂಚವು ಪರಮಾತ್ಮನಲ್ಲಿ ಅಪೃಥಕ್‌ಸಿದ್ಧ 
ವಿಶೇಷಣವಾಗಿದೆ. ಹಾಗೇ ತಿಳಿಯುವವರೇ ಸಜ್ಜನರು ಎಂದಿದೆ. ಆದರೆ ಪ್ರಪಂಚವು 
ಪರಮಾತ್ಮನಿಗೆ ಶರೀರವಾದ್ದರಿಂದ ಅಪ್ಪಥಕ್‌ಸಿದ್ಧ ಎಂದು ಅವರ ಅಭಿಪ್ರಾಯ. 
ವಸುತಃ ಪ್ರಪಂಚ ಪರಮಾತ್ಮನ ಶರೀರವಲ್ಲ, ಅದರಿಂದ ಅದು ಪರಮಾತ್ಮನಲ್ಲಿ 
ಅಪ್ಫಥಕ್‌ಸಿದ್ಧ ವಿಶೇಷಣವಾಗಲಾರದು. ಅದರಿಂದ ಪ್ರಪಂಚ ವಸುತಃ ಹೇಗಿದೆಯೋ 
ಅದಕ್ಕೆ ವ್ಯತಿರಿಕ್ತವಾಗಿ ತಿಳಿಯುವುದೇ ಪೃಥಗ್‌ದೃಷ್ಟಿ ಹೇಗಿದೆಯೋ ಹಾಗೇ 
ತಿಳಿಯುವುದು ಅಪ್ಪಥಗ್‌ ದೃಷ್ಟಿಎಂದು ಗರುಡ ಪುರಾಣ ಹೇಳುವಂತೆ ಪ್ರಪಂಚವನ್ನು 


ಚತುರ್ಥಸ್ಕಂಧ-ಅಧ್ಯಾಯ-7 239 


ಯಥಾರ್ಥವಾಗಿ ತಿಳಿಯುವವರನ್ನು "ಅಪ್ಪಥಗ್‌ ದಿದ್ಭಕ್ಷತಾಂ' ಎಂದು ಭಾಗವತ 
ಕರೆದಿದೆ ಎನ್ನಬೇಕು. 


ತವ ತ್ವಾಂ | ಚತುರ್ಷು ಷಷ್ಠೀತಿ ಸೂತ್ರಾ 


ತ್‌॥ 


ವಿಷ್ಣಧೀನಾ ಜಗತ್ತತ್ತಾ ಪ್ರತೀತಿಶ್ಚೇಷ್ಠಿತಂ ಗತಿಃ | 
ಇತಿ ಯನ್ನಿಯತಂ ಜ್ಞಾನಂ ಅಪ್ಪಥಗ್ಗರ್ಶನಂ ಸ್ಮೃತಮ್‌ || 


ಎ 


ಮಿಥ್ಯಾಜ್ಞಾನಂ ಪೃಥಗ್‌ ಜ್ಞಾನಮಿತಿ ವೇದವಿದೋ ವಿದುಃ । 
ಯಥೈವಾರ್ಥಸಥಾ ಜ್ಞಾನಮಪ್ಪಥಗ್‌ ದೃಷ್ಟಿರುಚ್ಛತೇ Il 
ಇತಿ ಗಾರುಡೇ | 
ತವ ಎಂದರೆ DP, ನಿನ್ನನ್ನು ಎಂದು ದ್ವಿತೀಯಾವಿಭಕ್ತ್ಯರ್ಥದಲ್ಲಿ ಷಷ್ಠೀವಿಭಕ್ತಿ 


ದ್ದಿಶೀಯಾ ಮುಂತಾದ ನಾಲ್ಕೂ ವಿಭಕಿಗಳ ಅರ್ಥದಲ್ಲಿ ಷಷ್ಠೀ ವಿಭಕ್ತಿ ಬರಬಹುದೆಂದು 
ಮಹಾವ್ಯಾಕರಣ ಸೂತ್ರ ಹೇಳುತದೆ. 


ಜಗತ್ತಿನ CAS, ಪ್ರತೀತಿ, ಪ್ರಯತ್ನ, ಗಮನಾದಿಕ್ರಿಯೆಗಳೆಲ್ಲವೂ ವಿಷ್ಣುವಿನ ಅಧೀನ, 
ಪೃಥಕ್ಕಾಗಿ, ಅಂದರೆ ಅವನಿಲ್ಲದೆ ಸ್ವತಂತ್ರವಾಗಿ ಆಗುವುದಿಲ್ಲ ಎಂದು ತಪ್ಪದೇ 
ಗ್ರಹಿಸುವ ಜ್ಞಾನ ಅಪ್ಫಥಗ್‌ ಜ್ಞಾನವೆನಿಸುತದೆ. ಮುಂದಿನ ಶ್ಲೋಕದಲ್ಲಿ "ಪೃಥಗ್‌ಧಿಯಃ 
ಕರ್ಮದೃಶೋ ದುರಾಶಯಾಃ' ಎಂದು ಹೇಳಿದ ಪೃಥಗ್‌ ಜ್ಞಾನವೆಂದರೆ 
ಮಿಥ್ಯಾಜ್ಞಾನವೆಂದು ವೇದಜ್ಞರು ಅಂಗೀಕರಿಸಿದ್ದಾರೆ. ಏಕೆಂದರೆ ವಸ್ತು ಹೇಗಿದೆಯೋ 
ಹಾಗೇ ತಿಳಿಯುವುದು ಅಪ್ಪಥಗ್‌ ಜ್ಞಾನವೆನಿಸುತ್ತದೆ ಎಂದ ಮೇಲೆ ಮಿಥ್ಯಾಜ್ಞಾನವೇ 
ಪೃಥಗ್‌ ಜ್ಞಾನ ತಾನೆ? ಹೀಗೆ ಗರುಡಪುರಾಣದಲ್ಲಿ ಉಕವಾಗಿದೆ. 


ale ಲೇ ಲೇ 
“w „> a> 


ಸಜ್ಜನರು ಅಪರಾಧ ಮಾಡುವ ಸ್ವಭಾವದವರಲ್ಲ. ಕೆಲವೊಮ್ಮೆ ಪರಮಾತ್ಮನ 
ಬಂಧಕ ಶಕ್ತಿಯ ಪ್ರಭಾವಕ್ಕೊಳಗಾಗುವುದರಿಂದ ಅಪರಾಧ ಮಾಡುತಾರೆ. 
ಅಂಥವರಲ್ಲಿ ನಿನ್ನಂಥ ಸಜ್ಜನರು ಕೃಪೆ ಮಾಡಬೇಕು. ಕೋಪ ಮಾಡಬಾರದು. 
ಆದರೂ ಕೆಲವೊಮ್ಮೆ ಕೋಪ ಮಾಡುತಾರೆ, ಏಕೆಂದರೆ ಅವರೂ ಅಸ್ವತಂತ್ರರು 
ದೈವಕ್ಕೆ ಮಣಿಯಲೇ ಬೇಕು ತಾನೆ? ಎಂದು ಬ್ರಹ್ಮದೇವರು ಶಿವನಿಗೆ ಬುದ್ಧಿ 
ಹೇಳುತ್ತಾರೆ. 


OSE SATS ಯದಾ ಪುಷ್ಕರನಾಭಮಾಯಯಾ 
ದುರ್ಲಂಘ್ಯಯಾ ಸ್ಪ Bios: ಪೃಥಗ್‌ದೃಶಃ | 


240 ಶ್ರೀಮದ್‌ಭಾಗವತ ತಾತ್ಪರ್ಯನಿರ್ಣಯ 


ಕುರ್ವಂತಿ ತತ್ರ ಹೃನುಕಂಪಯಾ ಕೃಪಾಂ 
ನಸಾಧವೋ ದೈವಬಲಾತ್ಯೃತಾಃ ಕಥಮ್‌ 11೪೮ ॥ 


ಶಿವನೆ, ಯಾರು ಸಜ್ಜನರು ಲೋಕದಲ್ಲಿ ಯಾರಿಗೂ ಮೀರಲಾಗದ ಪದ್ಮನಾಭನ 

ಬಂಧಕಶಕಿಪ್ರ ಭಾವದಿಂದ ಮನೋವಿಕಾರ ಹೊಂದಿ ಮಿಥ್ಯಾಜ್ಞಾನಿಗಳಂತೆ ಅಪರಾಧ 

ಮಾಡುವರೋ ಅವರಲ್ಲಿ ನಿನ್ನಂಥ ಸಜ್ಜನರ ಮನ ಕರಗಿ ಏಕೆ ಕೃಪೆ ಮಾಡಲಾರರು? 

ಕೃಪೆ ಮಾಡುತ್ತಿಲ್ಲ ಏಕೆಂದರೆ ಅವರೂ ದೈವದ ಬಲಾತ್ಕಾರ ಕ್ಕೊಳಗಾದವರು ತಾನೆ? 

ಇಲ್ಲಿ "ಯೇಸಸ್ಮಿನ್‌ ಯದಾ' ಎಂಬಲ್ಲಿ ಬೇರೆ ವ್ಯಾಖ್ಯಾನಕಾರರು "ಯಸ್ಸಿನ್‌ 
ಯದಾ' ಎಂದು ಪಾಠವಿಟ್ಟುಕೊಂಡು "ಎಲ್ಲಿ ಯಾವಾಗ ದುರ್ಜನರು ಅಪರಾಧ 
ಮಾಡುವರೋ ಅಲ್ಲಿ ಆವಾಗ ಸಜ್ಜನರು ಕೃಪೆ ಮಾಡಬೇಕು' ಎಂದು ಅಭಿಪ್ರಾಯ 
ಹೇಳುತ್ತಾರೆ. ಆದರೆ "ಎಲ್ಲಿ ಯಾವಾಗ ಅಲ್ಲಿ ಆವಾಗ' ಎನ್ನುವುದು ವ್ಯರ್ಥ. 
"ದುರ್ಜನರು ಅಪರಾಧಗೈದರೂ ಸಜ್ಜನರು ಅವರಲ್ಲಿ ಕೃಪೆಯನ್ನೇ ಮಾಡಬೇಕು' 
ಎಂದು ಹೇಳಿದರೆ ಸಾಕು. 


ವಸ್ತುತಃ ಈ ಶ್ಲೋಕ ದುರ್ಜನರ ಬಗ್ಗೆ ಹೇಳುತ್ತಿಲ್ಲ. ಹಿಂದಿನ ಶ್ಲೋಕದಲ್ಲಿಯೇ 


ಅದನ್ನು ಹೇಳಿಯಾಗಿದೆ. 'ದುರ್ಜನರ ಮೇಲೆ ಕೋಪ ಮಾಡಬೇಕಾಗಿಲ್ಲ ಅವರು 
ಹೇಗೂ ತಮ್ಮ ತಪ್ಪಿನಿಂದಲೆ ಹಾಳಾಗುತಾರೆ ಎಂದು ಉಪೇಕ್ಷೆ ಮಾಡಬೇಕೆಂ'! ದು ಅಲ್ಲಿ 
ಹೇಳಿದೆ. ಇಲ್ಲಿ ಅದಕ್ಕೆ ವಿರುದ್ಧವಾಗಿ "ಅನುಕಂಪೆಯಿಂದ ದುರ್ಜನರಿಗೂ ಉಪಕಾರ. 
ಮಾಡಬೇಕು' es ಹೇಳುವುದು ಯುಕವಲ್ಲ ಹೀಗಾಗಿ ಸಜ್ಜನರ ಬಗ್ಗೆ ಸಜ್ಜನರು 
ಹೇಗೆ ವರ್ತಿಸಬೇಕೆಂದು ಈ ಶ್ಲೋಕ ಹೇಳುತ್ತಿದೆ. ಸಜ್ಜನರು ಸ್ವಭಾವದಿಂದ 
ಯಾವಾಗಲೂ ಸಜ್ಜನರಲ್ಲಿ ಅಪರಾಧ ಮಾಡುವುದಿಲ್ಲ ದೈವಪ್ರೇರಣೆಯಿಂದ 
ಕೆಲವೊಮ್ಮೆ ಮಾಡುತಾರೆ. ಅದರಿಂದ ಅವರಲ್ಲಿಆ ಸಜ್ಜನರೂ ಕೋಪ ಮಾಡುವುದಿಲ್ಲ 
ಕೆಲವೊಮ್ಮೆ ಅವರೂ ದೈವಪ್ರೇರಣೆಯಿಂದಲೆ ಕೋಪ ಮಾಡುತಾರೆ ಅನುಕಂಪ 
ತೋರುವುದಿಲ್ಲ. ಪ್ರ ಕೃತ ದಕ್ಷನೂ ಹಾಗೇ ದೈವಪೆ ಕ್ರೀರಣೆಯಿಂದ ಅಪರಾಧ 
ಮಾಡಿದ್ದಾನೆ. ಶಿವನೂ. ದೈವಪ್ರೇರಣೆಯಿಂದ ses ಮಾಡಿದ್ದಾನೆ ಅನುಕಂಪ 


೧. ಯಸ್ಮಿನ್‌ ದೇಶೇ ಯದಾ ಕಾಲೇ ಭಗವನ್ಮಾಯಯಾ ಸ್ಪೃಷ್ಟಧಿಯೋ ಮೋಹಿಶಚಿತಾಃ 
ಪೃಥಗ್‌ ದೃಶೋ ಭೇದಬುದ್ಧಯೋ ಭವಂತಿ ತತ್ರಾಪರಾಧೇ ಪಿ ಸಾಧವೋ 
ಹ್ಯನುಕಂಪಯಾ ಅನ್ವನಂತರಮೇವ ಪರದುಃಖಾಸಹಿಷ್ಣುತಯಾ ಚಿತಪ್ರಕಂಪೇನ 
ಕೃಪಾಂ ಕುರ್ವಂತಿ । -ಶ್ರೀಧರಃ 
ಅನುಕಂಪಯಾ ಕೃಪಾಲುತ್ವಸ್ವಭಾವೇನ । -ವಿಶ್ವನಾಥಃ 


ಅನುಕಂಪಯಾ ಹೃದಯದ್ರವೀಭಾವೇನ । -ಗಿರಿಧರಃ 


ಚತುರ್ಥಸ್ಕಂಧ-ಅಧ್ಯಾಯ -7 241 


ತೋರಲಿಲ್ಲ ಸಾಕು, ಇನ್ನಾದರೂ ಅನುಕಂಪೆ ತೋರಬೇಕು ಎಂದು ಈ ಶ್ಲೋಕ 
ಹೇಳುತ್ತಿದೆ. ಅದರಿಂದ "ಯಸ್ವಿನ್‌ ಯದಾ' ಎಂಬ ಪಾಠ ಸರಿಯಲ್ಲ "ಯೇಸ್ಸಿನ್‌ 
ಯದಾ” ಎಂದೇ ಪಾಠ. ee ಈ ಲೋಕದಲ್ಲಿ ಸಜ್ಜನರು "ಯದಾ' ಯಾವ 
ಕಾರಣದಿಂದ ದೈವಪ್ರೆ "ರಣೆಗೊಳಗಾಗಿರುವರೋ ಆ ಕಾರಣದಿಂದ ಅನುಕಂಪ 
ತೋರುವುದಿಲ್ಲ ರೀಟ ತೋರಬೇಕೆಂದರ್ಥ. ಅದರಿಂದ "ಯದಾ' ಶಬ್ದ ಇಲ್ಲಿ 
ಕಾರಣಾರ್ಥಕ, ಹೊರತು ಕಾಲಾರ್ಥಕವಲ್ಲ, 


"ಅನುಕಂಪಯಾ ಕೃಪಾಂ ಕುರ್ವಂತಿ' ಎಂಬಲ್ಲಿ ಅನುಕಂಪೆ ಕೃಪೆ ಎರಡೂ 
ಒಂದೇ ಆಗಿರುವುದರಿಂದ ಅನ್ವಯ ಕಾಣುವುದಿಲ್ಲವೆಂದು ಬೇರೆ ವ್ಯಾಖ್ಯಾನಕಾರರು 
ಅನು-ಕಂಪಾ, ಅನು- ಪರರದುಃಖವನ್ನು ಕಂಡೊಡನೆಯೆ ಚಿತ್ತದಲ್ಲಿ ಕಂಪಾ-ನಡುಕ 

l ಉಂಟಾಗುತ್ತದೆ' ಅದರಿಂದ ಕೃಪಾ- ಉಪಕಾರ ಮಾಡುವ ಇಚ್ಛೆ ಬರುತದೆ ಎಂದು 
ಹೇಳಿದ್ದಾರೆ. ಆದರೆ ಎದೆಯಲ್ಲಿ ನಡುಕ ಉಂಟಾಗುವುದು ಭಯದಿಂದ. ಹೊರತು 
ಇನ್ನೊಬ್ಬರ ದುಃಖ ಕಂಡಾಗ ಅಲ್ಲ ವಿಶ್ವನಾಥ ವ್ಯಾಖ್ಯಾನದಲ್ಲಿ ಅನುಕಂಪೆ ಎಂದರೆ 
ಕೃಪಾಳುತ್ವಸ್ವಭಾವ. ಅದರಿಂದ ಕೃಪೆ. 


ಆದರೆ ಶಬ್ದನಿರ್ಣಯದಲ್ಲಿಸುಂದರವಾದ ವಿವರಣೆಗಳಿವೆ. ಅನುಕಂಪೆ ಎಂದರೆ 
ಹೃದಯ ದ್ರವಿಸುವುದು, ಮನಸ್ಸು ಕರಗಿ ನೀರಾಗುವುದು. ಕೃಪೆ ಎಂದರೆ ಅಂಥ 
ಮನಸಿನಿಂದ ಉಪಕಾರ ಮಾಡುವ ಪ್ರವೃತ್ತಿ ಎಂದು. ಗಿರಿಧರ ವ್ಯಾಖ್ಯಾನದಲ್ಲಿ 
ಹೀಗೆಯೇ ವಿವರಣೆ ಕಂಡು ಬರುತ್ತದೆ. ಆದರೆ ಪ್ರಮಾಣದ ಆಧಾರ ತೋರಿಸಿಲ್ಲ 


ಯದಾ ಯಸ್ಮಾತ್‌ I 
ಹೃದಯಸ್ಯ ದ್ರವೀಭಾವಸ್ತೃನುಕಂಪೇತಿ ಕಥ್ಯತೇ | 
ಉಪಕಾರಂ ಕರ್ತುಮಿಚ್ಛಾ ಕೃಪೇತ್ಯಾಹುರ್ಮನೀಷಿಣಃ || 
ಇತಿ ಶಬ್ದನಿರ್ಣಯೇ I 
"ಯದಾ' ಎಂದರೆ ಇಲ್ಲಿ "ಯಾವ ಕಾರಣದಿಂದ' ಎಂದರ್ಥ. 


ಮನ ಕರಗುವುದು ಅನುಕಂಪೆ ಎನಿಸುತದೆ, ಉಪಕಾರ ಮಾಡುವ ಇಚ್ಛೆ ಕೃಪೆ 
ಎನಿಸುತ್ತದೆ ಎಂದು ಜ್ಞಾನಿಗಳು ಹೇಳುತಾರೆ ಎಂದು ಶಬ್ದನಿರ್ಣಯದಲ್ಲಿದೆ. 


ate ale ate 
n „> r 


ಶಿವನೆ, ನೀನು ಸರ್ವಜ್ಞನಾದ್ದರಿಂದ ಪರಮಾತ್ಮನ ಬಂಧಕಶಕ್ತಿ ನಿನ್ನಲ್ಲಿ 
ಮನೋವಿಕಾರ ಉಂಟುಮಾಡುವುದಿಲ್ಲ. ಇತರರ ಸ್ಥಿತಿ ಹಾಗಿಲ್ಲ. ಅವರಲ್ಲಿ ನೀನು 
ಅನುಗ್ರಹೆ ಮಾಡಬೇಕು ಎಂದು ಶಿವನಿಗೆ ಬ್ರಹ್ಮ ಉಪದೇಶ ಮಾಡುತಾನೆ. 


242 ಶ್ರೀಮದ್‌ಭಾಗವತ ತಾತರ್ಯನಿರ್ಣಯ 


ಭವಾನ್‌ ಹಿ ಪುಂಸಃ ಪರಮಸ್ಯ ಮಾಯಯಾ 
ದುರ್ಲಂಫ್ಯಯಾ SH, Fe : ಸಮಸ್ಪದ್ಯಕ್‌ | 
ತಯಾ ಹತಾತ್ಸಪ್ನನುಕರ್ಮಚೇತ- 
AH FON Bo ಕರ್ತುಮಿಹಾರ್ಹತಿ ಪ್ರಭೋ YF Il 


ಶಿವನೆ, ನೀನು ಸರ್ವಜ್ಞನಾದ್ದರಿಂದ ಪರಮಪುರುಷ ನಾರಾಯಣನ ಬಂಧಕಶಿಗೆ 
ಮನೋವಿಕಾರ ಹೊಂದುವವನಲ್ಲ ಪ್ರಾರಬ್ಧದಿಂದ ಇತರರಿಗೆ ಅದು . 
ಅಸಾಧ್ಯವಾದ್ದರಿಂದ ಅವರ ಬುದ್ಧಿ ಕೆಡುತ್ತದೆ. ಅದರಿಂದ ಅವರು ಕರ್ಮಾನುಸಾರ 
ಕೆಲವೊಮ್ಮೆ ಅಪರಾಧ ಮಾಡುತಾರೆ. ಅವರಲ್ಲಿ ನೀನು ಅನುಗ್ರಹ ಮಾಡಬೇಕು. 


ಇಲ್ಲಿ ಶಿವನನ್ನು "ಮಾಯಯಾಸಸ್ಟ ಶೃಷ್ಣಮತಿಃ' ವಿಷ್ಣು ಮಾಯೆಯ ಸ್ಪರ್ಶವೂ 
ಇಲ್ಲದ ಬುದ್ಧಿಯವನು ಎಂದಿದೆ. “ಜೀರೆ ವ್ಯಾಖ್ಯಾನಕಾರರೆಲ್ಲರೂ ಹಾಗೇ 
ವ್ಯಾಖ್ಯಾನಿಸಿದ್ದಾರೆ. ಮತ್ತು ಮಾಯೆಯ ಸ್ಪರ್ಶವಿಲ್ಲದವನಾದ್ದರಿಂದ ಶಿವ 
ಸರ್ವಜ್ಞನಾಗಿದ್ದಾನೆ ಎಂದೂ ತಿರುವುಮುರುವಾಗಿ ಹೇಳಿದ್ದಾರೆ. ವಸುತಃ ವಿಷ್ಣುವಿನ 


 ಇಚ್ಛಾರೊಪಮಾಯೆಗೆ ವಶರಲ್ಲದವರು ರಮಾ ಬ ೨ ಹ್ಮಾದಿಗಳು ಯಾರೂ ಅಲ್ಲ. 


ಆದರೆ ಅವನ ಬಂಧಕಶಕಿರೂಪವಾದ ಮಾಯೆಗೆ ಅಜ್ಞಾನಿಗಳು ವಶರಾಗುತ್ತಾರೆ. 

ಸರ್ವಜ್ಞರು ಅಂದರೆ ಅಪರೋಕ್ಷಿಗಳು ವಶರಾಗುವುದಿಲ್ಲ ಅಪರೋಕ್ಷ ಬಂದಾಗಲೆ 
ಜೀವನು ಸ ಸ್ವಯೋಗ್ಯಸರ್ವಜ್ಞನಾಗುತ್ತಾನೆ. ಆಗಲೇ ಬಂಧಕಶಕ್ತಿ ಶಿಥಿಲವಾಗುತದೆ. 
ಕೇವಲ ದಗ್ಗಪಟ ನ್ಯಾಯದಿಂದ ಲಿಂಗಭಂಗ ತನಕ ಇರುತ್ತದೆ. ಪ್ರಾರಬ್ಧದಿಂದ 
ಕೆಲವೊಮ್ಮೆ ಜ್ಞಾನ ಮರೆಯಾಗುತ್ತದಷ್ಟೆ. ಹೊರತು ಬಂಧಕಶಕ್ತಿ ಸರಿದ ನಂತರ 
ಅಪರೋಕ್ಷವಲ್ಲ ಬೇರೆ ವ್ಯಾಖ್ಯಾನಕಾರರು ಹೇಳುವುದು ತಿರುವುಮುರುವು ಶಿವ 
ಅಪರೋಕ್ಷಿ ಸ್ವಯೋಗ್ಯಸರ್ವಜ್ಞ. ಅದರಿಂದ ಬಂಧಕಶಕಿಗೆ ವಶನಾಗುವುದಿಲ್ಲ 
ಎನ್ನಬೇಕು. "ಪರಮಾತ್ಮನ ಬಂಧಕಶಕಿ'ಎಂದರೆ "ಪರಮಾತ್ಮನನ್ನು ಬಂಧಿಸುವ ಶಕಿ' 
ಎಂದು ಅನ್ಯಥಾ ತಿಳಿಯ ಬಾರದು. ಪರಮಾತ್ಮನ ಅಧೀನದಲ್ಲಿದ್ದು ಅಜ್ಞಾನಿಗಳನ್ನು 
ಬಂಧಿಸುವ ಶಕ್ತಿ ಸಾಕ್ಷಾತ್‌ ದುರ್ಗಾದೇವಿ "ಪರಮಾತ್ಮನ ಬಂಧಕಶಕಿ' ಎನಿಸುತಾಳೆ. 
ಇದು ಶಬ್ದನಿರ್ಣಯದಲ್ಲಿ ಸ್ಪಷ್ಟವಿದೆ. 


ಮಾಯಯಾ ವಿಷ್ಣಧೀನಯಾ ಬಂಧಕಶಕ್ಷಾ 3y | 


ವಿಷ್ಣುಮಾಯಾ ಹರೇರಿಚ್ಛಾ ಬಂಧಶಕ್ಕಿಶ್ಚ ತದ್ದಶಾ [ 
ಸರ್ವತ್ರಗಾ ಹರೇರಿಚ್ಛಾ ಬಂಧಶಕಿರ್ಜ್ಯವರ್ಜಿತಾ Il 
ಗ್‌ ಈ ಇತಿ ಶಬ್ದನಿರ್ಣಯೇ | 


ಚತುರ್ಥಸ್ಕಂಧ-ಅಧ್ಯಾಯ-7 243 


"ಪರಮಸ್ಯ ಪುಂಸಃ ಮಾಯಯಾ' ಎಂದರೆ ಪರಮಪುರುಷನಾದ ವಿಷ್ಣುವಿನ 
ಅಧೀನವಾದ ಬಂಧಕಶಕ್ತಿಯಿಂದ ಎಂದರ್ಥ. 

ಹರಿಯ ಇಚ್ಛೆಯೂ ಅವನ ಅಧೀನವಾದ ಬಂಧಕಶಕ್ತಿಯೂ ವಿಷ್ಣುಮಾಯೆ 
ಎನಿಸುತ್ತದೆ. ಹರಿಯ ಇಚ್ಛೆ ಎಂಬ ಮಾಯಿಗೆ ಅಜ್ಗದು ಸರ್ವಜ್ಞರು 'ಎಲ್ಲರೂ 
ಅಧೀನಕೇ. ಆದರೆ ಬಂಧಕಶಕಿರೂಪ ಮಾಯೆ ಸರ್ವಜ್ಞರನ್ನು ಕಾಡುವುದಿಲ್ಲ "ಎಂದು 
ಶಬ್ದನಿರ್ಣಯದಲ್ಲಿ ಉಕ್ತವಾಗಿದೆ. 


3 ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯವಿರಚಿತೇ 
ಶ್ರೀಮದ್ಧಾಗವತತಾತ್ಸರ್ಯನಿರ್ಣಯೇ ಚತುರ್ಥಸ್ಕಂಧೇ 
ಸಪಮೋತಧ್ಯಾಯಃ || 


— 


ಅಧ್ಯಾಯ-೮ 
ಅಧ್ಯಾಯಸಾರಾ oB 


ಬ್ರಹ್ಮ ಶಿವನನ್ನು ಸಂತೈಸಿದಾಗ ಶಿವ ಶಾಂತನಾಗಿ ನುಡಿದ. "ದಕ್ಷ 
ಮುಂತಾದವರು ಮಾಡಿದ ತಪ್ಪುಗಳಿಗೆ ತಕ್ಕ ಶಿಕ್ಷೆ ಮಾಡಿದ್ದಾಯಿತು. ಇನ್ನು 
ಆ ಬಗ್ಗೆ ನಾನು ಚಿಂತಿಸುವುದಿಲ್ಲ. ದಕ್ಷನಿಗೆ ಹೋತನ ತಲೆ ಉಂಟಾಗಲಿ. 
ಭಗ ಮಿತ್ರನ ಕಣ್ಣುಗಳಿಂದ ನೋಡಲಿ. ಪೂಷ ಯಜಮಾನನ ಹಲ್ಲಿನಿಂದ 
ಅನ್ನದ ಹವಿಸ್ಸನ್ನು ಉಣಲಿ. ಕೈಹೋದ ಖತ್ವಿಜರು ಅಶ್ವಿ ನಿದೇವತೆಗಳ 
ತೋಳುಗಳಿಂದ ಮತ್ತುಪೂಷನ ಕೈಗಳಿಂದ ಕೆಲಸ ಮಾಡಲಿ ಭೃಗುಮುನಿಗೆ ' 
ಮೇಕೆಯ ಗಡ್ಡ ಬರಲಿ' ದೇವತೆಗಳೂ ಮುನಿಗಳೂ ಎಲ್ಲರೂ ಶಿವ 
ಹೇಳಿದಂತೇ ಮಾಡಿದರು. ದಕ್ಷನಿಗೆ ಯಜ್ಞಪಶುವಾದ ಆಡಿನ ತಲೆ 


ಜೋಡಿಸಿದರು. ಅವನ ಮೇಲೆ ಶಿವನ ದೃಷ್ಟಿ ಬಿದ್ದಾಗ ಆತ ನಿದ್ದೆಯಿಂದ 
ಎಚ್ಚೆತ್ತವನಂತೆ ಎದ್ದು ಶಿವನನ್ನು ಕಂಡ. ಅವನಿಗೆ ಶಿವನ ಮೇಲಿದ್ದ 
ದ್ವೇಷಭಾವನೆ ಈಗ ಪೂರ್ತಿ ಮರೆಯಾಗಿತ್ತು ಮಗಳ ಮರಣವೂ 
ನೆನಪಿಗೆ ಬಂದು ಕಣ್ಣೀರು ಹರಿಯಿತು. ನಿರ್ಮಲ ಮನಸ್ಸಿನಿಂದ, "ಶಿವ 
ತನಗೆ ಶಿಕ್ಷೆಯ ಮೂಲಕ ಪರಮಾನುಗ್ರಹ ಮಾಡಿದ್ದಾನೆ, ಇಲ್ಲದಿದ್ದರೆ 
ನನ್ನೀ ಮಹಾ ಅಪರಾಧದಿಂದ ನನಗೆ ತಮಸಾಗುತ್ತಿತ್ತು' ಎಂದ. ಯಜ್ಞಕ್ಕೆ 
ನಡುವೆ ವಿಘ್ನ ಬಂದುದಕ್ಕೆ ಪ್ರಾಯಶ್ಚಿತ್ತವಾಗಿ ಒಂದು ಬೇರೆ ಯಜ್ಞ 
ಮಾಡುತ್ತ ವಿಷ್ಣುವನ್ನು ಧ್ಯಾನಿಸಿದ. ಆಗ ಶ್ರೀಹರಿ ಪ್ರಾದುರ್ಭೂತನಾದ. 
ಅವನನ್ನು ದಕ್ಷನೂ ಖತ್ವಿಜರೂ ಸದಸ್ಯರೂ ಶಿವ ಭೃಗು ಇಂದ್ರ ಬ್ರಹ್ಮ 
ಅಗ್ನಿ ಮುಂತಾದವರೂ ಸ್ತುತಿಸಿ ದಕ್ಷಯಜ್ಞ ಪೂರ್ಣವಾಗುವಂತೆ 
ಅನುಗ್ರ,ಹಿಸಲು ಬೇಡಿದರು. ದಕ್ಷ ಪ್ರಾ,ಯಶ್ಚಿತ್ತಯಜ್ಞವನ್ನು ಪೂರ್ತಿ 
ಗೊಳಿಸಿದ. ಹರಿ ಸಂತುಷ್ಟನಾಗಿ ನುಡಿದ. "ವಿಷ್ಣುರೂಪನಾದ ನಾನೇ 
ಬ್ರಹ್ಮನಲ್ಲಿ ಬ್ರಹ್ಮರೂಪದಿಂದ, ಶಿವನಲ್ಲಿ ಶಿವರೂಪದಿಂದಿದ್ದು AAAS 
ಲಯ ಮಾಡುತ್ತಿದ್ದೇನೆ. ಅದರಿಂದ ಬ್ರಹ್ಮರುದ್ರಾ,ದಿಗಳೆಲ್ಲರೂ ನನಗೆ 
ಪರಮ ಪ್ರೀತಿಪಾತ್ರರು. ನನ್ನ ಭಕ್ತರು ನನ್ನವರನ್ನು ಪ್ರೀತಿಯಿಂದಲೆ 
ಕಾಣಬೇಕು' ಎಂದು. ಬಳಿಕ ದಕ್ಷ ತಾನು ಕೈಗೊಂಡಿದ್ದ ಬೃಹಸ್ಟಕಿಸವವನ್ನು 
ಮುಂದುವರಿಸಿ ದೇವತೆಗಳನ್ನು ಆಹುತಿಗಳಿಂದ ತೃಪ್ತಿಪಡಿಸಿದ. ಕೊನೆಯಲ್ಲಿ 


ಚತುರ್ಥಸ್ಕಂಧ-ಅಧ್ಯಾಯ-8 2... 


ಉಳಿದ ರುದ್ರನ ಭಾಗದಿಂದ ರುದ್ರನನ್ನೂ ಆರಾಧಿಸಿದ. ಸತೀದೇವಿ 
ಹಿಮವಂತನ ಪತ್ನಿಯಾದ ಮೇನೆಯಲ್ಲಿ ಪಾರ್ವತಿಯಾಗಿ ಜನಿಸಿ ಶಿವನನ್ನೇ 
ಪತಿಯಾಗಿ ಹೊಂದಿದಳು. ಅವನೊಂದಿಗೆ ರಮಿಸಿದಳು. ಅವನ 
ವೀರ್ಯವನ್ನು ಅಗ್ನಿಸ್ವಾಹಾದೇವಿಯ ಮೂಲಕ ಜೊಂಡುಹುಲ್ಲು ಬೆಳೆದಿದ್ದ 
ಗಂಗಾತೀರದಲ್ಲಿ ಹಾಕಿಸಿದಾಗ ಸ್ಕಂದ ಜನಿಸಿದ. ಆರು ಮುಖಗಳಿಂದ 
ಆರು ಮಂದಿ ಕೃತ್ತಿಕಾದೇವಿಯರ ಸ್ತನಪಾನ ಮಾಡಿ ಆತ ಷಣ್ಮುಖನೆನಿಸಿದ. 
ಮುಂದೆ ದೇವಸೇನಾಪತಿಯಾದ. 


ale ಬೇ ate 
> y „> 


. ಶ್ರೀಹರಿ ತಮ್ಮ ಮೇಲಿನ ಅನುಗ್ರಹಬುದ್ಧಿಯಿಂದ ತನ್ನ ಅಷ್ಟಭುಜರೂಪವನ್ನು 
ಅಭಿವ್ಯಕ್ತ ಮಾಡಿದ್ದಾನೆ ಎಂದು ಭಕ್ತಿಯಿಂದ ದೇವತೆಗಳು ಅವನನ್ನು 
ಸುತಿಸತೊಡಗಿದರು. 


ಅಪ್ಯರ್ವಾಗ್‌ವೃತ್ರಯೋ ಯಸ್ಯ ಮಹಿತ್ವೇ ಸ್ವಭುವಾದಯಃ | 
ಯಥಾಮತಿ ಗೃಣಂತಿ ಸ್ಥ ಕೃತಾನುಗ್ರಹವಿಗ್ರಹಮ್‌ ॥| ೨೪ II 


ಹರಿಯ ಮಹಿಮೆಯನ್ನು ಪೂರ್ತಿ ತಿಳಿಯುವಲ್ಲಿ ಬ್ರಹ್ಮಾದಿದೇವತೆಗಳ ಬುದ್ಧಿ 

ಪೂರ್ತಿಯಾಗಿ ಸೋಲುತ್ತದೆ. ಆದರೂ ತಮ್ಮ ಮೇಲಿನ ಅನುಗ್ರಹಬುದ್ಧಿಯಿಂದ 

ಅವನು ತಮಗೆ ತನ್ನ ಅಷ್ಟಭುಜರೂಪವನ್ನು ವ್ಯಕ್ತಮಾಡಿದ್ದಾನೆ ಎಂದು ಭಕ್ತಿಯಿಂದ 

ತಮಗೆ ತಿಳಿದಷ್ಟು ಸ್ಫೋತ್ರಮಾಡಿದರು. 

ಇಲ್ಲಿ "ಕೃತಾನುಗ್ರಹವಿಗ್ರಹಂ' ವಿಗ್ರಹ ಎಂದರೆ ಪ್ರಕೃತದಲ್ಲಿ ಭಗವಂತನ 

ಅಷ್ಟಭುಜರೂಪ. ಭಕ್ತರ ಮೇಲಿನ ಅನುಗ್ರಹಕ್ಕಾಗಿ ಅದು ವ್ಯಕ್ತ ಮಾಡಲ್ಪಟ್ಟಿದೆ, 
ಹೊರತು "ಕೃತ'ವಲ್ಲ ಭಗವದ್ರೂಪ ಉತ್ಪನ್ನವಾಗುವುದಾದರೆ ಮಾತ್ರ 
ಕೃತವಾಗಬಹುದು. ಆದರೆ ಅದು ಉತ್ಪನ್ನವಾಗುವುದಿಲ್ಲ ಅದಕ್ಕೆ ಉತ್ಪತ್ತಿ ಇಲ್ಲ. 
ಅನಾದಿನಿತ್ಯ. ಅದರಿಂದ "ಕೃತ' ಎಂದರೆ ಇಲ್ಲಿ ಉತ್ಪಾದಿತ ಎಂದರ್ಥವಲ್ಲ ಪ್ರಕಟೀಕೃತ 
ಎಂದರ್ಥ ಸ್ವೀಕರಿಸಬೇಕು. ಜೀವರ ಉತ್ಪತ್ತಿಯನ್ನು ಹೇಳುವಾಗ ಮಾತ್ರ ಅವರ 
ದೇಹೋತ್ಪತ್ರಿಯನ್ನು ಹೇಳಿದ್ದೆಂದು ತಿಳಿಯಬೇಕು. ಪರಮಾತ್ಮನಿಗೆ ದೇಹೋತ್ಪತ್ತಿ 
ಇಲ್ಲ ಜೀವರಿಗಿದೆ. 


ಉತ್ತ್ಪತಿರ್ಹರಿರೂಪಾಣಾಂ ವ್ಯಕ್ತಿರೇವ ನ ಸಂಶಯಃ | 


ಉತ್ಪತಿರೇವ ಜೀವಾನಾಂ ದೇಹೋತ್ಪತ್ತಿರಿತೀರ್ಯತೇ Ji 
ಇತಿ ತತ್ವನಿರ್ಣಯೇ | 


246 ಶ್ರೀಮದ್‌ಭಾಗವತ ತಾತ್ಪರ್ಯನಿರ್ಣಯ 


ಭಗವದ್ರೂಪಗಳಿಗೆ ಉತ್ಪತ್ತಿಯನ್ನು ಹೇಳಿದರೆ ಅದು ಉತ್ಪತಿಯಲ್ಪ, ಅಭಿವ್ಯಕ್ತಿಯೇ. 
ಇದರಲ್ಲಿ ಸಂಶಯವಿಲ್ಲ ಜೀವರ ಉತ್ಪತ್ತಿಯನ್ನು ಹೇಳಿದರೆ ಅದು ದೇಹೋತ್ಸತ್ರಿಯೇ 
ಹೊರತು ಅಭಿವ್ಯಕಿಯಲ್ಲ ಎಂದು ತತ್ಪನಿರ್ಣಯದಲ್ಲಿ ಹೇಳಿದೆ. 


ate ate ats 
~~ > [AS 


ಭಗವಂತನೆ, ನಿನಗೆ ಜಡಶರೀರವೆಂದೂ ಇಲ್ಲ. ಜೀವರ ಜಡಶರೀರಗಳಲ್ಲಿ 
ನಿಯಾಮಕನಾಗಿ ನಿಂತು ಪುರುಷನೆನಿಸುವಿ. ಆದರೂ ದುರಾಗಮಗಳು ನಿನ್ನನ್ನು 
ಜಡಶರೀರಯುಕ್ತನಾದ ಜೀವನೆಂದು ವರ್ಣಿಸುತ್ತವೆ ಎಂದು ದಕ್ಷ ಪ್ರಜಾಪತಿ 
ಹರಿಯನ್ನು ಸ್ತೋತ್ರ ಮಾಡುತ್ತಾನೆ. 


ದಕ್ಷ ಉವಾಚ 
ಶುದ್ಧಂ ಸ್ವಧಾಮ್ನು ೪ಹರತಾಖಿಲಬುದ್ದ ere 
ಚಿನ್ನಾತ್ರಮೇಕಮಭಯಂ ಪ್ರತಿಷಿಧ್ಯ ಮಾಯಾಮ್‌ | 
ತಿಷ್ಠಂಸ್ತಯ್ಸೆವ ಪುರುಷತ್ವಮುಪೇತ್ಯ ತಸ್ಯಾ- 


ಮಾಸೇ ಭವಾನಪರಿಶುದಮಿವಾಮನಂತಿ 11೨೬11 

pf) Q 
ದಕ್ಷಪ್ರಜಾಪತಿ ನುಡಿದ- 
ನೀನು ನಿರ್ದೋಷನಾಗಿರುವಿ. ನಿನ್ನ ಸ್ವರೂಪದಲ್ಲಿ ಜೀವರಿಗಿರುವಂತೆ ಜಾಗ್ರತ್‌ 
ಸ್ಪಪ್ನಸುಪಿಗಳೆಂಬ ಬುದ್ಧಿಯ ಅವಸ್ಥೆಗಳಿರುವುದಿಲ್ಲ. ಜಡಶರೀರವಿಲ್ಲದೆ 
ಚಿನ್ನಾತ್ರನಾಗಿರುವಿ. ಸರ್ಪೋತಮನಾಗಿದ್ದು ಯಾರಿಂದಲೂ ಭಯರಹಿತನಾಗಿರುವಿ. 
ಜಡಪ್ರಕೃತಿ ನಿರ್ಮಿತಶರೀರ ನಿನಗೆ ಎಂದೂ ಇಲ್ಲ ಆದರೆ ಸೃಷ್ಟಿಕಾಲ ಬಂದಾಗ 
ಜೀವರಿಗೆ ಆ ಪ್ರಕೃತಿಯಿಂದಲೇ ಪುರಗಳನ್ನು ಅಂದರೆ ಶರೀರಗಳನ್ನು ನಿರ್ಮಿಸಿ 
ಅವುಗಳಲ್ಲಿ ನಿಯಾಮಕನಾಗಿ ನೆಲೆಸಿ ಪುರುಷನೆನಿಸುವಿ. ಹೀಗೆ ಪುರುಷನೆನಿಸಿ ಜೀವರ 
ಶರೀರಗಳಲ್ಲಿ ನಿಯಾಮಕನಾಗಿ ನಿಂತರೂ ದುರಾಗಮಗಳು ಮಾತ್ರ ನಿನ್ನನ್ನು 
ಪ್ರಕೃತಿಬದ್ಧನಾದ ಜೀವನೆಂದೇ ವರ್ಣಿಸುತ್ತವೆ. 


ಇಲ್ಲಿಬೇರೆ "ವ್ಯಾಖಾನಕಾರರು "ಅಪರಿಶುದ್ಧಮಿವಾಮನಂತಿ' ಎಂಬ ಪಾಠವನ್ನು 
ಬಿಟ್ಟು "ಅಪರಿಶುದ್ಧ ಇವಾತ್ಮತಂತ್ರಃ' ಎಂದು ಅಪಪಾಠ ವಿಟ್ಟಕೊಂಡಿದ್ದಾರೆ. “ನೀನು 


೧. ಮಾಯಾಂ ಪ್ರತಿಷಿಧ್ಯಾಭಿಭೂಯ ಸ್ವತಂತ್ರ ಏವ ಸಂಸಯಾ ಮಾಯಯಾ ಪುರು 
ಷತ್ವಂ ಮನುಷ್ಯನಾಟ್ಯಮುಪೇತ್ಯ ತಸ್ಯಾಂ ಮಾಯಾಯಾಂ ತಿಷ್ಠನ್ನಪರಿಶುದ್ಧ' ಇವರಾಗಾ 
ದಿಮಾನಿವಾಸ್ಟೇ | ರಾಮಕೃಷ್ಣಾದ್ಯವತಾರೇ ತಥಾ ಪ್ರತೀಯತೇ ಭವಾನಿತ್ಯರ್ಥಃ | 

-ಶ್ರೀಧರಃ 


ಚತುರ್ಥಸ್ಥಂಧ-ಅಧ್ಯಾಯ-8 ೬47 


ಅನಿರ್ವಚನೀಯವಾದ ಮಾಯೆಗೆ ಅಧೀನನಾಗದೆ ಸ್ವತಂತ್ರನಾಗಿದ್ದೇ, ಅದೇ 
ಮಾಯೆಯಿಂದ "“ಪುರುಷತ್ವಮುಪೇತ್ಯ' ಮನುಷ್ಯಶರೀರಧಾರಿಯಾಗಿ ಮನುಷ್ಯನಂತೆ 
ನಟನೆ ಮಾಡುತ್ತ "ಅಪರಿಶುದ್ದ ಇವ' ರಾಗದ್ವೇಷಾದಿಗಳುಳ್ಳವನಂತೆ ಕಾಣುವಿ. 
ರಾಮಕೃಷ್ಣಾದಿ ಅವತಾರಗಳಲ್ಲಿ ಹಾಗೇ ನಟಿಸಿರುವಿ. ಅವಿದ್ಯೋಪಾಧಿಗ್ರಸರಾದ 
ಜೀವರು ಹಾಗೇ ತಿಳಿಯುತ್ತಾರೆ.' ಎಂದು ವ್ಯಾಖ್ಯಾನ ಮಾಡಿದ್ದಾರೆ. ಆದರೆ 
"ಪರಮಾತ್ಮನಿಗೆ ಅವತಾರಗಳಲ್ಲಿಯೂ ಜಡಶರೀರವಿಲ್ಲ ಜೀವರ ಜಡಶರೀರದಲ್ಲಿ 
ನಿಯಾಮಕನಾಗಿದ್ದ ಮಾತ್ರಕ್ಕೆ ಅವನು ಜೀವನಾಗುವುದಿಲ್ಲ' ಎಂದು ತತ್ವವಿವೇಕ 
ಗ್ರಂಥದಲ್ಲಿ ಹೇಳಿರುವುದರಿಂದ "ಜಡ ಮನುಷ್ಯಶರೀರಧಾರಿಯಾಗಿ ಮನುಷ್ಯನಂತೆ 
ನಟಿಸುತ್ತಾನೆ' ಎನ್ನುವ ವ್ಯಾಖ್ಯಾನ ಸರಿಯಲ್ಲ ಚಿನ್ನಯಶರೀರದಿಂದಲೆ ಮನುಷ್ಯನಂತೆ 
ನಟಿಸುತಾನೆ ಭಗವಂತ. ಮಾಯೆ ಎಂದರೆ ಅನಿರ್ವಚನೀಯ ಮಾಯೆಯೂ ಅಲ್ಲ. 
ಜಡಪ್ರಕ್ಕತಿ. : 

ಜಡಮಾಯಾ ನ ತಸ್ಕಾಸ್ತಿ ಶರೀರತ್ವೇನ ಕುತ್ರಚಿತ್‌ | 

ಸೃಷ್ಟ್ವಾ ತಯಾ ಶರೀರಾಣಿ saage: ಪುರುಷಃ ಸ್ಮೃತಃ ॥ 


ಮಾಯಾಯಾಮಶರೀರಾಯಾಮಪಿ ವಿಷ್ಣು ಸ್ವಯಂ ಸ್ಥಿತಃ | 
ತಸ್ಥಾತ್‌ ಪ್ರಾಕೃತ ಇತ್ಯೇವ ಜೀವವತ್‌ ತಂ ವದಂತಿ ಹಿ | 
ಅಸ್ಪೃಃ EPSA ತದ್ಧರ್ಮೈಸದೃತ್ವಾದೇವ ಕಾರಣಾತ್‌! 
ಅತಿ ತತ್ವವಿವೇಕೇ H 


ಭಗವಂತನಿಗೆ ಜಡಪ್ರಕೃತಿ ನಿರ್ಮಿತವಾದ ಶರೀರ ಮೂಲರೂಪದಲ್ಲಾಗಲಿ 
ಅವತಾರರೂಪಗಳಲ್ಲಾಗಲಿ ಎಲ್ಲಿಯೂ ಇಲ್ಲ ಆ ಜಡಪ್ರಕೃತಿಯಿಂದ ಜೀವರಿಗೆ 
ಶರೀರಗಳನ್ನು ಸೃಜಿಸಿ ಅವುಗಳಲ್ಲಿ ನಿಯಾಮಕನಾಗಿ ಇರುವುದರಿಂದ ಅವನು 
ಪುರುಷನೆನಿಸುತ್ತಾನೆ. (ಭಾಗವತದಲ್ಲಿ "ಪ್ರತಿಷಿಧ್ಯ ಮಾಯಾಂ, ತಯೈವ 
ಪುರುಷತ್ವಮುಪೇತ್ಯ' ಎಂದಿರುವುದು ಇದೇ ಅಭಿಪ್ರಾಯದಿಂದ.) ತನಗೆ ವಸುತಃ 
ಶರೀರವಲ್ಲದಿರುವ ಜಡಪ್ರಕೃತಿಯಲ್ಲಿ ವಿಷ್ಣುಸ್ಪತಂತ್ರನಾಗಿ ಇದ್ದಾನೆ. ಆ ಕಾರಣದಿಂದ 
ದುರಾಗಮಗಳು ಅವನನ್ನು ಜೀವನಂತೆ ಪ್ರಕೃತಿಧರ್ಮಯುತನೆಂದೇ ಹೇಳುತ್ತವೆ. 
("ಅಪರಿಶುದ್ಧಮಿವಾಮನಂತಿ' ಎನ್ನುವುದು ಈ ಅಭಿಪ್ರಾಯದಿಂದ.) ವಸುತಃ 
ಪ್ರಕೃತಿಧರ್ಮವಾದ ದುಃಖಾದಿಗಳಿಂದ ಅವನಿಗೆ ಲೇಪವಿಲ್ವ ಆದರೂ ಪ್ರಕೃತಿಯಲ್ಲಿ 
ಇದ್ದಾನೆ ಎಂಬ ಕಾರಣದಿಂದಲೆ ಹಾಗೆ ಹೇಳುತ್ತವೆ, ಎಂದು ತತ್ಪದಿವೇಶದಲ್ಲಿದೆ. 


248 


ಶ್ರೀಮದ್‌ ಭಾಗವತ ತಾತ್ಪರ್ಯನಿರ್ಣಯ 


ಇಂದ್ರಾದಿಗಳಿಗೆಂದು ನೀಡುವ ಯಜ್ಞಭಾಗಹವಿಸ್ತುಗಳು ಇಂದ್ರಾದಿಗಳಿಗೇ 


ಸಿಗುವುವೆಂದು ನಾವು ತಪ್ಪಾಗಿ ತಿಳಿದಿದ್ದೆವು. ಆದರೆ ಅವೆಲ್ಲವನ್ನೂ ನೀನೇ ಉಣ್ಣುವೆ. 
ಅದಕ್ಕಾಗಿ ಇಂದ್ರಾದಿ ಉತ್ತಮದೇವತಾಶರೀರಗಳಲ್ಲಿ ನೀನೇ ಆವಿಷ್ಠನಾಗಿರುವೆ 
ಎಂದು ಖುತ್ವಿಜರು ಹರಿಯನ್ನು ಸ್ತೋತ್ರಮಾಡುತ್ತಾರೆ- 


ಖತ್ತಿಜ ಊಚುಃ 


SZO ನ ತೇ ವಯಮನಂಜನ ರುದ್ರಶಾಪಾತ್‌ 
ಕರ್ಮಣ್ಯವಗ್ರಹಧಿಯೋ ಭಗವನ್‌ ವಿದಾಮಃ । 
ಧರ್ಮೋಪಲಕ್ಷಣಮಿದಂ ತ್ರಿವೃದಧ್ವರಾಖ್ಯಂ 
ಜ್ಞಾತಂ ಯದರ್ಥಮಧಿದೈವಮದಸ್ತ್ನಮಾಸ್ಟಾ: ॥೨೭॥ 


ಯತ್ತಿಜರು ನುಡಿದರು- 


ಪುಣ್ಯಪಾಪಲೇಪವಿಲ್ಲದವನಾದ ಶ್ರೀಹರಿಯೆ, ನಿನ್ನ ವಾಸವಸ್ಥರೂಪವನ್ನು ನಾವು 
ಅರಿಯೆವು. ರುದ್ರಾನುಚರನಾದ ನಂದಿಯ ಶಾಪಪ್ರಭಾವದಿಂದ ನಾವು 


ನೀ ಯಜ್ಞಭಾಗಗಳಿಲ್ಲ ಇಂದ್ರಾದಿದೇವತೆಗಳಿಗೇ ಹೊರತು. ಅವರೊಳಗಿರುವ ನಿನಗಲ್ಲ 


ಎಂದು ದುರಾಗ್ರಹಿಗಳಾದೆವು. ವಸುತಃ ಯಜ್ಞದಲ್ಲಿ ಎಲ್ಲ ದೇವತೆಗಳಿಗೆ ನೀಡುವ 
ಹವಿರ್ಭಾಗವನ್ನು ನೀನೇ ಉಣ್ಣುವ. 'ಅದಕ್ಕಾಗಿ ಇಂದ್ರಾದಿ ಉತಮ 
ದೇವತಾಶರೀರಗಳಲ್ಲಿ ನೀನೇ ಆವಿಷ್ಠನಾಗಿ ಇರುವೆ. ಹೀಗೆ ತಿಳಿದರೆ ಮಾತ್ರ ಯಜ್ಞ 
"ಅಧ್ವ-ರ'ಶುದ್ಧ ಮಾರ್ಗದಲ್ಲಿದೆ ಎನಿಸುತ್ತದೆ. ಮತ್ತು ಮೂರು ವೇದಗಳ 
ಸಾರವೆನಿಸುತ್ತದೆ. ಅದರಿಂದ ಹರಿಪ್ರೀತಿ ಉಂಟುಮಾಡುವ ಪುಣ್ಯ ತಂದುಕೊಡುತ್ತದೆ 
ಎಂದು ಜ್ಞಾನಿಗಳು ತಿಳಿದಿದ್ದಾರೆ. ನಾವು ಈ ತತ್ವವನ್ನು ತಿಳಿಯದೆ ಹೋದೆವು. 


ಇಲ್ಲಿ "ಅಧಿದೈವಮದಸ್ತ್ವಮಾಸ್ಟಾ' ಎಂಬಲ್ಲಿ ಬೇರೆ “ವ್ಯಾಖ್ಯಾನಕಾರರು 


"ರುದ್ರಾದಿ ಆಯಾ ದೇವತಾರೂಪಗಳಿಂದ ನೀನೇ ಇದ್ದು ಯಜ್ಞಕರ್ಮ ನಡೆಸಿ 
ಕೊಡುವಿ ಎಂಬುದನ್ನು ನಾವು ನಂದಿಶಾಪಪ್ರಯುಕ್ತ ಅರಿಯದೆ ಹೋದೆವು. 
ಅದರಿಂದ ರುದ್ರಭಾಗ ನೀಡದೆ ಅಪರಾಧ ಮಾಡಿದೆವು' ಎಂದು ವ್ಯಾಖ್ಯಾನ 


೧. 


ನಂದೀಶ್ವರಶಾಪಾತ್‌ ತ್ವಮೇವ ರುದ್ರಾದಿ ತತ್ತದ್ದೇವತಾರೂಪೇಣ ವರ್ಶಸೇ ಇತಿ 
ತತ್ವಜ್ಞಾನಾಭಾವಾತ್‌ ದಕ್ಷಾನುಸಾರಿತಯಾ ರುದ್ರಭಾಗಂ ನಿರಸ್ಕ ಯಾಗೇ ಪ್ರವೃತಾಃ 
ಅತಸದಪರಾಧಫಲಂ ಪ್ರಾಪ್ಯೇದಾನೀಂ ತ್ವಮೇವ ಸರ್ವರೂಪೇಣ ವರ್ತಸೇ ಇತಿ 
ಜ್ಞಾತವಂತಃ | ಯದರ್ಥಂ ಯಸ್ಕಾಧ್ವರಸ್ಯ ಸಿದ್ಧಯೇ ಅದಃ ಇಂದ್ರಾದ್ಯಧಿದೈವಂ 
ರೂಪಂ ವ್ಯವಸ್ಥಾಃ ವಿಶೇಷೇಣಾತ್ರೇಯಮೇವ ದೇವತೇತಿ ವ್ಯವಸ್ಥಾಪೂರ್ವಕಮವಸ್ಥಾ 
ಆಸ್ಲಿತವಾನಸೀತ್ಯರ್ಥಃ | -ಗಿರಿಧರಃ 


ಚತುರ್ಥಸ್ಕಂಧ-ಅಧ್ಯಾಯ-8 249 


ಮಾಡಿದ್ದಾರೆ. ಇದು ಸರಿಯಲ್ಲ ಹರಿ ಸಕಲದೇವತಾಸ್ವರೂಪನಲ್ಲ. ಸಕಲ ದೇವತೆಗಳಲ್ಲಿ 
ಆವಿಷ್ಟನಾಗಿದ್ದಾನೆ. 
ಅಧಿದೈವಂ ಉತ್ತಮದೈವಂ I ಯದ್ಯಜ್ಞಭಾಗಾರ್ಥಂ ಯಜ್ಞಭುಗ್‌ದೇವತಾ- 
ಶರೀರ ಆಸ್ಥಾ! | 


ಭುಂಕ್ತೇ ಯಜ್ಞಭುಜೋ ದೇವಾನಾವಿಶ್ಯ ಪುರುಷೋತಮಃ Il 
ಇತಿ ಚ | 


"ಅಧಿದೈವಂ' ಎಂದರೆ ಉತ್ತಮದೇವತಾಶರೀರ. ಎಲ್ಲ ಯಜ್ಞಭಾಗವನ್ನು ಉಣ್ಣಲು 
ಎಲ್ಲ ಯಜ್ಞಭೋಕ್ಸದೇವತಾಶರೀರದಲ್ಲಿ ನೀನಿರುವೆ ಎಂದರ್ಥ. ಹೊರತು ಎಲ್ಲ 
ದೇವತಾರೂಪಗಳನ್ನು ನೀನೇ ತಳೆದಿರುವೆ ಎಂದಲ್ಲ, ಏಕೆಂದರೆ "ಯಜ್ಞಭೋಕ್ತಗಳಾದ 
ದೇವತೆಗಳಲ್ಲಿ ಆವಿಷ್ಠನಾಗಿ ಪುರುಷೋತ್ತಮ ಅವರ ಎಲ್ಲ ಯಜ್ಞಭಾಗಗಳನ್ನೂ 
ಉಣ್ಣುತ್ತಾನೆ' ಎಂದೂ ಹೇಳಿದೆ. 


ate ate ate 
pA kN ~~ 


ವರಕ್ತರಾದ -ಮುನಿಗಳು-ಐಹಿಕಫಲದಾಸೆಯಿಂದ-ನಿನ್ನನ್ನು- ಧ್ಯಾನಿಸುವುದಿಲ್ಲ 


ಆದರೆ ಅವರ ಆ ನಿಷ್ಠಾ ್ಸಮಧ್ಯಾನದಿಂದಲೇ ಅವರಿಗೆ ಐಹಿಕಸುಖವೂ ಲಭ್ಯವಾಗುತ್ತದೆ 
ಎಂದು ಮುಂತಾಗಿ ರುದ್ರನು ಹರಿಯನ್ನು ಸ್ಫೋತ್ರಮಾಡುತ್ತಾನೆ- 


ರುದ್ರ ಉವಾಚ 


ತವ ವರದ ವರಾಂಘ್ರಾವಾಶಿಷಾ ಚಾನಭಿಧ್ಯೇ 


ಹೃಪಿ ಮುನಿಭಿರಸಕ್ರೈರಾದರೇಣಾರ್ಹಣೀಯೇ | 
ಯದಿ ರಚಿತಧಿಯಂ ಮಾಂವಿದ್ದಿ ಲೋಕಾಪವಿದ್ದಂ 
ಜಗತಿ ನ ಗಣಯೇಯಂ ತ್ವತ್ರರಾನುಗ್ರಹೇಣ MIEN 


ರುದ್ರ ನುಡಿದ- 


ವರದಾಯಕನಾದ ಶ್ರೀಹರಿಯೆ, ನಿನ್ನ ಉತ್ತಮವಾದ ಪಾದವನ್ನು ಕೇವಲ ಐಹಿಕ 
ಸುಖಕ್ಕಾಗಿ ಭಜಿಸುವುದು ಸರಿಯಲ್ಲ. ಬ 2,230 ಜ್ಞಾನಿಗಳು, ವಿಷಯಾಸಕ್ತಿಯನ್ನು 
ತೊರೆದವರೂ ಆದರದಿಂದ ಅದನ್ನು ಭಜಿಸುತ್ತಾರೆ. ಅಷ್ಟರಿಂದಲೆ ಐಹಿಕಸುಖವೂ 
ಅವರಿಗೆ ಸಿಗುತ್ತದೆ. ಅಂಥ ನಿನ್ನ ಪಾದದಲ್ಲಿ ಭಕ್ತಿಯಿಂದ ಮನಸ್ಸಿಟ್ಟವನು ನಾನು. 
ಆಚಾರವಿಷಯದಲ್ಲಿ ಲೋಕವಿಲಕ್ಷಣನಾಗಿರುವೆನೆಂದು ನೀನು ಅಂಗೀ 
ಕರಿಸುವಿಯಾದರೆ ನನಗೆ ನಿನ್ನ ಪೂರ್ಣ ಅನುಗ್ರಹವಿರುವುದರಿಂದ ಲೋಕದಲ್ಲಿ 
ಯಾರು ನಿಂದಿಸಿದರೂ ಅದನ್ನು ನಾನು ಲೆಕ್ಕಿಸುವುದಿಲ್ಲ. 


250 ಶ್ರೀಮದ್‌ಭಾಗವತ ತಾತ್ಪರ್ಯನಿರ್ಣಯ 


ಇಲ್ಲಿ "ಆಶಿಷಾಚಾನಭಿಧ್ಯೇ' "ಐಹಿಕಸುಖಕ್ಕಾಗಿ ವಿರಕರು ನಿನ್ನನ್ನು ಧ್ಯಾನಿಸುವುದಿಲ್ಲ' 
ಎನ್ನುವಾಗ ಚಶಬ್ದವೇಕೆ? ಅಪಿಶಬ್ದವೂ "ಅಪಿ ಮುನಿಭಿರಸಕ್ಕೈಃ' ಎಂಬಲ್ಲಿ 
ಇರುವುದರಿಂದ ವಿಷಯಾಸಕ್ತರು ಫಲದಾಸೆಯಿಂದ ನಿನ್ನನ್ನು ಧ್ಯಾನ ಮಾಡುತಾರೆ, 
ಮುನಿಗಳೂ ನಿಷ್ಕಾಮನೆಯಿಂದ ಧ್ಯಾನಿಸುತ್ತಾರೆ ಎಂದು ಹೇಳಿದಂತಾಗುತ್ತದೆ. ಪುನಃ 
ಚಶಬ್ದವೇಕೆ? ಬೇರೆ ವ್ಯಾಖ್ಯಾನಕಾರರ ಪಾಠ "ಆಶಿಷೇಹಾಖಿಲಾರ್ಥೇ' ಎಂದಿದೆ. 
ಚಶಬ್ದವಿಲ್ಲ ಅದರಿಂದ ಅವರಿಗೆ ಈ ಪ್ರಶ್ನೆ ಬರುವುದಿಲ್ಲ. ಅದಕ್ಕೆ 
ಶ್ರೀಮದಾಚಾರ್ಯರು ಹೇಳುತಾರೆ, "ವಿರಕ್ತರಿಗೆ ಅವರ ನಿಷ್ಕಾಮಧ್ಯಾನದಿಂದಲೇ 
ಐಹಿಕಸುಖವನ್ನೂ ಕೊಡುವವನು ನೀನು' ಎಂದು ಚಶಬ್ದ ಸಮುಚ್ಚಯ ಮಾಡುತ್ತಿದೆ. 


ಆಶಿಹೋ ಪಿ ತತ ಏವ ಭವಂತೀತ್ಯತಶ್ಚಶಬ್ದಃ | 


ವಿರಕರಾದ ಮುನಿಗಳಿಗೂ ಐಹಿಕಫಲಗಳು ಅವರ ನಿಷ್ಠ್ಕಾಮಧ್ಯಾನದಿಂದಲೇ 
ಲಭಿಸುತ್ತವೆ ಎಂದು ತಿಳಿಸಲು ಶ್ಲೋಕದಲ್ಲಿ ಚಶಬ್ದವಿದೆ. 


ಳ್ಳಿ ಕ ಕ 
ಸೇ ಸೇ ೫ 


ಪ್ರಾಕೃತಪದಾರ್ಥಗಳನ್ನು ಒಬ್ಬ ವ್ಯಕ್ತಿ ಎಷ್ಟು ವಿಶೇಷವಾಗಿ ವ್ಯಾಪಕ ಅಧ್ಯಯನ 


ಮಾಡಿ ತಿಳಿದರೂ ಅವನು ತಿಳಿದ ಯಾವ ಪದಾರ್ಥವೂ ಭಗವಂತನ 
ಶರೀರವಾಗಿರುವುದಿಲ್ಲ ಅದರಿಂದ ಅವನಿಗೆ ಭಗವಂತನ ಅನುಗ್ರಹವಿಲ್ಲದೆ 
ಭಗವಂತನ ಶರೀರವನ್ನು ಕಾಣಲಾಗುವುದಿಲ್ಲ ಎಂದು ಭೃಗುಮುನಿ ಭಗವಂತನನ್ನು 
ಸೋತ್ರ ಮಾಡುತಾರೆ. 
ನೈತತ್‌ ಸ್ವರೂಪಂ ಭವತೋ ಸ್‌ ಪದಾರ್ಥ- 
ಭೇದಗ್ರಹಃ ಪುರುಷೋ ಯಾವದೀಕ್ಷೇತ್‌ | 
ಜ್ಞಾನಸ್ಯ ಚಾರ್ಥಸ್ಯ ಗುಣಸ್ಯ ಚಾಶ್ರಯಾ- 
z 
ನ್ಮಾಯಾಮಯಾದ್‌ ವ್ಯತಿರಿಕೋ ಯತಸ್ತ್ವಮ್‌ 11೩೧॥ 
ಅವ್ಯಕ್ತಾದಿ ಪದಾರ್ಥಗಳ ವಿಶೇಷಜ್ಞಾನಿಯಾದ ವ್ಯಕ್ತಿಯೂ ಕೂಡ ಎಷ್ಟು 
ಪ್ರಾಕೃತಪದಾರ್ಥಗಳನ್ನು ಕಂಡರೂ ಅವು ನಿನ್ನ ಸ್ವರೂಪಶರೀರವೆನಿಸುವುದಿಲ್ಲ 
ಜ್ಞಾನಕ್ಕೂ ಶಬ್ದಾದಿವಿಷಯಕ್ಕು ಸತ್ಪಾದಿ ಗುಣಕ್ಕೂ ಇಂದ್ರಿಯಾದಿಗಳಿಗೂ 
ಆಶ್ರಯವಾದ ಪ್ರಾಕೃತದೇಹಕ್ಕಿಂತ ವಿಲಕ್ಷಣವಾಗಿದೆ, ಆನಂದಾದಿ ಸ್ವರೂಪವಾದ 
ನಿನ್ನ ಶರೀರ. 
ಇಲ್ಲಿ ಬೇರೆ ವ್ಯಾಖ್ಯಾನಕಾರರು "ಪದಾರ್ಥಭೇದಗ್ರಹ್ಯೆೈಃ' ಎಂದು ಪಾಠ 
ವಿಟ್ಟುಕೊಂಡು ಈ ಸ್ತೋತ್ರವನ್ನು ಬ್ರಹ್ಮ ಮಾಡಿದ್ದೆನ್ನುತ್ತಾರೆ. ಭೃಗುಮುನಿ ಬ್ರಹ್ಮಾದಿಗಳಿಗೆ 


ಚತುರ್ಥಸ್ಕಂಧ-ಅಧ್ಯಾಯ-8 251 


ಎಲ್ಲರಿಗೂ ಪರಮಾತ್ಮತತ್ವಜ್ಞಾನ ಮಾಯೆಯಿಂದ ಆವೃತವಾಗಿದೆ ಎಂದಾಗ ಅದನ್ನು 
ಸಹಿಸದ ಬ್ರಹ್ಮಹೇಳುತಾನೆ. “ಇಲ್ಲ ನನಗೆ ತತ್ವಜ್ಞಾನವಿದೆ. ಅದೇನೆಂದರೆ ಬೇರೆಬೇರೆ 
ಪದಾರ್ಥಗಳನ್ನು ಗ್ರಹಿಸುವ ಇಂದ್ರಿಯಗಳಿಂದ ಜನರು ಏನು ತಿಳಿಯುವರೋ 
ಅದಾವುದೂ ನಿನ್ನಸ್ವರೂಪವಲ್ಲ. ಏಕೆಂದರೆ ಅದೆಲ್ಲವೂ ನಿನ್ನಲ್ಲಿ ಆರೋಪಿತವಾಗಿದೆ. 
ಎಲ್ಲಕ್ಕೂ ನೀನು ಆಶ್ರಯ, ಅಂದರೆ ಅಧಿಷ್ಠಾನ. ಆರೋಪ್ಯಜ್ಞಾನದಲ್ಲಿ ಅಧಿಷ್ಠಾನ 
ಗೋಚರವಾಗುವುದಿಲ್ಲ' ಎಂದು `ರಾಧಾರಮಣದಾಸವ್ಯಾಖ್ಯಾನದಲ್ಲಿ 
ಶ್ರೀಧರವ್ಯಾಖ್ಯಾನದ ಅಭಿಪ್ರಾಯವನ್ನು ವಿವರಿಸಲಾಗಿದೆ. ದೃಶ್ಯವೆಲ್ಲವೂ ಮಿಥ್ಯೆ 
ಎನ್ನುವ ಈ ವಾದ ಬೌದ್ಧರದು. ಅದು ಹೇಗೆ ತತ್ವಜ್ಞಾನವಾದೀತು? ಮತ್ತು "ಸರ್ವಂ 
ಖಲ್ವಿದಂ ಬ್ರಹ್ಮ' "ಜಗತ್ತು ಬ್ರಹ್ಮಸ್ವರೂಪ ಬ್ರಹ್ಮನಿಗಿಂತ ಬೇರೆ ಅಲ್ಲ ಎನ್ನುವ 
ಅದ್ವೆ JODIA, "ದೃಶ್ಯವಾದ ಈ ಪ್ರಪಂಚ ಬ್ರಹ್ಮಸ್ವರೂಪವಲ್ಲ' ಎನ್ನುವ ಮಾತು 
ಹೊಂದಿಕೆಯಾಗುವುದಿಲ್ಲ ವೀರರಾಘವವ್ಯಾಖ್ಯಾನದಲ್ಲಿ "ಪದಾರ್ಥಭೇದಗ್ರಹೈಃ' 
ಎಂದರೆ WHAM ರೂಪ, ಶ್ರೋತ್ರಕ್ಕೆ ಶಬ್ದಎಂದು ಮಂತಾಗಿ ನಿಯತವಿಷಯಗಳಿವೆ. 
ಈ ಪ್ರಾಕೃತಪದಾರ್ಥಗಳನ್ನು ಮಾತ್ರ ಇಂದ್ರಿಯಗಳು ಗ್ರಹಿಸಬಲ್ಲುವು. 
ಅಪ್ರಾಕೃತವಾದ ನಿನ್ನ ಸ್ವರೂಪವನ್ನು ಗ್ರಹಿಸಲಾರವು ಎಂದಿದ್ದಾರೆ. ಆದರೆ 


ಇಂದ್ರಿಯಗಳಿಗೆ ಅಗೋಚರವಾದ ಮಾತ್ರಕ್ಕೆ ಪರಮಾತ್ಮಸ್ವರೂಪ ಅಪ್ರಾಕೃತ 
ಎಂದಾಗುವುದಿಲ್ಲ, ಅತೀಂದ್ರಿಯವಾದ ಧರ್ಮಾಧರ್ಮಾದಿ ಪ್ರಾಕೃತಪದಾರ್ಥಗಳೂ 
ಇಂದ್ರಿಯಗಳಿಗೆ ಗೋಚರವಾಗುವುದಿಲ್ಲ. ಮತ್ತು ಪ್ರಕೃತದಲ್ಲಿ ಅಪ್ರಾಕೃತವಾದ 
ಪರಮಾತ್ಮಸ್ವರೂಪವನ್ನು ಬ್ರಹ್ಮಾದಿದೇವತೆಗಳು ಇಂದ್ರಿಯಗಳಿಂದ ನೋಡುತ್ತಿದ್ದಾರೆ. 


೧. ಯಾವದ್ವಸ್ತು ಇಂದ್ರಿಯೈರೀಕ್ಷೇತ ಜಾನಾತಿ ತಾವತಿ ಪ್ರಾಕೃತೇ ವಸುನಿ ಏತತ್‌ 
ಶ್ರೀವಿಗ್ರಹಾತ್ಮಕಂ ತೇ ಸ್ವರೂಪಂ ನೈವ । ಕಿಂತ್ವಪ್ರಾಕೃತಂಬ್ರಹ್ಮಾತ್ಮಕಮೇವ । ತದುಕ್ತಂ 
ಬ್ರಹ್ಮತರ್ಕೇ' "ದೇಹ ದೇಹಿಭಿದಾ ಚಾತ್ರ ನೇಶ್ವರೇ ವಿದ್ಯತೇ ಕ್ವಚಿತ್‌ । ನ ವಿಷ್ಣೋರ್ನ 
ಚ ಮುಕ್ತಾನಾಂ ಕ್ವಾಪಿ ಭಿನ್ನೋ ಗುಣೋ ಮತಃ /' ಇತಿ । ಅತ್ರ ಹೇತುಃ 
ಯತಸ್ವ್ವಮಿಂದ್ರಿಯಜನ್ಯಜ್ಞಾನಸ್ಯ ಗುಣಸ್ಯೇಂದ್ರಿಯಸ್ಯ ಅರ್ಥಸ್ಯ ಚ 
ಜ್ಞಾನವಿಷಯಘಟಾದೇರಾಶ್ರಯಃ ಪ್ರಕಾಶಕಃ ಅದ್ವಯಾದಿಮತೇ ತತ್‌ 
ತತ್ವತೀತೇರಧಿಷ್ಠಾನಂ 1 ನಹಿ ಪ್ರಕಾಶಃ ಪ್ರಕಾಶವಿಷಯೋ ಭವತಿ 1ನ 
ಚಾಧಿಷ್ಠಾನಮಧ್ಯಸ್ಪಜ್ಞಾನವಿಷಯಂ ಭವತೀತ್ಯುಭಯತ್ರ BOBO a | 

-ರಾಧಾರಮಣದಾಸಃ 


ಪದಾರ್ಥಾನಾಂ ಭೇದಂ ಸ್ವಾಸಾಧಾರಣಂ ಧನಂ ಗೃಹ್ನಂತೀತಿ ಪದಾರ್ಥ - 
ಭೇದಗ್ರಹಾಃ। ರೂಪಸ್ಪರ್ಶಾದಿಗ್ರಾ ಹಕ್ಕಿಶ್ಚಕ್ರುರಾದಿಭಿರಿಂದ್ರಿಯೈರಿತ್ಯರ್ಥಃ । ಪ್ರಾಕೃತಂ 
ಹಿ ಚಕ್ಷುರಾದೀಂದ್ರಿಯವಿಷಯಃ ಪ್ರಾಕೃತಮೇವ ಗೃಹ್ಟೀಯಾನ್ನ ತ್ವಪ್ರಾಕೃತಂ 
ತ್ವತ್ತ್ವರೂಪಮಿತಿ ಭಾವಃ । -ವೀರರಾಘವಃ 


252 ಶ್ರೀಮದ್‌ಭಾಗವತ ತಾತ್ಪರ್ಯನಿರ್ಣಯ 


ನೋಡಲಾಗುವುದಿಲ್ಲವನ್ನುತ್ತಿದ್ದಾರೆ. ಇದು ವಿರುದ್ಧ ಗಿರಿಧರವ್ಯಾಖ್ಯಾನದಲ್ಲಿ ಬ್ರಹ್ಮ 
ತನಗೆ ಜ್ಞಾನವಿಲ್ಲವೆಂದು ಭೃಗು ಹೇಳಿದ್ದನ್ನು ಕೇಳಿ "ನನಗೆ ಜ್ಞಾನವಿರಲಿ ಇಲ್ಲದಿರಲಿ 
ನಾನು ನಿನ್ನ ಈ ಭಕ್ತೋದ್ಧಾರಕ ರೂಪವನ್ನು ಕಂಡು ಕೃತಾರ್ಥನಾಗಿದ್ದೇನೆ' ಎನ್ನುತ್ತಾನೆ. 
"ನಿಯತವಿಷಯಕವಾದ ಇಂದ್ರಿಯಗಳಿಂದ ಲೋಕವನ್ನು ಕಾಣುವ ಸಂಸಾರಿಜೀವ 
ನಿನ್ನ ಈ ರೂಪವನ್ನು ಸದಾ ಸರ್ವತ್ರ ನೋಡದ ತನಕ ಸಂಸಾರದಲ್ಲೇ ಸುತುತಾನೆ' 
ಎಂದು ಅಧ್ಯಾಹಾರ ಮಾಡಿ ಅನ್ವಯ ಮಾಡುವುದು ಇಲ್ಲಿ ದೋಷವಾಗಿದೆ. 
ಇಂದ್ರಿಯಗಳಿಂದ ನೋಡುವ ಪುರುಷನೆಂದು ವಿಶೇಷಣವೂ ವ್ಯರ್ಥವಾಗುತ್ತದೆ. 
ಶ್ರೀಮದಾಚಾರ್ಯರು ಹೇಳುತಾರೆ. ' 


ಅವ್ಯಕಾದಿಪದಾರ್ಥಾನಾಂ ವಿಶೇಷಜ್ಞಾನಿನಾsಪಿ DI 
ನ ದೇಹೋ ವೈಷ್ಣವೋ ಜ್ಞೇಯ ಆನಂದಃ ಪ್ರಾಕೃತೋ ನಹಿ | 
l ಇತಿ ತಂತ್ರಸಾರೇ 


ಪದಾರ್ಥಭೇದಗ್ರಹಃ ಪದಾರ್ಥವಿಶೇಷಜ್ಞಃ I 
ಭೇಡದೋ ತರಂ ವಿಶೇಷಶ್ಚ ಸೂಕ್ಷ್ಮೇಕ್ಷಾ ಚಾಭಿಧೀಯತೇ | 


ಅತಿ ತತ್ವನಿರ್ಣಯೇ 


ಅವ್ಯಕ್ತಮುಂತಾದ ಪದಾರ್ಥಗಳ ವಿಶೇಷಜ್ಞಾನಿ ಕೂಡ ನಿನ್ನ ಅನುಗ್ರಹವಿಲ್ಲದೆ ನಿನ್ನ 
ದೇಹವನ್ನು ತಿಳಿಯಲಾರ. ಏಕೆಂದರೆ ನಿನ್ನ ದೇಹ ಆನಂದಾದಿರೂಪವೆ ಹೊರತು 
ಪ್ರಾಕೃತವಲ್ಲ, ಅದಕ್ಕಿಂತ ಅತಿರಿಕವೇ ಆಗಿದೆ ಎಂದು ತಂತ್ರಸಾರಗ್ರಂಥದಲ್ಲಿ 
ಉಕ್ತವಾಗಿದೆ. (ಇದೇ ಭಾಗವತದ ಶ್ಲೋಕದ ಅಭಿಪ್ರಾಯ) 


"ಪದಾರ್ಥಭೇದಗ್ರಹಃ' ಎಂದು ಪಾಠ. ಪದಾರ್ಥವಿಶೇಷಜ್ಞಾನಿ ಎಂದರ್ಥ. 


ಭೇದಶಬ್ದಕ್ತಿ ಅಂತರ ವಿಶೇಷ ಸೂಕ್ಷ್ಮೇಕ್ಷಾ ಎಂದು ಅರ್ಥಗಳಿವೆ ಎಂದು ತತ್ವ 
ನಿರ್ಣಯ ಗ್ರಂಥದಲ್ಲಿ ಉಕ್ತವಾಗಿದೆ. 


als als ಲೇ 
> CS > 


೧.  ಬ್ರಹ್ಮಾತು ಭ್ರಗುಣೋಕ್ತಂ ಸ್ವಾಜ್ಞತ್ವಂ ಶ್ರುತ್ವಾ ತತ್ವಜ್ಞಾನಂ ಭವತುಮಾವಾ ತಥಾಪಿ 
ಭಗವದ್ಧಕಾನಾಮೇವ ಕೃತಾರ್ಥತ್ವಂ ನಾನ್ಯೇಷಾಂ | ಅತೋ$ಹಂ ಭಗವದ್ಭಕತ್ವಾತ್‌ 
ಸಂಸಾರೇ ಪತಿತೋ ಪಿ ಕೃತಾರ್ಥ ಏವೇತ್ಯಭಿಪ್ರೇತ್ಯ ಸೌತಿ ನೈತದಿತಿ । 
ಪದಾರ್ಥಭೇದಗ್ರಹೈಸದ್ಭೇದಾನ್‌ ಪಶ್ಯನ್ನಸೌ ಪುರುಷೋ ಯಾವದ್‌ ಭವತ ಏತದ್‌ 
ದೃಶ್ಯಮಾನಂ ಭಕ್ತೋದ್ಧಾರಕಂ ಸ್ವರೂಪಂ ಸರ್ವತ್ರ ಸರ್ವದಾ ನೇಕ್ಷೇತ್‌ ನ ಪಶ್ಯತಿ 
ತಾವದೇವ ಸಂಸಾರೇ ಭ್ರಮತೀತಿ ಶೇಷಃ । ಅರ್ಥಾತ್‌ ತಥಾ ದರ್ಶನೇತು ಕೃತಾರ್ಥ 
ಏವ | -ಗಿರಿಧರಃ 


ಚತುರ್ಥಸ್ಕಂಧ-ಅಧ್ಯಾಯ-8 2೨5 


ನೀನು ಮಾಡುವ ಕರ್ಮವೆಲ್ಲ ಲೋಕವಿಲಕ್ಷಣ. ನೀನು ಕರ್ಮ ಮಾಡಿದರೂ 
ಫಲಭಾಗಿಯಾಗುವುದಿಲ್ಲ ಎಲ್ಲರೂ ಸಂಪತಿಗಾಗಿ ಲಕ್ಷ್ಮಿ ಯನ್ನು ಬೇಡುತ್ತಾರೆ. 
ಬೇಡಿದವರಿಗೆ ಎಲ್ಲರಿಗೂ ಸಂಪತ್ತು ನೀಡುವ ಆ ಲಕ್ಷ್ಮಿ ತಾನಾಗಿ ನಿನ್ನ ಬಳಿ ಬಂದರೆ 
ನೀನು ಆದರಿಸುವುದಿಲ್ಲ ಎಂದು ಯಷಿಗಳು ಹರಿಯನ್ನು ಸುತಿಸುತ್ತಾರೆ. 


ಯಷಯ ಊಚುಃ 


ಅನನ್ನಿತಂ ತೇ ಭಗವನ್‌ ವಿಚೇಷ್ಟಿತಂ 
ಯದಾತ್ಮನಾ ಚರಸಿ ಹಿ ಕರ್ಮ ನಾಜ್ಯಸೇ। 
ವಿಭೂತಯೋ ಯತ ಉಪಸೇದುರೀಶ್ಚರಾನ್‌ 
ನ ಮನ್ಯತೇ ಸ್ವಯಮನುವರ್ತಿನೀಂ ಭವಾನ್‌ ॥೩೪॥ 
ಖಷಿಗಳು ನುಡಿದರು- ನೀನು ಮಾಡುವ ಕರ್ಮ ಎಲ್ಲವೂ ಲೋಕವಿಲಕ್ಷಣ. 
ಏಕೆಂದರೆ ನೀನು ಸ್ವತಂತ್ರವಾಗಿ ಕರ್ಮ ಮಾಡುವಿ. ಅದರ ಫಲಕ್ಕೆ 


ಭಾಗಿಯಾಗುವುದಿಲ್ಲ ಲಕ್ಷ್ಮೀ "ದೇವಿಯ ಅನುಗ್ರಹದಿಂದ ಎಲ್ಲ ಸಂಪತ್ತುಗಳೂ 
ಅಂಥ ದೇವಿ ತಾನಾಗಿ ನನ್ನ. ಸೇವೆ 


ಲೋಕಪಾಲಕರಿಗೆ ಲಭ್ಯವಾಗುತಿವೆ. 
ಮಾಡುತ್ತಿದ್ದಾಳೆ. ಆದರೆ ನೀನು ಅವಳನ್ನು ಜು ಸರು ಆದರಿಸುವಿ ಹೊರತು 
ಅವಳ ಆಲಿಂಗನಸುಖ ಕಾಮನೆಯಿಂದಲ್ವ 


ಇಲ್ಲಿ ಬೇರೆ ವ್ಯಾಖ್ಯಾನಕಾರರು "ವಿಭೂತಯೇ ಯತ ಉಪಸೇದುರೀಶ್ವರೀಂ' 
ಎಂದು 'ಪಾಠವಿಟ್ಟುಕೊಂಡಿದ್ದಾರೆ. ಆದರೆ ಈ ಪಾಠದಲ್ಲಿ"ಬ 1, ROT ಸ ಸಂಪತ್ತಿಗಾಗಿ 
ಲಕ್ಷ್ಮಿಯನ್ನು ಭಜಿಸಿದರು' "ಎಂದು ಅಭಿಪ್ರಾಯ. ಅದಕ್ಕೆ ಬ್ರಹ್ಮಾದಿಗಳೆಂದು 
ಕರ್ತೃಪ ದವನ್ನೇ ಅಧ್ಯಾಹಾರ ಮಾಡಿಕೊಳ್ಳಬೇಕಾಗುತದೆ. “ಜೂ ಯತ 
ಉಪಸೇದುರೀಶ್ವ ರಾನ್‌' ಎಂಬ ನಮ್ಮ ಪಾಠದಲ್ಲಿ "ಲಕ್ಷ್ಮಿಯಿಂದ ಸಂಪತ್ತುಗಳು 
ಸಂಪನ್ನರಾದ ಬ್ರ ಹ್ಮಾದಿಗಳಿಗೆ ಲಭ್ಯವಾಗುತ್ತಿವೆ “ಎಂದು ಅಭಿಪ್ರಾಯ. "ಇಲ್ಲಿ 
ಅಧ್ಯಾಹಾರದ ಆವಶ್ಯ ಕತ ಇಲ್ಲ ಮತ್ತು ಸಂಪನ್ನರಿಗೇ ಸಂಪತ್ತು ನೀಡುವವಳು ಲಕ್ಷ್ಮಿ 
ಎಂದರೆ ಅವಳ ಮಹತ್ವ ಇನ್ನೂ ಅಧಿಕವಾಗುತ್ತದೆ. ಅಂಥ “ಲಕ್ಷ್ಮೀ ಯನ್ನು, ಅವಳು 
ತಾನಾಗಿ ಬಂದು ಸೇವಿಸಿದರೆ ಸಂಪತ್ತಿನ ಒಡತಿಯೆಂದು ಆದರಿಸುವುದಿಲ್ಲ 'ಭಕ್ತಳಿಂದೇ 
ಆದರಿಸುತ್ತಾನೆ ಹರಿ ಎಂದು ಲೋಕವಿಲಕ್ಷಣತೆಯನ್ನು ಚೆನ್ನಾಗಿ ತೋರಿಸುತ್ತದೆ ಈ 
ಪಾಠ. ಆದರೆ "ಈಶ್ವ ರಾನ 3 ಮನ್ಯತೇ' ಎಂಬಲ್ಲಿ “ಈಶ್ವರಾತ್‌' ಎಂದು ಪದವಿಭಾಗಕ್ಕೂ 
ಈಶ್ವರಾನ್‌ Sons ಪದವಿಭಾಗಕ್ಕೂ ವ್ಯಾಕರಣ. ಅವಕಾಶ ಕೊಡುತ್ತದೆ. ಹೇಗೆ 
ಜನ ಹಾಗಿ ಸಂಶಯ ಬರುತ್ತದೆ. ars ಶ್ರೀಮದಾಚಾರ್ಯರು ಹೇಳುತಾರೆ. 
"ಈಶ್ವರಾನ್‌' ಎಂದು ಪದವಿಭಾಗ ಒಳ್ಳೆ eee ಎಂದು. ಏಕೆಂದರೆ "ಈಶ್ವ ರಾತ್‌' 


254 ಶ್ರೀಮದ್‌ಭಾಗವತ ತಾತ್ಪರ್ಯನಿರ್ಣಯ 


ಎಂಬ ಪದವಿಭಾಗದಲ್ಲಿ "ಈಶ್ವರನಾದ ನಿನ್ನಿಂದ ಸಂಪತ್ತುಗಳು ಬ್ರಹ್ಮಾದಿಗಳಿಗೆ 
ಲಭ್ಯವಾಗಿವೆ.' ಎಂದು ಅಭಿಪ್ರಾಯ. ಅದಕ್ಕೆ ಬ್ರಹ್ಮಾದಿಗಳಿಗೆ ಎಂದು ಅಧ್ಯಾಹಾರ 
ಮಾಡಿಕೊಳ್ಳಬೇಕಾಗುತ್ತದೆ. "ಈಶ್ವರಾನ್‌' ಎಂದು ಪದವಿಭಾಗದಲ್ಲಿ ಈಶ್ವರರು, 
ಸಂಪನ್ನರೆಂದರೆ ಬ್ರಹ್ಮಾದಿಗಳೇ ಪ್ರಸಿದ್ಧರಾಗಿರುವುದರಿಂದ ಹೇಳಬೇಕಾಗಿಲ್ಲ. ಮತ್ತು 
"ಈಶ್ವರಾತ್‌' ಎಂಬ ಪದವೂ ವ್ಯರ್ಥವಾಗುತ್ತದೆ. ಮತ್ತುವಿರುದ್ಧಾರ್ಥವೂ ಆಗುತ್ತದೆ. 
ತಾನು ಈಶ್ವರನಾದ್ದರಿಂದ ಎಲ್ಲ ಸಂಪತ್ತೂ ತನ್ನಲ್ಲಿರುವುದರಿಂದ ಸಂಪತ್ರಿಗಾಗಿ 
ಯಾರನ್ನೂ ಆದರಿಸಬೇಕಾಗಿಲ್ಲ ಅದರಿಂದ ಲಕ್ಷ್ಮಿಯನ್ನು ಆದರಿಸುವುದಿಲ್ಲ ತಪ್ಪೇನು? 
ಇದರಲ್ಲಿ ಲೋಕವಿಲಕ್ಷಣತೆ ಏನಿದೆ? ಶ್ರೀಮಂತರು ಬಡವರನ್ನು ಲೋಕದಲ್ಲಿ: 
ಆದರಿಸುವುದಿಲ್ಲ ತಾನೆ? 


ಈಶ್ವರಾನ್‌ | 
"ಈಶ್ವರಾನ್ನ ಮನ್ಯತೇ' ಎಂಬಲ್ಲಿ ಈಶ್ವರಾನ್‌ ಎಂದು ಪದವಿಭಾಗ. 


ate ale ate 
[AS kd ~ 


ಭೌತಿಕವಾದ ನಮ್ಮ ಈ ಬಾಜ್ಯೆ 


ನಮಗೆ ಗೋಚರನಾಗುವಿ ಎಂದರೆ ಅದು ನಿನ್ನ ಅಚಿಂತ್ಯಶಕ್ತಿಯೇ ಸರಿ ಎಂದು 
ಲೋಕಪಾಲಕರು ಹರಿಯನ್ನು ಸ್ಪುತಿಸುತಾರೆ. 


ಲೋಕಪಾಲಾ ಊಚುಃ 
ಷಃ z ಪ 
ದೃಷ್ಟಃ ಕಿಂನೋ ದೃಗ್ಗಿರಸದ್ದ 3 BR S 
ಪ 
ಪ್ರತ್ಯಗ್‌ದೃಷ್ಟ್ರ್ಯಾ ದೃಶ್ಯತೇ ಯೇನ ವಿಶ್ವಮ್‌ | 
ಮಾಯಾ ಹ್ಯೇಷಾ ಭವದೀಯಾ ಹಿ ಭೂಮನ್‌ 
OLS SO ಷಷ್ಠ ಪಂಚಭಿರ್ಭಾಸಿ ಭೂತೈಃ 11೩೭ ॥ 
ಲೋಕಪಾಲಕರು ನುಡಿದರು- 
ದುಷ್ಪವಿಷಯಪದಾರ್ಥಗಳನ್ನು ಕಾಣುವ ನಾವು ನಮ್ಮ ಬಾಹ್ಯೇಂದ್ರಿಯಗಳಿಂದ 
ನಿನ್ನನ್ನು ಈಗ ನೋಡುತ್ತಿದ್ದೇವೆ ಏಕೆ? ನೀನು ನಮ್ಮನ್ನು ಅನುಗ್ರಹಿಸಲು ಸಂಕಲ್ಪಿಸಿದ್ದೇ 
ಇದಕ್ಕೆ ಕಾರಣ. ಬೇರೇನಿಲ್ಲ, ನೀನು ಪ್ರಪಂಚವನ್ನು ಸುಲಭವಾಗಿ ಕಂಡರೂ ನಿನ್ನನ್ನು 
ಜ್ಞಾನಿಗಳು ದಿವ್ಯದೃಷ್ಟಿಯಿಂದ ಮಾತ್ರ ಕಾಣುವರು. ಪಂಚಭೂತಗಳಿಂದ ಉಪ 
ಚಿತವಾದ ಬಾಹ್ಯೇಂದ್ರಿಯಗಳಿಂದ ಅಪ್ರಾಕೃತಶರೀರನಾದ ನೀನು ಈಗ ನಮಗೆ 
ಗೋಚರನಾಗುವಿ ಎಂದರೆ ಅದು ನಿನ್ನ ಅಚಿಂತ್ಯಶಕ್ತಿಯಿಂದ ಮಾತ್ರ ಸಾಧ್ಯ. 


ಚತುರ್ಥಸ್ಥಂಧ-ಅಧ್ಯಾಯ-8 ೩೦ಎ 


ಇಲ್ಲಿ ಬೇರೆ ವ್ಯಾಖ್ಯಾನಕಾರರು "ನಮ್ಮ ಕಣ್ಣಿಗೆ ನೀನು ಬೇರೆ ಜೀವರಂತೆ ಭೌತಿಕ 
ಶರೀರಧಾರಿಯಾಗೇ ಕಾಣುವಿ. ಇದು ನಿನ್ನ ಮಾಯೆಯೆ ಸರಿ. ಅಂದರೆ ವಂಚನೆ 
ಮಾಡುವಶಕಿಯೆ ಸರಿ' ಎಂದು ವ್ಯಾಖ್ಯಾನಿಸಿದ್ದಾರೆ. 


ಆದರೆ ಅಜ್ಞರಿಗೆ ಭೌತಿಕದೇಹಧಾರಿಯಂತೆ ಕಂಡರೂ ಲೋಕಪಾಲಕರಂಥ 
ಜ್ಞಾನಿಗಳಿಗೆ ಭಗವಂತ ಹಾಗೆ ಕಾಣುವುದು ಅಸಂಭವ. ಮತ್ತುಪ 3 3800) ) ಭಗವಂತ 
ಅನುಗ್ರ ಹಬುದ್ಧಿಯಿಂದ ದೇವತೆಗಳಿಗೆ ದರ್ಶನ ಕೊಡುತ್ತಿರುವುದರಿಂದ ವಂಚನ 
ಮಾಡುವ ಪ ಸಕ್ತಿ QQ, ಅದರಿಂದ ಶ್ರೀಮದಾಚಾರ್ಯರು "ಮಾಯೆ' ಎಂದರೆ 
ಭಗವಂತನ "ಸಾಮಥ್ಯ ೯ವೆಂದು ವ್ಯಾಖ್ಯಾನಿಸುತಾರೆ. ಭೌತಿಕ ಇಂದ್ರಿಯಗಳಿಗೆ 
ಆಭೌತಿಕತರೀರನಾದ. ನೀನು ಗೋಚರಿಸುವಿ ಎಂದರೆ ಅದು ನಿನ್ನ ಸಾಮರ್ಥ್ಯ 
ಹೊರತು ನಾವೆಷ್ಟು ಸಾಧನ ಮಾಡಿದರೂ ಅದು ಸಾಧ್ಯವಾಗದು ಎಂದು 
ಲೋಕಪಾಲಕರು ಸುತಿಸುತಾರೆ. 


ಮಾಯಾ ಹ್ಯೆ €ಷಾ ಭವದೀಯಾ ಭವತ್ತಾಮಥ್ಯ ೯ಮೇವ | 
ಸ್‌ ಯದ್‌ ದೃಶ್ಯೋ ಭಗವಾನ್‌ ಸ್ವಯಮ್‌ ॥ 


ಇತಿ. ಚ ॥ 


"ಮಾಯಾ ಹ್ಯೇಷಾ ಭವದೀಯಾ' ಎಂದರೆ "ಇದು ನಿನ್ನ ಭಗವಂತನ ಅಚಿಂತ್ಯ 
| ಅಘಟಿತಘಟನಶಕ್ತಿಯೇ ಏಕೆಂದರೆ “ಬಾಹ್ಯೆಂದ್ರಿಯಗಳಿಗೆ ಕಾಣದಿರುವುದು 
“ಭಗವಂತನ ಸ್ವಭಾವ ಆದರೂ ಸ್ವಯಂ ಗೋಚರನಾಗುತಾನೆ ಎಂದರೆ ಅದು 

ಭಗವಂತನ ಅಚಿಂತ್ಯಶಕ್ತಿಯಿಂದಲೇ ಸಾಧ್ಯ' ಎಂದು ಹೇಳಿದೆ. 


ats als ate 
~~ ಕ್ಮ ~~ 


ಬೇರೆ ಬೇರೆ ವ್ಯಕ್ತಿಗಳಲ್ಲಿ ಬೇರೆ ಬೇರೆ ವಸ್ತುಗಳಲ್ಲಿ ಅಂತರ್ಯಾಮಿಯಾಗಿ 
ನೆಲೆಸಿರುವ ಭಗವದ್ರೂಪಗಳು ಮಾತ್ರ ಬೇರೆ ಬೇರೆಯಲ್ಲ, ಅವೆಲ್ಲವೂ ಒಬ್ಬನೇ 
ಭಗವಂತ. ಅಚಿಂತ್ಯಶಕ್ತಿಯಿಂದ ಅನೇಕ ರೂಪಗಳನ್ನು ಅವನು ಧರಿಸುತ್ತಾನೆ ಹಾಗೆ 
ತಿಳಿದರೆ ಅವನು ಹೆಚ್ಚಿನ ಅನುಗ್ರಹ ಮಾಡುತ್ತಾನೆ. ಎಂದು ಯೋಗೇಶ್ವರರು 
ಹರಿಯನ್ನು ಸುತಿಸುತಾರೆ. 


೧. Anas, soir ಭಗವತಃ ಪ ಪ್ರತ್ಯಕ್ಷೇನಪಿ ತದಮನನಾತ್‌ ಷಷ್ಠ ಪ ಪಂಚಭೂತಾತಿರಿಕ 
ಸಚ್ಚಿದಾನಂದದೇಹ ಇತ್ಯರ್ಥಃ ಪಂಚಭಿರ್ಭೂತೈ ರುಪಲಕ್ಷಿತೋ ಭೌತಿಕದೇಹ ಇವ 
ಯತ್‌ ಪ ಪ್ರತೀಯಸೇ ಏಷಾ ಭವದೀಯಾ ಮಾಯಾ ಪ್ರತಾರಣಶಕಿರ್ಭವತಿ | ನಾಹಂ 
ಪ್ರಕಾಶಃ ಸರ್ವಸ್ಯ ಯೋಗಮಾಯಾಸಮಾವೃತ ಇತಿ ಶ್ರೀಗೀತೋಕ್ತೇಃ । 

: -ರಾಧಾರಮಣದಾಸಃ 


256 ಶ್ರೀಮದ್‌ ಭಾಗವತ ತಾತ್ಪರ್ಯನಿರ್ಣಯ 


ಯೋಗೇಶ್ವರಾ ಊಚುಃ 
ಪ್ರೇಯಾನ್ನ ತೇ5ನ್ಕ್ಯೋ sಸ್ವ್ಯಮೃತಪ್ರಿಯ ಪ್ರಭೋ 
ವಿಶ್ವಾತ್ಮನೀಕ್ಷೇನ್ನ ಪೃಥಗ್‌ ಯ ಆತ್ಮನಃ | 
ಅಥಾಪಿ ಭೃತ್ಯೇಶ ತಯೋಪಧಾವತಾ- 
ಮನನ್ಯವೃತ್ತ್ಯಾನನುಗೃಹಾಣ ವತ್ತಲ 1೩೮ ॥ 
ಯೋಗೇಶ್ಚರರು ನುಡಿದರು- | 


ಹೇ ಮುಕಪ್ರಿಯ, ಪ್ರಭು, ಭೃತ್ಯರ ಒಡೆಯನೆ, ಭಕ್ತವತ್ತಲನೆ, ಎಲ್ಲ ಜೀವರಾಶಿಗಳಲ್ಲಿ 
ಪ್ರೇರಕನಾಗಿ ಅನಂತರೂಪಗಳಿಂದ ನೆಲೆಸಿರುವ ನಿನ್ನಲ್ಲಿ ಸ್ಥಾನಭೇದದಿಂದ ನಿನ್ನ 
ರೂಪಗುಣಗಳಿಗೆ ಸ್ವಲ್ಪವೂ ಭೇದವನ್ನು ಯಾರು ಕಾಣುವುದಿಲ್ಲವೋ ಅಂಥ 
ಜ್ಞಾನಿಯಾದ ಜೀವನಿಗಿಂತ ಬೇರೆ ನಿನಗೆ ಪ್ರಿಯತಮನು ಇಲ್ಲ ಅವನ ಮೇಲೆ ನಿನ್ನ 
ಅನುಗ್ರಹ ಸದಾ ಇದ್ದೇ ಇದೆ. ಆದರೂ ಈ ಯಥಾರ್ಥವಾದ ಉಪಾಸನೆಯಿಂದ 
ನಿನ್ನನ್ನು ಸೇವಿಸುತಿರುವ ನಮಗೆ ಇನ್ನೂ ಹೆಚ್ಚಿನ ಅನುಗ್ರಹ ಮಾಡು. 


ಇಲ್ಲಿ "ವಿಶ್ವಾತ್ಮನೀಕ್ಷೇನ್ನ ಪೃಥಗ್‌ ಯ ಆತ್ಮನಃ' ಎಂದರೆ "ಜೀವರನ್ನು 


ಪರಮಾತ್ಮನಿಗಿಂತ ಬೇರೆಯಾಗಿ ಕಾಣದವನು ಪರಮಾತ್ಮನಿಗೆ ಅತ್ಯಂತ 
ಪ್ರಿಯನೆನಿಸುತಾನೆ. ಅವನಿಗಿಂತ ಹೆಚ್ಚಿನ ಪ್ರೀತಿಪಾತ್ರರಿನ್ನಿಲ್ಲ ಆದರೂ "ಅಥಾಪಿ' 
ಭೃತ್ಯೇಶತಯೋಪಧಾವತಾಂ ಅನುಗೃಹಾಣ.' ತಾನು ದಾಸ ಪರಮಾತ್ಮ ಈಶನೆಂದು 
ಭಕ್ತಿಯಿಂದ ಭೇದೋಪಾಸನಮಾಡುವವರನ್ನೂ ಕೂಡ ಪರಮಾತ್ವ, ನೀನು 
ಅನುಗ್ರಹಿಸೆಂದು ಹೇಳಿದಂತೆ ಕಾಣುತ್ತದೆ. ಶ್ರೀಧರಮುಂತಾದ ವ್ಯಾಖ್ಯಾನಗಳು 
ಹಾಗೇ ಹೇಳುತ್ತವೆ. ರಾಧಾರಮಣವ್ಯಾಖ್ಯಾನದಲ್ಲಿ 'ಅದ್ವೈತಜ್ಞಾನಿಗಳು ಶ್ರೇಷ್ಠರು. 
ಆದರೂ ನಾವು ದ್ವೈತಭಾವದಿಂದ ಭಜನೆಯನ್ನೇ ಮಾಡುತ್ತೇವೆ. ನಮಗೆ 
ಅದರಲ್ಲಿಯೇ ಅಭಿರುಚಿ.' ಎನ್ನುತ್ತಿದ್ದಾರೆ ಯೋಗೇಶ್ವರರು. "ಅರ್ಥಾತ್‌ ನಾವು ನಿನ್ನ 


೧. ವಿಶ್ವಾತ್ಮನಿ ಪರಬ್ರಹ್ಮಣಿ ತ್ವಯಿ ಯ ಆತ್ಮನಃ ಪೃಥಕ್ಕ್ವಂ ನೇಕ್ಷೇತ 
ಅಮುತೋನಮುಷ್ಕುದನ್ಯಸ್ತೇ ಪ್ರೇಷ್ಠೋ ನಾಸ್ತಿ! ಅಥಾಪಿ ಹೇ ವತ್ಸಲ ಭಕ್ತಜನಪ್ರಿಯ 
ಅನನ್ಯವೃತ್ನಾನವ್ಯಭಿಚಾರಿಣ್ಯಾ ಭಕ್ತಾ ಪ್ಯಭಜತೋಸನುಗೃಹಾಣೇತ್ಯರ್ಥಃ | -ಶ್ರೀಧರಃ 
ನಿಕೃಷ್ಟು ವಯಂ ತ್ವಭೇದಭಾವಂ ಪ್ರಾಪ್ತುಂ ಕಥಂ ಶಕ್ನುಮ ಇತಿ ದ್ಯೋತಿತಯಾ 
ವ್ಯಾಜಸುತ್ಯಾ ದಾಸಾ ಏವ ತವಾತಿಪ್ರಿಯಾ ಇತಿ ಜ್ಞಾನಿಷು ಕಟಾಕ್ಷಃ | ತ್ವಂ ಭಕ್ತವತ್ಸಲ 
ಇತಿ ಸರ್ವತ್ರ ಶ್ರೂಯಸೇ । ನ ಜ್ಞಾನಿವತ್ತಲ ಇತಿ | - -ವಂಶೀಧರಃ 
ಸರ್ವತ್ರ ಭಕವತ್ತಲ ಇತ್ಯೇವ ನಾಮ । ನ ತು ಜ್ಞಾನಿವತ್ತಲೇತಿ | ಪ್ರಿಯೋ ಹಿ 

1 ಜ್ಞಾನಿನೋತತ್ಯರ್ಥಂ ಅಹಂಸಚ ಮಮ ಪ್ರಿಯಃ ಇತ್ಯಾದೌ ಜ್ಞಾನಿವತ್ಸಲತ್ವಂ ಯತ್‌ 


ಚತುರ್ಥಸ್ಕಂಧ-ಅಧ್ಯಾಯ-8 257 


ಅಭೇದವನ್ನು ಪಡೆಯುವಷ್ಟು ಉತಮರಲ್ಲ ನಿಕೃಷ್ಟರು' ಎಂದು ವ್ಯಾಜಸುತಿಯಿಂದ 
"ದಾಸರೇ ನಿನಗೆ ಪ್ರೀತಿಪಾತ್ರರು' ಎನ್ನುವುದು ವ್ಯಂಗ್ಯ. ಅದ್ವೈತಜ್ಞಾನಿಗಳನ್ನು 
ನಿಂದಿಸುವಲ್ಲಿತಾತ್ಪರ್ಯ. “ಜ್ಞಾನೀ ಪ್ರಿಯತಮಃ' ಎಂದು ಭಗವದ್ಗೀತೆ ಹೇಳುವುದೂ 
“ಚತುರ್ವಿಧಾ ಭಜಂತೇ ಮಾಂ' ಎಂಬಂತೆ ಸಗುಣಬ್ರಹ್ಮಜ್ಞಾನಿಯ ಪ್ರಶಂಸೆ ಹೊರತು 
ಶುಷ್ಕನಿರ್ಗುಣಬ್ರಹ್ಮಜ್ಞಾನಿಯ ಪ್ರಶಂಸೆಯಲ್ಲ, ವಿಶ್ವನಾಥ ವ್ಯಾಖ್ಯಾನವೂ ಹೀಗೇ 
ಹೇಳುತ್ತದೆ. "ವೀರರಾಘವ ವ್ಯಾಖ್ಯಾನಪ್ರಕಾರ ಅಭೇದದ ಸ್ಥಾನದಲ್ಲಿ ಪ್ರಪಂಚಕ್ಕೂ 
ಪರಮಾತ್ಮನಿಗೂ ಶರೀರಶರೀರಿಭಾವವಿದೆ. ಅದನ್ನು ಪ್ರಶಂಸಿಸುವ ಅಭಿಪ್ರಾಯ. 
ಶರೀರ ಶರೀರಿಭಾವವನ್ನು ತಿಳಿಯುವವನೇ ಅತ್ಯಂತಪ್ರಿಯ. ಆದರೂ ಭೃತ್ಯರಂತೆ 
ಭೇದಭಾವನೆ ಮಾಡುವವರನ್ನೂ ವಾತ್ತಲ್ಕದಿಂದ ಅನುಗ್ರಹಿಸು' ಎಂದು 
ಯೋಗೇಶ್ವರರು ಹೇಳುತಾರೆ. 


ಆದರೆ ಇಲ್ಲಿ ಪೃಥಕ್‌ ಶಬ್ದದ ವಿವಕ್ಷಿತಾರ್ಥವನ್ನೂ "ಭೃತ್ಯೇಶತಯಾ' ಎಂಬುದರ 
ವಿವಕ್ಷಿತ ಪದವಿಭಾಗವನ್ನೂ ಆರಿಯದೆ ತಮ್ಮ ತಮ್ಮ ಸಿದ್ಧಾಂತಗಳಿಗನುಸಾರವಾಗಿ 
ಇವರು ಎಲ್ಲರೂ ಅಪವ್ಯಾಖ್ಯಾನ ಮಾಡಿದ್ದಾರೆ. ಅವರು ಅದ್ವೈತಜ್ಞಾನಿಗಳನ್ನು 


ನಿಂದಿಸಿದರೂ ಅದರ ಅಭಿಪ್ರಾಯ ಹೀಗೆ- ಅದ್ವೈತವೇ ನಿಜವಾದ ತತ್ವ. ಅದರಿಂದ... 
ಸನಕಾದಿಗಳು ಅದ್ವೈತಜ್ಞಾನಿಗಳೇ ಆಗಿದ್ದಾರೆ. ಆದರೂ ಅವರ ಶುಷ್ಕ ಜ್ಞಾನದಿಂದ 
ನೀರಸವಾದ ನಿರ್ಗುಣಬ್ರಹ್ಮಭಾವರೂಪಮೋಕ್ಷ ಮಾತ್ರ ಅವರಿಗೆ ಸಿಗುತ್ತದೆ. 
ಭಕ್ತಿರಸದಿಂದ ಮಧುರವಾದ ಸಗುಣಬ್ರಹ್ಮಪ್ರಾಪ್ತಿರೂಪ ಮೋಕ್ಷ ಸಿಗುವುದಿಲ್ಲ. 
ಅದು ಭಕ್ತರಿಗೆ ಮಾತ್ರ ಸಿಗುತ್ತದೆ ಎಂದು. ಹೀಗೆ ಅದ್ವೈತವನ್ನು ತತ್ವವೆಂದೇ 


ಶ್ರೂಯತೇ ತತ್‌ "ಚತುರ್ವಿಧಾ ಭಜಂತ' ಇತ್ಯತ್ತ ಭಜನಶ್ರವಣಾದ್‌ ಭಗವದ್‌ 
ಜ್ಞಾನೀ ಏವ ಪ್ರಸ್ತೂಯತೇ । ನ ತು ಶುಷ್ಕ ಜ್ಞಾನೀ | ಶ್ರೇಯಸ್ಛತಿಂ ಭಕ್ತಿಮದಸ್ಯ ತೇ 
ಪ್ರಭೋಃ 83,08 ಯೇ ಕೇವಲ ಬೋಧಲಬ್ಧಯೇ ಇತ್ಯಾದೌ ತಸ್ಯ ನಿಂದಾ 
ಶ್ರವಣಾತ್‌ । -ರಾಧಾರಮಣಃ 
೧. ತ್ವಯಿ ಯಃ ಪುಮಾನ್‌ ಆತ್ಮನಃ ಸ್ವಸ್ಯ ಪೃಥಕ್ಷೃಂ ಪೃಥಕ್ಷಿದ್ದಕ್ತಂ ಸ್ಪಸ್ಯಾಬ್ರಹ್ಮಾತ್ಮಕ 
ತ್ವಮಿತ್ಯರ್ಥಃ ನೇಕ್ಷೇನ್ನಪಶ್ಯೇತ್‌ ಸ್ವಾತ್ಮಾನಂ ಪರಮಾತೃಶರೀರತ್ವೇನಾಪ್ಫಥಕ್‌ AGS. ed 
ಬ್ರಹ್ಮಾತ್ಮಕತ್ವೇನಾನುಪಶ್ಯೇದಿತ್ಯರ್ಥಃ | ಏವಂ ಶರೀರತ್ವೇನ ಶೇಷತ್ವೇನ ಚಾತ್ನಾನ 
ಮನುಸಂದಧಾನೋ ಮತ್ಚಿಯ ಇತಿ ತ್ವಯೈವೋಕ್ತಮಿತಿ ತ್ವಯಾನುಗೃಹ್ಯತ ಇತಿ 
ಸಿದ್ಧಮೇವ ಕಿಂತು ಯೋ*ಸ್‌ DAAR ಶರೀರಾತ್ಮಭಾವಾದಿಜ್ಞಾನಶೂನ್ಯಃ ಕೇವಲ 
ಸ್ವಸ್ವಾಮಿಭಾವಜ್ಞಾನವಾನ್‌ ಸೋಪಿ ವಾತ್ತಲ್ಯವತಾ ತ್ವಯಾನುಗಾ DB, ಏವೇತ್ಯಾಹುಃ 
ತಥಾಪೀತಿ । -ವೀರರಾಘವಃ 


258 ಶ್ರೀಮದ್‌ಭಾಗವತ ತಾತ್ಪರ್ಯನಿರ್ಣಯ 


ಒಪ್ಪುವುದರಿಂದ ಈ ವ್ಯಾಖ್ಯಾನ ಸರಿಯಲ್ಲ, ಮತ್ತು ಯೋಗೇಶ್ವರರು ತಮ್ಮನ್ನು 
ಜ್ಞಾನಿಗಳೆನ್ನದೆ ಭಕ್ತರೆಂದು ಇಲ್ಲಿ ಹೇಳುಕೊಳ್ಳುವುದೂ ಭವ boo, 
ತೃತೀಯಸ್ಫಂಧದಲ್ಲಿ. ಜಯವಿಜಯರು ಭಕರು. Fao wares ಭಕ್ತರಲ್ಲ 
ಕೇವಲ ಶುಷ್ಕಜ್ಞಾನಿಗಳು ಎಂದು ಈ ವ್ಯಾಖ್ಯಾನಕಾರರು ಹೇಳಿದ್ದಾರೆ. ಆದರೆ ಇಲ್ಲಿ 
ಯೋಗೇಶ್ವರರು ತಾವು ಭಕರು, ಜ್ಞಾನಿಗಳಲ್ಲ ಎನ್ನುತ್ತಿದ್ದಾರೆ! “ಭೃತ್ತೇಶತಯಾ' 
ಎಂದು ಓಡ ಪದವಿಟ್ಟುಕೊಂಡರೆ,, ಭಗವದ್ರೂ ಪಗರಲ್ಲಿ. ಅಭೇದ ತಿಳಿಯುವ 
ಜ್ಞಾನಿಯಲ್ಲಿ ನಿನ್ನ ಪರಮಾನುಗ್ರ ಹವಿದ್ದೇ ಇದೆ, ಆದರೆ “ದಾಸೋ$ಹಂ' 
ಭಾವನೆಯನ್ನು ಮಾಡುವ ಭಕನಲ್ಲಿ ಇನೂ. ಹೆಚ್ಚಿನ « ಅನುಗ್ರಹ ಮಾಡೆನ್ನುತ್ತ ಜ್ಞಾನಿ 
ಮತ್ತು ಭಕ್ತರೊಳಗೆ ತಾರತಮ್ಯವನ್ನು ತಿಳಿಯುವ ಪ ರ್ರಸಂಗವಿದೆ. ಅದರಿಂದ ಹೇ 
ಭೃತ್ಯೇಶ, ತಯಾ ಎಂದು "ಭಾಗ ಮಾಡಿ ಚಾ SWB So; "ಈ 
ಯಥಾರ್ಥಜ್ಞಾನದಿಂದ' ಎಂದು ಅರ್ಥೈಸಿದರೆ ಜ್ಞಾನಿಗೇ ಇನೂ ಹೆಚ್ಚಿನ ಅನುಗ್ರ ಹ 
ಎಂದಂತಾಗುವುದು. ತಾತ್ತರ್ಯದಲ್ಲಿ ಹೇಳಿದ ಪ ಸಮಾಣವಚನಕ್ಕೂ 
ಅನುಗುಣವಾಗುವುದು. 


ನ ಪೃಥಗ್‌ ಯ ಆತ್ಮನಃ | ಅನ್ಯಥಾ ಯೋ ನ ಪಶ್ಯತಿ I 


ಪೃಥಗ್‌ಜ್ಞಾನಂ ತದಿತ್ಯಾಹುರ್ಯತ್‌ ಕಿಂಚಿದ್‌ ವೀಕ್ಷ್ಯತೇ$ನ್ಯಥಾ | 

ಜ್ಞಾನಂ _ಜ್ಲೇಯಾವಿರೋಧೇನ ತ್ವಪ್ಪಥಗ್‌ ವಸುತೋ ದೃಶಿಃ I 

ಕೇಚಿದ್‌ ಭೇದಂ ವಿನಿಂದಂತಿ ಹ್ಯಾಸುರಜ್ಞಾನವೃತ್ತಯಃ | 

ನಿರಾಕುರ್ವಂತ್ಯಥೋ ಮಂದಾ ಭೇದಸ್ಯ ಪರಮಾರ್ಥತಾಮ್‌ ॥ 

ಯೇ ತು ತತ್ವವಿದೋ ಮುಖ್ಯಾ ಭೇದಂ ಬ್ರಹ್ಮಾನ್ಯವಸುನೋಃ | 

ಪರಮಾರ್ಥಮಿತಿ wos, AZO ವಿಷ್ಣುಮುಪಾಸತೇ ॥ 

ಇಗ F ಶೆ ಣ 
ಇತಿ ಗಾರುಡೇ | 

ಹೇ ಭೃತ್ಯೇಶ, ತಯಾ $ನನ್ಯವೃತ್ತೊ ಶ್ಯೀಪಧಾವತಾಮಸ್ಥಾಕಮನುಗ್ರಹೋs 
Ace | ಅಥಾಪಿ ಪುನರನುಗೃಹಾಣ l 

ಯಥಾರ್ಥಜ್ಞಾನಿನೋ ನಾನ್ಯಃ ಪ್ರಿಯೋ ವಿಷ್ಣೋಸ್ತು ಕಶ್ಚನ i 

ತಥಾಪ್ಯಧಿಕಸಂತುಷ್ಟೆ 2 ಪ್ರಸೀದೇತ್ಯರ್ಥನಂ ಪುನಃ ॥ ಇತಿ ಚ। 
"ನ ಪೃಥಗ್‌ ಯ ಆತ್ಮನಃ' ಎಂಬಲ್ಲಿ "ಪೃಥಕ್‌' ಎಂದರೆ ಅನ್ಯಥಾ ಎಂದರ್ಥ. ನೇಕ್ಷೇತ್‌ 


ಎಂಬಲ್ಲಿಗೆ ಅನ್ವಯ. ಲಡರ್ಥಕ ಲಿಜ್‌. "ಯಾರು ಅನ್ಯಥಾ ತಿಳಿಯುವುದಿಲ್ಲವೋ' ~ 
ಎಂದರ್ಥ. 


ಚತುರ್ಥಸೃಂಧ-ಅಧ್ಯಾಯ-8 259 


"ಯಾವುದಾದರೊಂದು ವಸ್ತುವನ್ನು ಅನ್ಯಥಾ ತಿಳಿದರೆ ಅದನ್ನು ಪೃಥಗ್‌ಜ್ಞಾನ 
ಎನ್ನುತ್ತಾರೆ. "ಅಪ್ಪಥಕ್‌' ಅಂದರೆ ವಾಸವ ಪ್ರಮೇಯಕ್ಕೆ ವಿರೋಧವಾಗದಂತೆ, 
ತಿಳಿಯುವುದೆ ಯಥಾರ್ಥಜ್ಞಾನವೆನಿಸುತ್ತದೆ. ಕೆಲವರು ಭೇದವನ್ನೇ ಇಲ್ಲವೆನ್ನುತ್ತಾರೆ. 
ಅವರು ಆಸುರಜ್ಞಾನ ಸ್ವಭಾವದವರು. ಇನ್ನು ಕೆಲವರು ಭೇದಪಾರಮಾರ್ಥಿಕತ್ವವನ್ನು 
ನಿರಾಕರಿಸುತ್ತಾರೆ. ಅವರು ಇನ್ನೂ ಹೆಚ್ಚಿನ ಅಧಮರು. ಯಾರು ತತ್ವಜ್ಞಾನಿಗಳು 
ಬ್ರಹ್ಮನಿಗೂ ಬೇರೆ ವಸ್ತುವಿಗೂ ಭೇದವನ್ನು ಪಾರಮಾರ್ಥಿಕವೆಂದು ತಿಳಿದು 
ವಿಷ್ಣುವನ್ನು ಸರ್ವಭಿನ್ನನೆಂದು ನಿತ್ಯ ಉಪಾಸನೆ ಮಾಡುವರೋ ಅವರು ಉತ್ತಮರು' 
ಎಂದು ಗರುಡಪುರಾಣದಲ್ಲಿ ಹೇಳಿದೆ. 


"ಭತ್ಯೇಶತಯಾ' ಎಂಬಲ್ಲಿ "ಹೇ ಭೃತ್ಯೇಶ, ತಯಾ' ಎಂದು ಪದವಿಭಾಗ. ಹಿಂದೆ 
ಹೇಳಿದ ಯಥಾರ್ಥಜ್ಞಾನದಿಂದ ಸೇವಿಸುವ ನಮ್ಮ ಮೇಲೆ ನಿನ್ನ ಅನುಗ್ರಹವಿದ್ದೇ 
ಇದೆ. ಆದರೂ, ಇನ್ನೂ ಹೆಚ್ಚಿನ ಅನುಗ್ರಹ ಮಾಡು. 


"ಯಥಾರ್ಥಜ್ಞಾನಿಗಿಂತ ಬೇರೆ ವಿಷ್ಣುವಿಗೆ ಅತಿಪ್ರಿಯನು ಯಾರೂ ಇಲ್ಲ ಆದರೂ 
ಇನ್ನೂ ಹೆಚ್ಚಿನ ಸಂತೋಷಕ್ಕಾಗಿ "ಪ್ರಸನ್ನನಾಗು' ಎಂದು ಪುನಃ ಕೇಳಿಕೊಳ್ಳುತಾರೆ' 


ಎಂದೂ" ಹೇಳಿದೆ; 


ate ale ate 
ಅನಿ ಕೈನ pA 


ನೀನು ನಿನ್ನ ಅಧೀನವಾದ ಜಡಪ್ರಕೃತಿಯಿಂದ ಜೀವರಿಗೆ ಮಿಥ್ಯಾಜ್ಞಾನ ಉಂಟು 
ಮಾಡುವಿ, ತಾನು ಮಾತ್ರ ಸ್ವಶಕ್ತಿಯಿಂದ ಮಿಥ್ಯಾ ಜ್ಞಾನವನ್ನು ಸ ಸದಾ ತನ್ನಿಂದ ದೂರ 
ಮಾಡಿಕೊಂಡಿರುವಿ ಹಃ 'ಯೋಗೇಶ್ವ ರರು ಪುನಃ ಹರಿಯನ್ನು ಕೊಂಡಾಡುತಾರೆ. 


ಜಗದುದ್ಭವಸ್ಥಿತಿಲಯೇಷು ಲೀಲಯಾ 
ಪ್ರವಿಭಜ್ನ ಸ ಮಾನಗುಣಯಾ $sತ್ಗಮಾಯಯಾ | 
ರಚಿತಾತ್ಮಭೇದಮತಯೇಸ್ಟ ಸಸಂಸ್ಥಯಾ 
ಹೃತಿರ್ತಿತಭ್ರಮಗುಣಾತ್ಮನೇ ನಮಃ HAC 


ಜಗತಿನ ಸೃಷ್ಟಿಸಿತಿಲಯ ಕಾರ್ಯಗಳಲ್ಲಿ ಲೀಲೆಯಿಂದ ಕ್ರಮವಾಗಿ ರಜೋಗುಣ 
ಸತ್ವಗುಣ ತಮೋಗುಣಗಳನ್ನು ವಿಭಾಗ ಮಾಡಿಯೇ ನಿನ್ನ ಅಧೀನವಾದ 
ಸಾ ಬಳಸಿಕೊಳ್ಳುವವನು ನೀನು. ಆ ಜಡಪ್ರಕೃತಿಯಿಂದ ಜೀವರಿಗೆ 

ಥ್ಯಾಜ್ಞಾನ ಉಂಟುಮಾಡುವಿ. ನೀನು ನಿನ್ನ ನ್ನ ಸ್ವಶಕಿಯಿಂದಲೆ ಮಿಥ್ಯಾಜ್ಞಾನವನ್ನೂ 
= "ಗುಣಪ ಪ್ರಭಾವಗಳನ್ನೂ ತನ್ನಿಂದ ದೂರ ಮಾಡಿಕೊಂಡಿರುವಿ. ಇಂಥ ನಿನಗೆ 
ಇದೋ ನಮಸ್ಕಾರ. 


260 ಶ್ರೀಮದ್‌ ಭಾಗವತ ತಾತ್ಪರ್ಯನಿರ್ಣಯ 


ಇಲ್ಲಿ "ಶ್ರೀಧರ ಮುಂತಾದವರು ಪರಮಾತ್ಮ ತನ್ನ ಮಾಯೆಯಿಂದ ಜೀವರಿಗೆ 
ತ್ರಿಮೂರ್ತಿ ಭೇದಭ್ರಮ ಉಂಟು ಮಾಡುತಾನೆ. ತನಗೆ ಮಾತ್ರ ಭೇದಭ್ರಮವಿಲ್ಲ 
ಎಂದು ವ್ಯಾಖ್ಯಾನ ಮಾಡಿದ್ದಾರೆ. ಆದರೆ ಇದು ಪೂರ್ವೋತ್ತರ ವಿರುದ್ಧವಾಗುತ್ತದೆ. 
ಹಿಂದೆ, 

ಸೃಜಾಮಿ ತನ್ನಿಯುಕ್ರೋ$ಹಂ ಹರೋ ಹರತಿ ತದ್ವಶಃ | 

ಎಂದು ಬ್ರಹ್ಮ ತಾನೂ ರುದ್ರನೂ ಹರಿಯ ಆಜ್ಞೆಯಂತೆ ಸೃಷ್ಟಿಲಯ 
ಗೈಯುವವರೆಂದು ಹೇಳಿದ್ದಾನೆ. ಪ್ರಕೃತದಲ್ಲಿಯೂ ಬ್ರಹ್ಮರುದ್ರರು ವಿಷ್ಣುವನ್ನು ಸ್ತೋತ್ರ . 
ಮಾಡುತ್ತಾರೆ. ಮತ್ತು ವಿಷ್ಣುತೇಜಸಿನಿಂದ ಅವರ ತೇಜಸ್ಸು ಮಂಕಾಯಿತು, ಭಯ 
ದಿಂದ ಅವರ ನಾಲಿಗೆಯಿಂದ ಮಾತೇ ಹೊರಡದಂತಾಯಿತೆಂದು ಮುಂತಾಗಿ 
ಪ್ರಾರಂಭದಲ್ಲಿ ಹೇಳಿದ್ದೂ ಇದೆ. ಇವು ಯಾವುವೂ ತ್ರಿಮೂರ್ತಿಸ್ವರೂಪೈಕ್ಕಕ್ಕೆ 
ಹೊಂದಿಕೆಯಾಗುವುದಿಲ್ಲ, ದಕ್ಷಪ್ರಜಾಪತಿ ಅಪರಾಧಿ, ಅವನಿಗೆ ಅನುಮತಿ ನೀಡಿದ 
ದೇವತೆಗಳೂ ಮುನಿಗಳೂ ಅಪರಾಧಿಗಳು. ಅವರು ಭಯಭೀತರಾಗಲಿ, 
ಬ್ರಹ್ಮರುದ್ರರು ಏಕೆ ಭಯಪಡಬೇಕು? ಅವರು ನಿರಪರಾಧಿಗಳು. ಅವರು 
ವಿಷ್ಣುಸ್ವರೂಪರೇ ಆಗಿದ್ದರೆ ವಿಷ್ಣುವಿಗೆ ಭಯ ಪಡುವ ಪ್ರಸಕ್ತಿಯೇ ಇಲ್ಲ ಆದ್ದರಿಂದ 


ವಿಷ್ಣು ತಮಗಿಂತ ಬಲು ದೊಡ್ಡವನೆಂದೇ ಅವನ ದರ್ಶನದಿಂದ ಭೀತರಾದರೆನ್ನ 
ಬೇಕು. ಅದರಿಂದ ಇಲ್ಲಿ ಆತ್ಮಮಾಯೆಯೆಂದರೆ ಅವಿದ್ಯೆಯಲ್ಲ ಜಡಪ್ರಕ್ಕತಿ 
ಎನ್ನಬೇಕು. ಜಡವಾದ ಬಂಧಕಪ್ರಕೃತಿಯಿಂದ ಜೀವರಿಗೆ ಹರಿ "ಭೇದಮತಿ'ಯನ್ನು 
ಅಂದರೆ ತಮ್ಮಲ್ಲಿ ಇಲ್ಲದ ಸ್ವಾತಂತ್ರಾ ್ಯದಿ ಮಿಥ್ಯಾಜ್ಞಾನವನ್ನು ಉಂಟು ಮಾಡುತ್ತಾನೆ. 
ಹಿಂದಿನ ಶ್ಲೋಕದಲ್ಲಿ "ಪೃಥಗ್‌ ಈಕ್ಷೇತ್‌' ಎಂದು ಹೇಳಿದ್ದನ್ನೇ ಈ ಶ್ಲೋಕದಲ್ಲಿ 
"ಭೇದಮತಿ' ಎನ್ನಲಾಗಿದೆ. 
ಪ್ರಕೃತ್ಯಾ ಜಡಯಾ ಮಿಥ್ಯಾಜ್ಞಾನಂ ಜನಯತೀಶ್ವರಃ | 
ತಸ್ಯ ಭ್ರಮಶ್ಚ ಸತ್ವಾದ್ಯಾ ನ ಸಂತಿ ಪರಮೇಶಿತುಃ | ಇತಿ ಚ। 
ಭಾಗವತದಲ್ಲಿ "ಪ್ರವಿಭಜ್ಯಮಾನಗುಣ' ಎಂದರೆ ಸೃಷ್ಟ್ಯಾದಿಗಳಿಗೆ ಒಂದೊಂದಕ್ಕೆ 
ಒಂದೊಂದು ಗುಣವೆಂದು ವಿಭಾಗ ಮಾಡಿದ ಗುಣಉಳ್ಳ "ಆತ್ಮಮಾಯೆ' ಎಂದರೆ 
ಜಡಪ್ರಕ್ಕತಿ. ಈ ಜಡಪ್ರಕೃತಿಯಿಂದ ಶ್ರೀಹರಿ ಆತ್ಮರಿಗೆ ಜೀವರಿಗೆ ಭೇದಮತಿಯನ್ನು 
ಮಿಥ್ಯಾಜ್ಞಾನವನ್ನು ಉಂಟು ಮಾಡುತ್ತಾನೆ. ಅವನು ತಾನು ಮಾತ್ರ 
"ಅತಿವರ್ತಿತಭ್ರಮಗುಣ'ನಾಗಿದ್ದಾನೆ. ಭ್ರಮವನ್ನೂ ಸತ್ವಾದಿಗುಣಪ್ರಭಾವವನ್ನೂ 
ಮೀರಿ ನಿಂತಿದ್ದಾನೆ. ಅವು ಅವನಲ್ಲಿ ಇಲ್ಲ ಏಕೆಂದರೆ ಅವನು ‘ey’ ಅಂದರೆ 
ಪರಮೇಶ್ವರ ಎಂದೂ ಹೇಳಿದೆ. 


೧. ಸ್ವಮಾಯಯಾ 5ತತ್ಮನಿ ಸ್ವರೂಪೇ ರಚಿತಾ ಬ್ರಹ್ಮಾದಿಭೇದಮತಿರ್ಯೇನ ತಸ್ಮೈ | 
-ಶ್ರೀಧರಃ 


ಚತುರ್ಥಸ್ಕಂಧ-ಅಧ್ಯಾಯ-8 261 


ಆಶ್ರಾವಯ ಅಸುಶ್ರೌಷಟ್‌ ಯಜ ಯೇಯಜಾಮಹೇ ವೌಷಟ್‌ ಎಂಬ 
ಐದು ಯಜುರ್ಮಂತ್ರಗಳಿಂದ ಪೂಜಿತನಾಗಿರುವ ಯಜ್ಞ ಯಜ್ಞಪುರುಷ ಯಜ್ಞೇಶ್ವರ 
ಯಜ್ಞಭಾವನ ಯಜ್ಞಭುಕ್‌ ಎಂಬ ಐದು ರೂಪಗಳುಳ್ಳ ಶ್ರೀಹರಿಯನ್ನು ನಮಿಸುತಾನೆ 
ಅಗ್ನಿ. 
a f. 
ಅಗ್ನಿರುವಾಚ 
ಯತ್ತೇಜಸಾ5ಹಂ ಸುಸಮಿದ್ದತೇಜಾ 
ಹವ್ಯಂ ವಹಾಮ್ಯಧ್ದರ ಆಜ್ಯಸಿಕಮ್‌ । 
ತಂ ಯಜೆ ್ಲೇಶಂ ಪಂಚವಿಧಂ ಚ ಪಂಚಭಿಃ 
AMO ಯಜುರ್ಭಿಃ ಪ್ರಣತೋಶಸ್ಥಿ ಯಜ್ಞಮ್‌ ॥೪೧॥ 
ಅಗ್ನಿ ನುಡಿದ- 
ನಿನ್ನ ತೇಜೋಬಲದಿಂದಲೆ ನಾನು ಚೆನ್ನಾಗಿ ಜ್ವಲಿಸಿ ಯಜ್ಞದಲ್ಲಿ ತುಪ್ಪ ಬೆರೆಸಿದ 
ಸವಿಸನ್ನು ದೇವತೆಗಳಿಗೆ ತಲುಪಿಸುತ್ತೇನೆ. "ಆಶ್ರಾವಯ', "ಅಸ್ತು ಶ್ರೌಷಟ್‌', 


"ಯಜ', "ಯೇಯಜಾಮಹೇ', "ವೌಷಟ್‌' ಎಂಬ ಐದು ಯಜುರ್ಮಂತ್ರ 
ಗಳಿಂದ ಆರಾಧಿತವಾಗುವ, ಐದು ರೂಪಗಳುಳ್ಳವ, ನೀನು ಯಜ್ಞಪ್ರವರ್ತಕ 
ನಾಗಿದ್ದು ಯಜ್ಞನಾಮಕನಾಗಿರುವಿ. ಅಂಥ ನಿನ್ನನ್ನು ನಾನು ನಮಿಸುತ್ತೇನೆ. 


ಇಲ್ಲಿಶ್ರೀಧರ ಮುಂತಾದ ವ್ಯಾಖ್ಯಾನಗಳಲ್ಲಿಎಲ್ಲೆಡೆ ಪಂಚ ಯಜುರ್ಮಂತ್ರಗಳನ್ನು 
ಆಶ್ರಾವಯ ಎಂದು ಮುಂತಾಗಿ ಪರಿಗಣಿಸಿದ್ದಾರೆ. "ಆಶ್ರಾವಯೇತಿ ಚತುರಕ್ಷರಂ 
ಅಸ್ತು ಶ್ರೌಷಡಿತಿ ಚತುರಕ್ಷರಂ ಯಜೇತಿ ದ್ವ್ಯಕ್ಷರಂ ಯೇಯಜಾಮಹ ಇತಿ 
ಪಂಚಾಕ್ಷರಂ ದ್ವ್ಯಕ್ಷರೋ ವಷಟ್ಕಾರಃ' ಎಂದು ಶ್ರುತಿಯಲ್ಲಿಯೂ ಅದನ್ನೇ ಸ್ಪಷ್ಟವಾಗಿ 
ಹೇಳಿದೆ ಮತ್ತು ತಂತ್ರಸಾರದಲ್ಲಿಯೂ 

ಆಶ್ರಾವಯಾಸುಶೌಷಡ್ಯಜಾಥೋ ಯೇಯಜಾಮಹೇ | 

ವಷಟ್ಕಾರಾಂತಕೈರ್ನಿತ್ಯಂ ಯಜುರ್ಭಿಃ ಪಂಚಭಿರ್ವಿಭುಃ ॥ 

ಎಂದು ಅದನ್ನೇ ಹೇಳಿದೆ. ಆದರೆ ಯಜ್ಞಾರಾಧ್ಯ ಭಗವಂತ ಹೇಗೆ ಪಂಚವಿಧ 
ಎಂಬುದನ್ನು ಶ್ರೀಧರಾದಿ ವ್ಯಾಖ್ಯಾನಗಳಲ್ಲಿ ಸಮರ್ಪಕವಾಗಿ ಹೇಳಿಲ್ಲ, ಯಜ್ಞ ಹೇಗೆ 
ಪಂಚವಿಧ ಎಂಬುದನ್ನು ಹೇಳಿದ್ದಾರೆ. ಐತರೇಯಶ್ರುತಿಯಲ್ಲಿ "ಸ ಏಷ ಯಜ್ಞಃ 
ಪಂಚವಿಧೋ8ಗ್ನಿಹೋತ್ರಂ ದರ್ಶಪೂರ್ಣಮಾಸೌ ಚಾತುರ್ಮಾಸ್ಯಾನಿ ಪಶುಃ 
ಸೋಮ ಇತಿ I’ ಎಂದು ಹೇಳಿದ್ದರಿಂದ ಅಗ್ನಿಹೋತ್ರಹೋಮ ದರ್ಶಪೂರ್ಣ 


262 ಶ್ರೀಮದ್‌ಭಾಗವತ ತಾತ್ಪರ್ಯನಿರ್ಣಯ 


ಮಾಸೇಷ್ಟಿ ಚಾತುರ್ಮಾಸ್ಯಯಾಗ ಪಶುಯಾಗ ಸೋಮಯಾಗಗಳು ಐದು ಬಗೆಯ 
ಯಜ್ಞ] ಗಳು. ಭಗವಂತ ಯಜ್ಞಮೂರ್ತಿ. ಅದರಿಂದ ಅವನೂ ಪಂಚವಿಧ ಎನ್ನುತ್ತಾರೆ. 
ವಸ್ತುತಃ ಯಜ್ಞಮೂರ್ತಿ ಎಂದರೆ ಯಜ್ಞವೇ ಭಗವಂತ ಅಲ್ಲ ಯಜ್ಞಪ ವರ್ತಕ 
ಭಗವಂತ. ಅದರಿಂದ ಯಜ್ಞ ಐದು 'ವಿಧವೆಂದಾದರೆ ಅದಕ್ಕೆ ಪ್ರವರ್ತಕನಾದ 
ಭಗವಂತ ಹೇಗೆ ಐದುವಿಧ? ವೀರರಾಘವವ್ಯಾಖ್ಯಾನದಲ್ಲಿ ಆಗ್ನಿಗಳು ಗಾರ್ಹಪತ್ಯ 
ಆಹವನೀಯ ದಕ್ಷಿಣಾಗ್ಗಿ ಸಭ್ಯ ಆವಸಥ್ಯ ಎಂದು ಐದು ಬಗೆ. ಅವೆಲ್ಲವೂ ಭಗವಂತನಿಗೆ 
ಶರೀರಗಳು. ಶರೀರ ಐದುವಿಧವಾದ್ದರಿಂದ ಶರೀರಿಯಾದ ಭಗವಂತ ಐದು ವಿಧ 
ಎನ್ನುತ್ತಾರೆ. ಆದರೆ ಅಗ್ನಿಗಳು ಭಗವಂತನ ಶರೀರವಲ್ಲ, ಮತ್ತು ಅವು ಐದೇ ಅಲ್ಲ 
ಪೌಂಡರೀಕ ಶ್ರಾಮಣಕ ಮುಂತಾದ ಬೇರೆ ಅಗ್ನಿಗಳೂ ಪ್ರಸಿದ್ಧವಾಗಿವೆ. ಮತ್ತು 
ಭಾಗವತದಲ್ಲಿ 'ಪಂಚಭಿರ್ಯಜುರ್ಭಿಃ ARO ಪಂಚವಿಧಂ' "ಪಂಚ 
ಚ ಗಳಿಂದ "ಸ ಸ್ವಿಷ್ಟಪೂಜಿತನಾಗುವ' ಪಂಚವಿಧ ಭಗವಂತ' ಎಂದು 

ಷವಾಗಿ ಹೇಳಿರುವುದಂ6 ಪಂಚಮಂತ್ರ ಪ್ರತಿಪಾದ್ಯವಾದ ಪಂಚರೂಪಗಳನ್ನೇ 
Hea ಸ್ವರಸ. ಆ ಪಂಚರೂಪಗಳಲ್ಲಿ ಎರಡು ರೂಪಗಳನ್ನು ಈ ಶ್ಲೋಕವೇ 
“ಯಜ್ಞಂ',"ಯಜ್ಞೇಶಂ” ಎಂದು ಹೇಳಿದೆ. ಇನ್ನುಳಿದ ಮೂರನ್ನು ತಂತ್ರಸಾರದಲ್ಲಿ 7 
ನೋಡಿರೆನ್ನುತ್ತಿದೆ. ತಂತ್ರಸಾರದಲ್ಲಿ ಆ ಮೂರು ರೂಪಗಳು ಯಜ್ಞಪುರುಷ 
ಯಜ್ಞಭಾವನ " ಯಜ್ಞಭೋಕ್ಕೆ ಎಂದು ಸ್ಪಷ್ಟವಿದೆ. 


ಯಜ್ಞೋ ಯಜ್ಞಪುಮಾಂಶ್ಚೈವ ಯಜಚ್ಛೇಶೋ ಯಜ್ಞಭಾವನಃ I 
ಯಜ್ಞಭುಕ್‌ ಚೇತಿ ಪಂಚಾತ್ಮಾ ಯಜ್ಞೇಷ್ವಿಜ್ಯೋ ಹರಿಃ ಸ್ವಯಮ್‌ || 
ಆಶ್ರಾವಯಾಸುಶ್ರೌಷಡ್‌ ಯಜಾಥೋ ಯೇಯಜಾಮಹೇ | 
ವಷಟ್ಕಾರಾಂತಕೈರ್ನಿತ್ಯಂ ಯಜುರ್ಭಿ: ಪಂಚಭಿರ್ವಿಭುಃ ॥ 

ಇತಿ ತಂತ್ರಸಾರೇ । 


ಯಜ್ಞ ಯಜ್ಞಪುರುಷ ಯಜ್ಞೇಶ್ವರ ಯಜ್ಞಭಾವನ ಯಜ್ಞಭೋಕ್ಸ ಎಂದು ಐದು 
ರೂಪಗಳುಳ್ಳ ಹರಿ ಆಶ್ರಾವಯ ಅಸ್ತುಶ್ರೌಷಟ್‌ ಯಜ ಯೇಯಜಾಮಹೇ 
ಮೌಷಟ್‌ ಎಂಬ ಐದು ಯಜುರ್ಮಂತ್ರಗಳಿಂದ ಯಜ್ಞಗಳಲ್ಲಿ ಆರಾಧ್ಯನೆನಿಸುತಾನೆ 
ಎಂದು ತಂತ್ರಸಾರದಲ್ಲಿ ಉಕವಾಗಿದೆ. 


ats ಖೇ ale 
> ಜ್‌ ಗ್‌ 


ಯಜ್ಞ ಹವಿಸ್ಸು ಮಂತ್ರ ಸಮಿತ್ತು ದರ್ಭೆ ಮುಂತಾದವುಗಳೆಲ್ಲದರಲ್ಲೂ ನೀನೇ 
ಆಯಾ ಹೆಸರುಗಳಿಂದ ಇದ್ದು ನಿಯಾಮಕನೆನಿಸಿರುವೆ ಎಂದು ಬ್ರಾಹ್ಮಣರು 
ಹರಿಯನ್ನೂ ಸುತಿಸುತ್ತಾರೆ. 


ಚತುರ್ಥಸ್ಕಂಧ-ಅಧ್ಯಾಯ-8 263 


ಬ್ರಾಹ್ಮಣಾ ಊಚುಃ 
ZO BBA O ಹವಿಸ್ತ್ವಂ ಹುತಾಶಃ ಸ್ವಯಂ 
Zo bo ಮಂತ್ರಾ ಸಮಿದ್‌ ದರ್ಭಪಾತ್ರಾಣೆ ಚಟ 
Box ಸದಸ್ಯರ್ತಿಜೋ ದಂಪತೀ ದೇವತಾ £ 
ಅಗ್ನಿಹೋತ್ರಂ ಸಧಾ ಸೋಮ ಆಜ್ಯಂ ಪಶುಃ ॥೪೫॥ 
ಬ್ರಾಹ್ಮಣರು ನುಡಿದರು- 
ಶ್ರೀಹರಿ, ನೀನು ಯಜ್ಞ ಹವಿಸ್ಸು ಅಗ್ನಿ ಮಂತ್ರ ಸಮಿತ್ತು ಧರ್ಭೆ ಪಾತ್ರೆ ಸದಸ್ಯ 
ಖತ್ತಿಕ್‌ ಯಜಮಾನ ಪತ್ನಿ ದೇವತೆ ಅಗ್ನಿಹೋತ್ರ ಸ್ಪಧೆ ಸೋಮ ಆಜ್ಯ ಪಶು ಈ 
ಎಲ್ಲವುಗಳಲ್ಲಿಯೂ ಅವೇ ಹೆಸರುಗಳಿಂದ ಇದ್ದು ನೀನೇ ನಿಯಾ ಮಕನಾಗಿರುವಿ. 
ಇಲ್ಲಿ "ಸರ್ವಂ ಖಲ್ವಿದಂ ಬ್ರಹ್ಮ' ಎನ್ನುವಂತೆ ಅದ್ವೈತದಲ್ಲಿ ಯಜ್ಞ ಹವಿಸ್ಸು 
ಮುಂತಾದವುಗಳಿಗೆ ಬ್ರಹ್ಮನಿಗಿಂತ ಬೇರೆಯಾಗಿ ಅಸಿತ್ರ್ಯವೇ ಇಲ್ಲ. ಏಕೆಂದರೆ ಅವೆಲ್ಲ 
ಮಿಥ್ಯೆ. ವಿಶಿಷ್ಟಾದ್ವೈತದಲ್ಲಿ ಎಲ್ಲವೂ ಭಗವಂತನ ಶರೀರ. ಶರೀರ ಶರೀರಿಗಳಿಗೆ 


ಅಭೇದ ವ್ಯವಹಾರ. ಭೇದಾಭೇದವಾದದಲ್ಲಿ ಎಲ್ಲವೂ ಭಗವಂತನಿಗಿಂತ 
ಬೇರೆಯಾಗಿದ್ದರೂ ಅವನ ಅಧೀನದಲ್ಲಿರುವುದರಿಂದ ಅಭೇದವೂ ಇದೆ. ಹಾಗೆ 
ಶುಕದೇವ ವ್ಯಾಖ್ಯಾನ ಹೇಳುತ್ತದೆ. ಶ್ರೀಮದಾಚಾರ್ಯರು ಹೇಳುತಾರೆ. 
ನಿಯಮ್ಯವಾದ ಯಜ್ಞಾದಿಗಳಿಂದ. ಬೇರೆಯಾಗಿದ್ದು ಅವುಗಳಲ್ಲಿದ್ದು ಅವುಗಳ 
ಹೆಸರುಗಳಿಂದಲೆ ಮುಖ್ಯ ವಾಗಿ ಕರೆಸಿಕೊಳ್ಳುವವನು ಭಗವಂತ. ಅದರಿಂದ ನೀನು 
ಯಜ್ಞ ಎಂದರೆ ನೀನು ಯಜ್ಞಾಂತರ್ಗತ, ಯಜ್ಞನಿಯಾಮಕ ಯಜ್ಞನಾಮಕ 
ಎಂದರ್ಥ. ಮತ್ಸ್ಯಪುರಾಣದ ವಚನದಿಂದ aoe ನಷ್ಟವಾಗುತ್ತದೆ. 


`ಸರ್ವಶಬ್ದಾಭಿಧೇಯತ್ಪಂ ಸರ್ವಾಂತರ್ಯಾಮಿಕತ್ವತಃ I 
ನತು ಸರ್ವಸ್ವರೂಪತ್ವಾತ್‌ ಸರ್ವಭಿನ್ನೋ ಯತೋ ಹರಿಃ ॥ 
ಇತಿ ಮಾತ್ರೆ 3c! 


ಕ್ರತು ಹವಿಸ್ಸು ಮುಂತಾದವುಗಳನ್ನು ಹೇಳುವ ಎಲ್ಲ ಶಬ್ದಗಳೂ ಭಗವಂತನನ್ನೂ 
ಹೇಳುತ್ತವೆ. ಏಕೆಂದರೆ ಅವನು ಅವೆಲ್ಲವುಗಳಲ್ಲಿ ಅಂತರ್ಯಾಮಿಯಾಗಿರುತಾನೆ, 
ಹೊರತು ಎಲ್ಲವೂ ಅವನ ಸ್ವರೂಪವೆ ಎಂದಲ್ಲ ಏಕೆಂದರೆ ಅವನು ಎಲ್ಲಕ್ಕಿಂತ ಬೇರೆ, 
ವಿಲಕ್ಷಣ ಎಂದು ಮತ್ಸೃಪುರಾಣ ಹೇಳಿದೆ. 


264 ಶ್ರೀಮದ್‌ಭಾಗವತ ತಾತ್ಪರ್ಯನಿರ್ಣಯ 


ಬ್ರಹ್ಮರುದ್ರಾದಿಗಳೆಲ್ಲರೂ ಮಾಡಿದ ಸುತಿಗಳನ್ನು ಕೇಳಿ ಯಜ್ಞದಿಂದ ಸುಪ್ರೀತನಾಗಿ 
ಶ್ರೀಹರಿ ದಕ್ಷನಿಗೆ ತನ್ನ ಸ್ವರೂಪವನ್ನು ಉದೇಶಿಸಿದ. ನಾನು ಸರ್ವೋತ್ತಮ, 
ಬ್ರಹ್ಮವಿಷ್ಣುರುದ್ರ ಎಂಬ ಮೂರು ರೂಪಗಳಿಂದ ಸೃಷ್ಟಿಸಿತಿಲಯಗಳನ್ನು ಮಾಡುತ್ತೇನೆ 
ಎಂದು. 


ಶ್ರೀಭಗವಾನುವಾಚ 
ಅಹಂ ಬ್ರಹ್ಮಾ ಚ ಶರ್ವಶ್ಚಜಗತಃ ಕಾರಣಂ ಪರಮ್‌ । 
ಆತ್ಮೇಶ್ಚರ ಉಪದ್ರಷ್ಟಾ ಸ್ವಯಂದೃಗವಿಶೇಷಣಃ I ೫೦ ॥ 
ಶ್ರೀಭಗವಂತ ನುಡಿದ- 


ವಿಷ್ಣುರೂಪನಾದ ನಾನೇ ಬ್ರಹ್ಮಾಂತರ್ಯಾಮಿರೂಪನೂ ರುದ್ರಾಂತರ್ಯಾಮಿ 
ರೂಪನೂ ಆಗಿದ್ದೇನೆ. ಹೀಗೆ ಮೂರು ರೂಪಗಳಿಂದ ಜಗತ್ತಿನ ರಕ್ಷಣೆ ಸೃಷ್ಟಿ 
ಲಯಗಳಿಗೆ ಮುಖ್ಯಕಾರಣನಾಗಿದ್ದೇನೆ. ಎಲ್ಲರ ಅಂತರ್ಯಾಮಿ, ಸ್ವಾಮಿ, ಸಾಕ್ಷಿ, 
ಸ್ಪಪ್ರಕಾಶ, ಸರ್ವೋತಮನಾಗಿದ್ದೇನೆ. 


ಇಲ್ಲಿ ಶ್ರೀಧರಮುಂತಾದ ವ್ಯಾಖ್ಯಾನ ಪ್ರಕಾರ ಶ್ರೀಹರಿ ನಾನೇ ಬ್ರಹ್ಮನೂ 
ರುದ್ರನೂ ಆಗಿರುವೆನೆನ್ನುತ್ತಾನೆ. ವೀರರಾಘವವ್ಯಾಖ್ಯಾನದಲ್ಲಿ ಬ್ರಹ್ಮರುದ್ರರು ನನ್ನ 
ಶರೀರಭೂತರೆನ್ನುತಾನೆ. "ಜಗತಃ ಆತ್ಮಾ' "ಜಗತಃ ಈಶ್ವರಃ' ಎಂದು ಜಗತ್ತಿಗೆ ತಾನು 
ಉಪಾದಾನಕಾರಣನೂ ನಿಮಿತ್ತಕಾರಣನೂ ಆಗಿರುವೆನೆನ್ನುತ್ತಾನೆ ಎಂದು 
ಗಿರಿಧರವ್ಯಾಖ್ಯಾನ ಹೇಳುತ್ತದೆ. ಇವೆಲ್ಲವೂ ಭವಿಷ್ಯತ್ತರ್ವವಚನಕ್ಕೆ ವಿರುದ್ಧವಾಗುತ್ತದೆ. 
ಅದರಲ್ಲಿ ಶ್ರೀಹರಿ ಬ್ರಹ್ಮರುದ್ರಾದಿ ಜೀವರಿಗಿಂತಲೂ ಜಡವಸ್ತುಗಳಿಗಿಂತಲೂ 
ಬೇರೆಯೇ ಆಗಿದ್ದು ಜೀವಜಡಗಳ ಅಂತರ್ಯಾಮಿಯಾಗಿರುವುದರಿಂದ ಅಭೇದ 
ವ್ಯವಹಾರವೆಂದು ಹೇಳಿದೆ. ಇಲ್ಲಿ ಶ್ರೀಹರಿ ಎಲ್ಲ ಜೀವರಲ್ಲಿಯೂ ಅಂತರ್ಯಾಮಿ 
ಯಾಗಿರುವಾಗ ನಾನೇ ಬ್ರಹ್ಮ ನಾನೇ ರುದ್ರ ಎಂದೇಕೆ ಇಬ್ಬರನ್ನೇ ಪ್ರತ್ಯೇಕ 
ಹೆಸರಿಸುತ್ತಾನೆ? ಎಂಬ ಪ್ರಶ್ನೆ ಬಂದರೆ ಅದಕ್ಕೆ ಬೇರೆ ವ್ಯಾಖ್ಯಾನಕಾರರು ಸಮಾಧಾನ 
ಹೇಳುವುದಿಲ್ಲ. ಏಕೆಂದರೆ ಅವರಿಗೆ ತ್ರಿಮೂರ್ತಿಗಳು ಪರಮಾತ್ಮಸ್ವರೂಪರು. 
ಇಂದ್ರಾದಿಗಳೆಲ್ಲರೂ ಜೀವಾತ್ಮರು. ವಸ್ತುತಃ ಇಂದ್ರಾದಿಗಳಂತೆ ಬ್ರಹ್ನರುದ್ರರೂ 
ಜೀವಾತ್ಮರೆ. ಅದರಿಂದ ಹೀಗೆ ಸಮಾಧಾನ- ಬ್ರಹ್ಮರುದ್ರರಲ್ಲಿ ಪರಮಾತ್ಮ ಬ್ರಹ್ಮ 
ರುದ್ರರೂಪದಿಂದ ವಿಶೇಷವಾಗಿ ಸನ್ನಿಹಿತನಾಗಿದ್ದಾನೆ ಎಂಬ ಅಭಿಪ್ರಾಯದಿಂದ 
ನಾನೇ ಬ್ರಹ್ಮ ನಾನೇ ರುದ್ರ ಎನ್ನುತ್ತಾನೆ ಶ್ರೀಹರಿ. ವಿಶೇಷ ಸನ್ನಿಧಾನವೆಂದರೆ 
ವಿಶೇಷಸಾಮರ್ಥ್ಯವನ್ನು ತೋರುವುದು. 


ಚತುರ್ಥಸ್ಥಂಧ-ಅಧ್ಯಾಯ-8 ೬5 


ಅಂತರ್ಯಾಮಿಸ್ಟರೂಪೇಣ ಬ್ರಹ್ನರುದ್ರಾದ್ಯಭಿನ್ನತಾ | 


ಜಟ 


ನತು ಜೀವಸ್ವರೂಪೇಣ ಜೀವಾ ಭಿನ್ನಾ ಯತೋ ಹರೇಃ Il 


ವಿಶೇಷಾಭೇದವಚನಂ ಸನ್ನಿಧಾನವಿಶೇಷತಃ | 
ಸನ್ನಿಧಾನಂ ತು ತತ್‌ ಪ್ರೋಕಂ ಸಾಮಥ್ಯ ೯ವ್ಯಂಜನಂ ಹರೇಃ || 
'ಇತಿ ಭವಿಷೃತ್ತರ್ವಣಿ 


ಬ್ರಹ್ಮರುದ್ರಾದಿಗಳಲ್ಲಿ ಅಂತರ್ಯಾಮಿಯಾಗಿ ನೆಲೆಸಿರುವ ತನ್ನ ರೂಪಗಳಿಂದಲೆ 
ತನಗೆ ಅಭೇದ ಹೊರತು ಬ್ರಹ್ಮರುದ್ರಾದಿ ಜೀವಸ್ಥರೂಪಗಳಿಂದಲೆ ತನಗೆ ಅಭೇದವನ್ನು 
ಶ್ರೀಹರಿ ಹೇಳುತ್ತಿಲ್ಲ. ಏಕೆಂದರೆ ಜೀವರು ಶ್ರೀಹರಿಗಿಂತ ಭಿನ್ನರು. ಅಂತ 
ರ್ಯಾಮಿವಿವಕ್ಷೆಯಿಂದ ಎಲ್ಲ ಜೀವರ ಅಭೇದವನ್ನು ಹೇಳಲು ಬರುತ್ತಿರುವಾಗ 

ಬ್ರಹ್ಮರುದ್ರರ ಅಭೇದವನ್ನೇ "ಏಕೆ ಹೇಳುತಾನೆ ಶಿ ಹರಿ ಎಂದರೆ ಬ್ರಹ್ಮರುದ್ರರಲ್ಲಿ 

ಶ್ರೀಹರಿಯ ವಿಶೇಷಸ ಸನ್ನಿಧಾನವಿರುವುದರಿಂದ. ವಿಶೇಷವಾಗಿ ಅಭೇದವನ್ನು 
ಹೇಳುತ್ತಿದ್ದಾನೆ. ಹರಿಯ ಸನ್ನಿಧಾನವೆಂದರೆ "ಸಂ-ನಿಧಾನ' ಹೆಚ್ಚು ಸಾಮರ್ಥ್ಯವನ್ನು 
ಪ್ರಕಟಪಡಿಸುತ್ತ ಅವನು ನೆಲೆಸುವುದು. ಬೇರೆ ಜೀವರಲ್ಲಿ "ನಿಧಾನ' ಮಾತ್ರ, 
ಅಂದರೆ ನಿಯಾಮಕನಾಗಿ ನೆಲೆಸುತ್ತಾನಷ್ಟೆ ಬ್ರಹ್ಮರುದ್ರ ರಲ್ಲಿ ಹೆಚ್ಚು ಸಾಮರ್ಥ್ಯ 


ಪ್ರಕಟಪಡಿಸುತ್ತ ನೆಲೆಸುತಾನೆ ಎಂದು. ಭವಿಷ್ಯತರ್ವದಲ್ಲಿ ಹೇಳಿದೆ. 


ಖೇ ate ats 
ಉನಿ ವ ಉನಾ 


ಬ್ರಹ್ಮಾದಿದೇವತೆಗಳು ನನ್ನಿಂದ ಬೇರೆಯಾಗಿ ಸ್ವತಂತ್ರರಾಗಿರುವವರೆಂದು 
ತಿಳಿಯುವವನು ಅಜ್ಞಾನಿ ಎಂದು ಪರಮಾತ್ಮ ದಕ್ಷನಿಗೆ ಉಪದೇಶಿಸುತ್ತಾನೆ. 


SATE ಬ LRA ದ್ವಿತೀಯೇ ಕೇವಲೇ ಪರಮಾತ್ಮನಿ | 
ದೇಹಾತ್ಮಬುದ್ಧಿರ್ಭೂತಾನಿ ಭೇದೇನಾಜ್ಯೋತನುಪಶ್ಯತಿ I ೫೨॥ 


ದೇಹಾದಿಗಳ ವಿಷಯದಲ್ಲಿ ತಾನೇ ಅವುಗಳಿಗೆ ಕರ್ತನೆಂದು ಅಜ್ಞಾನಿ ತಪ್ಪಾಗಿ 
ತಿಳಿಯುತಾನೆ ಏಕೆಂದರೆ ಸರ್ವಕರ್ತನಾಗಿರುವ ಗುಣಪೂರ್ಣನಾಗಿರುವ ಸರ್ವೋತಮ 
ಚಿನ್ನಯಪರಮಾತ್ಮನಾಗಿರುವ ನನ್ನನ್ನು ಆಶ್ರಯಿಸಿಕೊಂಡಿರು. ಬ್ರಹ್ಮಾದಿಜೀವರನ್ನು 
ಬೇರೆಯಾಗಿ, ಅಂದರೆ ಸ್ವತಂತ್ರವಾಗಿ ಇರುವವರೆಂದು ತನ್ನ ದುಃಶಾಸ್ಟಾನುಸಾರ 
ತಿಳಿದುಕೊಳ್ಳುತ್ತಾನೆ. 


ಇಲ್ಲಿ ‘ey: ಪರಮಾತ್ಮನಿ ಭೂತಾನಿ ಭೇದೇನ ಅನುಪಶ್ಯತಿ' ಎಂದರೆ 
"ಪರಮಾತ್ಮನಲ್ಲಿ ಆಶ್ರಯಿಸಿಕೊಂಡಿರುವ ಜೀವರನ್ನು ಪರಮಾತ್ಮನಿಗಿಂತ ಬೇರೆ ಎಂದು 
ತಿಳಿಯುವವನು ಅಜ್ಞಾನಿ. ಏಕೆಂದರೆ ಅವರು ಬೇರೆಯಲ್ಲ ಬೇರೆ ಎಂದಾದರೆ 
"ಏಕವಿಜ್ಞಾನೇನ ಸರ್ವವಿಜ್ಞಾನಂ' ಬ್ರಹ್ಮ ಒಂದನ್ನು ತಿಳಿದರೆ ಬೇರೆಲ್ಲದರ ಜ್ಞಾನ 


266 ಶ್ರೀಮದ್‌ ಭಾಗವತ ತಾತ್ಪರ್ಯನಿರ್ಣಯ 


ಬರುತ್ತದೆ' ಎಂದು ಉಪನಿಷತ್ತು ಹೇಳುವುದು ಕೂಡಲಾರದು. ಹೀಗೆ 
ಸಾಮಾನ್ಯಜೀವರೂ ಪರಮಾತ್ಮನಿಗಿಂತ ಅಭಿನ್ನರೆಂದ ಮೇಲೆ ಸಮಷ್ಟಿ ಜೀವ 
ಹಿರಣ್ಯಗರ್ಭನೆನಿಸಿದ ಬ್ರಹ್ಮ ಪರಮಾತ್ಮನಿಗಿಂತ ಅಭಿನ್ನನೆಂದು ಬೇರೆ ಹೇಳಬೇಕೇನು? 
ಸ್ವತಃ ಪರಮಾತ್ಮನೇ ಆಗಿರುವ ರುದ್ರ ಪರಮಾತ್ಮನಿಗಿಂತ ಅಭಿನ್ನನೆಂದು ಬೇರೆ 
ಹೇಳಬೇಕೇನು? ಎಂದು "ಬೇರೆ ವ್ಯಾಖ್ಯಾನಕಾರರು ಹೇಳುತ್ತಾರೆ. 


ಮೇಲು ನೋಟಕ್ಕೆ ಶ್ಲೋಕದಲ್ಲಿಹೀಗೇ ಹೇಳಿದೆ ಎಂದು ಕಾಣುತ್ತದೆ. ಮುಂದಿನ 
ಶ್ಲೋಕದಲ್ಲಿಯೂ ಮನುಷ್ಯ ತನ್ನ ತಲೆ ಕೈಕಾಲುಗಳನ್ನು ಪರಕೀಯವೆಂದು ಹೇಗೆ 
ತಿಳಿಯುವುದಿಲ್ಲವೋ ಹಾಗೇ ಬೇರೆ ಜೀವರನ್ನು ತನ್ನಿಂದ ಬೇರೆ ಎಂದು ತಿಳಿಯ 
ಬಾರದೆಂದು ಹೇಳಿದಂತೆ ಕಾಣುತ್ತದೆ. ಮುಂದಿನ 'ತ್ರಯಾಣಾಮೇಕಭಾವಾನಾಂ' 
ಎಂಬ ಶ್ಲೋಕದಲ್ಲಿ ಬ್ರಹ್ಮರುದ್ರರನ್ನು ಪರಮಾತ್ಮನಿಗಿಂತ ಬೇರೆಯಾಗಿ 
ತಿಳಿಯಬಾರದೆಂದೇ ಹೇಳಿದಂತೆ ಕಾಣುತ್ತದೆ. ಬೇರೆ ವ್ಯಾಖ್ಯಾನಕಾರರು ಹಾಗೇ 
ವ್ಯಾಖ್ಯಾನಮಾಡಿದ್ದಾರೆ. 


ಆದರೆ ಮೇಲು ನೋಟಕ್ಕೆ ಕಾಣುವ ಅರ್ಥ ಪೂರ್ಮೋತ್ತರವಿರುದ್ದವೂ 


ಪ್ರಮಾಣಬಾಧಿತವೂ ಆಗಿರುವುದರಿಂದ ಹೀಗೆ ಹೇಳಬೇಕು- 


ಹರೇರ್ವಶತ್ವದೃಷ್ಟಿಸ್ತು ಭೂತಾನಾಮಪ್ಪಥಗ್‌ದ್ದಶಿಃ i 
ಪ್ರಿಯತ್ನದೃಷ್ಟಿರಥವಾ ಬ್ರಹ್ಮಾದೀನಾಂ ವಿಶೇಷತಃ ॥ 
ಇತಿ ಗಾರುಡೇ ॥ 


೧.  ಬ್ರಹ್ನಣಿಮಯಿ ಬ್ರಹ್ಮರುದ್ರೌ ಭೂತಾನಿ ಚ ಭೇದೇನಾಜ್ಞಃ ಪಶ್ಯತೀತ್ಯರ್ಥಃ | 
-ಶ್ರೀಧರಃ 


ಭೇದೇನ ದರ್ಶನೇ ಏಕವಿಜ್ಞಾನೇನ ಸರ್ವವಿಜ್ಞಾನ ಪ್ರತಿಜ್ಞಾವಿರೋಧಾದಜ್ಞ ಏವ 


೧ 


ಭೇದೇನ ಪಶ್ಯತಿ | -ರಾಧಾರಮಣಃ 
ನನು ಬ್ರಹ್ಮಣೋ ಹಿರಣ್ಯಗರ್ಭತ್ವೇನ ಜೀವತ್ವಾತ್‌ ರುದ್ರಸ್ಯೇಶ್ವರತ್ವೇ5ಪಿ 


ಆಹು ಟು 
ಗುಣಸ್ಪರ್ಶಾತ್‌ ಕಥಂ SOMA Wears, ಕೈಮುತ್ಯನ್ಯಾಯೇನಾಹ 
ಬ್ರಹ್ನರುದ್ರಾದೌ ಚೇತಿ | ಭೂತಾನಿ ಜೀವಾನಪಿ ಅಜ್ಞ ಏವ ಭೇದೇನ ಪಶ್ಯತಿ ನತು 


ವಿಜ್ಞಃ | ಕಿಮುತ ಬ್ರಹ್ಮರುದ್ರೌ | -ವಿಶ್ವನಾಥಃ 

ವಿದ್ವಾಂಸ್ಕುಭೇದಂ ನ ಪಶ್ಯತೀತಿ ಸದೃಷ್ಟಾಂತಮಾಹ ಯಥೇತಿ | ತಸ್ಥಾದೇವಮೈಕ್ಕಂ 

ಪಶ್ಯನ್‌ ಕೃತಾರ್ಥೋ ಭವತೀತ್ಯಾಹ ತ್ರಯಾಣಾಂ ಬ್ರಹ್ಮವಿಷ್ಣುರುದ್ರಾಣಾಮೇಕೋ - 
& ಣ 

ಭಾವಃ ಸ್ವರೂಪಂ ಯೇಷಾಮ್‌ । -ಶ್ರೀಧರಃ 


ಚತುರ್ಥಸ್ಕಂಧ-ಅಧ್ಯಾಯ-8 ಒಲ 


'ಭೇದೇನಾಜ್ಲೋ ನುಪಶ್ಯತಿ' ಎಂದು ಭಾಗವತದಲ್ಲಿ ಪರಮಾತ್ಮ ತನ್ನಲ್ಲಿ ಜೀವರನ್ನು , 
ಬೇರೆಯಾಗಿ ಕಾಣುವವನು ಅಜ್ಞಾನಿ ಎನ್ನುತ್ತಿದ್ದಾನೆ. ಹೀಗೆ "ಅಷ್ಪಥಗ್‌ ದೃಶಿ' 
ಯಾಗಬೇಕು, ಜೀವರನ್ನು ಪರಮಾತ್ಮನಿಗಿಂತ ಬೇರೆಯಾಗಿ ಕಾಣಬಾರದು ಎಂದು 
ಹೇಳಿದಲ್ಲೆಲ್ಲ "ವಶತ್ವದೃಷ್ಟಿ' ಜೀವರನ್ನು ಹರಿಯು ವಶರೆಂದು ಕಾಣಬೇಕು ಎನ್ನುವ 
ಅಭಿಪ್ರಾಯವನ್ನು ಗ್ರಹಿಸಬೇಕು. ಮುಂದಿನ ಶ್ಲೋಕದಲ್ಲಿ ಜೀವರು ಜೀವರನ್ನು 
ಪರಕೀಯರೆಂದು ತಿಳಿಯಬಾರದು ಎನ್ನುತಾನೆ. ಹೀಗೆ ಎಲ್ಲಿಯಾದರೂ 
ಜೀವ-ಜೀವಾಭೇದವನ್ನು ಹೇಳಿದಂತೆ ಕಂಡಲ್ಲಿ ಜೀವರು ತಮ್ಮೊಳಗೆ ಪರಸ್ಪರ 
ಪ್ರೀತಿಯಿಂದ ಕಾಣಬೇಕೆನ್ನುವ ಅಭಿಪ್ರಾಯವನ್ನೇ ಗ್ರಹಿಸಬೇಕು. ಮುಂದೆ 
“ತ್ರಯಾಣಾಮೇಕಭಾವಾನಾಂ' ಎಂಬ ಶ್ಲೋಕದಲ್ಲಿ ವಿಶೇಷವಾಗಿ "ಬ್ರಹ್ಮರುದ್ರರನ್ನು 
ಪರಮಾತ್ಮನಿಗಿಂತ ಬೇರೆ ಎಂದು ತಿಳಿಯಬಾರದು' ಎಂದು ಅಭೇದವನ್ನು ಹೇಳಿದಂತೆ 
ಕಾಣುತ್ತದೆ. ಅಲ್ಲಿ ಬ್ರಹ್ಮರುದ್ರರು ಪರಮಾತ್ಮನಿಗೆ ವಿಶೇಷಪ್ರೀತಿಪಾತ್ರರು ಎಂದು 
ತಿಳಿಯಬೇಕು ಎನ್ನುವ ಅಭಿಪ್ರಾಯವನ್ನೇ ಗ್ರಹಿಸಬೇಕು. ಎಂದು ಗರುಡಪುರಾಣದಲ್ಲಿ 
ಹೇಳಿದೆ. 


“ಅಥವಾ' ಎನ್ನುವುದು ವ್ಯವಸ್ಥಿತವಿಕಲ್ಪ. ಜೀವರಲ್ಲಿ ಪರಮಾತ್ಥಾಭೇದವನ್ನು 
ಹೇಳಿದರೆ ‘DBS Ba’ ಅವರು ಪರಮಾತ್ಕಾಧೀನರೆಂದರ್ಥ. ಜೀವ-ಜೀವರಲ್ಲಿ 


ಅಭೇದ ಹೇಳಿದರೆ "ಪ್ರಿಯತ್ವದೃಷ್ಟಿ' ಪ್ರೀತಿಯಿಂದ ಕಾಣಬೇಕೆಂದರ್ಥ. ವಿಶೇಷವಾಗಿ 
ಬ್ರಹ್ಮಾದಿಗಳಿಗೆ ಪರಮಾತ್ಮಾಭೇದವನ್ನು ಹೇಳಿದರೆ "ವಿಶೇಷತಃ ಪ್ರಿಯತ್ವದ್ಧಷ್ಟಿಃ' 
ಪರಮಾತ್ಮನಿಗೆ ಅವರು ಅತ್ಯಂತ ಪ್ರೀತಿಪಾತ್ರರು ಎಂದರ್ಥ. ಎಂದು ಅನ್ವಯಿಸಿ 
ಕೊಳ್ಳಬೇಕು. ಉದಾ: “ತ್ರಯಾಣಾಮೇಕಭಾವಾನಾಂ' ಎಂಬ ಶ್ಲೋಕದಲ್ಲಿ 
"ಶ್ರಯಾಣಾಂ' ತ್ರಿಮೂರ್ತಿಗಳಿಗೆ ಭೇದವನ್ನುತಿಳಿಯಬಾರದೆಂದು ಹೇಳಿದೆ. ಇದಕ್ಕೆ 
ತ್ರಿಮೂರ್ತಿಗಳು ಪರಸ್ಪರ ವಿರೋಧವಿಲ್ಲದೆ ಬಲು ಪ್ರೀತಿಯಿಂದಲೆ ಇರುತ್ತಾರೆ 
ಎಂದರ್ಥ ಹೊರತು ತ್ರಿಮೂರ್ತಿಗಳಲ್ಲಿ ಸ್ವರೂಪಭೇದವಿಲ್ಲವೆಂದು ಅರ್ಥ 
ಮಾಡಬಾರದು. 


ಶ್ರೀವಾದಿರಾಜರು ಯುಕ್ತಿಮಲ್ಲಿಕೆಯಲ್ಲಿ ತ್ರಿಮೂರ್ತಿಗಳ ಐಕಮತ್ಯ, ಪರಸ್ಪರ 
ಅವಿರೋಧ ಈ ಶ್ಲೋಕದ ಅಭಿಪ್ರಾಯವೆಂದು ಈ ಶ್ಲೋಕದಿಂದಲೇ ಹೇಗೆ ತಿಳಿದು 
ಬರುತ್ತದೆ ಎಂದು ವಿವರಿಸಿದ್ದಾರೆ. (ಭೇದಸೌರಭ.ಶ್ಲೋ.೩೧೭)- 


"ತ್ರಿಮೂರ್ತಿಗಳಿಗೆ ಐಕ್ಯವೆನ್ನುವ ವಾದವನ್ನು ಈ ಶ್ಲೋಕ ಪರ್ಯಾಯವಾಗಿ ತಳ್ಳಿ 
ಹಾಕುತ್ತಿದೆ. "ತಮುಪಾಗತಮಾಲಕ್ಷ್ಯ' (ಶ್ಲೋ.೨೨) ಎಂದು ಪ್ರಾರಂಭದಲ್ಲಿ ಎಲ್ಲ 
ದೇವತೆಗಳೂ ಹರಿಯನ್ನು ಕಂಡಾಗ ಭೀತರಾದರೆಂದಿದೆ. ಬಳಿಕ ಮಧ್ಯದಲ್ಲಿ 
ಬ್ರಹ್ಮರುದ್ರರು ಹರಿಯನ್ನು ತಮ್ಮ ಆರಾಧ್ಯದೈವವೆಂದು ಕೊಂಡಾಡುತಾರೆ. (ಶ್ಲೋ.೪೦ 
ಮತ್ತು ೨೯) ಈಗ ಕೊನೆಯಲ್ಲಿ ಈ ಶ್ಲೋಕದಲ್ಲಿ ತ್ರಿಮೂರ್ತಿಗಳಿಗೆ OB, 


268 ಶ್ರೀಮದ್‌ಭಾಗವತ ತಾತ್ಪರ್ಯನಿರ್ಣಯ 


ಹೇಳುವುದು ಶಕ್ಕವೆ? ಹೇಳಿದರೆ ವಾಕ್ಯಭೇದದೋಷ. "ತ್ರಯಾಣಾಂ' ಎಂದರೆ 
BOA, ಅಂತ್ಯ ಈ ಮೂರು ಶ್ಲೋಕಗಳಿಗೆ ಪರಸ್ಪರ ವಿರುದ್ಧ ಅರ್ಥವಿಟ್ಟುಕೊಳ್ಳದೆ 
"ಏಕಭಾವಾನಾಂ' ಪರಸ್ಪರ ಹೊಂದಿಕೆಯಾಗುವ ಅರ್ಥವಿಟ್ಟುಕೊಂಡು "ಯೋ ನ 
ಪಶ್ಯತಿ ವೈ ಭಿದಾಂ' ಎಂದರೆ ವಾಕ್ಕಭೇದ ಮಾಡದವನು "ಸ ಶಾಂತಿಮಧಿಗಚ್ಛತಿ' 
ಮನಃಶಾಂತಿಯನ್ನು ಹೊಂದುತಾನೆ. ಅಂದರೆ, ದ್ವೈತಿಗಳೊಡನೆ ವ್ಯರ್ಥಕಲಹ 
ಮಾಡಿ ಮನಸ್ವಾಸ್ಥ್ಯ ಕಳೆದುಕೊಳ್ಳುವುದಿಲ್ಲ ಈ ಅಂತ್ಯಶ್ಲೋಕಕ್ಕೆ ಆದಿಮಧ್ಯಗಳಿಗೆ 
ಹೊಂದಿಕೆಯಾಗುವ ಅರ್ಥವೇ ಶ್ರೀಮದಾಚಾರ್ಯರು ಹೇಳಿದ 'ವಿಶೇಷತಃ 
ಪ್ರಿಯತ್ವದೃಷ್ಟಿ' ಇದು ಈ ಶ್ಲೋಕಕ್ಕೆ ಸ್ವರಸವಾದ ಅರ್ಥವೂ ಆಗಿದೆ. “ತ್ರಯಾಣಾಂ' 
ಎಂದರೆ "ಮೂರುಶ್ಲೋಕಗಳಿಗೆ' ಎಂದರ್ಥ. ಯಾವ ಮೂರು ಶ್ಲೋಕಗಳು? 
"ಸರ್ವಭೂತಾತ್ಮನಾಂ' ಎಂದರೆ, "ಸರ್ವತ್ರ' ಆದಿ ಮಧ್ಯ ಅಂತ್ಯ ಮೂರು 
ಕಡೆಗಳಲ್ಲಿಯೂ "ಭೂತ' ಇರುವ "ಆತ್ಮನಾಂ' ಸ್ವರೂಪಉಳ್ಳ ಅಂದರೆ, ಮೂರು 
ಕಡೆ ಹೇಳಿದ ಶ್ಲೋಕಗಳಿಗೆ "ಭಿದಾಂ' ಪರಸ್ಪರ ಹೊಂದಿಕೆಯಾಗದಂಥಭಿನ್ನಾರ್ಥವಿವಕ್ಷೆ 
ಯನ್ನು ಇಟ್ಟು ಕಂಡು ಕೊಳ್ಳಬಾರದು. 


ತ್ರಿಮೂರ್ತಿಗಳಿಗೆ ಪರಸ್ಪರ ಭೇದವನ್ನು, ಅಂದರೆ ವಿರೋಧನ್ನು ತಿಳಿಯಬಾರದು 


ಏಕೆ? ಎಂದರೆ, ಅದಕ್ಕೆ ತಿರುಗಿ ಈ ಶ್ಲೋಕವೇ ಕಾರಣ ಕೊಡುತ್ತದೆ. ತ್ರಯಾಣಾಂ 
ಬ್ರಹ್ಮರುದ್ರರ ಅಂತರ್ಯಾಮಿ ರೂಪಗಳು ಮತ್ತು ವೈಕುಂಠಮೂರ್ತಿ ಈ ಮೂರು 
ರೂಪಗಳಿಗೆ ಭೇದವಿಲ್ಲ ಮೂರೂ ಒಂದೇ. ಏಕೆ? "ಸರ್ವಭೂತಾತ್ಮನಾಂ' 
ಸರ್ವಾಂತರ್ಯಾಮಿಗಳು ಈ ಮೂವರೂ ಹೇಗಾದಾರು? ಒಬ್ಬೊಬ್ಬರ 
ಅಂತರ್ಯಾಮಿ ಬೇರೆಬೇರೆಯೆ ಎಂದೇಕೆ ಹೇಳಬಾರದು? ಎಂದರೆ 'ಭಿದಾಂ ನ 
ಪಶ್ಯತಿ' ಭೇದವನ್ನು ತಿಳಿಯಬಾರದು. ಮೂವರಿಗೂ ಜಡದೇಹಸಂಬಂಧವಿಲ್ಲದ್ದರಿಂದ 
ದೇಹದಿಂದ ಜನನ ಮರಣಗಳಿಲ್ಲ ಇರುತ್ತಿದ್ದರೆ ಒಬ್ಬ ಬದುಕಿರುವಾಗ ಇನ್ನೊಬ್ಬ 
ಸಾಯುವುದೆಂದು ಮುಂತಾಗಿ ಭೇದದಿಂದ ಅಂದರೆ ವೈಲಕ್ಷಣ್ಯ ಪ್ರಯುಕ್ತವಾಗಿ 
ಭೇದವಿರುತಿತ್ತು "ಭೇದ' ಎಂದರೆ "ಕ್ಷೀರನೀರವಿಭೇದನಂ' "ಹಾಲು ನೀರು 
ಬೆರೆಯುವುದು” ಎಂಬಂತೆ ಚೇತನಕ್ಕೆ ಜಡದೇಹ ಬೆರೆತು ಒಂದಾಗುವುದು. ಇಲ್ಲಿ 
ಬೆರೆಯುವುದೆಂದರೆ ಇದು ನನ್ನ ದೇಹ ಎಂಬ ಭ್ರಮೆ. "ಭೇದ' "ಪೃಥಗ್‌ Gs’ 
ಎಂದರೂ ಭ್ರಮೆ. ಅದಿಲ್ಲ. 


ಹೀಗೆ ಮೂರು ರೂಪಗಳೂ ಒಂದೇ ಆಗಿರುವುದರಿಂದ ಶಿವನಿಗೆ ತನ್ನ 
ಅಂತರ್ಯಾಮಿಯಲ್ಲಿ ಬಲು ಪ್ರೀತಿ ಇರುವಾಗ ಅವನಿಂದ ಬೇರೆಯಲ್ಲದ ವೈಕುಂಠ 
ಮೂರ್ತಿಯಲ್ಲಿಯೂ ಪ್ರೀತಿ ಇರಲೇ ಬೇಕು. ವಿರೋಧವಿರಲಾರದು. ಹೀಗಾಗಿ 
ಹರಿಹರರು ಜೊತೆಯಾಗಿಯೇ ಇರುತ್ತಾರೆ. ಹಾಲಲ್ಲಿ ತುಪ್ಪದಂತೆ. ಭೇದವಿಲ್ಲ 


ಚತುರ್ಥಸೃಂಧ-ಅಧ್ಯಾಯ-8 269 


ಅಂದರೆ ಬೇರೆಬೇರೆಯಾಗಿರುವುದಿಲ್ಲ ಎಂದರ್ಥ. "ಸೋತನುಪ್ರವಿಷ್ಲೋ 
ಭಗವಾನ್‌ ಚೇಷ್ಟಾರೂಪೇಣ ತಂ ಗಣಮ್‌ | ಭಿನ್ನಂ ಸಂಯೋಜಯಾಮಾಸ' 
(ಶ್ಲೋ.೩-೭-೩) ಎಂಬಲ್ಲಿ ಬ್ರಹ್ಮಾಂಡಸೃಷ್ಟಿಗೆ ಮೊದಲು ಮಹದಾಡಿತತ್ವಾಭಿ 
ಮಾನಿಗಳು ಬೇರೆಬೇರೆ ಇದ್ದರೂ ಜೊತೆ ಸೇರಿರಲಿಲ್ಲ. ಶ್ರೀಹರಿ ಜೊತೆಸೇರಿಸಿ 
ಅವರಿಂದ ಬ್ರಹ್ಮಾಂಡ ಸೃಷ್ಟಿ ಮಾಡಿಸಿದ ಎಂದು ಭಾಗವತದಲ್ಲಿಯೇ ಭೇದಶಬ್ದಕ್ತಿ 
ಜೊತೆಸೇರದಿರುವುದೆಂಬ ಅರ್ಥದಲ್ಲಿ ಪ್ರಯೋಗ ಕಂಡಿದೆ. 


ಹರಿಹರರ ಬುದ್ಧಿಗಳಿಗೂ ಭೇದವಿಲ್ಲ. ಐಕಮತ್ಯವೇ ಇದೆ. ಇದನ್ನೂ ಈ ಶ್ಲೋಕ 
“ಭಿದಾಂ ನ ಪಶ್ಯತಿ' ಎಂದು ಹೇಳುತಿದೆ. "ಮಿತ್ರಭೇದ' "ಭೇದೋಪಾಯ' ಎಂದು 
ಮುಂತಾಗಿ ಲೋಕದಲ್ಲಿಯೂ "ಕಥಮೇಕಾತ್ಮನಾಂ ಭೇದಃ ' (ಯಾದವರಲ್ಲಿ 
ಐಕಮತ್ಯವೇ ಇದ್ದಿತು. ಏಕೆ ಒಡಕು ಉಂಟಾಯಿತು?) "ವಿಭಜಸ್ವ ಯಥಾನ್ಯಾಯಂ 
ನೈವ ಭೇದೋ ಯಥಾ ಭವೇತ್‌' (ಹರಿಯ ನಾರಾಯಣೀರೂಪದ ಕೈಯಲ್ಲಿ 
ಅಮೃತಕಲಶವಿತ್ತು ಅಸುರರು ಕೇಳಿಕೊಳ್ಳುತ್ತಾರೆ, ನಮ್ಮಲ್ಲಿ ಭೇದ, ಒಡಕು 
ಉಂಟಾಗದಂತೆ ಪಂಕಿಭೇದ ಮಾಡದೆ ಸರಿಯಾಗಿ ಅಮೃತವನ್ನು ಬಡಿಸು') ಎಂದು 


ರ ಭಾಗವತದಲ್ಲೀಯೂ ಬಹಳ ಪ್ರಯೋಗ ಕಂಡಿರುವುದರಿಂದ ಇದು ಭೇದಶಬ್ದಕ್ಕೆ 
ಮುಖ್ಯಾರ್ಥವೆ. 

ತ್ರಿಮೂರ್ತಿಗಳಿಗೆ ಐಕ್ಯವೇ ಹೊರತು ಭೇದವಿಲ್ಲ ಎನ್ನುವುದೇ ಅಮುಖ್ಯಾರ್ಥ. 

ಏಕೆಂದರೆ ಭೇದವಿಲ್ಲ ಎಂದರೆ ಸ್ವರೂಪಭೇದವಿಲ್ಲವೆನ್ನಬೇಕಾಗುತ್ತದೆ. ಅಥವಾ 

ಪಾರಮಾರ್ಥಿಕಭೇದ ಎನ್ನ ಬೇಕಾಗುತ್ತದೆ. ವ್ಯಾವಹಾರಿಕಭೇದ, ವಿಶಿಷ್ಠಭೇದಗನ್ನು 

ಅದ್ವೈತದಲ್ಲಿ ಒಪ್ಪಿದ್ದಾರೆ.ಅದನ್ನು ನಿಷೇಧ ಮಾಡುವಂತಿಲ್ಲ. ಸ್ವರೂಪಭೇದವೂ 

ಕೂಡ ಇಲ್ಲಿ ಅಪ್ರಸಕವಾದ್ದರಿಂದ ನಿಷೇಧ ಕೂಡುವುದಿಲ್ಲ. ಭೇದ ನಿಷೇಧಪಕ್ಷದಲ್ಲಿ 

ಹರಿಗೆ ಆಹುತಿಯನ್ನು ದಕ್ಷ ನೀಡುತ್ತಿರುವಾಗ ಹರನಿಗೆ ಪ್ರತ್ಯೇಕ ಆಹುತಿ ಏಕೆ? 

ಅದರಿಂದ ಉಚ್ಛಿಷ್ಟಾಹುತಿ ನೀಡಲು ಒಪ್ಪಿ ಜಗಳ ನಿಲ್ಲಿಸುವ ಪ್ರಸಂಗವೂ ಇಲ್ಲ, 


ಹರಿಹರರೊಳಗೆ ವಿರೋಧಪ್ರಸಕ್ತಿಬಂದಿದೆ. ನಂದಿ ಭೃಗುಮುನಿಗಳು ಶೈವ-ವೈಷ್ಣವ 
ಪಕ್ಷ ವಹಿಸಿ ಪರಸ್ಪರ ನಿಂದಿಸಿಕೊಂಡಿದ್ದಾರೆ. ಅವರಲ್ಲಿ ವಿರೋಧವಿರಬೇಕಾದರೆ 
ಶಿವ -ವಿಷ್ಣುಗಳಲ್ಲಿ ವಿರೋಧವಿರಬೇಕು ತಾನೆ? ಎಂದು ಪ್ರಸಕವಾದ 
ವಿರೋಧರೂಪವಾದ ಭೇದವನ್ನು ಪರಿಹರಿಸುವುದು ಸೂಕವೆನಿಸುತದೆ. ಇದನ್ನೇ 
ಮನಸ್ಸಿನಲ್ಲಿಟ್ಟುಕೊಂಡು ತಾತ್ಟರ್ಯದಲ್ಲಿ "ಭಿದಾಂ ನ ಪಶ್ಯತಿ' ಎಂದರೆ ಪರಸ್ಪರ 
ವೈಮನಸ್ಯವನ್ನು ಕಾಣಬಾರದು, ಅತ್ಯಂತಪ್ರೀತಿ ಇದೆ ಎಂದೇ ತಿಳಿಯಬೇಕು, 


"ವಿಶೇಷತಃ ಪ್ರಿಯತ್ವದ್ಧಷ್ಟೀ' ಎಂದಿದ್ದಾರೆ. 


270 ಶ್ರೀಮದ್‌ಭಾಗವತ ತಾತ್ಪರ್ಯನಿರ್ಣಯ 


ಭಾಗವತ ಶ್ಲೋಕದಲ್ಲಿ "ಏಕಭಾವಾನಾಂ' ಐಕಮತ್ಯ ಉಳ್ಳವರು ತ್ರಿಮೂರ್ತಿಗಳು. 
ಅವರಿಗೆ ಭೇದವನ್ನು ವಿರೋಧವನ್ನು ತಿಳಿಯಬಾರದೆಂದೂ ಸ್ಪಷ್ಟ ಹೇಳಿದೆ. 
"ಏಕಭಾವಾನಾಂ' ಎಂದರೆ "ಏಕೋ ಭಾವಃ ಸ್ವರೂಪಂ ಯೇಷಾಂ' ಸ್ವರೂಪೈಕ್ಕ 
ಉಳ್ಳವರೆಂದು ಶ್ರೀಧರೀಯದಲ್ಲಿ ವ್ಯಾಖ್ಯಾನಿಸುವುದೇ ಅಸ್ವರಸ. "ಕರ್ತುಃ ಭಾವಃ 
ಕರ್ತೃತ್ವಂ' ಎಂದರೆ ಕರ್ತೃವಿನ ಸ್ವರೂಪವಲ್ಲ ಕರ್ತೃತ್ವವೆಂಬ ಆಗಂತುಕಧರ್ಮ 
ಅರ್ಥ ತಾನೆ? 


ate ಲೇ ate 
> A A 


ಶಿವಾಂತರ್ಯಾಮಿ ಬ್ರಹ್ಮಾಂತರ್ಯಾಮಿಗಳೂ ವೈಕುಂಠಮೂರ್ತಿಯಂತೇ 
ಸರ್ವಾಂತರ್ಯಾಮಿಗಳು ಎಂದು ಹಿಂದೆ (ಶ್ಲೋ.೫೦) "ಜಗತಃ ಆತ್ಮಾ' ಎಂಬಲ್ಲಿ 
ಹೇಳಿದೆ. ಆದರೆ ಒಂದು ರೂಪ ಸರ್ವಾಂತರ್ಯಾಮಿಯಾಗುವುದು ಶಕ್ಯವಿಲ್ಲ. 
ಅದರಿಂದ ಬ್ರಹ್ಮಾಂತರ್ಯಾಮಿ ಬೇರೆ, ಶಿವಾಂತರ್ಯಾಮಿ ಬೇರೆಯೇ ಎನ್ನಬೇಕು 
ಎಂಬ ಆಕ್ಷೇಪಕ್ಕೆ ಉತ್ತರವನ್ನು ಶ್ರೀಹರಿ ದಕ್ಷನಿಗೆ ಉಪದೇಶಿಸುತಾನೆ. 


ತ್ರಯಾಣಾಮೇಕಭಾವಾನಾಂ ಯೋ ನ ಪಶ್ಯತಿ ವೈ ಭಿದಾಮ್‌ । 


ಸರ್ವಭೂತಾತ್ಮನಾ(ಂ)ಬ LRS ಸ ಶಾಂತಿಮಧಿಗಚ್ಛತಿ 11೫೪ ॥ 


\ 


ಬ್ರಹ್ಮನಲ್ಲಿರುವ ಬ್ರಹ್ಮರೂಪಿ ಹರಿ, ವಿಷ್ಣುರೂಪದಿಂದ ಇರುವ ಹರಿ ಮತ್ತು 
ರುದ್ರನಲ್ಲಿ ರುದ್ರರೂಪದಿಂದ ಇರುವ ಹರಿ, ಮೂವರೂ ಸರ್ವಜೀವಾಂತ 
ರ್ಯಾಮಿಗಳಾಗಿರುವರು. ಆದರೂ ಒಂದೇ ರೀತಿ ಗುಣಪೂರ್ಣರಾಗಿರುವರು. 
ಅದರಿಂದ ಮೂವರಲ್ಲಿ ಭೇದವನ್ನು ಯಾರು ತಿಳಿಯುವುದಿಲ್ಲವೋ ಅವನು ಮೋಕ್ಷ 
ಹೊಂದುತ್ತಾನೆ. 


ಇಲ್ಲಿ "ಸರ್ವಭೂತಾತ್ಮನಾಂ' ಎಂದು ಬೇರೆ ವ್ಯಾಖ್ಯಾನಕಾರರ ಪಾಠ. 


ಸ್ಥಾವರಜಂಗಮಾತ್ಮಕ ಸಕಲ ಪ್ರಪಂಚ ಪರಬ್ರಹ್ಮಸ್ವರೂಪವೇ ಆಗಿದೆ ಎಂದು 
ಅಭೇದೋಪಾಸನೆ ವೇದಸಿದ್ಧವಾದ್ದರಿಂದ ಬ್ರಾಹ್ಮಣನಾದ ದಕ್ಷಪ್ರಜಾಪತಿ 
ವೇದಸಿದ್ಧವಾದ ಅಭೇದೋಪಾಸನೆಗೆ ಅಧಿಕಾರಿ. ಅವನು ಅದನ್ನೇ ಮಾಡಬೇಕೆಂದು 
ಶ್ಲೋಕದಲ್ಲಿ ಬ್ರಹ್ಮನ್‌ ಎಂದು ಸಂಬೋಧನೆ ಮಾಡಿದೆ ಎನ್ನುತ್ತದೆ “ಗಿರಿಧರವ್ಯಾಖ್ಯಾನ. 
ವಸ್ತುತಃ ವಿಷ್ಣುಸರ್ವೋತ್ತಮತ್ವವೇ ಸಕಲಶಾಸ್ತ್ರಗಳ ಸಾರ. ಅದರಿಂದ “ಸರ್ವಭೂತಾತ್ಮ' 
ಎಂದರೆ ಸಕಲ ಚೇತನಾಚೇತನ ಪ್ರಪಂಚದ ಅಂತರ್ಯಾಮಿ ಎಂದರ್ಥವನ್ನೇ 


೧. ಸರ್ವಾಣಿ ಭೂತಾನಿ ಸ್ಥಾವರಜಂಗಮಾತ್ಮಕಾನಿ ಆತ್ಮಾನಃ ಸ್ವರೂಪಾಣ್ಯೇವ ಯೇಷಾಂ 
“ತೇ ಸರ್ವಭೂತಾತ್ಮಾನಃ I -ಗಿರಿಧರಃ 


ಚತುರ್ಥಸ್ವಂಧ-ಅಧ್ಯಾಯ-8 271 
ಹೇಳಬೇಕು. ಆದರೆ ಈ ಸರ್ವಾಂತರ್ಯಾಮಿತ್ವ ಒಂದೇ ಭಗವದ್ರೂಪದಲ್ಲಿ 
ಬರುವುದು ಯುಕ್ತಿ ವಿರುದ್ಧ ಅದರಿಂದ ಭಗವದ್ರೂಪಗಳಲ್ಲಿ ಭೇದಪ್ರಸಂಗವಿದೆ 
ಎಂಬ ಪ್ರಶ್ನೆ ಸಹಜ. ಆದರೂ “"ಏಕಭಾವ' ಶಬ್ದದಿಂದ ಎಲ್ಲ ರೂಪಗಳೂ 
ಪೂರ್ಣಜ್ಞಾನಾನಂದಾತ್ಮಕತ್ವವೆಂಬ ಒಂದು ಧರ್ಮಉಳ್ಳವುಗಳು. ಅದರಿಂದ ಅವೆಲ್ಲ 
ಒಂದೇ ಹೊರತು ಬೇರೆಯಲ್ಲ. ಎಂದು ಶ್ಲೋಕವು ಹೇಳುತ್ತಿದೆ. “ 


ಸರ್ವಭೂತಾತ್ಮನಾ ಸರ್ವಭೂತಾಂತರ್ಯಾವಿತ್ವೇನ I 


"ಸರ್ವಭೂತಾತ್ಮನಾ' ಎಂದರೆ ಭಾವಪ್ರಧಾನನಿರ್ದೇಶದಿಂದ “ಸರ್ವಭೂತಾಂತ 
ರ್ಯಾಮಿತ್ವವಿರುವ 'ಕಾರಣ "ರೂಪಗಳು ಪರಸ್ಪರ ಭಿನ್ನವಾಗಿವೆ' ಎಂದು 
ತಿಳಿಯಬಾರದು. ಅಭಿನ್ನವೆಂದೇ ತಿಳಿಯಬೇಕು. 


"ಸರ್ವಭೂತಾತ್ಮನಾಂ' ಎನ್ನುವ ಬೇರೆ ವ್ಯಾಖ್ಯಾ ನಕಾರರ ಪಾಠವೂ, ಅಸಂಗತವಲ್ಲ್ಯ 
“ಸರ್ವಾಂತರ್ಯಾಮಿಗಳಾದ ಮೂರುರೂಪಗಳಿಗೆ ಭೇದವನ್ನು ತಿಳಿಯಬಾರದು' 
ಎನ್ನುವಾಗ “ಸರ್ವಭೂತಾತ್ಮನಾಂ' ಎಂದು ಹೇತುಗರ್ಭವಿಶೇಷಣ. ರೂಪಗಳಿಗೆ 


ಭೇದಪ್ರಸಕ ಇದೆ ಎನ್ನುವಲ್ಲಿ ಸರ್ವಾಂತರ್ಯಾಮಿತ್ವವು ಹೇತುವಾಗುತ್ತದೆ 
ಎಂದಂತಾಗುತ್ತದೆ. ತಾತ್ತರ್ಯವಚನಕ್ಕೊ ಇದೇ ಪಾಠ, ಇದೇ ಅಭಿಪ್ರಾಯ 
ಹೇಳಬಹುದು. ಎಕೆಂದರೆ ಈಜಿ ಇದು ಸಂಮತವಾಗಿರುವಂತೆ ಕಾಣುತ್ತದೆ. 

ಈ ಶ್ಲೋಕವನ್ನು ಈ ಶ್ಲೋಕಪರವಾಗಿ ತೋರಿಸುವಾಗ "ಸರ್ವಭೂತಾತ್ಮನಾಂ 
ಬ್ರಹ್ಮನ್‌' ಎಂಬುದನ್ನು "ಆದಿಮಧ್ಯಾಂತಪದ್ಯಾನಾಂ' ಎಂದು ಷಷ್ಠೀ ಬಹುವಚನಾಂತ 
ಶಬ್ದದಿಂದ ವ್ಯಾಖ್ಯಾನಿಸಿದ್ದಾರೆ. ಸುರೋತಮತೀರ್ಥರು ಅದನ್ನು ವಿವರಿಸುತ್ತ 
"ಸರ್ವಭೂತಾತ್ಮನಾಂ' ಎಂಬ ಪಾಠವನ್ನು ಹಿಡಿದೇ "ಆದಿಮಧ್ಯಾಂತಪದ್ಯಾನಾ 
ಮಿತ್ಯನೇನ ASE AT - ಆದೌ ಮಧ್ಯೇ5ವಸಾನೇ ಚ, ಭೂತಃ- ವಿದ್ಯಮಾನಃ, 
ಆತ್ಮಾ- ಸ್ವರೂಪಂ ಯೇಷಾಂ ಪದ್ಯಾನಾಂ' ಎಂದು ಸಮಾಸವಿಗ್ರಹ ತೋರಿಸಿದ್ದಾರೆ. 
ವಿಜಯಧ್ವಜೀಯದಲ್ಲಿಯೂ 


"ತ್ರಯಾಣಾಂ ಬ್ರಹ್ಮವಿಷ್ಣುಶಿವಾಖ್ಯಾನಾಂ ಸರ್ವಭೂತಸ್ನಾಮಿನಾಂ 
& n 3 ವ 
ಏಕಚಿತಾನಾಂ ಭಿದಾಂ' 
“ಸರ್ವಭೂತಗಳಿಗೆ ಅಧಿಪತಿಗಳಾದ ಬ್ರಹ್ಮವಿಷ್ಟುಶಿವರಿಗೆ ಪರಸ್ಪರ ವಿರೋಧವನ್ನು 
ತಿಳಿಯಬಾರದು' ಎನ್ನುತ್ತ 'ಸರ್ವಭೂತಾತ್ಮನಾಂ' ಎಂದೇ ಪಾಠ ಹಿಡಿದಿದ್ದಾರೆ. 


ate ale ಲೇ 
KAS pA PAS 


272 ಶ್ರೀಮದ್‌ಭಾಗವತ ತಾತ್ಪರ್ಯನಿರ್ಣಯ 


ತ್ರಿಮೂರ್ತಿಗಳಲ್ಲಿ ಪರಸ್ಪರ ಸೌಹಾರ್ದವೇ ಇರುವುದರಿಂದ ಅವರಲ್ಲಿ ವೈಷಮ್ಯ 
ಮಾಡಬಾರದೆಂದು ಶ್ರೀಹರಿ ದಕ್ಷಪ್ರಜಾಪತಿಗೆ ಉಪದೇಶಿಸಿದ ಬಳಿಕ ದಕ್ಷಪ್ರಜಾಪತಿ 
ಯಜ್ಞವಿಚ್ಛೇದಪ್ರಾ ಯಶ್ಚಿತ್ರವಾಗಿ ಶ್ರೀಹರಿಯನ್ನುತ್ರಿಕಪಾಲ ಪುರೋಡಾಶಯಜ್ಞದಿಂದ 
ಪೂಜಿಸಿ, ತಾನು ಹಿಂದೆ ಪ್ರಾರಂಭಿಸಿ ಮಧ್ಯೆ ನಿಲ್ಲಿಸಿದ್ದ ಬೃಹಸ್ಪತಿಸವವನ್ನು ಪುನಃ 
ಮುಂದುವರಿಸಿ ದೇವತೆಗಳನ್ನು ಸೋಮರಸದಿಂದ ಮತ್ತು ಪಾಶುಕ, ಪೌರೋಡಾಶಿಕ 
ಎಂಬ ಹವಿಸ್ಸುಗಳಿಂದ ಎಂದು ಎರಡೂ ಬಗೆಯಿಂದ ಪೂಜಿಸಿದನೆಂದು ಮೈತ್ರೇಯರು 
ವಿದುರನಿಗೆ ಹೇಳುತಾರೆ. 


ಮೈತ್ರೇಯ ಉವಾಚ 
ಏವಂ ಭಗವತಾ SOM: ಪ್ರಜಾಪತಿಪತಿರ್ಹರಿಮ್‌ | 
ಅರ್ಚಿತ್ವಾಕ್ರತುನಾ ಸ್ವೇನ ದೇವಾನುಭಯತೋ-5ಯಜತ್‌ ॥೫೫॥ | 


ಮೈತ್ರೇಯರು ನುಡಿದರು- 
ಹೀಗೆ ಭಗವಂತನು ಉಪದೇಶ ನೀಡಿದಾಗ ದಕ್ಷಪ್ರಜಾ ಪತಿ ಅವನನ್ನು ಪೂಜಿಸಿ 


ಹಿಂದೆಪಾ ರಂಭಿಸಿದ್ದತನ್ನ ಯಜ್ಞವನ್ನು ಮುಂದುವರಿಸಿ ದೇವತೆಗಳನ್ನು ಸೋಮಾಹತಿ 
ಮತ್ತು ಪುರೋಡಾಶಾದಿ. ಆಹುತಿಗಳಿಂದು ಎರಡೂ ಬಗೆಯಿಂದ. ಪೂಜಿಸಿದ. 


ಇಲ್ಲಿ "'ದೇವಾನುಭಯತೋ5ಯಜತ್‌' ಎಂಬಲ್ಲಿ ಉಭಯತಃ ಎಂಬುದನ್ನು l 
ಉಭಯತೋ ದೇವಾನ್‌' ಎಂದು ಅನ್ವಯಿಸಿ ಭೂಮಿಯಲ್ಲಿ ಮತ್ತು 
ಸ್ವರ್ಗದಲ್ಲಿರುವವರೆಂದು ಎರಡೂ ಬಗೆಯ ದೇವತೆಗಳನ್ನು ದಕ್ಷಪ್ರಜಾಪತಿ 
ಆರಾಧಿಸಿದ ಎಂದು “ವೀರರಾಘವವ್ಯಾಖ್ಯಾನ. "ಉಭಯತೋ5ಯಜತ್‌' ಎಂದು 
ಅನ್ವಯಿಸಿ ಪ್ರಯಾಜಾದಿ ಅಂಗಯಾಗ, ಪ್ರಧಾನಯಾಗ ಎಂದು ಎರಡೂ ಬಗೆಯ 
ಯಾಗಗಳಿಂದ ದೇವತೆಗಳನ್ನು ಆರಾಧಿಸಿದನೆಂದು ಶ್ರೀಧರಮುಂತಾದವರ ವ್ಯಾಖ್ಯಾನ. 
ಆದರೆ ದೇವತೆಗಳು ಭೂಮಿಯಲ್ಲಿರುವವರು ಸ್ವರ್ಗದಲ್ಲಿರುವವರೆಂದು ಎರಡು 
ವಿಭಾಗದವರಲ್ಲ. ಹದಿನಾಲ್ಕು ಲೋಕಗಳಲ್ಲಿಯೂ ಇರುತಾರೆ. ಮತ್ತು ಎರಡು 
ವಿಭಾಗ ಮಾಡಿ ಪ್ರಯೋಜನವೂ ಇಲ್ಲ "ಯಾ ವಾಂ ಕಶಾ ಮಧುಮತ್ಯಶ್ವಿನಾ' 


೧.  ಉಭಯತೋ ದೇವಾನ್‌ ದಿವಿಷ್ಕಾನ್‌ ಭೂಮಿಷ್ಯಾಂಶ್ಚ। -ವೀರರಾಘವಃ 
ಉಭಯತೋ೨ಂಗೈಃ ಪ್ರಧಾನೇನ ಚ | -ಶ್ರೀಧರಃ 


ಉಭಯತೋ5$ಭಗವತೋಂಗಭೂತದೇವಾದಿದ್ದಾರಾ ಸಾಕ್ಷಾಚ್ಚ ತ್ರಿಕಪಾಲ 
ಪುರೋಡಾಶಾದಿನಾ ಅರ್ಚಯಿತ್ವಾ ದೇವಾನ್‌ ತದಂಗತಯಾ $ಯಜತ್‌ | 
- ಶುಕದೇವಃ 


ಚತುರ್ಥಸ್ಕಂಧ-ಅಧ್ಯಾಯ-8 273 


ಎಂಬ ಶ್ರುತಿಯಲ್ಲಿ ದ್ಯು-ಪೃಥಿವೀ-ಅಪ್‌ಗಳಲ್ಲಿ ಇರುವವರೆಂದು ದೇವತೆಗಳನ್ನು 
ಮೂರು ವರ್ಗವಾಗಿ ಸಂಬೋಧಿಸಿ "ತೇ ದೇವಾಸೋ ಯಜ್ಞಮಿಮಂ ಜುಷದ್ವಂ' 
ಈ ಯಜ್ಞವನ್ನು ಸ್ವೀಕರಿಸಿರಿ ಎಂದು ಪ್ರಾರ್ಥಿಸಲಾಗಿದೆ.ಯಾಗವೂ ಪ್ರಧಾನಯಾಗ 
ಅಂಗಯಾಗವೆಂದು ಎರಡು ಬಗೆ ಎನ್ನುವುದೂ ಪ್ರಸಿದ್ಧ ಎರಡೂ ಬಗೆಯ ಯಾಗ 
ಮಾಡಿದರೇನೇ ಫಲ. ಅದನ್ನು ಹೇಳಬೇಕಾಗಿಲ್ಲ ಶುಕದೇವವ್ಯಾಖ್ಯಾನದಲ್ಲಿ 
"ಉಭಯತಃ' ಎಂಬುದನ್ನು "ಹರಿಮರ್ಚಿತ್ವಾ' ಎಂಬಲ್ಲಿ ಅನ್ವಯಿಸಿ 
ಅಂಗದೇವತಾದ್ವಾರಾ ಮತ್ತು ಸಾಕ್ಷಾತ್‌ ಎಂದು ಎರಡೂ ಬಗೆಯಿಂದ ಹರಿಯನ್ನು 
ಅರ್ಚಿಸಿ ದೇವತೆಗಳನ್ನೂ ಆರಾಧಿಸಿದ' ಎಂದಿದೆ. ಆದರೆ, ಅಂಗವಾಗಿ ದೇವತೆಗಳನ್ನು 
ಅರ್ಚಿಸಿದ ಬಳಿಕ ತಿರುಗಿ ಪ್ರಧಾನವಾಗಿಯೂ ದೇವತೆಗಳನ್ನು ಆರಾಧಿಸಿದರೆ 
ತಪ್ಪಾಗುತ್ತದೆ. ಅದು ನಿಷಿದ್ದ. "ಅಂಗತಯಾ' ಎಂದರೆ ಪುನರುಕ್ತಿ. "ಉಭಯತಃ' 
ಎನ್ನುವುದಕ್ಕೆ ದೂರಾನ್ವಯ. ಅದರಿಂದ "ಉಭಯತಃ' ಎಂಬ ಶಬ್ದ ವ್ಯರ್ಥವೆ? 
ಶ್ರೀಮದಾಚಾರ್ಯರು ಹೇಳುತಾರೆ, ದಕ್ಷಪ್ರಜಾಪತಿ ಕೈಗೊಂಡ ಯಾಗ ಬೃಹಸ್ಟತಿಸವ 
ಎಂಬುದು ಇಷ್ಟಿ ಪಶು ಸೋಮ ಎಂಬ ಮೂರೂ ಬಗೆಯ ಯಾಗಗಳ 
ಸಮೂಹರೂಪವಾಗಿದೆ. ಇದರಲ್ಲಿ ಸೋಮವೂ ಇದೆ. ಪುರೋಡಾಶಾದಿ BAAN, 


ಇದೆ. ದರ್ಶಪೂರ್ಣಮಾಸೇಷ್ಟಿಯಂತೆ ಕೇವಲ BRY, ಎಂದು ತಿಳಿಸುವುದಕ್ಕಾಗಿ 
"ಉಭಯತಃ' "ಸೋಮ ಮತ್ತು ಹವಿಸ್ನೆಂದು ಎರಡೂ ಬಗೆಯ ಆಹುತಿಗಳಿಂದ' 
ದಕ್ಷಪ್ರಜಾಪತಿ ದೇವತೆಗಳನ್ನು ಆರಾಧಿಸಿದನೆಂದು ಹೇಳುವುದರಿಂದ "ಉಭಯತಃ' 
ಎಂಬ ಶಬ್ದ ಸಾರ್ಥಕವಾಗಿದೆ ಎಂದು. 

ಉಭಯತಃ ಸೋಮತೋ BART, l 

"ಉಭಯತಃ' ಎಂದರೆ ಸೋಮರಸದಿಂದ ಮತ್ತು ಹವಿಸಿನಿಂದ ಎಂದು ಎರಡೂ 

ಬಗೆಯಿಂದ ಎಂದರ್ಥ. 

ದಾಕ್ಟಾಯಣೀ ಸತೀದೇವಿ ಹಿಮವಂತನ ಮಗಳಾಗಿ ಪಾರ್ವತಿ ಎಂಬ ಹೆಸರಿನಿಂದ 
ತಿರುಗಿ ಹುಟ್ಟಿ ಶಿವನನ್ನು ಮದುವೆಯಾಗಿ ಅನನ್ಯಭಕ್ತಿಯಿಂದ ಅವನನ್ನು 
ಆರಾಧಿಸಿದಳೆಂದು: ಮೈತ್ರೇಯರು ವಿದುರನಿಗೆ ಹೇಳುತ್ತಾರೆ. 


ತಮೇವ ದಯಿತಂ ಭೂಯ ಆವೃಣೋತ್‌ ಪತಿಮಂಬಿಕಾ | 
ಅನನ್ಯಭಾವೈಕಗತಿಃ ಶಕ್ತಿಃ ಸುಪೇವ ಪೂರುಷಮ್‌ WBE I 


ಪಾರ್ವತೀಜನ್ನದಲ್ಲಿಯೂ ದೇವಿ ಪುನಃ ತನ್ನ ಪ್ರಿಯತಮನಾದ ಶಿವನನ್ನೇ ಪತಿಯಾಗಿ 
ಪಡೆದಳು. ಪ್ರಳಯಕಾಲದಲ್ಲಿ ಸುಪಳಾಗುವ ಲಕ್ಷ್ಮಿ ಹರಿಯನ್ನು ಹೇಗೋ ಹಾಗೆ 
- ಪಾರ್ವತಿಯೂ ಅನನ್ಯಭಕ್ತಿಯಿಂದ ಶಿವನನ್ನೇ ಸೇವಿಸಿದಳು. 


174 


ಇಲ್ಲಿ ಬೇರೆ “ವ್ಯಾಖ್ಯಾನಕಾರರು ಶಕ್ತಿ ಪ್ರಳಯಕಾಲದಲ್ಲಿ ಪೂರ್ತಿ ಸುಪವಾಗಿದ್ದು 
ಕೃಷ್ಟಿಯ ಆರಂಭದಲ್ಲಿ ಈಶ್ವರನನ್ನು ಸೇವಿಸುತ್ತದೆ, ಶಕ್ತಿ ಎಂದರೆ ಈಶ್ವರನ ಮಾಯೆ 
ನಂದು ವ್ಯಾಖ್ಯಾನಿಸಿದ್ದಾರೆ. ಆದರೆ ಪಾರ್ವತಿ ಶಿವನನ್ನು ಸೇವಿಸಿದ ಬಗೆಯನ್ನು 
ಕೋರಿಸುವಲ್ಲಿ ಈ ದೃಷ್ಟಾಂತ ವಿಫಲವಾಗುತದೆ. ರಾತ್ರಿ ಎಲ್ಲ ನಿದ್ದೆಯಲ್ಲಿಯೇ 
1ಳೆಯಿತೆಂದರೆ ಆಭಾಸವಾಗುತ್ತದೆ. ಅನನ್ಯಭಾವದಿಂದ ದೇವಿ ಶಿವನನ್ನು 
ಸೊಂದುವುದಕ್ಕೆ ಭಾವಶೂನ್ಯ ಜಡಮಾಯೆಯ ದೃಷ್ಟಾಂತವೂ ಕೂಡುವುದಿಲ್ಲ 
ಅದಕ್ಕೆ ಇಲ್ಲಿ ಶಕ್ತಿ ಎಂದರೆ ವಿಷ್ಣುಶಕ್ತಿ ಲಕ್ಷ್ಮೀದೇವಿ. ಪುರುಷನೆಂದರೆ ವಿಷ್ಣು 
ಪ್ರಳಯಕಾಲವೇ ರಾತ್ರಿ. ನಿದ್ದೆ ಎಂದರೆ ಸೃಷ್ಟಿಕಾರ್ಯವನ್ನು ಬಿಟ್ಟಿರುವುದು ಮತ್ತು 
ಸರಿಯಲ್ಲಿಯೇ ವಿಶೇಷವಾಗಿ ರಮಿಸುವುದು. ಪ್ರಳಯಕಾಲ ಬ್ರಹ್ಮಮಾನದ 
ಕೂರುವರ್ಷ ಪೂರ್ತಿ ಮಹಾಲಕ್ಷ್ಮಿ ಪ್ರಪಂಚದ ಸೃಷ್ಟಿಕಾರ್ಯವೆಲ್ಲ ಬದಿಗಿಟ್ಟು 
ಸರಿಯಲ್ಲಿಯೇ ವಿಶೇಷ ರಮಿಸುತಾಳೆ. ಹಾಗೆ ಪಾರ್ವತಿ ಅನನ್ಯ ಭಕ್ತಿ ಅನುರಾಗ 
ನಾವದಿಂದ ಶಿವನನ್ನೇ ಆಲಿಂಗಿಸಿ ಸೇವಿಸಿದಳು ಎನ್ನುವ ಅಭಿಪಾ ಶಿಯದಿಂದ ದೃಷ್ಟಾಂತ 
ನಾರ್ಥಕವಾಗುತುದೆ. 


ಶಕಿತ್ಸಾದ್‌ DREAD ಶಕ್ತಿಶಬ್ದೇನ ಚೋಚ್ಯತೇ I 


ಶಕೃತ್ವಾತ್‌ ಪ್ರಕೃತಿಶ್ಚಾಪಿ ಸ್ವಾಪಃ ALO ವಿನಾ ಹರೌ | 
ರತಿಸ್ಪಸ್ಕಾಸ್ತು ಕಥಿತೋ ನಹ್ಯನ್ಯಃ ಸ್ವಾಹ ಉಚ್ಯತೇ 1 
ಇತಿ ತಂತ್ರಸಾರೇ | 

ವಿಷ್ಣುವಿನ ಶಕ್ತಿ ಶಕ್ತಿರೂಪವಾದ್ದರಿಂದಲೆ ಪರಮಮುಖ್ಯವೃತ್ತಿಯಿಂದ ಶಕಿಶಬ್ದದಿಂದ 
ಕರೆಯಲ್ಪಡುತ್ತದೆ. ಚೇತನಪ್ರಕೃತಿಯೂ ಅಚೇತನಪ್ರಕೃತಿಯೂ ಹರಿಗೆ ಅಧೀನ 
ವಾಗಿರುವುದರಿಂದ ಶಕ್ತಿ ಎನಿಸುತ್ತದೆ. ಚೇತನಪ್ರಕೃತಿ ಮಹಾಲಕ್ಷ್ಮಿಗೆ ಸ್ವಾಪ, ನಿದ್ರೆ 
ಎಂದರೆ ಪ್ರಳಯಕಾಲದಲ್ಲಿ ಸೃಷ್ಠಿಕಾರ್ಯ ನಿಲ್ಲಿಸಿ ಕೇವಲ ಹರಿಯಲ್ಲಿ ರಮಿಸುವುದು 
ಹೊರತು ಅವಳಿಗೆ ಬೇರೆ ಜೀವರಂತೆ ಬೇರೆ ನಿದ್ರೆ ಎಂಬುದಿಲ್ಲ ಜಡಪ್ರಕೃತಿಗೂ 
ಸೃಷ್ಟಿಕಾರ್ಯವಿಲ್ಲದೆ ಇರುವುದೇ ಸ್ಥಾಪ ಹೊರತು ಚೇತನರಂತೆ ಆಚೇತನಕ್ಕೆ ಬೇರೆ 
ನಿದ್ರೆ ಇಲ್ಲ ಎಂದು ತಂತ್ರಸಾರದಲ್ಲಿ ಹೇಳಿದೆ. 


ats ale ಲೊ 
„~ A [A 


2.  ಸುಪ್ತಾಉಪರತಾ ಶಕ್ತರ್ಮಾಯಾರೂಪಾ ಸೃಷ್ಟ್ಯುರಂಭೇ ಈಶ್ವರಂ ಯಥಾ ಭಜತಿ | 
-ವಂಶೀಧರಃ 

ಪ್ರಲಯವೇಲಾಯಾಂ ಸುಪ್ತಾಶಕಿಃ | ಪುರುಷಂ ಸೃಷ್ಟ್ಯರ್ಥಮುತ್ನಿತಂ ಪರಮೇ- 
ಶ್ವರಮ್‌ | -ಶುಕದೇವಃ 
ಪ್ರಲಯಕಾಲೇ ಸುಪ್ತಾಶಕ್ತಿ ಪುನಃ ಸೃಷ್ಟಿಪ್ರಾರಂಭಕಾಲೇ ಪುರುಷಮೀಶ್ವರಂ ಯಥಾ 


= 
es J 


ಭಜತೇ | i -ಗಿರಿಧರಃ 


ಚತುರ್ಥಸ್ಕಂಧ-ಅಧ್ಯಾಯ-8 275 


ಸ್ಕಂಧನ ಉತ್ಪತ್ತಿಕ್ರಮವನ್ನು ಮೈತ್ರೇಯರು ವಿದುರನಿಗೆ ಹೇಳುತಾರೆ. 


ಪೀತ್ವಾನಂತರಜರಂ ವಜ್ನಿಶ್ಚಚ್ಛ ರ್ದ ಶರಕಾನನೇ । 

ಕುಮಾರೋ5ಭೂತ್‌ ತತಸಸ್ಟ್ರೈ ಸನಂ ಷಟ್‌ ಕೃತಿಕಾ ದದುಃ ॥ ೬೪ ॥ 

ಶಿವನ ಆ ವೀರ್ಯವನ್ನು ಗಂಗೆಗೆ ಪೂರ್ತಿ ಭೋಗ, ಅಗ್ನಿ ಒಂದಂಶವನ್ನು 

ತಾನೇ ಸ್ವೀಕರಿಸಿ ಸ್ವಾಹಾದೇವಿಯ ಮೂಲಕ ಗಂಗಾತೀರದ ಜೊಂಡು ಹುಲ್ಲಿನ 

ಸ್ಥಳದಲ್ಲಿ "ಹಾಕಿಸಿದ. ಆಗ ಆ ವೀರ್ಯದಿಂದ ಕುಮಾರ ಜನಿಸಿದ. ಅವನಿಗೆ ಕೃತಿಕಾ 

ದೇವಿಯರು ಆರು ಮಂದಿ ಸ್ತನಪಾನ ಮಾಡಿಸಿದರು. 

ಇಲ್ಲಿಅಗ್ನಿ ಶಿವನ ವೀರ್ಯವನ್ನು ಜೊಂಡು ಹುಲ್ಲಿನ ಪ್ರದೇಶದಲ್ಲಿಹಾಕಿದನೆಂದು 
ಹೇಳಿದೆ. ಇದು ಭಾರತಕ್ಕೆ ಅನುಗುಣವಾಗಿಲ್ಲ. ಭಾರತದಲ್ಲಿಅಗ್ನಿಯ ಪತ್ನಿಸ್ವಾಹಾದೇವಿ 
ಶಿವನ ವೀರ್ಯವನ್ನು ಅಗ್ನಿಯಿಂದ ಪಡೆದು ಜೊಂಡುಹುಲ್ಲಿನ ಪೊದೆಯಲ್ಲಿ 
ಹಾಕಿದಳೆಂದಿದೆ. (ವನಪರ್ವ. ಅ.೨೨೮) ಈ ವಿರೋಧ ಪರಿಹಾರವನ್ನು ಬೇರೆ 
ವ್ಯಾಖ್ಯಾನಕಾರರು ಮಾಡಿಲ್ಲ. ಏಕೆಂದರೆ ಅವರಲ್ಲಿ ಈ ಶ್ಲೋಕಗಳೇ 
ಭಾಗವ ಗಂಥದಲ್ಲಿಇಲ್ಲ. ವಿರೋಧಪರಿಹಾರ ಹೀಗೆ- ಅಗ್ನಿ 'ಪಾರಿವಾಳರೂಪದಿಂದ 


ಬಂದು ಶಿವಪಾರ್ವತಿಯರ ಏಕಾಂತಕ್ಕೆ ಭಂಗೆ ತಂದಿದ್ದ ಅವನ ಮುಂದೆ saa 
ವೀರ್ಯವನ್ನು ಧರಿಸಲು ಪಾರ್ವತಿ ಲಜ್ವಿತಳಾಗಿ ಅಶಕಳಾದಳು. ಶಿವ ವೀರ್ಯವನ್ನು 
ಆಕಾಶದಲ್ಲಿ ಬಿಟ್ಟ ಆಕಾಶಗಂಗೆ ಅದನ್ನು &, ಕರಿಸಿದಳು, ಆದರೆ ಒಂದಂಶ ಮಾತ. 

ಸ್ವೀಕರಿಸಿದಳು. ಇನ್ನೊಂದಂಶವನ್ನು ಅಗ್ನಿಯೇ ಸ್ವೀಕರಿಸಿದ. ಅದನ್ನು ಅಗ್ನಿ ಬಳಿಕ 
ಸ್ವಾಹಾದೇವಿಗಿತ್ವ ಅವಳು ಗರುಡಪಕ್ಷಿರೂಪದಿಂದ ಹಾರಿ ಗಂಗಾತೀರದ 
ಜೊಂಡುಹುಲ್ಲಿನಲ್ಲಿ ಹಾಕಿದಳು. ಅಲ್ಲಿ ಈ ಹಿಂದೆ ಗಂಗೆಯೂ ಶಿವನ ವೀರ್ಯವನ್ನು 
ತಂದು ಹಾಕಿದ್ದಳು. ಹೀಗೆ ಎರಡೂ ಅಂಶಗಳಿಂದ ವೀರ್ಯ ಕೂಡಿದಾಗ ಕುಮಾರನ 
ಉತ್ಪತ್ತಿ. ಕುಮಾರನಿಗೆ ಶಿವಪಾರ್ವತಿಯರು ಮಾತ್ರವಲ್ಲದೆ ಅಗ್ನಿಸ್ವಾಹೆಯರೂ ತಂದೆ 
ತಾಯಿಗಳೆನಿಸಿದರು ಎಂದು ಮಹಾಭಾರತ ಹೇಳಿದೆ. ಅದರಿಂದ ಭಾಗವತ ಅಗ್ನಿಯೇ 
ಸ್ವತಃ ಶಿವನ ವೀರ್ಯವನ್ನು ಜೊಂಡುಹುಲ್ಲಿನ ಮೇಲೆ ಹಾಕಿದನೆನ್ನುತ್ತಿಲ್ಲ ಸ್ವಾಹಾ 
ದೇವಿಯ ಮೂಲಕ ಹಾಕಿಸಿದನೆಂದಿಟ್ಟುಕೊಳ್ಳಬೇಕು. ಆಗ ಭಾರತದ ವಿರೋಧವಿಲ್ಲ. 


ಸ್ವಾಹಾದ್ದಾರೇಣ ಶರಕಾನನೇ ಚಚ್ಚರ್ದ | ಭಾರತೋಕ್ತೇಃ Il 


ಅಗ್ನಿ ಸ್ವಾಹಾದೇವಿಯ ಮೂಲಕ ಶಿವನ ವೀರ್ಯವನ್ನು ಗಂಗಾತೀರದ ಜೊಂಡು 
ಹುಲ್ಲಿನ ಸ್ಥಳದಲ್ಲಿ ಹಾಕಿಸಿದ ಎಂದು ತಿಳಿಯಬೇಕು. ಏಕೆಂದರೆ ಭಾರತದಲ್ಲಿ ಹಾಗೆ 
ಉಕ್ತವಾಗಿದೆ. 
ಇತಿ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯವಿರಚಿತೇ 
ಶ್ರೀಮದ್ಭಾಗವತತಾತ್ಮರ್ಯನಿರ್ಣಯೇ ಚತುರ್ಥಸ್ಕಂಧೇ ಅಷ್ಟಮೋತಧ್ಯಾಯಃ I 


ಅಧ್ಯಾಯ-೯ 
ಅಧ್ಯಾಯಸಾರಾಂಶ 


ಬ್ರಹ್ಮಪುತ್ರ,ರಾದ ಸನಕಾದಿಗಳು, ನಾರದ, ಖಭು, ಹಂಸ, ಆರುಣಿ, 
ಯತಿ ಇವರಾರೂ ಗೃಹಸ್ಥಾಶ್ರಮ ಸ್ವೀಕರಿಸಲಿಲ್ಲ ಅವರಿಂದ ಸಂತತಿ 
ಬೆಳೆಯಲಿಲ್ಲ ಅಧರ್ಮನೆಂಬ ಬ ೨, ಹೃಪುತ್ರನಿಂದ ದಂಭ ಲೋಭ ಕ್ರೋಧ 
ಕಲಿ ಭಯ ಮೃತ್ಯು ಯಾತನಾ ನಿರಯ ಮುಂತಾಗಿ ದುಷ್ಟಸಂತತಿ 
ಬೆಳೆಯಿತು. ಮುಮುಕ್ಷು ಈ ಸಂತತಿಯವರನ್ನು ಸೇವಿಸಬಾರದು. 


ಉತ್ಪಾನಪಾದರಾಜನಿಗೆ ಸುನೀತಿ ಸುರುಚಿ ಎಂದು ಇಬ್ಬರು 
ಪತ್ನಿಯರು. ಅವರಲ್ಲಿಧ್ರು,ವ ಉತ್ತಮ ಎಂಬ ಇಬ್ಬರು ಮಕ್ಕಳು ಜನಿಸಿದರು. 


ರಾಜನಿಗೆ ಸುರುಚಿಯಲ್ಲಿ ಮೋಹ. ಸುನೀತಿಯಲ್ಲಿರಲಿಲ್ಲ ಒಂದು 
ತೊಡೆಯಲ್ಲಿ ಉತ್ತಮ ಆಟವಾಡುತ್ತಿದ್ದರೆ ಧ್ರುವನಿಗೆ ಇನ್ನೊಂದು 
ತೊಡೆಯೇರಲು ಅವಕಾಶವಿರಲಿಲ್ಲ ಸುರುಚಿ ಹೇಳಿದಳು "ನೀನೂ 
ತಂದೆಯ ತೊಡೆ ಏರಬೇಕೆಂದರೆ ನನ್ನ ಮಗನಾಗಿ ಹುಟ್ಟ ಬೇಕು. ಅದಕ್ಕೆ 
ದೇವರನ್ನು ಒಲಿಸಿಕೊಂಡು ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಾ' ಧ್ರುವ 
ಅಳುತ್ತ ತಾಯಿ ಸುನೀತಿಯ ಬಳಿಗೆ ಬಂದಾಗ ಅವಳೂ ಹೇಳಿದಳು. 
“ನಾನು ನಿರ್ಭಾಗ್ಯೆ. ಅದರಿಂದ ನಿನಗೆ ಈ ದುಃಖ. ಸುರುಚಿ ಹೇಳಿದಂತೆ 
ನೀನು ತಪಸ್ಸಿನಿಂದ ದೇವರನ್ನು ಒಲಿಸಿಕೊಳ್ಳು' ಎಂದು. ಐದುವರ್ಷದ 
ಹಸುಳೆ ಧ್ರುವ ಕಾಡಿಗೇ ನಡೆದ. ದಾರಿಯಲ್ಲಿ ನಾರದರು ಅವನಿಗೆ 
ವಾಸುದೇವ ದ್ವಾದಶಾಕ್ಷರ ಮಂತ್ರ, ಉಪದೇಶಿಸಿ ಯಮುನಾತೀರದ 
ಮಧುವನದಲ್ಲಿ ತಪಸ್ಸು ಮಾಡಲು ಹೇಳಿ ಹರಸಿ ಕಳುಹಿಸಿದರು. ಧ್ರುವ 
ಕಾಡಿಗೆ ಹೋದುದನ್ನು ತಿಳಿದು ರಾಜ ಪಶ್ಚಾತ್ತಾಪದಿಂದ ಪರಿತಪಿಸಿದ. 
ನಾರದರು ಅವನನ್ನು ಕಂಡು "ನಿನ್ನ ಮಗ ದೇವತೆಗಳಿಗೂ ಅಸಾಧ್ಯವಾದ 
ತಪಖಿದ್ದಿಪಡೆದು ಹಿಂತಿರುಗಿ ಬರುತಾನೆ' ಎಂದು ಸಮಾಧಾನ ಪಡಿಸಿದರು. 
ಇತ್ತ ಧ್ರುವ ಒಂದು ತಿಂಗಳ ಕಾಲ ಮೂರು ದಿನಕ್ಕೊಮ್ಮೆ ಬೋರೆ 
ಹಣ್ಣುತಿಂದು ತಪಸ್ಸುಮಾಡಿದ. ಮುಂದೆ ಒಂದು ತಿಂಗಳ ಕಾಲ ಆರು ದಿನ 
ಕ್ಕೊಮ್ಮೆ ಒಣಗಿದ ಹುಲ್ಲುಎಲೆ ತಿಂದು ತಪಸ್ಸು ಮಾಡಿದ. ಬಳಿಕ ಒಂದು 


ಚತುರ್ಥಸ್ಕಂಧ-ಅಧ್ಯಾಯ-9 277 


ತಿಂಗಳ ಕಾಲ ಒಂಬತ್ತು ದಿನಗಳಿಗೊಮ್ಮೆ ನೀರು. ಬಳಿಕ ಒಂದುತಿಂಗಳ 
ಕಾಲ ಹನ್ನೆರಹು ದಿನಗಳಿಗೊಮ್ಮೆ ಬರಿ ಗಾಳಿ. ಐದನೇ ತಿಂಗಳು ಬಂದಾಗ 
ಅದೂ ಇಲ್ಲ. ಪ್ರಾಹಾಯಾಮಪೂರ್ವಕ ಒಂಟಿಕಾಲಲ್ಲಿ ನಿಂತು ತಪಗೈದ. 
ದೇವತೆಗಳು ಕೃತಕ ಸರ್ಪ ಆನೆ ಸಿಂಹಗಳನ್ನು ತೋರಿ ವಿಘ್ನ 
ಮಾಡಲೆತ್ನಿಸಿದರು. ಧ್ರುವ ಅವನ್ನು ಕಣ್ಣೆತ್ತಿ ನೋಡಲಿಲ್ಲ ಅವನ ತಪಸ್ಸಿಗೆ 
ಭೂಮಿ ಅಲ್ಲಾಡಿತು. ಎಲ್ಲರಿಗೂ ಉಸಿರುಕಟ್ಟಿತು. ದೇವತೆಗಳು ಹರಿಯಲ್ಲಿ 
ಮೊರೆಯಿಟ್ಟರು. ಹರಿ ಅವರಿಗೆ ಅಭಯ ನೀಡಿದ. 


ate ate ate 
“ನ ~~ ಕೈನ 


ಸ್ವಾಯಂಭುವಮನುವಿನ ಪುತ್ರಸಂತತಿಯನ್ನು ವರ್ಣಿಸಲು ಮೊದಲಿಗೆ ಮನು 
ಹರಿಯ ಅಂಶಾಂಶಸಂಭೂತನೆಂಬುದನ್ನು ಮೈತ್ರೇಯರು ವಿದುರನಿಗೆ ಹೇಳುತಾರೆ. 


ಅಥಾತಃ ಕೀರ್ತಯೇ ವಂಶಂ ಪುಣ್ಯಕೀರ್ತೇಃ ಕುರೂದ್ವಹ | 
ಸ್ವಾಯಂಭುವಸ್ಯಾಪಿ ಮನೋರ್ಹರೇರಂಶಾಂಶಜನ್ಮನಃ WOU 


ಇನ್ನು ನಾನು ಹರಿಯ ಅಂಶಾಂಶಯುಕನಾಗಿ ಜನಿಸಿದ ಪವಿತ್ರ ಕೀರ್ತಿಶಾಲಿಯಾದ 

ಸ್ವಾಯಂಭುವ ಮನುವಿನ ಪುತ್ರರ ವಂಶವನ್ನು ವರ್ಣಿಸುವೆನು. 

ಇಲ್ಲಿ ಮನು ಹರಿಯ ಅಂಶಾಂಶಸಂಭೂತನೆನ್ನುವುದು ಹೇಗೆ? ಹರಿಯ ಅಂಶ 
ಬ್ರಹ್ಮ. ಬ್ರಹ್ಮನ ಅಂಶವೆಂದರೆ ಅವನ ಒಂದು ಅರ್ಧದೇಹ. ಅದರಿಂದ ಹುಟ್ಟಿದವನು 
ಮನು. ಇನ್ನೊಂದು ಅರ್ಧದಿಂದ ಶತರೂಪಾದೇವಿ ಹುಟ್ಟಿದ್ದಾಳೆ ಎಂದು 
ತೃತೀಯಸ್ಕಂಧದಲ್ಲಿ ಹೇಳಿದೆ ಎಂದು "ಶ್ರೀಧರ ಮುಂತಾದ ವ್ಯಾಖ್ಯಾನಕಾರರು 
ಹೇಳುತಾರೆ. ಹರಿಯ ಅಂಶಾಂಶರೆಂದರೆ ಕಪಿಲ ದತ್ತ ಯಜ್ಞ ಪೃಥು ಯಷಭ 
ಮುಂತಾದವರು. ಅವರ ಜನ್ಮಕ್ಕೆ ಕಾರಣ ಮನು ಎನ್ನುತ್ತದೆ ವಿಶ್ವನಾಥವ್ಯಾಖ್ಯಾನ. 


ಈ ಎರಡೂ ವ್ಯಾಖ್ಯಾನಗಳು ಅಸಂಗತ. ಹರಿಯ ಅಂಶ ಹರಿಯೇ ಆಗಬೇಕು 
ಹೊರತು ಇನ್ನಾರೂ OY, ಬ್ರಹ್ಮನ ಅಂಶವೆಂದರೆ ಅವನ ದೇಹದ ಅಂಶವೆನ್ನುವುದೂ 
ಶಬ್ದಾರ್ಥವಲ್ಲ. ಕಪಿಲ ದತ್ತ ಯಜ್ಞ ಮುಂತಾದವರು ಹರಿಯ ಅಂಶದ 
ಅಂಶಗಳೆನ್ನುವುದು ಹೇಗೆ? ಅವರ ಜನ್ಮಮನುವಿನಿಂದ ಹೇಗೆ? ಎಂಬ ಪ್ರಶ್ನೆಗಳಿಗೂ 
ಸಮಾಧಾನವಿಲ್ಲ, ಅದರಿಂದ ಹೀಗೆ ಹೇಳಬೇಕು- 


೧. ಹರೇರಂಶೋ ಬ್ರಹ್ಮಾತಸ್ಯಾಂಶಾದ್‌ ದೇಹಾರ್ಧಾಜ್ಞನ್ಮ ಯಸ್ಯ i -ಶ್ರೀಧರಃ 


ಹರೇರಂಶಾಂಶಾನಾಂ ಕಪಿಲದತ್ತೆಯಜ್ಞಪೃಥುಯಷಭಾದೀನಾಂ ಜನ್ಮ ಯತಸಸ್ಯ I 
-ವಿಶ್ವನಾಥಃ 


278 ಶ್ರೀಮದ್‌ಭಾಗವತ ತಾತ್ಪರ್ಯನಿರ್ಣಯ 


ಆವಿಷ್ಟಾ ಹರಿಣಾ ಜೀವಾ ಬ್ರಹ್ಮಾ ದಕ್ಷೀ ಮನುಃ ಪೃಥುಃ | 
ಶಕ್ರಾದ್ಯಾ ಯಷಯಶ್ಚೈವ ಮತ್ತ್ಯವ್ಯಾಸಾದಯೋ ಹರಿಃ ॥ 
ಇತಿ ಬ್ರಹ್ಮವೈವರ್ತೇ | 
ಬ್ರಹ್ಮ ದಕ್ಷ ಮನು ಪೃಥು ಇಂದ್ರಾದಿದೇವತೆಗಳು ಮತ್ತುಯಷಿಗಳು ಜೀವರೇ ಆಗಿದ್ದು 
ಹರಿಯ ಆವೇಶಪಾತ್ರರಾದ್ದರಿಂದ ಹರಿಯ ಅಂಶರೆನಿಸುತ್ತಾರೆ ಹೊರತು ಸಾಕ್ಷಾತ್‌ 
ಅಂಶರಲ್ಲ, ಮತ್ತ ಮ್ಯಾ ಸಮುಂತಾದವರೇ ಹರಿಯ ಸಾಕ್ಷಾತ್‌ ಅಂಶಭೂತರು ಎಂದು 
ಬ್ರಹ್ಮವೈವರ್ತಪುರಾಣದಲ್ಲಿ ಹೇಳಿದೆ. 
ಅದರಿಂದ ಮನುವು "ಹರೇರಂಶಾಂಶಜನ್ನ' ನೆಂದರೆ. ಬ್ರ ಹ್ಲಾಂಡಾಂತರ್ಗತ 
ಪುರುಷನಾಮಕ ಹರಿಯ ಅಂಶವೂ ಶ್ವೇತದ್ವಿ ಪದಲ್ಲಿರುವ ae ಅದರ ಅಂಶ 
ರಾಜರಾಜೇಶ್ವರ ಎಂಬ ರೂಪ. ದಂ ಆವಿಷ್ಠರಾಗಿರುವುದರಿಂದ ಮನು 
ಮುಂತಾದವರು ರಾಜರು ಹರಿಯ ಅಂಶಾಂಶಸಂಭೂತರೆನಿಸುತಾರೆ. 


ಟ್ರ ಲೊ als 
“Ww ಜ್‌ [A 


ಪ್ರಿಯವ್ರತ ಉತ್ಪಾನಪಾದರು ಹರಿಯ ಅಂಶಸಂಭೂತರೆಂದು ಮೈತ್ರೇಯರು 
ವಿದುರನಿಗೆ ಹೇಳುತಾರೆ. 


ಪ್ರಿಯವ್ರತೋತಾನಪಾದೌ ಶತರೂಪಾಲಭತ್‌ ಸುತೌ | 

ವಾಸುದೇವಸ್ಯ ಕಲಯಾ ರಕ್ಷಾಯಾಂ ಜಗತಃ Ase Won 

ಶತರೂಪಾದೇವಿಯು ಪತಿಯಾದ ಮನುವಿನಿಂದ ಪ್ರಿಯವ್ರತ ಉತ್ಪಾನಪಾದರೆಂಬ 

ಇಬ್ಬರು ಪುತ್ರರನ್ನು ಪಡೆದಳು. ಅವರು ಲೋಕರಕ್ಷಣೆಗಾಗಿ ಶ್ರೀಹರಿಯ 

ರಾಜರಾಜೇಶ್ಚರರೂಪದಿಂದ ಆವಿಷ್ಟರಾಗಿದ್ದರು. 

ದೇವತೆಗಳೂ ಯಷಿಗಳೂ ಹರಿಯ ಅಂಶರು ಹೇಗೆಂದರೆ ಆವೇಶಪಾತ್ರರೆಂದು 
ಬ್ರಹ್ಮವೈವರ್ತಪುರಾಣ ಹೇಳಿದೆ. ಆದರೆ ಪ್ರಿಯವ್ರತ ಉತಾನಪಾದ ಮುಂತಾದ 
ಚಕ್ರವರ್ತಿಗಳು ಹೇಗೆ ಹರಿಯ ಅಂಶರು? ರಾಜರಾಜೇಶ್ವರರೂಪದಿಂದ 
ಆವಿಷ್ಟರಾದ್ದರಿಂದ ಎನ್ನಬೇಕು. ಇದಕ್ಕೆ ಪ್ರಮಾಣವೇನು? “ಬೇರೆ ವ್ಯಾಖ್ಯಾನಕಾರರ 
ಪ್ರಕಾರ ಈ ಚಕ್ರವರ್ತಿಗಳು ಹರಿಯ ಅಂಶದಿಂದ ಅವತರಿಸಿದವರು. 


೧. ವಾಸುದೇವಸ್ಯ ಕಲಯಾ ಕಲಾರೂಪೇಣ ವಿಷ್ಣುನಾ ಯಾ ಜಗತೋ ರಕ್ಷಾ ತಸ್ಯಾಂ 


ಕ್ರಿಯಾಯಾಂಸ್ಥಿತೌ | -ವಿಶ್ವನಾಥಃ 
ವಾಸುದೇವಸ್ಯ ಕಲಯಾ ಜಗತಃ ಪಾಲಿನ್ಯಾ ಶಕ್ತ್ಯಾ ಜಗತೋ ರಕ್ಷಾಯಾಂ ಸ್ಥಿತೌ | 
-ಶುಕದೇವಃ 


ಜಗತೋ ರಕ್ಷಾಯಾಂ ಪಾಲನೇ ಸ್ಥಿತೌ ಯತಃ ಪಾಲಕಸ್ಯ ಭಗವತೋ ವಾಸುದೇವಸ್ಯ 
= ಸಲಯಾ | ಅವತೀರ್ಣಾವಿತಿ ಶೇಷಃ | -ಗಿರಿಧರಃ 


ಚತುರ್ಥಸ್ಥಂಧ-ಅಧ್ಯಾಯ-9 “i? 


ಅದರಿಂದ ಶ್ರೀಮದಾಚಾರ್ಯರು ಹರಿವಂಶ ವಚನದ ಆಧಾರದೊಂದಿಗೆ 
ಚಕ್ರವರ್ತಿಗಳಲ್ಲಿ ಹರಿಯ ಆವೇಶವನ್ನು ಹೇಳುತ್ತಾರೆ- 


ಪ್ರಿಯವ್ರತೋತಾನಪಾದಪ್ರಮುಖೇಷು ಹರಿಃ ಸ್ವಯಮ್‌ | 
ಆವಿಷ್ಟು ಸರ್ವಭೂಪೇಷು ಯಷಭಾದ್ಯಾಃ ಸ್ವಯಂ ಹರಿಃ Il 
ಇತಿ ಹರಿವಂಶೇಷು 
ಪ್ರಿಯವ್ರತ ಉತ್ಪಾನಪಾದ ಮುಂತಾದ ಪುಣ್ಯಕೀರ್ತಿಶಾಲಿಗಳಾದ ಎಲ್ಲ 
ಚಕ್ರವರ್ತಿಗಳಲ್ಲಿ ಶ್ರೀಹರಿ ರಾಜರಾಜೇಶ್ಚರರೂಪದಿಂದ ಆವಿಷ್ಣನಾಗಿದ್ದಾನೆ. ಮುಷಭ 


ತಾಪಸಮನು ಮುಂತಾದವರು ಸಾಕ್ಷಾತ್‌ ಹರಿಯ ಅಂಶರೇ ಆಗಿದ್ದಾರೆ ಎಂದು 
ಹರಿವಂಶದಲ್ಲಿ ಉಕವಾಗಿದೆ. 


alte ato ale 
> ~~ > 


' ಸಜ್ಜನರಾಗಲಿ ದುರ್ಜನರಾಗಲಿ ಸ್ವತಃ ನಮಗೆ ಶತ್ರುಗಳಾಗಿರುವುದಿಲ್ಲ ಅಥವಾ 
ಮಿತ್ರರಾಗಿರುವುದಿಲ್ಲ ಅವರನ್ನು ನಮ್ಮ ಕರ್ಮಾನುಸಾರ ಶತ್ರುಗಳಾಗಿ ಅಥವಾ 
ಮಿತ್ರರಾಗಿ ಶ್ರೀಹರಿ ಹುಟ್ಟಿಸುತ್ತಾನೆ. ಈ ವಿಷಯದಲ್ಲಿ ಹರಿಯ ಸ್ವಾತಂತ್ರ್ಯ ಗುಣವನ್ನೇ 


ಗೌರವಿಸಿ ನಮ್ಮ ಶತ್ರುಗಳು ಆಡುವ ಕೆಟ್ಟ ಮಾತುಗಳನ್ನು ನಾವು ಸಹಿಸಿಕೊಳ್ಳಬೇಕೆಂದು 
ಧ್ರುವನಿಗೆ ನಾರದರು ನೀಡುವ ಉಪದೇಶವನ್ನು ಮೈತ್ರೇಯರು ವಿದುರನಿಗೆ 
ಹೇಳುತ್ತಾರೆ. , 


ವಿಕಲ್ದೇ ವಿದ್ಯಮಾನೇ5ಪಿ ನ ಹೃಸಂತೋಷಹೇತವಃ | 
ಪುಂಸೋ ಮೋಹಮೃತೇ ಭಿನ್ನಾ ಯಲ್ಲೋಕಾ ನಿಜಕರ್ಮಭಿಃ ॥ ೩೧ I 


ಜನರಿಗೆ ಅವರ ಕರ್ಮಾನುಸಾರ ಪ್ರಕೃತಿಪರಿಣಾಮದ ದೆಸೆಯಿಂದ ಶತ್ರುಗಳೆಂದು 
ಮಿತ್ರರೆಂದು ಬೇರೆಬೇರೆಯಾಗಿ ` ಬೇರೆಯವರು ಹುಟ್ಟಿಕೊಳ್ಳುತ್ತಾರೆ. ಹೊರತು 
ಅವರು ಸ್ವಭಾವದಿಂದ ಶತ್ರುಗಳಾಗಲಿ ಮಿತ್ರರಾಗಲಿ ಆಗಿರುವುದಿಲ್ಲ ಅದರಿಂದ 
ಪ್ರಕೃತಿ ಪರಿಣಾಮವಶದಿಂದ ಜನರು ಶತ್ರುಮಿತ್ರರೆಂದು ನಾನಾ ಬಗೆಯಾಗಿದ್ದರೂ 
ಸ್ವಭಾವತಃ ಅವರನ್ನು ಹಾಗೆಂದು ತಿಳಿಯುವುದು ತಪ್ಪು ಗ್ರಹಿಕೆ. ಅದು ಇದ್ದರೆ ಮಾತ್ರ 
ಅಸಂತೋಷ ಸಂತೋಷಗಳಿಗೆ ಅವರು ಕಾರಣರಾಗುತಾರೆ. ಇಲ್ಲದ್ದಿದ್ದರೆ ಇಲ್ಲ, 


ಇಲ್ಲಿ "ವಿಕಲ್ಲೇ ವಿದ್ಯಮಾನೇಪಿ' ನಿನ್ನ ವಯಸ್ಸಿನ ಬೇರೆ ಮಕ್ಕಳಿಗೆ 
ಮಾನವೆಂದರೇನು ಅಪಮಾನವೆಂದರೇನೆಂಬ ವಿವೇಕವಿರುವುದಿಲ್ಲ ನಿನಗೆ ಅದು 
ಇದ್ದರೂ ಒಬ್ಬನ ಅಸಂತೋಷಕ್ಕೆ ಕಾರಣ, ಲೋಕದಲ್ಲಿ ಮೋಹವೇ ಹೊರತು 
ಬೇರೇನಲ್ಲ ಏಕೆಂದರೆ ತನ್ನ ಸುಖದುಃಖಗಳಿಗೆ ತಾನೇ ಹೊಣೆ ಹೊರತು vice, 


280 ಶ್ರೀಮದ್‌ಭಾಗವತ ತಾತ್ಪರ್ಯನಿರ್ಣಯ 


ತನ್ನ ಕರ್ಮ ಫಲವಾಗಿಯೆ ತಾನು ಸುಖದುಃಖಭಾಗಿಯಾಗುತಾನೆ.' ಎಂದು ಬೇರೆ 
ವ್ಯಾಖ್ಯಾನಕಾರರು” ಹೇಳುತ್ತಾರೆ. ಅಸಂತೋಷಕ್ಕೆ ಕಾರಣಗಳಾದ "ಮಾನಾ 
ಪಮಾನಗಳಾಗಲಿ ತತ್ಕರ್ತೃಗಳಾಗಲೀ ಎಲ್ಲವೂ ಮೋಹಕಲ್ಲಿತ. ಎನ್ನುತ್ತಾರೆ. ಆದರೆ 
ಹಿಂದಿನ ಶ್ಲೋಕದಲ್ಲಿ ಮಾನಾಪಮಾನವಿವೇಕವೆಂಬುದು ನಿನ್ನಂಥ ಎಳೆ ವಯಸಿನ 
ಮಕ್ಕಳಲ್ಲಿ ಇರುವುದಿಲ್ಲ' ಎಂದು ಹೇಳಿದ ಬಳಿಕ "ಮಾನಾಪಮಾನಗಳನ್ನು ಸಹಿಸಿ 
ಕೊಳ್ಳಬೇಕು' ಎಂದು ಈ ಶ್ಲೋಕದಲ್ಲಿ ಉಪದೇಶಿಸುವುದು ಮಾನಾಪಮಾನವಿವೇಕ 
ಉಳ್ಳವರಿಗೆ ಎಂಬುದು ಸ್ಪಷ್ಟ ಅದನ್ನು ಹೇಳಬೇಕಾಗಿಲ್ಲ. ಅದರಿಂದ ಶ್ಲೋಕದಲ್ಲಿ 
"ವಿಕಲ್ಲೇ ವಿದ್ಯಮಾನೇಪಿ' ಎಂದು ಒಂದು ಪಾದವೇ ವ್ಯರ್ಥವಾಗುತ್ತದೆ. ಮತ್ತು 
"ನಿಜಕರ್ಮಭಿಃ' "ತನ್ನ ಕರ್ಮಗಳಿಂದಲೇ" ಏನಾಗುತ್ತವೆ? ತನಗೆ ಸುಖದುಃಖ 
ಗಳಾಗುತ್ತವೆ' ಎನ್ನುವುದಕ್ಕೆ "ಯತ್‌ ಸುಖಂ ದುಃಖಂ ವಾ ತದ್‌ ಭವತಿ' ಎಂದು 
ಒಂದು ವಾಕ್ಯವನ್ನೇ ಅಧ್ಯಾಹಾರ ಮಾಡಿಕೊಳ್ಳಬೇಕಾಗುತ್ತದೆ ಮತ್ತು ದುಃಖಹೇತುವಾದ 
ಮಾನಾಪಮಾನಗಳು ಮತ್ತು ಅವುಗಳ ಕರ್ತೃಗಳು ಎಲ್ಲರೂ ಅಜ್ಞಾನ ಕಲ್ಪಿತರೆನ್ನುತ್ತ 
ಸುಖದುಃಖಗಳು ಮಾತ್ರ ಕಲ್ಲಿತವಲ್ಲ ಕರ್ಮಜನ್ಯ, ಸತ್ಯವೆನ್ನುವುದು 
ವ್ಯಾಹತವಾಗುತ್ತದೆ. 


ಅದರಿಂದ ಶ್ಲೋಕದ ಅಭಿಪ್ರಾಯವನ್ನುಹೀಗೆ ಹೇಳಬೇಕು- ತನ್ನಕರ್ಮಾನುಸಾರ 
ತನಗೆ ಶತ್ರುಗಳನ್ನಾಗಿ ಅಥವಾ ಮಿತ್ರರನ್ನಾಗಿ ಬೇರೆ ಜೀವರನ್ನು ಪರಮಾತ್ಮ 
ಹುಟ್ಟಿಸುತ್ತಾನೆ. ಆ ಬೇರೆ ಜೀವರು ಸಜ್ಜನರಿರಬಹುದು ದುರ್ಜನರಿರಬಹುದು. 
ಸಜ್ಜನರು ಶತ್ರುಗಳಾಗಬಹುದು ದುರ್ಜನರು ಮಿತ್ರರಾಗಬಹುದು. ಅವರಲ್ಲಿಕಾಣುವ 
ಈ ಶತ್ರುತ್ವ ಮಿತ್ರತ್ವ ಸ್ವಾಭಾವಿಕವೆನ್ನುವಂತಿಲ್ಲ. ಸ್ವಾಭಾವಿಕವೆಂಬ ತಪ್ಪು 
ಗ್ರಹಿಕೆಯಿಂದಲೆ ಒಬ್ಬನಲ್ಲಿ ನಮಗೆ ಅಸಂತೋಷ ಇನ್ನೊಬ್ಬನಲ್ಲಿ ಸಂತೋಷ 
ಹುಟ್ಟುತದೆ. ಪ್ರಕೃತದಲ್ಲಿ ಸುರುಚಿ ಒಳ್ಳೆಯವಳೆ ಆದರೂ ಧ್ರುವನ ಕರ್ಮದಿಂದ 
ಅವನಿಗೆ ಶತ್ರುವೆನಿಸಿದ್ದಾಳೆ. ಶತ್ರುವಾಗಿ ಅವಳನ್ನು ಭಗವಂತ ಹುಟ್ಟಿಸಿದ್ದಾನೆ ಎಂದು 
ವಿವೇಕ ತಂದು ಕೊಂಡು ಮಲತಾಯಿಯ ಮೇಲೆ ಅಸಂತೋಷ ದ್ವೇಷಭಾವನೆ 
ಬಿಟ್ಟು ಭಗವಂತನ ಭಜನೆ ಮಾಡಬೇಕು ಇಲ್ಲದಿದ್ದರೆ ಭಗವಂತ ಒಲಿಯಲಾರ 


೧. ವಿಕಲ್ದೇ ಮಾನಾಪಮಾನವಿವೇಕೇ ಸತ್ಯಪಿ । ಭಿನ್ನಾನ ಸಂತಿ ಕಿಂತು ಮೋಹಕಲ್ಟಿತಾ 
ಏವ ತೇ ಇತ್ಯರ್ಥಃ | ಕುತಃ) ಯತ್‌ ಸುಖಂ ದುಃಖಂ ವಾ ತತ್‌ ನಿಜಕರ್ಮಭಿರೇವ 
ಭವತಿ ಯತಃ । -ಶ್ರೀಧರಃ 


ಅಸಂತೋಷ ಹೇತವಃ | ಅಪಮಾನಾದಯಸ್ಪಕರ್ತಾರಶ್ಚ ಮೋಹಮಜ್ಞಾನಂ ಯತೇ 
ವಿನಾ ನ ಸಂತಿ । ಯತೋ ಮೋಹಾದಭಿನ್ನಾ ಇತ್ಯಕಾರಪ್ರಶ್ಲೇಷಮಂತರಾ "ಯತೇ 
ಭಿನ್ನಾ' ಇತಿ ಪೌನರುಕ್ತಮೇವ ಸ್ಯಾತ್‌ । -ರಾಧಾರಮಣದಾಸಃ 


ಚತುರ್ಥಸ್ಕಂಧ-ಅಧ್ಯಾಯ-9 281 


ಎಂದು ನಾರದರು ಧ್ರುವನಿಗೆ ಉಪದೇಶಿಸುತಾರೆ. ಅದಕ್ಕೆ "ವಿಕಲ್ಹೇ ವಿದ್ಯಮಾನೇಪಿ' 
ಎಂದರೆ "ಶತ್ರುಗಳು ಮಿತ್ರರೆಂದು 'ವಿ-ಕಲ್ಪ' ವಿವಿಧ ಸೃಷ್ಟಿ ಇದ್ದರೂ' ಎಂದರ್ಥ 
ಇಟ್ಟುಕೊಳ್ಳಬೇಕು. ವಿಕಲವೆಂದರೆ ವವಿಧಕಲನೆ, ಭ್ರಮೆ “ಎಂದು ಅರ್ಥ ಇಲ್ಲಿ 
ವಿವ್ಷಿತವಲ್ಲ "ಪ್ರಕೃತಿಯ 'ಫರಿಣಾಮರೂಪ ವಾಗಿ ವಿಕಲ್ಪವಿದ್ದರೂ' oe ವಿವಕ್ಷಿತ 
ವಾಗಿದೆ ಎನ್ನಲು. 'ತಾತರ್ಯದಲ್ಲಿ “ಪರಿಣತತಯಾ' "ಎನ್ನಲಾಗಿದೆ. ಪರಿಣಾಮ 
ರೂಪವಾಗಿ. "ಯಾವುದರ ಪರಿಣಾಮ? ಎಂದರೆ "ಪ್ರಕೃತೇಃ' 'ಎಂದಿಟ್ಟುಕೊಳ್ಳಬೇಕು. 
ಕೆಲವೆಡೆ "ಪ್ರಕೃತೇಃ ಪರಿಣತತಯಾ' ಎಂದೇ ತಾತರ್ಯಪಾಠವಿದೆ ಎನ್ನುತ್ತದೆ 
ಯಾದುಪತ್ಯ. 'ವಿಜಯದ್ವಜೀಯದಲ್ಲಿ "ಪರಿಣತತಯಾ' ಎಂಬುದನ್ನು on 
"ನಿಯತೇನೈಕಭೂತೇನ ಮನಸಾ'(ಶ್ಲೋ.೫೪) ಎಂಬುದಕ್ಕೆ ವಿವರಣರೂಪಮ 
ಅನ್ವಯಿಸಲಾಗಿದೆ. ಆಗ "ಪ್ರಕೃತೇಃ ಎಂಬ ಶಬ್ದಾಧ್ಯಾಹಾರ ಬೇಡ. ae 
"ಪರಿಣತತಯಾ' ಎಂಬುದನ್ನು ೩೧ನೇ ಮತ್ತು ೫೪ಶ್ಲೋಕಗಳೆರಡಕ್ಕೂ 
ದೇಹಲೀದೀಪನ್ಯಾಯದಿಂದ ಅನ್ವಯಿಸಬಹುದು. 


ವಿವಿಧಕಲ್ಪನೇ ವಿದ್ಯಮಾನೇ ಪಿ ॥( ಪರಿಣತತಯಾ I) 


ತನ್ನಕರ್ಮಾನುಸಾರ ಪ ್ರಕೃತಿಪರಣಾಮರೂಪವಾಗ ಶತ್ರುಮಿತ್ರಾದಿಎಿವಿಧರೀತಿಯಲ್ಲಿ 


ಭಗವಂತನಿಂದ ಜೀವರ ಸೃಷ್ಟಿ ಲೋಕದಲ್ಲಿ ನಡೆಯುತ್ತಿದ್ದರೂ ಎಲ್ಲ ಜೀವರೂ ತನಗೆ 
ಸ್ವಾಭಾವಿಕವಾಗಿಯೇ ಶತ್ರು ಮಿತ್ರ ರೆಂದು ಳಿಯುವುದು ಮೋಹ. 


ಲೇ ಖೇ ale 
A A [AS 


ಏಕಾಗ್ರಮನಸಿನಿಂದ ಭಗವಂತನನ್ನು ಧ್ಯಾನಿಸಬೇಕೆಂದು ನಾರದರು ಧ್ರುವನಿಗೆ 
ಉಪದೇಶಿಸುತ್ತಾರೆ ಎಂದು ಮೈತ್ರೇಯರು ವಿದುರನಿಗೆ ಹೇಳುತ್ತಾರೆ. 


ಸ್ಮಯಮಾನಮಭಿಧ್ಯಾಯೇತ್‌ ಸಾನುರಾಗಾವಲೋಕನಮ್‌ | 
ನಿಯತೇನೈಕಭೂತೇನ ಮನಸಾ ವರದರ್ಷಭಮ್‌ 11೫೪ I 


ಕಿರುನಗೆ ಸೂಸುತ್ತ ಅನುರಾಗದುಂಬಿದ ನೋಟವನ್ನು ಬೀರುವವನು. ವರ 
ದಾಯಕಲ್ಲಿ ಶ್ರೇಷ್ಠನಾದವನು, ಶ್ರೀಹರಿ. ಅಭ್ಯಾಸಬಲದಿಂದ ಪರಿಪಕ್ಚತೆಯನ್ನು 
ಪಡೆದು ಸರ್ವಥಾ ಬೇರೆ ಎಲ್ಲಮರೆತು ಏಕಾಗ್ರತೆಯಿಂದ ನೆನೆಯಬಲ್ಲಮನಸಿನಿಂದ 
ಇಂಥ ಹರಿಯನ್ನು ಧ್ಯಾನಿಸಬೇಕು. 


ಇಲ್ಲಿ "ಏಕಭೂತೇನ ಮನಸಾ' ಎಂದರೆ ಏಕಾಗ್ರಮನಸಿನಿಂದ ಎಂದರ್ಥ. 
ಹಾಗೆಯೇ ಬೇರೆ ವ್ಯಾಖ್ಯಾನಕಾರರು ಹೇಳಿದ್ದಾರೆ. ಆದರೆ ಆ ಅರ್ಥ ಆ ಶಬ್ದದಿಂದ 
ಹೇಗೆ ಸಿಗುತ್ತದೆ? "ನಿಕಭೂತ' ಎಂದರೆ "ಏಕೀಭೂತ' ಪರಮಾತ್ಮನೊಂದಿಗೆ. ಸೇರಿ 
ಒಂದಾಗಿರುವ ಮನಸ್ಸು ಎಂದು ಹೇಳಿದಂತಾಗುತ್ತದೆ ತಾನೆ? ಅದರಿಂದ 


282 ಶ್ರೀಮದ್‌ಭಾಗವತ ತಾತ್ಪರ್ಯನಿರ್ಣಯ 


“ಒಂದಾಗಿರುವ' ಎನ್ನದೆ “ಒಂದರಲ್ಲೇ ಇರುವ' ಅರ್ಥಾತ್‌ "ಏಕಾಗ್ರವಾಗಿರುವ' 
ಎಂದು ವಿವರಣೆ ನೀಡುತಾರೆ ಶ್ರೀಮದಾಚಾರ್ಯರು. ರಾಧಾರಮಣವ್ಯಾಖ್ಯಾನದಲ್ಲಿ 
"ಮನಸ್ಸು ಧ್ಯೇಯಾಕಾರವಾಗಿ ಪರಿಣಮಿಸುತ್ತದೆ. ಎಂದು ಹೇಳಿದೆ. ಆದರೆ 
ಆಕಾರವೆಂದರೇನೆಂದು ಅವರು ಸಮರ್ಪಕವಾಗಿ ಹೇಳಲಾರರು. ಅದರಿಂದ 
ಪರಮಾತ್ಮನಲ್ಲಿ ಅಂದರೆ ಪರಮಾತ್ಮನನ್ನು . ವಿಷಯೀಕರಿಸಿ ಇರುವ ಮನಸ್ಸೆಂದು 
ಅವರೂ ಹೇಳಬೇಕು. 

ಮುಂದಿನ ಶ್ಲೋಕದಲ್ಲಿ "ಮನಸ್ಸು ಧ್ಯಾನಾನಂದದಿಂದ ಪೂರ್ಣನಾಗಿ 
ತುಂಬಿಕೊಳ್ಳುತ್ತದೆ' ಎಂದು ನಾರದರು ಹೇಳುತ್ತಿದ್ದಾರೆ. ಇದು ಧ್ಯಾನಾನಂದದಿಂದ 
ಪರಿಪಕ್ವತೆಯನ್ನು ಪಡೆದಿರುವ ಮನಸ್ಸಿಗೆ ಮಾತ್ರ ಸಾಧ್ಯ. ಅದರಿಂದ ಪರಿಣತವಾದ, 
ಅಂದರೆ ಪರಿಪಕ್ವವಾದ, ಏಕಾಗ್ರಮನಸ್ಸೆಂದು ವಿಶೇಷಣ ನೀಡುವುದು ಈ ಶ್ಲೋಕದಲ್ಲಿ | 
ಅವಶ್ಯಕ. ಅದರಿಂದ ಶ್ರೀಮದಾಚಾರ್ಯರು ಹೇಳುತ್ತಾರೆ- 

ಪರಿಣತತಯಾ ಏಕಸ್ಸಿನ್ನೇವ ಭೂತೇನ । 


"ಧ್ಯಾನಾಭ್ಯಾಸದಿಂದ ಪರಿಪಕ್ಚತೆಯನ್ನು ಹೊಂದಿ ಧ್ಯೇಯವಾದ ಪರಮಾತ್ಮ ತತ್ವ 


ಒಂದರಲ್ಲಿಯೇ ಸ್ಥಿರವಾಗಿ ನಿಲ್ಲಬಲ್ಲ ಮನಸಿನಿಂದ' ಎಂಬುದು "ಏಕಭೂತೇನ 
ಮನಸಾ' ಎನ್ನುವುದರ ವಿವಕ್ಷಿತಾರ್ಥವಾಗಿದೆ. 


ate ale ale 
[NS ~~ “~~ 


ಮಂತ್ರವನ್ನು ಹೇಳಿದ ಬಳಿಕ ಅದಕ್ಕೆ "ನಮಃ' ಎಂಬ ಶಬ್ದವನ್ನು ಸೇರಿಸಿ ಗಂಧಾದಿ 


ಉಪಚಾರಗಳನ್ನು ಭಗವಂತನಿಗೆ ಸಲ್ಲಿಸಬೇಕೆಂದು ನಾರದರು ಧ್ರುವನಿಗೆ 
ಉಪದೇಶಿಸಿದುದನ್ನು ಮೈತ್ರೇಯರು ವಿದುರನಿಗೆ ಹೇಳುತಾರೆ. 


ಪರಿಚರ್ಯಾ ಭಗವತೋ ಯಾವತೀಃ ಪೂರ್ವಸೇವಿತಾಃ । 
ತಾ ಮಂತ್ರಹೃದಯೇನೈವ ಪ್ರಯುಂಜ್ಯಾನ್ನಂತ್ರಮೂರ್ತಯೇ ॥೬೧॥ 
ಹಿಂದಿನ ಆಚಾರ್ಯಪುರುಷರು ವಿಧಾನ ಮಾಡಿರುವ ಎಲ್ಲ ಷೋಡಶೋ 


ಪಚಾರಗಳನ್ನೂ ಮಂತ್ರ ಮತ್ತು ನಮಃಶಬ್ದಗಳ ಉಚ್ಚಾರಣ ಪೂರ್ವಕವಾಗಿಯೇ 
ಮಂತ್ರಪ್ರತಿಪಾದ್ಯನಾದ ಭಗವಂತನಿಗೆ ಅರ್ಪಿಸಬೇಕು. 


ಇಲ್ಲಿ ಬೇರೆ "ವ್ಯಾಖ್ಯಾನಕಾರರು "ಮಂತ್ರಹೃದಯೇನ' ಎಂದರೆ ಮಂತ್ರಗಳಲ್ಲಿ 
ಮುಖ್ಯವಾದ ವಾಸುದೇವ ದ್ವಾದಶಾಕ್ಷರಮಂತ್ರದಿಂದ ಎಂದು ವ್ಯಾಖ್ಯಾನಿಸಿದ್ದಾರೆ. 


೧. ಮಂತ್ರಾಣಾಂ ಹೃದಯೇನ ಮುಖ್ಯೇನ । 'ಹೃದಯಂ ಮಾನಸೇ ಮುಖ್ಯೇ 
ನ್‌ ವಕ್ಷಸೀಶ್ವರಬುಕ್ಕಯೋಃ' ಇತಿ ನಿರುಕೇಃ | -ವಂಶೀಧರಃ 


ಚತುರ್ಥಸ್ಮ a -ಅಧ್ಯಾಯ-9 283 


ಆದರೆ ಹೃದಯಶಬ್ದಕ್ತಿ ನಿರುಕ್ತಿಯಲ್ಲಿ ಕೋಶದಲ್ಲಿಮುಖ್ಯ ಎಂಬ ಅರ್ಥವಿದ್ದರೂ 
ಮಂತ್ರಹೃದಯದ ಬಗ್ಗೆ ಹೇಳುವಾಗ ಮಂತ್ರಶಾಸ್ತ್ರದಲ್ಲಿ ಹೃದಯಶಬ್ದವನ್ನು ಯಾವ 
ಅರ್ಥದಲ್ಲಿ ಬಳಸಿದ್ದಾರೆ ಎಂಬುದನ್ನು ಗಮನಿಸಬೇಕು. ಮಂತ್ರ ಶಾಸ್ತ್ರದಲ್ಲಿ "ಹೃದಯ' 
ಎಂದರೆ "ನಮಃ' ಎಂಬಶಬ್ವ 'ಹೃದಯಾಯ ನಮಃ, ಶಿರಸೇ ಸ್ವಾಹಾ, ಶಿಖಾಯ್ಕೆ 
ವಷಟ್‌, ಕವಚಾಯ. ಹು TA 3,790 ವೌಷಟ್‌, ಅಸ್ತ್ರಾಯ” ಫಟ್‌; sos 
ಅಂಗನ್ಯಾಸಗಳಲ್ಲಿ ನಮಃ ಸ್ವಾಹಾ ವಷಟ್‌ ಮುಂತಾದ ಶಬ್ದಗಳಿಗೆ ಹೃದಯಾದಿಸ್ಥಾನ 
ನಿರ್ದೇಶ ಮಾಡಿದ್ದಾರೆ. ಹೃದಯದಲ್ಲಿ ‘dads’ ಎಂದು ನ್ಯಾಸ. ಅದರಿಂದ "ಹೃದಯ' 
ಎಂದರೆ ನಮಃ ಎಂಬ ಶಬ್ದವೆಂದು ಮಂತ್ರಶಾಸ್ತ್ರದಲ್ಲಿವ್ಯವಹಾರ. ಹೀಗಾಗಿ ಗಂಧಾದಿ 
ಉಪಚಾರಗಳನ್ನು ನೀಡುವಾಗ, 


ಓಂ ನಮೋ ಭಗವತೇ ವಾಸುದೇವಾಯ ಓಂ ನಮಃ ಗಂಧಂ ಸಮರ್ಪಯಾಮಿ 


ಎಂದು ಮುಂತಾಗಿ ಹೇಳಿ ಸಮರ್ಪಿಸಬೇಕು. ಮಂತ್ರದೊಳಗೆ ನಮಃಶಬ್ದವಿರಲಿ 
ಇಲ್ಲಿದಿರಲಿ ಮಂತ್ರದ ಕೊನೆಯಲ್ಲಿ ನಮಃಶಬ್ದ ಸೇರಿಸಬೇಕೆಂದು ಭಾಗವತದಲ್ಲಿ 


ನಾರದರು ಉಪದೇಶಿಸುತ್ತಿದ್ದಾರೆ; ಎನ್ನುತ್ತಾರೆ ಶ್ರೀಮದಾಚಾರ್ಯರು. 
ಮಂತ್ರಹೃದಯೇನ ಮಂತ್ರೇಣ ಚ ನಮಃಚಬ್ಲೇನ ಚ! 
Q 
"ಮಂತ್ರಹೃದಂಯೀನ' ಎಂದರೆ ಮಂತ್ರದಿಂದ ಮತ್ತು ನಮಃಶಬ್ದದಿಂದ ಎಂದರ್ಥ. 


ಖೇ ಲೇ ats 
[7 a> A 


ಧ್ರುವ ಕಾಡಿಗೆ ಹೋದ ಬಳಿಕ ಇತ್ತ ಉತ್ಪಾನಪಾದನಿಗೆ ಪಶ್ಥಾಶಾಪವಾಯಿತು. 
ಮಗನ ಕ್ಷೇಮದ ಬಗ್ಗೆ ಆತಂಕಗೊಂಡು. ಚಿಂತಾಮಗ್ನನಾಗಿ ಕುಳಿತ. "ಆತನ ಬಳಿಗೆ 
ನಾರದರು ಬಂದು "ಸಮಾಧಾನ ಮಾಡುತಾರೆ, ಧ್ರು ವನನ್ನು ಭಗವಂತನೆ 
ಕಾಪಾಡುತ್ತಾನೆ, ಇಷ್ಟೇ ಅಲ್ಲ ಅವನು danson in ಆಗದಂಥ 
ಕಾರ್ಯಸಾಧನೆ ಮಾಡಿ ಹಿಂತಿರುಗುತಾನೆ ಎಂದು ಹೇಳುತ್ತಾರೆ. 


ಸುದುಷ್ಕರಂ ಕರ್ಮ ಕೃತ್ವಾಲೋಕಪಾಲೈರಪಿ ಪ್ರಭುಃ | 


ಏಷ್ಯತ್ಯಚಿರತೋ ರಾಜನ್‌ ಯಶೋ ವಿಪುಲಯಂಸವ 1 ೭೨॥ 
ಮಂತ್ರಹೃದಯೇನೈವ ಮೂಲಮಂತೊ ಫ್ರೋಚ್ಚಾರಣೇನೈವ | -ವಿಶ್ವನಾಥಃ 
ಮಂತ್ರಹೃದಯೇನ ವಾಸುದೇವಮಂತ್ರೇಣ | -ಶುಕದೇವಃ 


ಮಂತ್ರಹೃದಯೇನ ದ್ವಾದಶಾಕ್ಷರೇಣ | -ಗಿರಿಧರಃ 


284 ಶ್ರೀಮದ್‌ಭಾಗವತ ತಾತ್ಪರ್ಯನಿರ್ಣಯ 


ಲೋಕಪಾಲಕರಿಂದಲೂ ಮಾಡಲಾಗದ ಕಾರ್ಯವನ್ನು ಸಾಧಿಸಿ ನಿನ್ನ ಕೀರ್ತಿಯನ್ನು 
ಹಬ್ಬಿಸಿ ಬೇಗನೆ ನಿನ್ನ ಕುಮಾರ ನಿನ್ನ ಬಳಿಗೇ ಬರುತ್ತಾನೆ. 


ಇಲ್ಲಿ ಧ್ರುವ ಸಾಧಿಸಿದ ಕಾರ್ಯವನ್ನು ಸಾಧಿಸಲು ಲೋಕಪಾಲಕರಾದ 
ದೇವತೆಗಳಿಗೂ ಶಕ್ತಿ ಸಾಲದು ಎಂದು ಹೇಳಿದಂತೆ ಕಾಣುತ್ತದೆ. ಹಾಗೇ ಬೇರೆ ಎಲ್ಲ 
ವ್ಯಾಖ್ಯಾನಕಾರರೂ ಹೇಳಿದ್ದಾರೆ. ಭಗವಂತನ ಅನುಗ್ರಹದಿಂದ ಧ್ರುವ ಸಮರ್ಥ 
ಎಂದು ವಂಶೀಧರವ್ಯಾಖ್ಯಾನ ಹೇಳಿದೆ. BAS: ಕರ್ಮಜದೇವನಾದ ಧ್ರುವನಿಗಿಂತ 
ಇಂದ್ರಾದಿಲೋಕಪಾಲಕರು ಎಷ್ಟೋ ಪಾಲು ಹೆಚ್ಚು ಶಕ್ತರು. ಅದರಿಂದ ಧ್ರುವನು 
ಮಾಡುವ ಕಾರ್ಯ ದೇವತೆಗಳಿಗೆ "ದುಷ್ಕರ' ಎಂದರೆ ಅಶಕ್ತಿಯಿಂದಾಗಿ 
ಮಾಡಲಾಗದುದುಎಂದರ್ಥವಲ್ಲ, ಶಕ್ತಿ ಇದ್ದರೂ ಅವರಿಗೆ ವಿಹಿತವಲ್ಲದಿದ್ದರಿಂದ 
ಮಾಡಲಾಗದುದು ಎಂದರ್ಥ. ದೇವತೆಗಳು ತಮ್ಮ ಪದವಿಗಾಗಿ ಶಾವು ಪ್ರಯತ್ನ 
ಮಾಡಬೇಕು ಹೊರತು ಇನ್ನೊಬ್ಬರ ಪದವಿಗೆ ಪ್ರಯತ್ನಿಸುವುದು ಅವರಿಗೆ 
ವಿಹಿತವಲ್ಲ. ಧ್ರುವಪದವಿಗೆ ಧ್ರುವನೇ ಯತ್ನಿಸಬೇಕು. ಇಂದ್ರಾದಿಗಳು 
ಯತ್ನಿಸಬಾರದು ಎಂದು ನಿಯಮವಿದೆ. 


| 


ತಸ್ಥೆ ವ ಯೋಗ್ಯತ್ವಾಲ್ಲೋಕಪಾಲಾನಾಂ ದುಷ್ಕರಮ್‌ | 
ನಾಶಕೃಂ ದೇವತಾನಾಂ ತು ಯದನ್ಯೈಃ ಶಕಿತಂ ಕ್ವಚಿತ್‌ | 
ಶಕ್ತಾ ಅಪಿ ನ ಕುರ್ವಂತಿ ಯದನ್ಯವಿಹಿತಂ ಬುಧಾಃ ॥ 
ಇತಿ ಬ್ರಾಹ್ಮೇ । 
ಧ್ರುವಪದವಿ ಧ್ರುವನಿಗೊಬ್ಬನಿಗೇ ಯೋಗ್ಯವಾದ್ದರಿಂದ, ಇಂದ್ರಾದಿಲೋಕ 
ಪಾಲಕರಿಗೆ ಅದು ವಿಹಿತವಲ್ಲದ್ದರಿಂದ ಅವರಿಗೆ ಅದು ದುಷ್ಕರ. 


“ಅನ್ಯರಿಗೆ ಮಾಡಲು ಶಕ್ಕವಾದುದು ಯಾವುದೂ ದೇವತೆಗಳಿಗೆ ಅಶಕ್ಕವಲ್ಲ ಅವರು 
ಶಕ್ತರಾಗಿದ್ದರೂ ಅನ್ಯರಿಗೆ ವಿಹಿತವಾದುದನ್ನು ಮಾಡಲು ಅವರು ಯತ್ನಿಸುವುದಿಲ್ಲ' 
ಎಂದು ಬ್ರಹ್ಮಪುರಾಣದಲ್ಲಿ ಹೇಳಿದೆ. 


ಖೇ ale ate 
n PA ~~ 


ಧ್ರುವ ಮಧುವನದಲ್ಲಿನಾರದರ ಉಪದೇಶದಂತೆ ಹರಿಯನ್ನು ಆರಾಧಿಸಿದನೆಂದು 
ಮೈತ್ರೇಯರು ವಿದುರನಿಗೆ ಹೇಳುತಾರೆ. 


ತತ್ರಾಭಿಷಿಕ್ಠ ಪ್ರಯತಸಾಮುಪೋಷ್ಯ ವಿಭಾವರೀಮ್‌ | 
ಸಮಾಹಿತಃ ಪರ್ಯಚರದ್‌ ದೃಷ್ಟಾ $55ದೇಶೇನ ಪೂರುಷಮ್‌ ॥ ೭೪॥ 


ಚತುರ್ಥಸ್ಕಂಧಅಧ್ಯಾಯ-9 i 


ಧ್ರುವ ಮಧುವನದಲ್ಲಿ ಯಮುನಾನದೀಸ್ನಾನ ಮಾಡಿ ಆ ರಾತ್ರಿ ಉಪವಾಸ ಮಾಡಿ 

ಇಂದ್ರಿಯನಿಗ್ರಹ ಮನಸ್ಸಿನ ಏಕಾಗ್ರತೆಗಳಿಂದ ನಾರದರ ಉಪದೇಶಾನುಸಾರ 

ಪರಮಪು ರುಷನನ್ನು ಆರಾಧಿಸಿದ. 

ಇಲ್ಲಿ RD ಕ್ಯ ದೇಶೇನ' ಅಥವಾ "ದೃಷ್ಟಾ ತದಿಷ್ಟೇನ' ಎಂದು ಪಾಠ. ಎರಡೂ 

ಪಾಠದಲ್ಲಿ 'ದೃಷ್ಟ್ಟ್ಯ' ಎಂದು ಪದ pelle ದೃಷ್ಟಿಸಹಿತವಾದ ಆದೇಶದಿಂದ 
ಅಥವಾ pA ಲಬ್ಧವಾದ ದೃಷ್ಟಿಯಿಂದ' aces ಮೊದಲನೇ ಪಾಠದಲ್ಲಿ 
ಅರ್ಥ. ಎರಡನೇ ಪಾಠದಲ್ಲಿಯೂ "ಆದಿಷ್ಟ'ಶಬ್ದವನ್ನು ಭಾವೇ 
ಕಪ್ರತ್ಯ ಯಾಂತವೆಂದಿಟ್ಟುಕೊಂಡರೆ ಮೊದಲನೇ ಪಾಠದಂತೆಯೇ "ಅರ್ಥ. ಕರ್ಮಣಿ 
ಕೃಪ್ರತ್ಯಯಾಂತವಿಟ್ಟುಕೊಂಡರೆ. “ದೃಷ್ಟಿಯಿಂದ ಆದಿಷ್ಠವಾದ ಪ್ರಕಾರ' ಎಂದರ್ಥ. 
ದೃಷ್ಟಿ ಚರಿ ದೃಷಿಸಾಧನವಾದ ನಿರೂಪಣೆ, ಆದೇಶವೆಂದರೆ ಉಪದೇಶವೆಂದು 
ತಾತರ್ಯದಲ್ಲಿ ಹೇಳಿದ್ದಾರೆ. ನಿರೂಪಣೆ ಎಂದರೆ ಶಮದಮಾದಿಸಾಧನಾನುಷ್ಠಾನ 
ಹೇಗೆ ಎನ್ನುವ ನಿರೂಪಣೆ, ಉಪದೇಶವೆಂದರೆ ರಹಸ್ಕಮಂತ್ರೋಪ ಪೆದೇಶ. ನಾರದರು 
ಎರಡನ್ನೂ ಧ್ರುವನಿಗೆ ನೀಡಿದ್ದಾರೆ. ನಿರೂಪಣೆಯಿಂದ ಸಹಿತವಾದ ಉಪದೇಶದಿಂದ 
ಎನ್ನುವುದು ಮೊದಲನೆ ಅರ್ಥ. ಶಮದಮಾದಿಸಾಧನಗಳೊಂದಿಗೆ ಮಂತ್ರವನ್ನೂ 


ಉಪದೇಶಿಸಿದ್ದರಿಂದ ಆ ಉಪದೇಶದ ಬಲದಿಂದ ಧ್ರುವ ಧ್ಯಾನಾವಸ್ಥೆಯಲ್ಲಿ 
ಭಗವಂತನನ್ನು ಕಾಣಲು ಶಕನಾಗಿದ್ದಾನೆ. ಇದೇ ನಿರೂಪಣೆ ಎಂದಿಟ್ಟುಕೊಂಡರೆ , 


ಉಪದೇಶದಿಂದ ಲಬ್ಧವಾದ. ದೃಷ್ಟಿಯಿಂದ ಅಂದರೆ ನಿರೂಪಣೆಯಿಂದ ಎಂದು. 
ಎರಡನೇ ಅರ್ಥ. ಮೊದಲನೆಯ. ಅರ್ಥ ಯಾದುಪತ್ಯದಲ್ಲಿ, ಎರಡನೇ ಅರ್ಥ 
ವಿಜಯದ್ವಜೀಯದಲ್ಲಿ ಕಾಣುತ್ತದೆ. "ದೃಷ್ಟಾ ದಿಷ್ಟೇನ' ee ಪಾಠವನ್ನು 
ಯಾದುಪತ್ಯದಲ್ಲಿ ಸ್ವೀಕರಿಸಿದ್ದಾರೆ. ಆಗ ದೃಷ್ಟಿ "ಎಂದರೆ ಕಾಣುವುದು "ಧ್ರುವನ 
ಸ್ವರೂಪ ಯೋಗ್ಯ ತೆಯನ್ನು ಕಂಡು "ಅದಕ್ಕನುಗುಣವಾಗಿ ನಾರದರು 
ಮಸುದೇವೋಪಾಸೆಗೆ ಆದೇಶವನ್ನು' ನೀಡಿದ್ದಾರೆ. ಈ ಆದೇಶಾನುಸಾರ ಅಥವಾ 
ಆದಿಷ್ಟವಾದ ಪ ್ರಕಾರದಿಂದ ಧ್ರುವ "ಉಪಾಸನೆ "ಮಾಡಿದ್ದಾನೆ ಎಂದರ್ಥ. 


ಬೇರೆ ವ್ಯಾಖ್ಯಾನಕಾರರು “ಯಷ್ಯಾದೇಶೇನ'. ಎಂದು ಪಾಠವಿಟ್ಟುಕೊಂಡು 
ET, ಆಡ ಸುರ ಎಂದು ವ್ಯಾಖ್ಯಾನಿಸಿದ್ದಾರೆ. ವೀರ 
ರಾಘವವ್ಯಾಖ್ಯಾ ನದಲ್ಲಿ' "ದಿಷ್ಟಾದೇಶೇನ' ಎಂದು ಪಾಠವಿಟ್ಟುಕೊಂಡು ಅಜೇ ಅರ್ಥ 
ಹೇಳಿದ್ದಾರೆ. ನತುಕದೇವ ವ್ಯಾಖ್ಯಾನದಲ್ಲಿ "ದೃಷ್ಟಾ ,ದೇಶೇನ' ಎಂದೇ ಪಾಠ 


೧. ದೃಷ್ಟಾ ಫ್ಯದೇಶೇನ ಶ್ರಿ ೇನಾರದಕರ್ತೃಕೇನ ದೃಷ್ಟೇಃ ಆದೇಶೇನ Or, , ದ್ರವ್ಯಮಯೀ 
ಮರ್ಬಾಮಿತ್ಯಾ ದಿನಾ ಯಾ ದೃಷ್ಟಿಃ 'ಪ್ರತಿಮಾದಿಷು ಭಗವದ್ದ JAF ಸದು 
ಪದೇಶೇನೇತ್ತ Pa ತುಕದೇವಃ 


286 


ವಿಟ್ಟುಕೊಂಡು "ದೃಷ್ಟ್ಯಾದೇಶ' ಎಂದು ಒಂದು ಸಮಸ್ಪಪದ, ಪ್ರತಿಮಾದಿಗಳಲ್ಲಿ 
ಭಗವದ್ದೃಷ್ಟಿಯ ಉಪದೇಶವನ್ನು ನಾರದರು ಮಾಡಿದ್ದಾರೆ, ಅದಕ್ಕನುಸಾರವಾಗಿ 
ಎಂದು ಅರ್ಥ ಹೇಳಿದ್ದಾರೆ. 


ಆದರೆ ಧ್ರುವನು ಒಬ್ಬ ಕರ್ಮಜದೇವತೆ. ದೇವತೆಗಳು ವ್ಯಾಪ್ರೋಪಾಸಕರು. 
ಪ್ರತಿಮಾರ್ಚನೆ ಅವರಿಗೆ ಆವಶ್ಯಕವಲ್ಲ, ಮಾಡಿದರೆ ವಿಶೇಷಫಲವೆಂದು ನಾರದರು 
ಅದನ್ನೂ ಉಪದೇಶಿಸಿದ್ದಾರೆ, ಹೊರತು ಅದೊಂದನ್ನೇ ಉಪದೇಶಿಸಿಲ್ಲ. ಮುಂದೆ 
ಎಂಬತ್ತೆರಡನೇ ಶ್ಲೋಕದಲ್ಲಿ ಮಹದಾದಿ ತತ್ವಾಧಾರವಾದ ವ್ಯಾಪ್ತಭಗ 
ವದ್ರೂಪೋಪಾಸನೆಯನ್ನೇ ಹೇಳಿದ್ದಾರೆ. ಅದರಿಂದ ನಾರದರ ಉಪದೇಶವೆಂದರೆ 
ಪ್ರತಿಮಾದಿಗಳಲ್ಲಿ ಭಗವಂತನ ಉಪಾಸನೆಗೆ ಆದೇಶವೆಂದು ತಿಳಿಯುವುದು 
ಉಚಿತವಾಗುವುದಿಲ್ಲ ಅದಕ್ಕಿಂತ "ಯಷ್ಯಾದೇಶೇನ' "ನಾರದರ ಉಪದೇಶದಂತೆ' 
ಎನ್ನುವುದೇ ಹೆಚ್ಚು ಸಂಗತವಾದೀತು. ಅದರಿಂದ ಶ್ರೀಮದಾಚಾರ್ಯರು ದೃಷ್ಟ್ಯಾ 
ಆದೇಶೇನ ಎಂದು ಎರಡು ಬೇರೆಬೇರೆ ಪದಗಳಾಗಿ ವಿಭಾಗಿಸಿ ವ್ಯಾಖ್ಯಾನಿಸುತ್ತಾರೆ. 


ದೃಷ್ಟ್ಯಾ ನಿರೂಪಣಯಾ ಆದೇಶೇನ ಉಪದೇಶೇನ | 


"ದೃಷ್ಟ್ಯಾ' ಎಂದು ಬೇರೆ ಪದ. ನಿರೂಪಣೆಯಿಂದ ಅಂದರೆ ಶಮಾದಿ ಸಾಧನ 
ನಿರೂಪಣೆಯಿಂದ ಸಹಿತವಾದ "ಆದೇಶೇನ' ಅಂದರೆ ಮಂತ್ರೋ ಪದೇಶದಿಂದ 
ಎಂದರ್ಥ. ಅಥವಾ ನಾರದರ ಉಪದೇಶಬಲದಿಂದ ಧ್ರುವನಿಗೆ ಲಬ್ಧವಾದ 
ಧ್ಯೇಯರೂಪದರ್ಶನಶಕ್ತಿಯಿಂದ ಎಂದರ್ಥ. ಅಥವಾ ಶಿಷ್ಯನ ಸ್ವರೂಪ 
ಯೋಗ್ಯತೆಯನ್ನು ಕಂಡು ನೀಡಿದ ಗುರೂಪದೇಶದಿಂದ ಎಂದರ್ಥ. 


“ele ಲೊ ಲೇ 
ವು “w “ನ 


ದೇವತೆಗಳು ಧ್ರುವನ ತಪಸ್ಸಿಗೆ ಬಹಳ ವಿಘ್ನ ಉಂಟು ಮಾಡಿದರು. ಆದರೂ 
ಧ್ರುವ ಅವುಗಳನ್ನು ಲೆಕ್ಕಿಸದೆ ತಪಸ್ಸನ್ನು ಅವ್ಯಾಹತವಾಗಿ ಮುಂದುವರಿಸಿದನೆಂದು 
ಮೈತ್ರೇಯರು ವಿದುರನಿಗೆ ಹೇಳುತಾರೆ. 


ದೇವಾಶ್ಚಕ್ರುಸಪೋವಿಫ್ನಂ ತ್ರಾಸಯಂತಃ ಸ್ವಮಾಯಯಾ | 
ಸರ್ಪೇಭಸಿಂಹಕೂಷ್ಠಾಂಡೈಸಾನ್‌ ನಾಪಶ್ಯತ್‌ ಪರಂ ಗತಃ ॥೮೦॥ 
ದೇವತೆಗಳು ಆಗ ಧ್ರುವನ ತಪಸ್ಸಿಗೆ OB ಮಾಡಿದರು. ತಮ್ಮ ಸಾಮರ್ಥ್ಯದಿಂದ 


ಕೃತಕವಾದ ಸರ್ಪ ಆನೆ ಸಿಂಹ ಪಿಶಾಚಗಳನ್ನು ABA ಅವನನ್ನು ಹೆದರಿಸಿದರು. ಆದರೆ 
ಅವನು ಹರಿಧ್ಯಾನದಲ್ಲಿ ಮುಳುಗಿದ್ದು ಅವುಗಳನ್ನು ನೊಡಲೇ ay, 


ಚತುರ್ಥಸ್ಕಂಧ-ಅಧ್ಯಾಯ-9 


ಬೇರೆ ವ್ಯಾಖ್ಯಾ ನಕಾರರ ಪಾಠದಲ್ಲಿ ಈ ಶ್ಲೋಕವಿಲ್ಲ ಆದರೆ ಎಷ್ಟುಪುರಾಣದಲ್ಲಿ 
ದೇವತೆಗಳು ಧ್ರ ಹ ತಪಸ್ಸಿಗೆ ವಿಘ್ನ ಒಡ್ಡಿ ವಿಫಲರಾದುದರ ಉಲ್ಲೇಖವಿದೆ. ಆದರೆ 
ದೇವತೆಗಳು ಸಜ್ಜನರಲ್ಲಿ ತತು ಭಿಮಾನಿಗಳಾಗಿ ನಿಂತು ಧರ್ಮಮಾರ್ಗದಲ್ಲಿಪೆ ಪ್ರೇರಣೆ 
ನೀಡುವವರು. ಅವರಪೆ ೀರಣೆಯಿಲ್ಲದೆ ಮ್ರ ವನು ತಪಸ್ಸುಮಾಡುವುದೇ ods. 
ಅದರಿಂದ ಅವರು ಜತ ತಪಸ್ಸು ಮಾಡಿಸಿ ತಾವೇ" ಅದಕ್ಕೆ ವಿಘ್ನ ಮಾಡಲು 
ಯತ್ನಿಸುವುದು, ಅದರಲ್ಲಿ ತಾವೇ ಬಿಫಲರಾಗುವುದು ಎಂದರೇನು? ಎಂಬ ಪ್ರ 3 
ಬರುತ್ತದೆ. ಆದರೆ ಇದು. DPB, ಪರೀಕ್ಷೆ. ಧ್ರುವನಿಂದ ಉತ್ತಮವಾದ ತಪಸ್ಸು, 
ಮಾಡಿಸಿ, ಲೋಕಕ್ಕೆ ಅವನ 'ತಪೋನಿಷ್ಠೆಯನ್ನು ತೋರಿಸಿ ಅವನ ಕೀರ್ತಿಯನ್ನು 
ಹೆಚ್ಚಿಸಲೆಂದೇ ಪರೀಕ್ಷಿ ಮಾಡಿದ್ದಾರೆ. ಆ ಪರೀಕ್ಷೆಯಲ್ಲಿಅವನು ಉತ್ತೀರ್ಣನಾಗುವಂತೆ 
ಘಮ ಒಡ್ಡಿದ ವಿಘ್ನಗಳನ್ನು ತಾವೇ ನಿವಾರಿಸಿ ಅನುಗ್ರ ಸಿದ್ದಾರೆ. ತಪಸ್ಸು 
ಮುಂದುವರಿಯಬಾರದೆಂಬ "ಅಭಿಪ್ರಾ ಯವೇ ಇದ್ದಲ್ಲಿ ಅವರು ಉಂಟು ಮಾಡುವ 
ವಿಘ್ನಗಳನ್ನು ಯಾರೂ ಪರಿಹರಿಸಿಕೊಳ್ಳಲಾರರು. "ಇದು ಬ್ರಹ್ಮಾಂಡಪು ಪುರಾಣದಲ್ಲಿ 
ಸ್ಪಷ್ಟವಿದೆ. 


ಯತ್ರ ದೈವೇಃ ಕೃತೇ ವಿಫ್ಲೇ ಖಂಡಿತೋ ನ ಪುಮಾನ್‌ ಭವೇತ್‌ | 


ತತ್ರ ತದ್ಯತಸೇ Deo ಕುರ್ಯುರ್ನತು ವಿಘಾತನೇ ॥ 


ಯತ್ರ ಖಂಡಿತತಾ ತತ್ರ ಖಂಡನಾಯ್ಕೆವ ಕೇವಲಮ್‌ | 
ಸತ್ಯಕಾಮಾ ಯತೋ ದೇವಾಸ್ಟೇ ಚಿತ್ತಾದ್ಯಭಿಮಾನಿನಃ li 


ಅತೋ ವಿಮೋಹನಾಯ್ಕಿವ ಪ್ರಾಪ್ಲುಯುಸ್ಟೇ ಪರಾಜಯಮ್‌ | 
ತೇಷಾಮಶಕಿತೋಕಿಶ ವಿಮೋಹಾಯ ಸುರದ್ವಿಷಾಮ್‌ || 
-2 ಹು 
ಆತಿ ಬ್ರಹ್ಮಾಂಡೇ | 


ದೇವತೆಗಳು $, ಉಂಟು ಮಾಡಿದಾಗಲೂ ಒಬ್ಬನ ತಪ ಸ್ಸು ನಿಂತು 
ಹೋಗಲಿಲ್ಲವೆಂದರೆ" ದೇವತೆಗಳು ಅವನ ತಪಸ್ಸನ್ನು ನಿಲ್ಲಿಸುವ ಉದ್ದೇಶದಂದ ವಿಘ್ನ 
ಉಂಟುಮಾಡಿಲ್ಲ, ಅವನಿಗೆ ಕೀರ್ತಿ ತರುವ ಉದ್ದೇಶದಿಂದ ವಿಘ್ನ ಒಡ್ಡಿ ತಾವೇ. 
ಅದನ್ನು ಪರಿಹರಿಸದ್ದಾರೆ ಎಂದು ತಿಳಿಯಬೇಕು. ಎಲ್ಲಿ ತಪಸ್ಸು. ನಿಂತು “ಹೋಯಿತೋ 
ಅಲ್ಲಿ ನಲ್ಲಿಸಲೆಂದೇ ವಿಘ್ನ ಉಂಟುಮಾಡಿದ್ದಾರೆ ಎಂದೂ ತಿಳಿಯಬೇಕು. ದೇವತೆಗಳು 
ಸತ್ಯಕಾಮರು, ಅವರು ಸಂಕಲ್ಲಿಸಿದ್ದು ಅನ್ಯಥಾ ಆಗುವುದಿಲ್ಲ, ಏಕೆಂದರೆ ಅವರು 
ಚಿತಾದ್ಯಭಿಮಾನಿಗಳು, ಚಿತದಲ್ಲಿ ತಪಸ್ತು ಮಾಡಲು ಪ್ರೇರಣೆ ನೀಡಿ ತಪಸ್ಸು 
ಮಾಡಿಸುವವರು. ಅದರಿಂದ ತಪಸ್ಸನ್ನು ಕೆಡಿಸಲು ಯತ್ನಿಸಿ ವಿಫಲರಾದಂತೆ ಅವರು 
ತೋರಿಕೊಳ್ಳುವುದು ಅಯೋಗ್ಯರಿಸೆ “ದೇವತೆಗಳು ಅಶಕೆಂದು ಅನ್ಯಥಾಜ್ಞಾನ 
ಬರಲಿ ಎಂಬ ಅಭಿಪ್ರಾಯದಿಂದ. ದೇವತೆಗಳು ಅಶಕ್ಷರಾದರೆಂದು ಪುರಾಣಗಳಲ್ಲಿ 


288 ಶ್ರೀಮದ್‌ಭಾಗವತ ತಾತ್ಪರ್ಯನಿರ್ಣಯ 


ಹೇಳಿದ್ದರೆ ಅದೂ ಹೀಗೆ ಅಯೋಗ್ಯರಿಗೆ ಮೋಹ ಉಂಟುಮಾಡುವ ಉದ್ದೇಶದಿಂದ 
ಎಂದು ಬ್ರಹ್ಮಾಂಡಪುರಾಣ ಹೇಳಿದೆ. ` 


ate ale ale 
~~ ~~ 


ಧ್ರುವನು ಪಂಚಭೂತಗಳಿಗೂ ಇಂದ್ರಿಯಗಳಿಗೂ ಆಶ್ರಯ ಪರಮಾತ್ಮನೆಂದು 
ಧ್ಯಾನಿಸುತಾನೆ ಎಂದು ಮೈತ್ರೆ ೀಯರು ವಿದುರನಿಗೆ ಹೇಳುತ್ತಾರೆ. 


ಸರ್ವತೋ ಮನ ಆಕೃಷ್ಯ 
ಹೃದಿ ಭೂತೇಂದ್ರಿಯಾಶ್ರಯಮ್‌ | 
ಧ್ಯಾಯನ್‌ ಭಗವತೋ ರೂಪಂ 
ನಾದ್ರಾಕ್ಷೀತ್‌ ಕಿಂಚನಾಪರಮ್‌ -SON 
ಧ್ರುವ ಎಲ್ಲ ವಿಷಯಗಳಿಂದ ಮನಸ್ಸನ್ನು ಈಚೆಗೆ ಸೆಳೆದುಕೊಂಡು ಹೃದಯದಲ್ಲಿ 


ಪಂಚಭೂತಗಳಿಗೂ ಇಂದ್ರಿಯಗಳಿಗೂ ಆಶ್ರಯವಾದ ಭಗವದ್ರೂಪವನ್ನು ಧ್ಯಾನ 
ಮಾಡಿನೆ ಹೊರತು ಬೇರೇನನ್ನೂ ನೋಡಲಿಲ್ಲ 


ಇಲ್ಲಿ 'ಭೂತೇಂದ್ರಿಯಾಶಯಂ' ಎಂದು ಪಾಠವಿಟ್ಟು ಕೊಂಡು 
ಇಂದ್ರಿಯವಿಷಯಗಳಾದ ಪಂಚಭೂತಗಳೊಂದಿಗೆ ಅವುಗಳನ್ನು ಗ್ರಹಿಸುವ 
ಇಂದ್ರಿಯಗಳು ಮನಸನ್ನು ಆಶ್ರಯಿಸಿವೆ. ಅಂಥ ಮನಸನ್ನು ಎಲ್ಲ ವಿಷಯಗಳಿಂದ 
ಈಚೆಗೆ ಸೆಳೆದುಕೊಂಡು ಪರಮಾತ್ಮನನ್ನು ಧ್ರುವ ಧ್ಯಾನಿಸಿದ 'ಎಂದು "ಬೇರೆ 
ವ್ಯಾಖ್ಯಾನಕಾರರು ಹೇಳುತ್ತಾರೆ. 


"ಆಶಯ' "ಆಶ್ರಯ'ಗಳಿಗೆ ಅರ್ಥದಲ್ಲಿ ವ್ಯತ್ಯಾಸವಿಲ್ಲ ಅದರಿಂದ ಆಶ್ರಯ 
ಎಂಬ ಪಾಠದಲ್ಲಿಯೂ ಇದೇ ಅರ್ಥವನ್ನು ನಾವು ಗ್ರಹಿಸುವ ಸಂಭವವಿದೆ. ಆಗ 
"ಮನಸ್ಸನ್ನು ಎಲ್ಲ ವಿಷಯಗಳಿಂದ ಈಚೆಗೆ ಸೆಳೆದುಕೊಂಡು' ಎಂದರೆ ಸಾಕು, 
ಮನಸ್ಸಿಗೆ ಭೂತೇಂದ್ರಿಯಾಶ್ರಯ ಎಂದು ವಿಶೇಷಣ ವ್ಯರ್ಥವಾಗುವುದು. ಮತ್ತು 
ಭಗವದ್ರೂಪವನ್ನು ಹೇಗೆ ಧ್ಯಾನಿಸಿದ ಎಂದು ಧ್ಯಾನಾಕಾರವನ್ನು ಹೇಳದಿರುವು 
ದರಿಂದ ನ್ಯೂನತೆಯೂ ಬರುವುದು. ಅದರಿಂದ ಭೂತೇಂದ್ರಿಯಾಶ್ರಯ ಎಂದು 


೧. ಭೂತಾನಿ ಇಂದ್ರಿಯವಿಷಯಾ ಇಂದ್ರಯಾಣಿ ಚ ಶೇರತೇ ಯತ್ರ ತನ್ನನಃ ಸರ್ವತ 
ಆಕೃಷ್ಯ ಭಗವತೋ ರೂಪಂ ಧ್ಯಾಯನ್‌ | -ಶುಕದೇವಃ 
ಭೂತಾನಾಂ ಪ್ರಾಣಿನಾಂ ಇಂದ್ರಿಯೇಷು ನ ಶೇತೇ ವಿಷಯೀಭವತೀತಿ ತಥಾ ಭೂತಂ 


ಭಗವದ್ರೂಪಂ । ಯದ್ವಾ ಆ ಸಮ್ಯಕ್‌ ಶೇತೇ ನ ತು ಜಾಗರ್ತಿತಿ 
ತೇಷಾಮಗಮೃ್ಯಮಿತ್ಯರ್ಥಃ | -ವಿಶ್ವನಾಥಃ 


ಚತುರ್ಥಸ್ಕಂಧ-ಅಧ್ಯಾಯ-9 289 


ಭಗವದ್ರೂಪಕ್ಕೆ ವಿಶೇಷಣವಾಗಿ ಅನ್ವಯಿಸುವುದು ಸೂಕ್ತ ವಿಶ್ವನಾಥವ್ಯಾಖ್ಯಾನದಲ್ಲಿ 
ಹಾಗೇ ಅನ್ವಯಿಸಿ ಭೂತವೆಂದರೆ ಪ್ರಾಣಿಗಳು, ಅವರ ಇಂದ್ರಿಯಗಳಿಗೆ 
ಅಗೋಚರವಾದ ಭಗವದ್ರೂಪ ಎಂದು ವ್ಯಾಖ್ಯಾನಿಸಲಾಗಿದೆ. ಆದರೆ ಇಲ್ಲಿಯೂ 
“ಭೂತ'ಶಬ್ದವ್ಯರ್ಥ. ಇಂದ್ರಿಯಾಗೋಚರವೆಂದರೆ ಸಾಕಾಗಿತ್ತು ಅದರಿಂದ "ಪಂಚ 
ಭೂತಗಳಿಗೂ ಎಲ್ಲಪ್ರಾಣಿಗಳಿಗೂ ಇಂದ್ರಿಯಗಳಿಗೂ ಆಶ್ರಯವಾದ ಭಗವಂತನ 
ರೂಪವನ್ನು ಧ್ರುವನು ಧ್ಯಾನಿಸಿದನೆಂ'ದು ವ್ಯಾಖ್ಯಾನಿಸಬೇಕು. 


ಭೂತೇಂದ್ರಿಯಾಶ್ರಯಂ ಭಗವದ್ರೂಪಮ್‌ Il 


ಭೂತಗಳಿಗೂ ಇಂದ್ರಿಯಗಳಿಗೂ ಆಶ್ರಯವಾದ ಎಂದು ಭಗವದ್ರೂಪಕ್ಕೆ 
ವಿಶೇಷಣ ಹೊರತು ಮನಸಿಗಲ್ಲ, 


“ವೀರರಾಘವ ವ್ಯಾಖ್ಯಾನದಲ್ಲಿ ಶಬ್ದಾದಿವಿಷಯಗ್ರಾಹಕ ಇಂದ್ರಿಯಗಳು "ಆ 
ಶೇರತೇ ಯಸ್ಮಿನ್‌' ಮನಸ್ಸಿನಲ್ಲಿ ಶಯನ ಮಾಡುತ್ತವೆ, ಅಂದರೆ 
ನಿರ್ವ್ಯಾಪಾರಸ್ಥಿತಿಯಲ್ಲಿರುತ್ತವೆ. ಅರ್ಥಾತ್‌ ಮನಸ್ಸು ಇಂದ್ರಿಯಗಳಿಂದ ವ್ಯಾಪಾರ 


ಮಾಡಿಸುವುದಿಲ್ಲ ವಿಷಯಗಳನ್ನು ಇಂದ್ರಿಯಗಳ ಮೂಲಕ ಗ್ರಹಿಸುವುದಿಲ್ಲ 
ಹಾಗಾದರೆ "ಸರ್ವತೋ ಮನ ಆಕೃಷ್ಟ' ಎಂದರೇನು? ಎಂದರೆ, ಮನಸ್ಸು 
ಸಂಕಲ್ಪವಿಕಲ್ಪಾದಿವ್ಯಾಪಾರದಿಂದ ನಿವೃತ್ತವಾಗುತ್ತದೆ ಎಂದರ್ಥ ಎಂದು 
ವ್ಯಾಖ್ಯಾನಿಸಿದ್ದಾರೆ. 

ಈ ವ್ಯಾಖ್ಯಾನದಲ್ಲಿಯೂ "ಶಬ್ದಾದಿವಿಷಯ ಪ್ರವಣಾನಿ' ಎಂದು ಇಂದ್ರಿಯಗಳಿಗೆ 
ವಿಶೇಷಣ ವ್ಯರ್ಥ. ಮತ್ತು "ಸರ್ವತಃ ಆಕೃಷ್ಟ' ಎಂದರೆ "ಸಂಕಲ್ಪವಿಕಲ್ಲಾದಿ 
ಸರ್ವವ್ಯಾಪಾರವನ್ನುತೊರೆದು' ಎಂದು ಅರ್ಥೈಸುವುದು ಕ್ಲಿಷ್ಟ "ಸರ್ವವಿಷಯಗಳಿಂದ 
ಈಚೆಗೆ ಸೆಳೆದು' ಎಂದರೆ ಸ್ವರಸವಾಗುವುದು. ಆಗ ಅವ್ಯಾಪಾರಿತ 
ಶ್ರೋತ್ರಾದೀಂದ್ರಿಯವತ್ವವೆಂಬ ವಿಶೇಷಣ ವ್ಯರ್ಥ. ಅದರಿಂದ ಭೂತೇಂದ್ರಿ 
ಯಾಶ್ರಯಂ ಎಂದು ಭಗವದ್ರೂಪಕ್ಕೇ ವಿಶೇಷಣವಾಗಿ ಅನ್ವಯಿಸಬೇಕು. 


ಲೇ ate ಖೇ 
A o ಊತ 


೧. ಭೂತೇಂದ್ರಿಯಾಶಯಂ ಭೂತಾನಿ ಭೂತಸೂಕ್ಷ್ಮಾಣಿ ಶಬ್ದಾದೀನಿ S B- 
ಕಾಣೀಂದ್ರಿಯಾಣಿ ಶ್ರೋತ್ರಾದೀನಿ ಶಬ್ದಾದಿ ವಿಷಯಪ್ರವಣಾನೀಂದ್ರಿ 
`ಯಾಣೀತ್ಯರ್ಥಃ । ತಾನಿ ಆಶೇರತೇ ಯಸ್ಮಿನ್‌ | ಶಯನಮತ್ರ ನಿರ್ವ್ಯಾಪರತಾ 
ಅವ್ಯಾಪಾರಿತಶ್ರೋತ್ರಾದೀಂದ್ರಿಯವನ್ನನಃ ಸರ್ವತಃ ಸಂಕಲವಿಕಲ್ಲಾದೇರಾಕೃಷ್ಯ 
ನಿವರ್ತೃ I -ವೀರರಾಘವಃ 


ಶ್ರೀಮದ್‌ಭಾಗವತ ತಾತ್ಪರ್ಯನಿರ್ಣಯ 


ಧ್ರುವ ಪ್ರಾಣವಾಯುವನ್ನು ಕುಂಭಕದಲ್ಲಿ ಬಿಗಿ ಹಿಡಿದು ಧ್ಯಾನ ಮಾಡುವಾಗ 


ಎಲ್ಲ ಲೋಕಗಳಿಗೂ ಉಸಿರುಕಟ್ಟಿ ಹೋಯಿತೆಂದು ಮೈತ್ರೇಯರು ವಿದುರನಿಗೆ 
ಹೇಳುತಾರೆ- 


ತಸ್ಥಿನ್ನಭಿಧ್ಯಾಯತಿ ವಿಶ್ವಮಾತ್ಮನೋ 
ದ್ವಾರಂ ನಿರುಧ್ಯಾಸುಮನನ್ಯಯಾ ಧಿಯಾ । 
ಲೋಕಾ ನಿರುಚ್ಛಾ ಸನಿಪೀಡಿತಾ ಬ್ಹಶಂ 
ಸಲೋಕಪಾಲಾಃ ಶರಣಂ ಯಯುರ್ಹರಿಮ್‌ I SY 


ಅನನ್ಯ ಮನಸ್ಕನಾಗಿ ಪ್ರಾಣವಾಯುವನ್ನು ಕುಂಭಕದಲ್ಲಿ ಬಿಗಿ ಹಿಡಿದು ಜೀವರ 
ಉತ್ತತ್ಯಾದಿಕಾರಣನಾದ ವಾಸುದೇವನನ್ನು ಇಂದ್ರಿಯದೇವತೆಗಳೊಂದಿಗೆ ಧ್ರುವ 
ಧ್ಯಾನಿಸುತಿದ್ದಾಗ ಎಲ್ಲಲೋಕಗಳಿಗೂ ಉಸಿರು ಕಟ್ಟಿ ಹೋಯಿತು. ಎಲ್ಲರೂ ಬಹಳ 
ಪೀಡಿತರಾಗಿ ಲೋಕಪಾಲಕರೊಂದಿಗೆ ಶ್ರಿ ಹರಿಯನ್ನು ಮೊರೆ ಹೊಕ್ಕರು. 


ಇಲ್ಲಿ "ವಿಶ್ವಂ' n ರ್ರಪಂಚವೆಂದು, "ದ್ವಾರಂ' ಎಂದರೆ ಪಾ ವಾಯುವಿನ 
ತಾನು aes ಅಭೇದ ದೃಷ್ಟಿಯಿಂದ ಧ್ಯಾನಿಸುತ್ತ 


ತನ್ನ ಉಸಿರನ್ನು ಕಟ್ಟಿಕೊಂಡಿದ್ದರ ಪರಿಣಾಮವಾಗಿ ಪ್ರಪಂಚಕ್ಕೆ ಉಸಿರು ನಿಂತು 
oases ಧ್ರುವ ಬಾಲಕನಾದ್ದರಿಂದ ಅಭೇದೋಷಾಸನಾಸಹಿತವಾದ 
ಪ್ರಾಣಾಯಾಮದ ಪರಿಣಾಮ ಏನಾದೀತೆಂದು ತಿಳಿದಿರಲಿಲ್ಲ ಎಂದೂ "ಬೇರೆ 
ವ್ಯಾಖ್ಯಾನಕಾರರು ವ್ಯಾಖ್ಯಾನಿಸಿದ್ದಾರೆ. ಇದು ಅಸಂಗತ. ವಿಶ್ವವೆಂದರೆ ಇದು 
ಭಗವಂತನ ಧ್ಯಾನಪ್ರ ಸಂಗವಾದ್ದರಿಂದ "ವಿಶ್ವಂ ವಿಷ್ಣುರ್ವಷಟ್ಯಾರ' ಎಂದು 


೧. 


ತಸ್ಮಿನ್‌ ಧ್ರುವೇ ವಿಶ್ವಂ ವಿಶ್ವಾ 25o ವಿಷ್ಣುಮಾತ್ಸನಃ ಸಕಾಶಾದನನ್ಯಯಾ ಧಿಯಾ 
ಆತ್ಮಾಭೇದದೃಷ್ಟ್ಯಾ ಇಭಿಧ್ಯಾಯತಿ ಸತಿ | ಕಂಕೃತ್ವಾ, | ಅಸುಂಪ್ರಾ ಇಂತದ್ಹ್ವಾ ರಂಚ 
ನಿರುಧ್ಯ ones ನಿರುಚ್ಚ್ವಾ ಸನಿಪೀಡಿತಾಃ | ವಿಶ್ವ ರೂಪಂ “Dapeng, ese- 
ಕೃತ್ಯ ಸ್ವಪ್ರಾಣನಿರೋಧೇ Bee ವಿಶ್ವಸ್ಯ ಪ್ರಾ ನಿರೋಧೋ. ae ಇತಿ 
ಪ | -ಶ್ರೀಧರಃ 

ಸ್ವಸ್ಮಾದಭಿನ್ನದೃಷ್ಟಾ $ ವಿಶ್ವಾತ್ಮಕೋ 5ಹಮಿತಿ ವ್ಯಷ್ಟಿಸಮಷ್ಟೊ $ರಭೇದೇನ 
exon, ನಾನಾ "ವಿಷ್ಣುಂ ಧ್ಯಾಯತಿ ಸತಿ ತದುಪಾಸಸಸಾಮರ್ಥ್ಯಾತ್‌ 


ಸ್ವಪ್ರಾಣನಿರೋಧೇ ವಿಶ್ವಸ್ಯ ಪ್ರಾ PINSE ಜಾತ ಇತಿ ಭಾವಃ । 
-ರಾಧಾರಮಣದಾಸಃ 


ವ್ಯಷ್ಟೇಧು ರ್ರವಸಂಜ್ಞಕಶರೀರಸ್ಯ ಪ್ರಾಣೇಷು ನಿರೋಧನೀಯೇಷು ಬಾಲತ್ವಾತ್‌ 
ಸಮಪ್ಟೇರೇವ ಪ ಪ್ರಾಣಾನ್‌ ನ್ಯ Sgi | -ವಿಶ ನಾಥ: 


ಚತುರ್ಥಸ್ಕಂಧ-ಅಧ್ಯಾಯ-9 291 


ಸಹಸ್ರನಾಮಸ್ತೋತ್ರ ಹೇಳುವಂತೆ ವಿಶ್ವನಾಮಕ ಭಗವಂತ ಎನ್ನಬೇಕು. ಭಗವಂತ 
ವಿಶ್ವನಾಮಕ ಹೇಗೆ? ಶ್ರೀಧರ ವ್ಯಾಖ್ಯಾನ ಹೇಳುವಂತೆ ವಿಶ್ವಾತ್ಮಕನಾದ್ದರಿಂದ ಅಲ್ಲ. 
ವಿಶ್ವನಿಯಾಮಕನಾದ್ದರಿಂದ ಎನ್ನಬೇಕು. "ದ್ವಾರಂ ಎಂದರೆ ಪ್ರಾಣವಾಯುವಿನ 
ದ್ವಾರ ಎಂದಿದ್ದಾರೆ. ಇದು ವ್ಯರ್ಥ. ಪ್ರಾಣವಾಯುವನ್ನು ಕುಂಭಕದಲ್ಲಿಕಟ್ಟಬೇಕಾದರೆ 
ದ್ವಾರವನ್ನು ಕಟ್ಟಲೇಬೇಕು. ಅದನ್ನು ಬೇರೆ ಹೇಳಬೇಕಾಗಿಲ್ಲ "ಆತ್ಮನಃ ಅನನ್ಯಯಾ 
ಧಿಯಾ' "ತನ್ನಿಂದ ಪ್ರಪಂಚ ಅಭಿನ್ನವೆಂಬ ಭಾವನೆಯಿಂದ' ಎನ್ನುವುದು 
ಶಬ್ದಾರ್ಥವಾಗುವುದಿಲ್ಲ "ಅಭಿನ್ನವಾದ ಭಾವನೆ' ಎಂದು ಅರ್ಥವಾದೀತು. 
ಅಭೇದಭಾವನೆ ಮಾಡಿದ ಮಾತ್ರಕ್ಕೆ ಪ್ರಪಂಚಕ್ಕೆ ತನ್ನ ಅಭೇದ ಬಂದು ಬಿಡುವುದೂ 
ಇಲ್ಲ ಹೀಗಾಗಿ ತಾನು ಉಸಿರುಕಟ್ಟಿಕೊಂಡ ಮಾತ್ರಕ್ಕೆ ಪ್ರಪಂಚಕ್ಕೆ ಉಸಿರು ಕಟ್ಟುವುದು 
ಅಸಂಭವ. ಧ್ರುವ ಬಾಲಕನಾದ್ದರಿಂದ ಪ್ರಪಂಚಕ್ಕೆ ಉಸಿರು ಕಟ್ಟಿಕೊಳ್ಳುವಂತೆ 
ಮಾಡಿದನೆನ್ನುವುದೂ ಹಾಸ್ಯಾಸ್ಪದ. ವಯಸ್ಸಿನಲ್ಲಿ ಬಾಲಕನಾಗಿದ್ದರೂ ಆತ "ಮಹಾನ್‌ 
ಕವಿಃ' "ಮಹಾಜ್ಞಾನಿ'(ಶ್ಲೋ.೬೮) ಎಂದು ಹಿಂದೆ ಹೇಳಿದೆ. ಇಲ್ಲದಿದ್ದರೆ ನಾರದರು 
ಅವನಿಂದ ತಪಸ್ಸು ಮಾಡಿಸುತ್ತಿದ್ದಿಲ್ಲ. ಅಥವಾ ನಾರದರ ಉಪದೇಶದಿಂದಲಾದರೂ 
ಆತ ಜ್ಞಾನಿಯಾದನೆನ್ನ ಬೇಕು. ಅಜ್ಞಬಾಲಕನೆನ್ನಬಾರದು. 


ಅದರಿಂದ ಶ್ರೀಮದಾಚಾರ್ಯರು ತತ್ವನಿರ್ಣಯಗ್ರಂಥದ ಆಧಾರದೊಂದಿಗೆ 
ಹೀಗೆ ವ್ಯಾಖ್ಯಾನ ಮಾಡುತ್ತಾರೆ- 

ವಿಶ್ವಂ ಭಗವಂತಮ್‌ | ಆತ್ಮನೋ ದ್ವಾರಂ ಸರ್ವಜೀವೋತ್ಸತಾ ದಿ 

ದ್ವಾರಂ | ಲೋಕಾನಾಮೇವ ನಿರುಚ್ಛಾಸಃ | ಲೋಕಪಾಲಾಸದರ್ಥಮೇವ 

ಶರಣಂ ಯಯುಃ ॥ 


ಧ್ಯಾತಾ ಧ್ರುವಸ್ಯ ಕೀರ್ತ್ಯರ್ಥಂ ಹರಿಣಾ ಸಹ ದೇವತಾಃ । 
ಲೋಕೋಚ್ಛಾ ಸಂ ನಿರುಧ್ಯಾಥ ಶ್ಲಾಸಾರ್ಥಂ ಚ ಹರಿಂ ಯಯುಃ ॥ 
ಅನ್ಯಪ್ರವೃತಯಸೇಭ್ಯೋ ನ ತೇಷಾಮನ್ಯತಃ ಕ್ವಚಿತ್‌ । 
ಸ್ಟೋತ್ತಮೇಭ್ಯಸ್ತು ದೇವೇಭ್ಯಸ್ತೇಷಾಂ ಸ್ಕುಃ ಸ್ಪಪ್ರವೃತಯಃ I 
ಇತಿ ತತ್ವನಿರ್ಣಯೇ | 
ವಿಶ್ವಂ ಎಂದರೆ ಭಗವಂತನನ್ನು ಎಂದರ್ಥ. "ಆತ್ಮನೋ mapo’ ಎಂದು ಅನ್ವಯ. 
ಆತ್ಮನಃ ಎಂದು ಸಮುದಾಯ್ಕಿಕವಚನ. ಎಲ್ಲ ಜೀವರಿಗೂ ಉತ್ಪತ್ವಾದಿಗಳಿಗೆ 


ಕಾರಣನು ಆ ವಿಶ್ವನಾಮಕ ಭಗವಂತ ಎಂದರ್ಥ. : ನಿಪೀಡಿತಾಃ ಎಂಬಲ್ಲಿ 
ಲೋಕಗಳಿಗೆ ಮಾತ್ರ ಅನ್ವಯ. ಲೋಕಗಳಿಗೆ ಮಾತ್ರ ಶ್ವಾಸ ನಿಂತುಹೋಯಿತು. 


292 ಶ್ರೀಮದ್‌ಭಾಗವತ ತಾತ್ಪರ್ಯನಿರ್ಣಯ 


"ನಿಪೀಡಿತಾಃ ಲೋಕಾಃ ಸಲೋಕಪಾಲಾಃ ಸಂತಃ ಶರಣಂ ಯಯುಃ' ಎಂದು 
ಅನ್ವಯ. ಪೀಡಿತರಾದ ಲೋಕದ ಜನರು ಲೋಕಪಾಲಕರೊಂದಿಗೆ ಹೋಗಿ 
ಹರಿಯನ್ನು ಮೊರೆಹೊಕ್ಕರು. ಲೋಕಪಾಲಕರು ಲೋಕಗಳಿಗೆ ಪೀಡೆ ಕಳೆಯಲೆಂದೇ 
ಹರಿಯನ್ನು ಮೊರೆಹೊಕ್ಕರು. ಇದು ತತ್ವನಿರ್ಣಯಗ್ರಂಥದಲ್ಲಿ ಹೀಗೆ ಉಕವಾಗಿದೆ- 
“ಹರಿಯೊಂದಿಗೆ ಅವನ ಪರಿವಾರರೂಪದಿಂದ ದೇವತೆಗಳನ್ನು ಧ್ರುವನು 
ಧ್ಯಾನಮಾಡಿದ್ದರಿಂದ ಆ ದೇವತೆಗಳು ಪ್ರಸನ್ನರಾಗಿ ಧ್ರುವನ ಕೀರ್ತಿಗಾಗಿ ಲೋಕಕ್ಕೆ 
ಉಸಿರು ಕಟ್ಟಿಸಿದರು. ಬಳಿಕ ಉಸಿರಿಗಾಗಿ ಲೋಕದ ಜನರೊಂದಿಗೆ ತಾವೂ 
ಹರಿಯನ್ನು ಮೊರೆ ಹೊಕ್ಕರು. ಹೊರತು ದೇವತೆಗಳಿಗೆ ಧ್ರುವನ ತಪಸ್ಸಿನಿಂದ 
ಉಸಿರಾಟ ನಿಂತುಹೋಗಲಿಲ್ಲ ಏಕೆಂದರೆ ಅನ್ಯರ ಪ್ರವೃತ್ತಿ ದೇವತೆಗಳ ಅಧೀನ 
ಹೊರತು ದೇವತೆಗಳ ಪ್ರವೃತ್ತಿ ಎಂದೂ ಅನ್ಯರ ಅಧೀನವಲ್ಲ ಆದರೆ ಅವರಿಗೂ 
ತಮಗಿಂತ ಉತ್ತಮರಾದ ದೇವತೆಗಳಿಂದ ತಮ್ಮ ಪ್ರವೃತ್ತಿಗಳಾಗುತವೆ.' 


ate ಲೇ ats 
~~ ಊ್ಮ ao 


ಶ್ರೀಹರಿ ಧ್ರುವನ ತಪಸ್ಸಿನ ಪರಿಣಾಮವಾಗಿ ಲೋಕಕ್ಕೆ ಉಸಿರೇ ನಿಂತು ಹೋಗಿದೆ. 
ಚರಾಚರಪ್ರಾಣಿಸಮೂಹಕ್ಕೇ ಹೀಗೆ ಉಸಿರು ಕಟ್ಟುವುದು ಹಿಂದೆಂದೂ ಕಂಡಿಲ್ಲ 


ಕಾಪಾಡು ಎಂದು ದೇವತೆಗಳು ಬೇಡಿಕೊಂಡರೆಂದು ಮೈತ್ರೇಯರು ವಿದುರನಿಗೆ 
ಹೇಳುತಾರೆ. 


ದೇವಾ ಊಚುಃ 
ನೈವಂ ವಿದಾಮೋ ಭಗವನ್‌ ಪ್ರಾಣರೋಧಂ 
z ; 
ಚರಾಚರಸ್ಯಾಖಿಲಸತ್ವಧಾಮ್ನಃ | 
ವಿಧೇಹಿ ತನ್ನೋ ವ್ರಜಿನಾದ್‌ ವಿಮೋಕ್ಬಂ 
Wo, Wo Woo ತಾಂ ಶರಣಂ ಶರಣ್ಯಮ್‌ 1 ೮೫ ॥ 
ಹೆ ವ py 
ದೇವತೆಗಳು ನುಡಿದರು- 
ಶ್ರೀಹರಿ, ಸಕಲ ಚರಾಚರ ಪ್ರಾಣಿಸಮೂಹಕ್ಕೆ ಹೀಗೆ ಉಸಿರುಕಟ್ಟುವುದನ್ನು ನಾವು 
ಹಿಂದೆಂದೂ ಕಂಡಿಲ್ಲ ಶರಣಾಗತರಕ್ಷಕನಾದ ನಿನ್ನನ್ನೇ ನಾವು ಶರಣು ಹೊಂದಿ 
ರುವೆವು. ನಮ್ಮನ್ನು ಈ ದುಃಖದಿಂದ ಪಾರುಮಾಡು. 
ಇಲ್ಲಿ "ಅಖಿಲ ಸತ್ವಧಾಮ್ಮಃ' ಎಂದರೆ "ಎಲ್ಲಪ್ರಾಣಿಶರೀರಕ್ಕೂ ಉಸಿರು ಕಟ್ಟಿದೆ' 
ಎನ್ನುತ್ತಬೇರೆ ಎಲ್ಲ ವ್ಯಾಖ್ಯಾನಕಾರರು ಧಾಮಶಬಕ್ಕೆ ಶರೀರ ಎಂದು ವ್ಯಾಖ್ಯಾನಿಸಿದ್ದಾರೆ. 
೧. ಅಖಿಲಸತ್ವಧಾಮ್ನಃ ಸರ್ವಪ್ರಾಣೀಶರೀರಸ್ಯ l -ಶ್ರೀಧರಃ 
ಅಖಿಲಸತ್ವಾನಾಂ ಧಾಮ್ನಃ ಶರೀರಸ್ಯ | -ಶುಕದೇವಃ 


ಚತುರ್ಥಸ್ಕಂಧ-ಅಧ್ಯಾಯ-9 293 


ಆದರೆ ಪ್ರಾಣಿಗಳ ಶರೀರ ಉಸಿರಾಡುವುದಿಲ್ಲ ಪ್ರಾಣಿಗಳು ಉಸಿರಾಡುತವೆ. 
ಅದಕ್ಕೆ ವೀರರಾಘವವ್ಯಾಖ್ಯಾನದಲ್ಲಿ "ಅಖಿಲಸತ್ವಶರೀರಿಯಾದ ನಿನ್ನ, ಅಂದರೆ 
ಭಗವಂತನ ಸಂಬಂಧಿಗಳಾದ ನಮ್ಮನ್ನು ಕಷ್ಟದಿಂದ ಪಾರು ಮಾಡೆಂದು ದೇವತೆಗಳು 
ಬೇಡಿ ಕೊಳ್ಳುತಾರೆ. ಅದಕ್ಕೆ ‘33’ ಎಂಬ ಶಬ್ದ ಅಧ್ಯಾಹಾರ ಮಾಡಿ ಅದಕ್ಕೆ 
‘ODORS Gad?’ ಎಂಬುದನ್ನು ವಿಶೇಷಣವಾಗಿ ಅನ್ವಯಿಸಬೇಕು. ಇದು ಬಹಳ 
ಕ್ಲಿಷ್ಟ ಅದರಿಂದ "ಧಾಮ' ಎಂದರೆ ಸಮೂಹ, ಅಖಿಲಸತ್ವಗಳ ಪ್ರಾಣಿಗಳ ಸಮೂಹಕ್ಕೆ 
ಉಸಿರಾಟ ನಿಂತಿದೆ ಎಂದು ವ್ಯಾಖ್ಯಾನಿಸಬೇಕು. ಗಿರಿಧರ ವ್ಯಾಖ್ಯಾನದಲ್ಲಿ ಹಾಗೇ 
ವ್ಯಾಖ್ಯಾನಿಸಲಾಗಿದೆ. ಧಾಮಶಬ್ದ ಸಮೂಹಾರ್ಥಕವೆನ್ನಲು ಆಧಾರವಾಗಿ 
ಶ್ರೀಮದಾಚಾರ್ಯರು ತಾತ್ತರ್ಯದಲ್ಲಿ ಉದಾಹರಿಸಿರುವ ಪ್ರಮಾಣವಚನವನ್ನೇ 
ಉದಾಹರಿಸಿ “ಇತ್ಯಭಿಧಾನಾತ್‌' ಎಂದಿದ್ದಾರೆ. 


ಅಖಿಲ ಸತ್ವಸಮೂಹಸ್ಯ [ 


ತೇಜಃ ಶಕ್ತಿ ಸಮೂಹಶ್ಚ ಗೃಹಂ ಧಾಮೇತಿ ಕಥ್ಯತೇ || 
ಇತಿ ಶಬ್ದನಿರ್ಣಯೇ | 


“ಅಖಿಲಸತ್ವಧಾಮ್ನ' ಎಂದರೆ ಅಖಿಲಸತ್ವಸಮೂಹದ ಎಂದರ್ಥ. ತೇಜಸ್ಸು ಶಕ್ತಿ 
ಸಮೂಹ ಗೃಹ ಇವೆಲ್ಲವೂ "ಧಾಮ' ಎನಿಸುತ್ತವೆ ಎಂದು ಶಬ್ದನಿರ್ಣಯದಲ್ಲಿದೆ. 


ಇತಿ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯವಿರಚಿತೇ 
ಶ್ರೀಮದ್ಭಾಗವತತಾತ್ಪರ್ಯನಿರ್ಣಯೇ ಚತುರ್ಥಸ್ಕಂಧೇ 
ನವಮೋತಧ್ಯಾಯಃ ॥ 


ಎಸಗಿ ಮಸ 


೧. ಅಖಿಲಸತ್ವಧಾಮ್ನಃ ಚಿದಚಿಚ್ಛರೀರಕಸ್ಯ ತವನಃ ಸಂಬಂಧಿನಾಮಸ್ಥಾಕಂ | 
-ವೀರರಾಘವಃ 
ಅಖಿಲಸತ್ವಾನಾಂ ಸರ್ವಪ್ರಾಣಿನಾಂ ಧಾಮ್ನಃ ಸಮೂಹಸ್ಯ | ತೇಜಃಶಕ್ತಿ ಸಮೂಹಶ್ಚ 
ಗೃಹಂ ಧಾಮೇತಿ ಕಥ್ಯತೇ ಇತ್ಯಭಿಧಾನಾತ್‌ । -ಗಿರಿಧರಃ 


294 


ಅಧ್ಯಾಯ-೧೦ 
ಅಥ್ಯಾಯಸಾರಾಂಶ 


ಶ್ರೀವಾಸುದೇವ ಗರುಡಾರೂಢನಾಗಿ ಧ್ರುವನ ಮುಂದೆ ಬಂದು 
ನಿಂತ. ಧ್ರುವನಿನ್ನೂ ಧ್ಯಾನದಲ್ಲಿದ್ದಾನೆ. ಕಣ್ಣು ತೆರೆಯಲಿಲ್ಲ ಅದಕ್ಕೆ 
ಹೃದಯಕಮಲದಲ್ಲಿ ನಿಂತಿದ್ದ ಆ ಹರಿ ತಾನೆ ಮರೆಯಾದ. ಒಡನೆ ಧ್ರುವ 
ಕಣ್ತೆರೆದು ಹೊರಗೆ ಅವನೇ ನಿಂತಿದ್ದನ್ನು ಕಂಡ. ಸ್ತುತಿಸಲು ಅವನಿಗೆ 
ಮಾತೇ ಹೊರಡದಾಯಿತು. ಭಗವಂತ ಶಂಖದಿಂದ ಅವನ ಕೆನ್ನೆಯನ್ನು 
ಸ್ಪರ್ಶಿಸಿದ. ಒಡನೆ ಧ್ರುವ Aves HG. ಇಂದ್ರಿಯಪ್ರೇರಕನಾಧ ನಿನ್ನ 
ಧ್ಯಾನದಲ್ಲಿ ಸಿಗುವ ಆನಂದ ಮೋಕ್ಷಾನಂದಕ್ಕಿಂತಲೂ ಹಿರಿದು ಎಂದ. 


ಶ್ರೀಹರಿ ಅವನಿಗೆ ತಂದೆಯ ರಾಜ್ಯಸಿಂಹಾಸನವನ್ನೂ ಮುಂದೆ ಧ್ರುವ 
ಲೋಕಾಧಿಪತ್ಯವನ್ನೂ ನೀಹುವೆನೆಂದು ವರವಿತ್ತು ಮರೆಯಾದ. ಧ್ರುವ 
ಕೃತಕೃತ್ಯನಾದರೂ ತಾನು ಭಗವಂತನಲ್ಲಿ ಮೋಕ್ಷವನ್ನು ಬೇಡದೆ ರಾಜ್ಯ 
ಪದವಿಗಳನ್ನು ಬೇಡಿದೆನಲ್ಲ! ಎಂದುಕೊಳ್ಳುತಾನೆ. ಪದವಿಯಾಳಲು 
ಅರ್ಹರಲ್ಲದವರು ಇತರರು ಹೀಗೆ ಪದವಿಯಾಸೆಯಿಂದ ಭಗವಂತನನ್ನು 
ಸೇವಿಸಬಾರದೆಂದು ಲೋಕಕ್ಕೆ ತೋರಿದನಷ್ಟೆ. ಮುಂದೆ ಉತಾನಪಾದ 
ಧ್ರುವನಿಗೆ ಪಟ್ಟಕಟ್ಟಿ ತಪಸ್ಸಿಗಾಗಿ ಕಾಡಿಗೆ ನಡೆದ. 


ale ale als 
„> “Ww a> 


ವಿಷಯಕಾಮನೆಯನ್ನು ಮಾತ್ರವಲ್ಲ ಮೋಕ್ಷಕಾಮನೆಯನ್ನೂ ಭಕ್ತಮಾಡದಿದ್ದರೆ 
ಒಳ್ಳೆಯದು. ಏಕೆಂದರೆ ಕಾಮನೆಯನ್ನು ತೊರೆದು ಚೆನ್ನಾಗಿ ಭಜಿಸುವವರಿಗೆ 
ಸಂಸಾರಕಾಲದಲ್ಲಿಯೇ ಮಹಾ ಆನಂದ ಲಭ್ಯವಿದೆ. ಚೆನ್ನಾಗಿ ಭಜಿಸದವರಿಗೆ ಆ 
ಮಹಾನಂದ ಮೋಕ್ಷದಲ್ಲಿಯೂ ಸಿಗದು. ಇನ್ನು ಸ್ವರ್ಗಾದಿಗಳಲ್ಲಿ ಏನು ಹೇಳಬೇಕು 
ಎಂದು ಧ್ರುವ ಶ್ರೀವಾಸುದೇವನನ್ನು ಸ್ತೋತ್ರಮಾಡುತ್ತಾನೆ ಎಂದು ಮೈತ್ರೇಯರು 


ವಿದುರನಿಗೆ ಹೇಳುತಾರೆ. 


ಯಾ ASE SANTO ತವ ಪಾದಪದ್ಧ- 
i ಧ್ಯಾನಾದ್‌ ಭವಜ್ಜನಕಥಾಶ್ರವಣೇನ ವಾ ಸ್ಯಾತ್‌ | 


ಚತುರ್ಥಸ್ಕಂಧ-ಅಧ್ಯಾಯ-10 295 


ಸಾ ಬ್ರಹ್ಮಣಿ ಸ್ವಮಹಿಮನ್ಯಪಿ ನಾಥ ಮಾ ಭೂತ್‌ 
ಕಿಮಂತಕಾಸಿಲುಳಿತಾತ್‌ ಪತತಾಂ ವಿಮಾನಾತ್‌ ॥ ೧೦॥ 


ಅಪರೋಕ್ಷ ಬಂದ ಬಳಿಕ, ಮೋಕ್ಷಕಾಮನೆ ಮಾಡದೆ ಕೇವಲ ಪ್ರೀತಿಯಿಂದಲೇ ನಿನ್ನ 
ಪಾದಕಮಲಧ್ಯಾನವನ್ನೂ ನಿನ್ನಭಕ್ತರ ಕಥಾಶ್ರವಣವನ್ನೂ ಮಾಡುವ ಏಕಾಂತಭಕರಿಗೆ 
ಜೀವನ್ಮುಕ್ತಿಯ ಅವಸ್ಥೆಯಲ್ಲಿಯೂ ಪರಮಾನಂದ ಲಭಿಸುತ್ತದೆ. ಅಪರೋಕ್ಷ ಬಂದ 
ಬಳಿಕ ಮೋಕ್ಷದ ಕಾಮನೆಯನ್ನೇ ಮಾಡುತ್ತನಿನ್ನ ಧ್ಯಾನ ನಿನ್ನ ಭಕರ ಕಥಾಶ್ರವಣಗಳನ್ನು 
ವಿಶೇಷವಾಗಿ ಮಾಡದೆಯೇ ಸ್ವತಂತ್ರಮಹಿಮನಾದ ನಿನ್ನನ್ನು ಮುಕ್ತಿಯಲ್ಲಿ ಹೊಂದುವ 
ಸಾಧಾರಣಭಕರಿಗೆ ಆ ಮುಕ್ತಿಯಲ್ಲಿಯೂ ಕೂಡ ಏಕಾಂತಭಕರ ಆ ಆನಂದ 
ಲಭಿಸಲಾರದು. ಇನ್ನು ಸರ್ವಸಂಹಾರಕನಾದ ನಿನ್ನ ಖಡ್ಗದಂತಿರುವ ಕಾಲದ 
ಹೊಡೆತಕ್ಕೆ ತಲೆ ಕೆಳಗಾಗುವಂಥ ವಿಮಾನದಿಂದ ನೆಲಕ್ಕೆ ಉರುಳುವ ಸ್ವರ್ಗವಾಸಿಗಳಿಗೆ 
ಸ್ಪರ್ಗದಲ್ಲಿ ಆ ಆನಂದವಿಲ್ಲವೆಂದು ಬೇರೇನು ಹೇಳಬೇಕು.? 


ಇಲ್ಲಿ ಹರಿಭಜನೆಯಲ್ಲಿ ಸಿಗುವ ಆನಂದ ಮೋಕ್ಷದಲ್ಲಿಯೂ ಸಿಗಲಾರದು, 
ಇನ್ನು ಸ್ವರ್ಗದಲ್ಲಿ ಏನು ಹೇಳಬೇಕು ಎಂದು ಹೇಳಿದಂತೆ ಕಾಣುತದೆ. ಬೇರೆ 


ನರವ್ತಾಖ್ಮಾನಕಾರರೆಲರಾ ಹಾರ್ಗೆಹೇಳುತಿದಾರೆ 
3 S m L 7 


ಆದರೆ ಏಕಾಂತಭಕರಿಗೆ ಭಜನೆಯಲ್ಲಿಸಿಗುವ ಆನಂದ ಮೋಕ್ಷದಲ್ಲಿಯೂ ಇದೆ. ' 
ಮೋಕ್ಷದಲ್ಲಿ ಸಿಗುವ ಆನಂದ ಭಜನೆಯಲ್ಲಿಯೂ ಇದೆ. ಅದರಿಂದ ಅವರು 
ಮೋಕ್ಷವನ್ನು ಆದರಿಸುವುದಿಲ್ಲ ಜೀವಗೋಸ್ವಾಮಿವ್ಯಾಖ್ಯಾನ ಹೇಳುವಂತೆ. 


ಈ ಸಮಸ್ಯೆಗೆ ಸಮಾಧಾನ ಹೀಗೆ- ಇಲ್ಲಿ ಏಕಾಂತಭಕರಿಗೆ ಭಜನೆಯಲ್ಲಿ ಸಿಗುವ 
ಆನಂದ ಅವರಿಗೆ ಮೋಕ್ಷದಲ್ಲಿಯೂ ಸಿಗುವುದಿಲ್ಲ ಎಂದಿಲ್ಲ ಏಕಾಂತಭಕರಿಗೆ 
ಭಜನೆಯಲ್ಲಿ ಸಿಗುವ ಆನಂದ ಸಾಧಾರಣಭಕರಿಗೆ ಮೋಕ್ಷದಲ್ಲಿಯೂ ಸಿಗುವುದಿಲ್ಲ 
ಎಂದಿದೆ. ಏಕಾಂತಭಕರೆಂದರೆ ಅಪರೋಕ್ಷಜ್ಞಾನಾನಂತರ ಮೋಕ್ಷಕಾಮನೆಯನ್ನೂ 
ಮಾಡದೆ ಕೇವಲ ಪ್ರೀತಿಯಿಂದ ವಿಶೇಷವಾಗಿ ಧ್ಯಾನಾದಿಗಳನ್ನು ಮಾಡುವವರು. 
ಸಾಧಾರಣ ಭಕ್ತರೆಂದರೆ ಮೋಕ್ಷಕಾಮನೆಯಿಂದ ಅಪರೋಕ್ಷ ಸಂಪಾದಿಸಿ ವಿಶೇಷ 
ಧ್ಯಾನಾದಿಗಳನ್ನು ಮಾಡದೆ ಮೋಕ್ಷ ಹೊಂದುವವರು. ಅವರು ಆನಂದಮಯನಾದ 
ಭಗವಂತನನ್ನು ಹೊಂದಿದರೂ ವಿಶೇಷ ಆನಂದವನ್ನು ಪಡೆಯುವುದಿಲ್ಲ 
೧. ತ್ವಚ್ಚರಣಧ್ಯಾನ ತ್ವದ್ಭಕ್ತಜನಕಥಾಶ್ರವಣಜನ್ಯಸುಖೇನ ನ ಕೈವಲ್ಯಮಪಿ ಸಮಾನಂ | 

-ವೀರರಾಘವಃ 
ಯೇ ಶುದ್ಧಭಕಾಸ್ಟೇ ಭವಾಪ್ಯಯ ಮೋಕ್ಷಾವಿರ್ಭಾವಿ ಬ್ರಹ್ಮಸುಖಮಪಿ ನ ಬಹು 
ಮನ್ಯಂತೇ | -ಜೀವಗೋಸ್ವಾಮೀ 


296 ಶ್ರೀಮದ್‌ಭಾಗವತ ತಾತ್ಪರ್ಯನಿರ್ಣಯ 


ಸುಷುಪ್ತಿಯಲ್ಲಿ ಪ್ರಾಜ್ಞನಾಮಕನಾದ ಆನಂದಮಯನಾದ ಭಗವಂತನನ್ನು 
ಹೊಂದಿದರೂ ವಿಶೇಷ ಆನಂದವಿಲ್ಲ ಹೇಗೋ ಹಾಗೆ. ಮೋಕ್ಷದಲ್ಲಿ ವಿಶೇಷ 
ಆನಂದಕ್ಕೆ ಜೀವನ್ಮುಕ್ತಿಯಲ್ಲಿ ವಿಶೇಷಧ್ಯಾನಾದಿಗಳು ಆವಶ್ಯಕ. ಇದನ್ನು ಏಕಾಂತಭಕರು 
ಮಾಡುತಾರೆ. ಸಾಧಾರಣಭಕ್ತರು ಮಾಡುವುದಿಲ್ಲ 


ಪರಬ್ರಹ್ನಣಿ ASA, ಧ್ಯಾನಾದಿಕಂ ವಿನಾ ನ ಭವತಿ । ಸುಪ್ಕ್‌ದೃಷ್ಟತ್ವಾತ್‌ । 


"ಸ್ವಮಹಿಮನಿ ಬ್ರಹ್ಮಣಿ' ಎಂದರೆ ಪರಬ್ರಹ್ಮನಲ್ಲಿ ಎಂದರ್ಥ. ಪರಬ್ರಹ್ಮನಲ್ಲಿ 
ಆನಂದವಿದ್ದೇ ಇದೆ. ಅದರಿಂದ "ಪರಬ್ರಹ್ಮಣಿ ಸ್ಥಿತಸ್ಯ' ಎಂದು ಅಧ್ಯಾಹಾರ ಮಾಡಿ 
ಮೋಕ್ಷದಲ್ಲಿ ಪರಬ್ರಹ್ಮನ ಆಶ್ರಯದಲ್ಲಿರುವ ಭಕ್ತನಿಗೆ ಅಂದರೆ ಮುಕ್ತನಿಗೆ ಎಂದು 
ಅಭಿಪ್ರಾಯವಿಟ್ಟುಕೊಳ್ಳಬೇಕು. ಮುಕ್ತನಿಗೆ, ಜೀವನ್ಮುಕ್ತಿ ಕಾಲದಲ್ಲಿ 
ವಿಶೇಷಧ್ಯಾನಾದಿಗಳನ್ನು ಮಾಡದ ವಿನಹ, ಮೋಕ್ಷದಲ್ಲಿ ಮಹಾನಂದ ಲಭಿಸುವುದಿಲ್ಲ 
ಧ್ಯಾನಾದಿಗಳನ್ನು ಮಾಡದೆ ಕೇವಲ ಪರಮಾತ್ಮ ಪ್ರಾಪಿಮಾತ್ರದಿಂದ ಮಹಾನಂದ 
ಲಭಿಸಲಾರದೆನ್ನುವುದು ಸುಷುಪ್ತಿಯಲ್ಲಿ ಕಂಡಿದೆ. 


ವಿಷಯಾಭಿಲಾಷಿಗಳೊ ಅವರು ನಿನ್ನನ್ನು ಮರೆತು ಬಿಡುತ್ತಾರೆ ಎಂದು ಧ್ರುವ 
ಶ್ರೀವಾಸುದೇವನನ್ನು ಬೇಡಿಕೊಳ್ಳುತ್ತಾನೆ ಎಂದು ಮೈತ್ರೇಯರು ವಿದುರನಿಗೆ 


ಹೇಳುತಾರೆ. 
ತೇನ ಸ್ಫರಂತೃತಿತರಾಂ 2 ಯಮೀಶಮಾದ್ಯಂ 


ಳು 
D 
ಸ್ಟಾನ್‌ ಸಂಪದಃ ಸುತಸುಹೃದ್‌ಗೃಹವಿತ್ರದಾರಾನ್‌ | 
ಯೇ ತ್ಹಬ್ಬನಾಭ ಭವದೀಯಪದಾರವಿಂದ- 
ಹಾ ತು ಹ ಸಂಗಾ: 
ಸೌಗಂಧ ಲುಬ್ಬಹೃದಯೇಷು ಕೃತಪ್ರಸಂಗಾಃ ॥ ೧೨॥ 
ಹೇ ಪದ್ಮನಾಭ, ಯಾರು ನಿನ್ನ ಪಾದಕಮಲ ಸುಗಂಧದಾಸೆ ತುಂಬಿದ ಹೃದಯಉಳ್ಳ 
ನಿನ್ನ ಏಕಾಂತಭಕ್ತರ ಸಹವಾಸದಲ್ಲಿರುವರೋ ಅವರು ತಮ್ಮ ಪುತ್ರ ಮಿತ್ರ ಮನೆ ಹಣ 
ಮಡದಿಯರನ್ನೂ ತಮ್ಮ ಸಂಪತ್ತುಗಳೆಂದು ನೆನೆಯು ವುದೇ ಇಲ್ಲ ಯಾರು 
ಸಂಪತ್ತುಗಳೆಂದು ಪುತ್ರಮಿತ್ರಾದಿಗಳನ್ನು ನೆನೆಯುವರೋ ಅವರು ಅತ್ಯಂತ ಪ್ರಿಯನಾದ 
ಸರ್ವೋತ್ತಮ ಸರ್ವೆಶ್ಚರನಾದ ನಿನ್ನನ್ನು ನೆನೆಯುವುದಿಲ್ಲ 


ಇಲ್ಲಿ ಬೇರೆ ವ್ಯಾಖ್ಯಾನಕಾರರು. 
ತೇನ ಸ್ಫರಂತ್ಯತಿತರಾಂ ಪ್ರಿಯಮೀಶ ಮರ್ತ್ಯಂ 
ಯೇ ಚಾನ್ವದಃ ಸುತ ಸುಹೃದ್‌ಗೃಹವಿತ್ತದಾರಾಃ I 


ಚತುರ್ಥಸ್ಥ ೦ಧ-ಅಧ್ಯಾಯ-10 297 


ಎಂದು ಅರ್ವಾಚೀನ ಪಾಠವಿಟ್ಟುಕೊಂಡು ನಿನ್ನ ಭಕ್ತರ ಸಂಗ ಮಾಡುವವರು 
ತಮಗೆ ಅತ್ಯಂತ ಪ್ರಿಯವಾದ ಮರ್ತ್ಯಶರೀರವನ್ನೂ ಅದಕ್ಕೆ ಸಂಬಂಧಿಸಿದ 
ಪುತ್ರಮಿತ್ರಾದಿಗಳನ್ನು ನೆನೆಯುವುದಿಲ್ಲ ಎಂದು ವಿವರಣೆ ನೀಡಿದ್ದಾರೆ. "ಯಾರು 
ಪುತ್ರಮಿತ್ರಾ ದಿಗಳನ್ನು ನೆನೆಯುವರೋ ಅವರು ನಿನ್ನನ್ನು ನೆನಯುವುದಿಲ್ಲ ಎನ್ನುವ 
ಅಂಶ ಈ “ಪಾಠದಲ್ಲಿ. ಸಿಗುವುದಿಲ್ಲ 


ಪ್ರಾಚೀನಪಾಠದಲ್ಲಿ ‘Se ನ ಸ್ಥರಂತ್ಯತಿತರಾಂ ಪ್ರಿಯಮೀಶಮಾದ್ಯಂ' ನಿನ್ನ 
ಭಕ್ತರ ಸಂಗ ಮಾಡುವವರು ಅತ್ಯಂತಪ್ರಿಯನಾದ ನಿನ್ನನ್ನೇ ಮರೆತು ಬಿಡುತ್ತಾರೆ 
ಎಂದು ಅಸಂಗತವಾದ ಅನ್ವಯ ಮೋಲುನೋಟಕ್ಕೆ ಕಾಣುತ್ತದೆ ಅದಕ್ಕೆ ಸರಿಯಾದ 
ಅನ್ವಯ ಹೀಗೆ ಹೇಳಬೇಕು- 


ಯೇ ಸ್ವಾನ್‌ ಸಂಪದಃ ಸ್ಥರಂತಿ ತೇ ತ್ಚಾಂ ನ Hos | 
ಯೇ ಭವದ್ಬಕ್ತಸಂಗಾಃ ತೇ ಸ್ವಾನ್‌ ಸಂಪದೋ ನ Hoos || 


ಯಾರು ತಮ್ಮ ಪುತ್ರಮಿತ್ರಾದಿಗಳನ್ನು ಸಂಪತುಗಳಿಂದು ನೆನೆಯುವರೋ ಅವರು 
ನಿನ್ನನ್ನು ಸ್ಮರಿಸುವುದಿಲ್ಲ. ಯಾರು ನಿನ್ನ ಭಕ್ತರ ಸಂಗದಲ್ಲಿರುವರೋ ಅವರು ತಮ್ಮ 


ಪುತ್ರಮಿತ್ರಾದಿಗಳನ್ನು ಸಂಪತ್ತುಗಳೆಂದು ನೆನೆಯುವುದಿಲ್ಲ 


ಖೇ ale ate 
pA kA pA 


ಹರಿಗುರುಗಳ ಅನುಗ್ರಹದಿಂದ ಹೆರಿಯನ್ನು ಪ್ರತ್ಯಕ್ಷ ಕಾಣುತಿದ್ದರೂ ಇನ್ನೂ 
ವಿಶೇಷಜ್ಞಾನಕ್ಕಾಗಿ ತನಗೆ ಹರಿಭಕ್ತರ ಸಂಗದ ಬಯಕೆ ಇದೆ ಎಂದು ಧ್ರುವ 
"ಹರಿಯಲ್ಲಿ ಬೇಡಿಕೊಳ್ಳತಾನೆ ಎಂದು ಮೈತ್ರೆ €ಯರು ವಿದುರನಿಗೆ ಹೇಳುತಾರೆ- 


ತಿರ್ಯಜ್ಞಗದ್ದಿಜಸರೀಸ್ಪಪ ಪದೇವದೈತ್ಯ - 
ಮರ್ತ್ಯಾದಿಭಿರ್ವಿರಚಿತಂ ಸದಸದಿಶೇಷಮ್‌ | 
ರೂಪಂ ಸ್ಥವಿಷ್ಠಮಜ ತೇ ಮಹದಾದ್ಯಶೇಷಂ 
ನಾತಃ ಪರಂ ಪರಮ ವೇದ್ಧಿನ ಯತ್ರ ವಾಚಃ ॥ 1 || 


ಜನನರಹಿತನಾದ ಸರ್ವೋತ್ತಮನಾದ ಹರಿಯೆ, ಪಶು ವಕ್ಷ ಪಕ್ಷಿ ಸರ್ಪ ದೇವ 
ದಾನವ ಮಾನವ ಮುಂತಾದವರೊಂದಿಗೆ ನಿರ್ಮಿತವಾದ, ಪೃಥಿವ್ಯಪ್‌ ತೇಜವೆಂಬ 
ಸತ್‌ಪದಾರ್ಥಗಳು ವಾಯು ಆಕಾಶಗಳೆಂಬ ಅಸತ್‌ಪದಾರ್ಥಗಳು ಇವುಗಳಿಂದ 
ತುಂಬಿದ ಮಹದಾದಿ ಸಕಲ ತತ್ವಗರ್ಭಿತವಾದ ಬ್ರಹ್ಮಾಂಡ ನಿನಗೆ ಅತಿಮಹತ್ತಾದ 
ಪ್ರತಿಮೆಯಾಗಿದೆ. ಅದಕ್ಕಿಂತ ವಿಲಕ್ಷಣವಾದ ನಿನ್ನ ಈ ಚಿನ್ನಯರೂಪವನ್ನು ನಾನು 
ಸ್ವಲ್ಪವೇ ತಿಳಿದಿದ್ದೇನೆ, ವಿಶೇಷವಾಗಿ ತಿಳಿದಿಲ್ಲ ನಿನ್ನನ್ನು ಪೂರ್ತಿ ವರ್ಣಿಸಲು 
ವೇದಗಳೂ ಶಕವಾಗುವುದಿಲ್ಲ 


298 ಶ್ರೀಮದ್‌ಭಾಗವತ ತಾತ್ಪರ್ಯನಿರ್ಣಯ 


"ಲ್ಲಿ "ನಿನ್ನ ಈ ಸ್ಥೂಲವಾದ AME, ಪವನ್ನು ಮಾತ್ರ ನಾನು ಬಲ್ಲೆ 
ವೇದಗಳಿಗೆ ಅಗೋಚರವಾದ ನಿನ್ನ ಸೂಕ್ಷ ಸ್ವರೂಪ ನನಗೆ ತಿಳಿದಿಲ್ಲ ಅದರಿಂದ 
ಇನ್ನೂ ಅಭಿಮಾನ ನನಗೆ ಇದೆ ಎಂದು ಧ್ರುವ ಹೇಳುತ್ತಾನೆ ಎನ್ನುತ್ತದೆ 
ಶ್ರೀಧರವ್ಯಾಖ್ಯಾನ. ಮತ್ತು ಗಿರಿಧರವ್ಯಾಖ್ಯಾನಗಳು. ಇದು ಅಸಂಗತ. ಧ್ರುವನ 
ಮುಂದೆ ನಿಂತ" ರೂಪ ಸೂಕ್ಷ್ಮ ಚಿನ್ನಯ ರೂಪವೇ ಹೊರತು ಸ್ಥೂಲಜಡವಲ್ಲ 
ಚಿನ್ನಯರೂಪ ವೇದಗಳಿಗೆ 'ಅಗೋಚರವೆನ್ನುವುದೂ ಅಯುಕ್ತ. "ಶಬ್ದಗಳು 
ಸವಿಶೇಷವನ್ನು ಹೇಳಬಲ್ಲುವು ಹೊರತು ನಿರ್ವಿಶೇಷವನ್ನು ಹೇಳಲಾರವು' ಎವುತ್ತ 
ರಾಧಾರಮಣದಾಸವ್ಯಾಖ್ಯಾನ ಇದನ್ನು ಸಮರ್ಥಿಸುವುದೂ ಸರಿಯಲ್ಲ. 
ಜಗತ್ವಾರಣನಾದ ಸಗುಣಬ್ರ ಹನಿಗಿಂತ ಬೇರೆ ನಿರ್ವಿಶೇಷಬ್ರಹ್ಮವನ್ನು ಸೂತ್ರ ಕಾರರು 
ಎಲ್ಲಿಯೂ ಹೇಳುವುದಿಲ್ಲ ಮತ್ತು ಶಬ್ದದಿಂದ ಹೇಳಲಾಗದ ವಸ್ತು ಲೋಕದಲ್ಲಿ ಇಲ್ಲವೆ 
ಇಲ್ಲ ಎನ್ನುತ್ತ ಶುಕದೇವವ್ಯಾಖ್ಯಾನ ಶ್ರೀಧರವ್ಯಾಖ್ಯಾನವನ್ನು ಖಂಡಿಸಿದೆ. 
ಸ್ಥೂಲರೂಪವನ್ನೇ ಪೂರ್ತಿಯಾಗಿ ನಾನು ತಿಳಿದಿಲ್ಲ "ಯತ್ರ ವಾದಃ' ವೇದವೇದ್ಯವಾದ 
ಸೂಕ್ಷ್ಮ ರೂಪವನ್ನು ತಿಳಿದಿಲ್ಲವೆಂದು ಬೇರೇನು ಹೇಳಬೇಕು ಎಂದು 
ಶುಕದೇವವ್ಕಾಖ್ಯಾನ- ಎರಡು ನಕಾರಗಳನ್ನು ಅನ್ವಯಮಾಡಿ ತೋರಿಸಿದೆ. 


__ವೀರರಾಥನದ್ಯಾಖ್ಯಾನ-“ಬ್ರಹ್ಮಾಂಡಪನ್ನು-ನ ನಿನ್ನ ಶರೀರವೆಂದು- ತಿಳಿದಿದ್ದೇನೆ, 


ಅದಕ್ಕಿಂತ ವಿಲಕ್ಷಣವಾದ ಸೂಕ್ಷ್ಮರೂಪವನ್ನೂ ನಾನು ತಿಳಿದಿಲ್ಲವೆಂದಲ್ಲ ತಿಳಿದೇ 


೧. ಇದಂ ಸ್ಥವಿಷ್ಠಂ ವಿರಾಡ್ರೂಪಂ ಕೇವಲಂ SeQ | ಅತಃ ಪರಮೀಶ್ವರಸ್ವರೂಪಂ ನ 
BeA I ಯತ್ರ ವಾದಃ ಶಬ್ದವ್ಯಾಪಾರೋ ನಾಸ್ತಿತದ್‌ ಬ್ರಹ್ಮರೂಪಂ ಚ ನ SeQ | 
ಅತೋಇಭಿಮಾನೋ ನ ನಿವರ್ತತೇ ಇತಿ ಭಾವಃ | -ಶ್ರೀಧರಃ 
ಯತ್ರ ನಿರ್ವಿಶೇಷೇ ಬ್ರಹ್ಮಣಿ ಶಬ್ದವ್ಯಾಪಾರೋ $ಭಿಧಾದಿರ್ನಾಸ್ತಿ, ತಸ್ಯ 
ಸವಿಶೇಷವಿಷಯತ್ವಾತ್‌, ಕಿಂತ್ವಾರೋಪಿತನಿವೃತ್ತಾವೇವ ಶಬ್ದಸ್ಯ ವ್ಯಾಪಾರೋ, ನ 
ತದ್‌ಬೋಧೇ, ತಾದೃಶಂ ಬ್ರಹ್ನರೂಪಮಪಿ ನವೇದ್ಧಿ। -ರಾಧಾರಮಣದಾಸಃ 
RARO ಸ್ನೂಲಂ ವೈರಾಜಂ ತೇ ರೂಪಮಪಿ ಯದಿ P ಣನ ನ BeN ತರ್ಹಿ 
ಯತ್ರ ಸರ್ವಕಾರಣೇ ಸೇಶ್ವರನಿರೀಶ್ವರಾದೀನಾಂ ವಾದಃ, ಶಾಸ್ತ್ರೈಕವೇದ್ಯಂ, ಅತಃ 
ಸ್ಥವಿಷ್ಠಾತ್‌ ಪರಂ ರೂಪೆಂನ ವೇದ್ದೀತಿ ಕಿಮು ವಕವ್ಯಮಿತ್ಯರ್ಥಃ | ಯದುಕ್ತಂ ಅತಃ 
ಪರಮೀಶ್ವರಂ ನವೇದ್ಧಿ ಯತ್ರ ವಾದಃ ಶಬ್ದವ್ಯಾಪಾರೋ ನಾಸ್ತಿತದ್‌ ಬ್ರಹ್ಮಸ್ವರೂಪಂ 
ನ ವೇದ್ದೀತಿ, ತನ್ನ | ಜಗತ್ಯಾರಣಾದೀಶ್ವ ರಾದನ್ಯಸ್ಯ ಬ್ರಹ್ಮಣಃ ಸೂತ್ರಕಾರೇಣಾ 
ಪ್ರ ಪ್ರತಿಪಾದಿತತ್ವಾ ತ್‌ ಶಬ್ದವ್ಯಾ ಪಾರವಿವರ್ಜಿತ ವಸೆ panes, | -ಶುಕದೇವಃ 
ಸ್ಥೂಲಬ್ರ ಹ್ಮಾಂಡಾತ್ಮಕಂ ತೇತವ ರೂಪಂ ವೇದ್ಧಿ 3 3 23, Oeo, €ನ ವೇದ್ದೀತ್ಯ ೈರ್ಥಃ | 
ad: ಸ್ಥೂಲರೂಪಾತ್‌ ಪರಂ ವಿಲಕ್ಷಣಂ ಸೂಕ್ಷ್ಮ ೦ ರೂಪಂ ತದಪಿ ನ ವೇದ್ಯೀತಿ ನ। 
ಯತ್ರ ಯದ್ವಿ ಷಯೇ ವಾದಃ ಪ್ರಾ ಕೃತತ್ವಾಪ್ರಾ ಕೃತತ್ವ ವಾದಃ ಪ್ರವರ್ತತ ಇತ್ಯರ್ಥಃ | 

ಮಾ ಜತ 


ಚತುರ್ಥಸ್ಕಂಧ-ಅಧ್ಯಾಯ-10 299 


ಇದ್ದೇನೆ. ಈ ಸೂಕ್ಷ್ಮರೂಪದ ವಿಷಯದಲ್ಲಿ ಪ್ರಾಕೃತವೇ? ಅಪ್ರಾಕೃತವೇ? ಎಂಬ 
ವಾದವಿದೆ.' ಎನ್ನುತ್ತದೆ. ಆದರೆ ಈ ವ್ಯಾಖ್ಯಾನದಲ್ಲಿ "ಯತ್ರವಾದಃ' ವಾದವಿದೆ 
ಎಂಬ ಅಂಶ ವ್ಯರ್ಥ. 


ವಿಶ್ವನಾಥವ್ಯಾಖ್ಯಾನ ಜೀವಗೋಸ್ವಾಮಿವ್ಯಾಖ್ಯಾನಗಳು "ನ ವೇದ್ಮಿ' ಎಂದರೆ 
"ವರ್ತಮಾನಸಾಮೀಪ್ಯೇ ವರ್ತಮಾನವದ್ವಾ' ಎಂಬ ವ್ಯಾಕರಣಸೂತ್ರದಂತೆ 
"ಇಂದಿನ ವರೆಗೂ ನಾನು ತಿಳಿದಿರಲಿಲ್ಲಎಂದರ್ಥ. ಹಿಂದೆ ತಿಳಿದಿರಲಿಲ್ಲವಾದ್ದರಿಂದಲೆ 
ನಾನು ತಂದೆ ತಾತಂದಿರಿಗಿಂತಲೂ ಹೆಚ್ಚಿನ ಸ್ಥಾನ ಪಡೆಯಲು ಆಶಿಸಿದ್ದೆ. ಆದರೆ ಈಗ 
ನಿನ್ನ ಶಂಖಸ್ಪರ್ಶದಿಂದ ನಿನ್ನನ್ನು ತಿಳಿದೆ' ಎಂದು ಹೇಳುತ್ತಿವೆ. ಆದರೆ ಹಿಂದೆ 
ತಿಳಿದಿರಲಿಲ್ಲವೆಂದರೆ ಅಂಥ ಅಜ್ಞಾನಿಗೆ ಸಾಕ್ಷಾತ್ಕಾರ ಹೇಗಾಯಿತು? 
ಶ್ರವಣಮನನಗಳಿಂದ ಚೆನ್ನಾಗಿ ತಿಳಿದ ಬಳಿಕವೇ ಧ್ಯಾನದಿಂದ ಸಾಕ್ಷಾತ್ಕಾರ ತಾನೆ? 
ಉತ್ತಮಸ್ಥಾನದ ಆಸೆ ಹಿಂದೆ ಧ್ರುವನಿಗಿತ್ತೆಂದ ಮಾತ್ರಕ್ಕೆ ಅವನಿಗೆ ಪರಮಾತ್ಮ 
ತತ್ವಜ್ಞಾನವಿರಲಿಲ್ಲ ಎನ್ನುವುದು ಕೂಡುವದಿಲ್ಲ. ಲೋಕಪಾಲಕರಾದ ದೇವತೆಗಳಿಗೆ 
ಲೋಕಾಧಿಪತ್ಯದ ಅಭಿಲಾಷೆ ಭೂಷಣವೇ ಹೊರತು, ಅದು ಅವರ ಅಜ್ಞಾನವನ್ನು 


ತೋರುವುದಿಲ್ಲ ಶಂಖಸರ್ಶದಿಂದ ಭಗವಂತನನ್ನು ತಿಳಿದೂ ಕೂಡ ಧ್ರುವ 
“ಸತ್ಯಾಶಿಷೋ ಹಿ ಭಗವನ್‌... ಆಶಿಷ್ಟಯಃ' ಎಂದು ತನ್ನ ಅಪೇಕ್ಷೆಯನ್ನೇ 
ಹೇಳಿಕೊಳ್ಳುತಾನೆ. ಭಗವಂತನೂ "ವೇದಾಹಂ ತೇ ವ್ಯವಸಿತಂ' ನಿನ್ನಮನೋಗತವನ್ನು 
ನಾನು ಅರಿತಿದ್ದೇನೆ ಎನ್ನುತ್ತಾನೆ. ಅದರಿಂದ ಉತ್ತಮಸ್ಥಾನದ ಆಸೆ ಧ್ರುವನಿಗೆ 
ಜ್ಞಾನೋತ್ತರದಲ್ಲಿಯೂ ಇದೆ. ` 

ವಸ್ತುತಃ ಶಂಖಸ್ಪರ್ಶದಿಂದ ಭಗವಂತನ ಜ್ಞಾನ ಧ್ರುವನಿಗೆ ಬಂದಿದ್ದೇ ಅಲ್ಲ, 
ಅವನ ವಾಗಿಂದ್ರಿಯ ಜಡವಾಗಿತ್ತು ಅದು ಶಂಖಸ್ಪರ್ಶದಿಂದ ಚೈತನ್ಯ ತುಂಬಿ 
ಕೊಂಡು ಸ್ತೋತ್ರಮಾಡಲು ಸಮರ್ಥವಾಯಿತು. 


RARO ವಿರಾಡ್ರೂಪಮೇವ ತವಾಹಂ ವೇದ್ಧಿ | ವರ್ತಮಾನಸಾಮೀಪ್ಯೇ ವರ್ತ 
ಮಾನವದ್ವೇತಿ, ಏತಾವಂತಂ ಕಾಲಮವೇದಿಷಮಿತ್ಯರ್ಥಃ | ಅತಃ ಸ್ಥವಿಷ್ಯಾತ್‌ ಪರ 
ಮೇತದಪ್ರಾಕೃತಂ ಚಿದಾನಂದಘನಂ ತವ ಸ್ವರೂಪಂ ಹೇ ಪರಮ ನಾವೇದಿಷಂ | 
ಯತ್ರ ವಾದಃ ಶಬ್ದವ್ಯಾಪಾರೋ ನಾಸ್ಲಿತದ್‌ ಬ್ರಹ್ಮಸ್ವರೂಪಂ ಚ ನಾವೇದಿಷಂ | ಅತ 
ಏವ ಬಾಲತ್ವೇನಾಜ್ಞಾತ್ವಾ ತಥಾ ದುರ್ಭಾವನಾಮಕರವಂ ।ಸಾಂಪ್ರತಂತುತ್ವದೀಯ 
ಕೆಂಬುಸ್ಪರ್ಶೆಂ ಪ್ರಾಪ್ಯ ಸರ್ವಮೇವ ವೇದಾರ್ಥಮಜ್ಞಾಸಿಷಂ | -ವಿಶ್ವನಾಥಃ 


ಏತಾವಂತಂ ಕಾಲ ನಾವೇದಿಷಮಿತ್ಯರ್ಥಃ | ಯೇನಾನ್ಯಥಾ ಸಂಕಲ್ಪ್ಯ ತವಾರಾಧನಂ 
ಕೃತಮಿತಿ ಭಾವಃ । -ಜೀವಗೋಸ್ವಾಮೀ | 


300 ಶ್ರೀಮದ್‌ಭಾಗವತ ತಾತ್ಪರ್ಯನಿರ್ಣಯ 


ಪಶ್ಯಮಾನೋಷಪಿ ತು ಹರಿಂ ನ ತು ವೇತ್ತಿ ಕಥಂಚನ | 
ವೇತ್ತಿ ಕಿಂಚಿತ್‌ ಪ್ರಸಾದೇನ ಹರೇರಥ ಗುರೋಸಥಾ II 
ಇತಿ ಬ್ರಹ್ಮತರ್ಕೇ I 


ಧ್ರುವ ಹರಿಯನ್ನು ನೋಡುತ್ತಿದ್ದರೂ ಅವನನ್ನು ಆತ ತಿಳಿದೇ ಇಲ್ಲ ಎನ್ನುತದೆ 
ಪುರಾಣ. ವಿಶೇಷವಾಗಿ ತಿಳಿದಿಲ್ಲಎಂದರ್ಥ. ಏಕೆಂದರೆ ಹರಿಗುರುಗಳ ಅನುಗ್ರಹದಿಂದ 
ಆತ ಕಿಂಚಿತ್ತು ತಿಳಿದಿದ್ದಾನೆ ಎಂದು ಬ್ರಹ್ಮತರ್ಕ ಹೇಳುತ್ತಿದೆ. 


als als ಲೇ 
~~ ar Ag 


ಧ್ರುವ 'ತಾನು ಪ್ರತ್ಯಕ್ಷ ಕಾಣುತ್ತಿದ್ದ ಭಗವದ್ರೂಪ ಸಾಕ್ಷಾದ್‌ ಭಗವಂತನೇ, 


ಭಗವಂತನ ಎಲ್ಲ ಲಕ್ಷಣಗಳೂ ಅದರಲ್ಲಿ ಇವೆ ಎಂದು ಸ್ತೋತ್ರ ಮಾಡುತ್ತಾನೆ. 


zo ನಿತ್ಯಮುಕ್ತಪರಿಶುದ್ದವಿಬುದ್ದ ಆತ್ಮಾ 
ಕೂಟಸ್ಥ ಆದಿಪುರುಷೋ ಭಗವಾಂಸ್ತ  ಧೀಶಃ | 
ಯದ್‌ಬುದ ವಸಿತಮಖಂಡಿತಯಾ ಸ್ವಬುದ್ಧಾ 
ಎಜಿ Q QS 


ದೃಷ್ಟ್ಯಾ SSATO ವಧಿಮತೋ 3,308 GAC I ೧೫ II 


ನನ್ನ ದೃಷ್ಟಿಗೋಚರನಾದ ನೀನೇ ನಿತ್ಯಮುಕ್ರ ಸರ್ವತ್ರ ಪರಿಶುದ್ಧ ಸರ್ವಜ್ಞ ವ್ಯಾಪ್ತ 
ವಿಕಾರಶೂನ್ಯ ಜಗತ್ತಿನ ಆದಿಯಲ್ಲಿಯೂ ಅಂತ್ಯದಲ್ಲಿಯೂ ಇರುವ ಪುರುಷ. 
ಮೂಲೋಕಗಳೊಡೆಯನಾದ ಆ ಭಗವಂತ ನೀನೆ. ಜ್ಞಾನಾದಿ ಇಂದ್ರಿಯಗಳಲ್ಲಿ 
ನಿಯಾಮಕನಾಗಿರುವ ಸಂಸಾರನಾಶಕನಾಗಿರುವ ನಿನ್ನನ್ನು ಅವಿಚ್ಛಿನ್ನ 
ಸ್ವರೂಪಜ್ಞಾನದಿಂದ ಕಂಡು ಆಶ್ರಯಿಸಿರುವ ಮುಕ್ತಜೀವರೊಂದಿಗೆ ಅವರಿಗಿಂತ 
ವಿಲಕ್ಷಣನಾಗಿಯೇ ನೀನಿರುವಿ. 


ಇಲ್ಲಿ "ದೃಷ್ಟ್ಯಾ ಸ್ಥಿತಾ ವಧಿಂ ಅತೋ ವ್ಯತಿರಿಕ್ತ GAC’ ಎಂಬಲ್ಲಿ "ದ್ರಷ್ಟಾ 


ಸ್ಥಿತಾವಧಿ ಮಖೋ ವ್ಯತಿರಿಕ್ತ ಆಸ್ಲೇ' ಎಂದೂ "ಯೇ ಬುದ್ಧ ವಸ್ಥಿತಮಖಂಡಿತಯಾ 
ಸ್ವಬುದ್ಧ್ಯಾ' ಎಂಬಲ್ಲಿ "ಯದ್‌ ಬುದ್ಧ್ಯವಸ್ಥಿತಿಮಖಂಡಿತಯಾ ABD,» ಎಂದೂ 
ಬೀರೆ ವ್ಯಾಖ್ಯಾನಕಾರರ ಪಾಠಗಳಿವೆ. "ನಾನು ನಿನ್ನ ವಿರಾಡ್ರೂಪವನ್ನು ಮಾತ್ರ 
ತಿಳಿದಿದ್ದೇನೆ, ನಿನ್ನ ಈಶ್ವರರೂಪವನ್ನಾಗಿಲಿ ಶಬ್ದವೇದ್ಯವಲ್ಲದ ಬ್ರಹ್ಮರೂಪವನ್ನಾಗಲಿ 


೧. 


ತದೇವಂ ಭಗವದನುಕಂಪಯಾ ತದ್ರೂಪದ್ವಯಂ ಜ್ಞಾತ್ವಾ ಈಶ್ವರ 
ರೂಪಮನುವರ್ಣಯನ್ನಮಸ್ಕರೋತಿ ಯದ್ಯತೋ ಬುದ್ಧ $ವಸ್ಥಿಶಿಂ ಬುದ್ದೇಸಾಂ 
ತಾಮವಸ್ಥಾಮಖಂಡಿತಯಾ ABM, ಚಿಚ್ಛಕ್ತ್ಯಾ ದ್ರಷ್ಟಾ ಪಶ್ಯಸಿ | ದ್ರಷ್ಟೇತಿ Ya" 
ಪ್ರತ್ಯಯಾಂತಃ ಶಬ್ದಃ। . -ಶ್ರೀಧರಃ 


ಚತುರ್ಥಸ್ಕಂಧ-ಅಧ್ಯಾಯ-10 301 


ತಿಳಿಯಲಾರೆ' ಎಂದು ಹಿಂದಿನ ಶ್ಲೋಕದಲ್ಲಿ ಹೇಳಿ ಈ ಶ್ಲೋಕದಲ್ಲಿ 
ಈಶ್ವರರೂಪವನ್ನೂ ಮುಂದಿನ ಶ್ಲೋಕದಲ್ಲಿ ಬ್ರಹ್ಮರೂಪವನ್ನೂ ನಾನು ತಿಳಿದಂತೆ 
ವರ್ಣಿಸುತ್ತೇನೆ' ಎನ್ನುತ್ತಾನೆ ಧ್ರುವ ಎನ್ನುವುದು ಅವರ ಅಭಿಪ್ರಾಯ. ಇದು 
ವ್ಯಾಹತ. "ಈಶ್ವರ ಬ್ರಹ್ಮರೂಪಗಳನ್ನು ತಿಳಿದಿಲ್ಲ' ಎನ್ನುತ್ತ "ತಿಳಿದಂತೆ ವರ್ಣಿಸುವನೆ, 
. ಧ್ರುವ? ತಿಳಿದರೂ ಪೂರ್ತಿ ತಿಳಿದಿಲ್ಲ. ಎಂದು ಅವರು ವ್ಯಾಖ್ಯಾನಿಸುತ್ತಿಲ್ಲ 
“ಈಶ್ವರಾನುಗ್ರಹದಿಂದ ತಿಳಿದು' ಎಂದು ಸೇರಿಸುತ್ತಾರೆ ಇದು ಶ್ಲೋಕದಲ್ಲಿಲ್ಲ. 
"ಬುದ್ಧ್ಯವಸ್ಥಿತಿಂ ಅಖಂಡಿತಯಾ ಸ್ವದೃಷ್ಟ್ವಾ ದ್ರಷ್ಟಾ' ಎಂದು ಅನ್ವಯಿಸಿ ಬುದ್ಧಿಯ 
ಜಾಗ್ರದಾದಿ ಅವಸ್ಥೆಗಳನ್ನು ಅವಿಚ್ಛಿನ್ನಸ್ವರೂಪಜ್ಞಾನದಿಂದ ಈಶ್ವರ ಕಾಣುತಾನೆ' 
ಎನ್ನುತ್ತಾರೆ. ವಸ್ತುತಃ. ಈಶ್ವರನು ಸ್ವರೂಪಜ್ಞಾನದಿಂದ ಸರ್ವಜ್ಞನೆನಿಸುವುದಿಲ್ಲ, 
ಮಾಯೆಯಿಂದಲೆ ಎಲ್ಲವನ್ನೂ ಕಾಣುತ್ತಾನೆ. "ಅಸಂಗೋ ಹ್ಯಯಂ ಪುರುಷಃ' ಎಂಬ 
ಶ್ರುತಿ ಹಾಗೆ ಹೇಳುತ್ತದೆ ಎನ್ನುವುದು ಅವರ ಸಿದ್ಧಾಂತ. ಭ್ರಮಾತ್ಸಕವಾದ ಜಾಗ್ರತ್‌ 
ಸ್ವಪ್ನಗಳನ್ನು ಈಶ್ವರ ಕಂಡರೆ ಅವನು ಭ್ರಾಂತನಾಗಬೇಕಾದೀತು. ಅದರಿಂದ 
ಪರವ್ಯಾಮೋಹಕರೀ ಮಾಯೆಯಿಂದ ಈಶ್ವರ ಜೀವರಿಗೆ ತೋರಿಸುತ್ತಾನೆ ಹೊರತು 
ತಾನು ಕಾಣುವುದಿಲ್ಲ ಎನ್ನಬೇಕು. ಅದರಿಂದ "ಬುದ್ಧವಸ್ಥಿತಿಂ ಸ್ವದೃಷ್ಟ್ವಾ ದ್ರಷ್ಟಾ' 


ಎನ್ನುವುದು ಕೂಡುವುದಿಲ್ಲ "ವೀರರಾಘವವ್ಯಾಖ್ಯಾನದಲ್ಲಿ "ಬುದ್ಧವಸ್ಥಿತಂ' ಎಂದೇ 
ಪಾಠವಿದೆ. "ಬುದ್ಧಿಯಲ್ಲಿರುವ ಸಕಲ ಜಗತ್ತನ್ನೂ ತನ್ನ ಬುದ್ಧಿಯಿಂದ ಕಾಣುತಾನೆ' 
ಎಂದು ವ್ಯಾಖ್ಯಾನ. ಇಲ್ಲಿ "ಬುದ್ಧವಸ್ಥಿತಂ' ಎಂಬ ಶಬ್ದ ವ್ಯರ್ಥ, ಪುನರುಕ್ತಿ 

"ದೃಷ್ಟ್ಯಾ ಸ್ಥಿತಾ ವಧಿಂ' ಎಂಬ ನಮ್ಮ ಪಾಠದಲ್ಲಿ "ವಧಿ' ಎಂದರೆ ಅವಧಿ. 
"ಅಸ್ಪುತ್ಫರಸ್ಯಾಂ ದಿಶಿ ದೇವತಾತ್ಮಾ' ಎಂಬ ಕುಮಾರಸಂಭವದ ಪ್ರಥಮಶ್ಲೋಕದಲ್ಲಿ 
"ಪೂರ್ವಾಪರೌ ತೋಯನಿಧೀ ವಗಾಹ್ಯ' ಎಂಬಲ್ಲಿ “ಅವಗಾಹ್ಯ' ಎಂಬುದನ್ನು 
"ವಗಾಹ್ಯ' ಎಂದು ಕಾಳಿದಾಸ ಪ್ರಯೋಗಿಸಿದ್ದಾನೆ. "ವಷ್ಟಿ ಭಾಗುರಿರಲ್ಲೋಪ 
ಮವಾಪ್ಯೋರುಪಸರ್ಗಯೋಃ' ಅವ ಅಪಿ ಉಪಸರ್ಗಗಳ ಅಕಾರಗಳನ್ನು ಲೋಪ 
ಮಾಡಬಹುದೆಂದು ಭಾಗುರಿ ಎಂಬ ವೈಯಾಕರಣಿಯ ಮತವಿದೆ. ಅದರಿಂದ 
ಸಂಸಾರದ ಅವಧಿಯನ್ನು ಅಂದರೆ ಸಂಸಾರದ ಆಚೆ ದಡವನ್ನು ತೋರಿಸುವ 
ಭಗವಂತನನ್ನು "ದೃಷ್ಟ್ವಾ ಆಸ್ಥಿತಾಃ' ಸಾಕ್ಷಾತ್ಕರಿಸಿಕೊಂಡು ಅವನನ್ನೇ ಆಶ್ರಯಿಸಿರುವ 
ಮುಕ್ತರು ನಿನ್ನೊಡನೆ ಇದ್ದಾರೆ. ಅವರೊಂದಿಗೆ ನೀನಿರುವೆ, ಅವರಿಗಿಂತ ವಿಲಕ್ಷಣನೆ 
ಆಗಿರುವೆ ಎಂದು ಶ್ಲೋಕಾರ್ಥ. 


೧. ಬುದ್ಧ್ಯವಸ್ಥಿತಂ ಬುದ್ಧಾವವಸ್ಥಿತಂ ವಿಷಯೀಭೂತಂ ಸಂಕಲ್ಪರೂಪಜ್ಞಾನವಿಷಯಮಿತಿ 
ಯಾವತ್‌ । ಅಖಂಡಿತಯಾ ಅಸಂಕುಚಿತಯಾ ಸ್ವದ್ಧಷ್ಟ್ಯಾ ಸಂಕಲ್ಪರೂಪಜ್ಞಾನೇನ 
ದ್ರಷ್ಟು ಸಾಕ್ಷಾತ್‌ಕರ್ತಾಸಿ | -ವೀರರಾಘವಃ 


302 ಶ್ರೀಮದ್‌ಭಾಗವತ ತಾತ್ವರ್ಯನಿರ್ಣಯ 


BHO ಅವಧಿಂ | ಅಲ್ಲೋಪೇನ | ಸಂಸಾರಸ್ಕಾ pees ತ್ವಾಮಾಸ್ಥಿತಾಃ | 
ತೈಃ ಸಹೈವಾಸೇ | 

"ದೃಷ್ಟ್ವಾ ಆಸ್ಥಿತಾಃ ವಧಿಂ' ಎಂದು ಪದವಿಭಾಗ. "ವಧಿಂ' ಎಂದರೆ "ಅವಧಿಂ' 
ಎಂಬಲ್ಲಿ ಆದಿ ಅಕಾರ ಲೋಪ ಮಾಡಿ ಪ್ರಯೋಗಿಸಿದ್ದರಿಂದ ಸಂಸಾರಕ್ಕೆ 
ಅವಧಿಯಾಗಿರುವ ಅಂದರೆ ನಿವರ್ತಕನಾಗಿರುವ ನಿನ್ನನ್ನು ದ್ವಷ್ಚ್ವಾಸಾಕ್ಷಾತ್ಕರಿಸಿಕೊಂಡು 
ನಿನ್ನನ್ನೇ ಆಸ್ಥಿತಾ ಆಶ್ರಯಿಸಿರುವವರು ಮುಕ್ತರು. ಅವರೊಂದಿಗೇ ಆಸ್ಲೇ ಇರುವೆ 
ಎಂದರ್ಥ. 


ato als als 
~~ ~~ pA 


ಧ್ರುವನು ತಾನು ಕಾಣುತಿದ್ದ ರೂಪದಲ್ಲಿ ಇನ್ನೂ ಹೆಚ್ಚಿನ ಭಗವಂತನ ಲಕ್ಷಣಗಳನ್ನು 
ಕಾಣುತ್ತಿದ್ದಾನೆ ಎಂದು ಮೈತ್ರೇಯರು ವಿದುರನಿಗೆ ಹೇಳುತ್ತಾನೆ. 
ಯಸ್ಮಿನ್‌ ವಿರುದ್ಧಗತಯೋ 5ಷ್ಯನಿಶಂ ಪತಂತಿ 
ವಿದ್ಯಾದಯೋ ವಿವಿಧಶಕಯ ಆನುಪೂರ್ವ್ಯ್ಯಾ | 


ತ 


ಮಾನಂದಮಾತ್ರ ಮವಿಕಾರಮಹಂ ಪ್ರಪದ್ಯೇ MOLI 


ಯೋಗ ರೂಢಿಮುಂತಾದ ನಾನಾ ಪದಶಕ್ತಿಗಳೂ ಲೋಕದಲ್ಲಿ ಪರಸ್ಪರ 
ವಿರುದ್ಧವಾದಂತಿರುವ ವೇದ ಪಂಚರಾತ್ರಾದಿಸಮಸ್ಪಶಬ್ದಗಳೂ ವಿಚಿತ್ರ 
ಅಚಿಂತ್ಯಶಕ್ತಿಗಳುಳ್ಳ ವಿರುದ್ಧವಾದ ಅಣುತ್ವ ಮಹತ್ವಾದಿ ಸಕಲಗುಣಗಳೂ ನಿನ್ನಲ್ಲಿ 
ದೇಶಕಾಲಾದಿವ್ಯವಸ್ಥೆಗಳನ್ನು ಅವಲಂಬಿಸದೇ ಸದಾ ಕೂಡುತ್ತವೆ. ಅದರಿಂದ ನೀನು 
ಗುಣಪೂರ್ಣ, ಪ್ರಪಂಚಕ್ಕೆ ಆದಿಕಾರಣ ಸರ್ವೋತ್ತಮ ಸರ್ವವಿಲಕ್ಷಣ 
ಆನಂದಸ್ವರೂಪ ಮತ್ತು ವಿಕಾರರಹಿತನೆಂದು ವೇದಗಳು ಕೊಂಡಾಡುತ್ತವೆ. ಇಂಥ 
ನಿನ್ನನ್ನು ನಾನು ಮೊರೆ ಹೋಗುತ್ತೇನೆ. 


ಇಲ್ಲಿ ವಿದ್ಯಾ ದಯೋ ವಿವಿಧಶಕ್ಕಯ "ಆನುಪೂರ್ವ್ಯಾ' ಎಂಬಲ್ಲಿ 
'ಆನುಪೂವ್ಯಾ pa ಎಂದು ಪಾಠವಿಟ್ಟುಕೊಂಡು “ಕ್ರಮವಾಗಿ' ಎಂದು ಬೇರೆ 
"ವ್ಯಾಖ್ಯಾನಕಾರರು ಅರ್ಥ ಹೇಳುತಾರೆ. 


ಪರಮಾತ್ಮನಲ್ಲಿ ವಿರುದ್ಧ ಗುಣಗಳು ನಿತ್ಯವಾಗಿದ್ದರೂ ಉಪಾಸಕರ ಭಕ್ತಿ 
ತಾರತಮ್ಯದಿಂದ ಅವು ಕ್ರಮವಾಗಿ ಆವಿರ್ಭೂತವಾಗುತವೆ ಎಂದು ವಿಶ್ವನಾಥ ' 


೧. ಯಸ್ಟಿನ್‌ ನಿಃಶಕ್ತಿಕತ್ವೇನ ಪ್ರತೀತೇ $ಪಿ ವಿದ್ಯಾದಯೋ ವಿವಿಧಶಕ್ತಯೋನನಿಶಂ ಸ್ಥಿತಾ 
ಆನುಪೂರ್ವ್ಯಾತ್‌ ಪ್ರತೀತಾ ಭವಂತಿ ಭಕ್ತಿತಾರತಮತ್ಯೇನ ಸಾಮೀಪ್ಯತಾರತಮ್ಯ 


ಚತುರ್ಥಸ್ಕಂಧ-ಅಧ್ಯಾಯ-10 ೨೪೨ 


ವ್ಯಾಖ್ಯಾನ ಹೇಳುತ್ತದೆ. ಮಾಘಕಾವ್ಯದಲ್ಲಿನಾರದರು ಶ್ರಿ ಕೃಷ್ಣನ ಬಳಿಗೆ ಆಕಾಶದಿಂದ 
ಕೆಳಗಿಳಿದು ಬರುವಾಗ ಮೊದಲಿಗೆ ದೂರದಲ್ಲಿ ies ಬೆಳಕಿನ ಗೋಲದಂತೆ, 
etl ಕೇವಲ ಏನೋ ಒಂದು ಶರೀರದಂತೆ, ಬಳಿಕ ಹತ್ತಿರದಲ್ಲಿ 

ಸಷ್ಟಅವಯವಯುಕರಾಗಿ ಪುರುಷರಾಗಿರುವಂತೆ ಕೃಷ್ಣನಿಗೆ ಕಂಡು ಬಂದರು ಎಂದು 
= ವರ್ಣಿಸುವುದನ್ನು ಉದಾಹರಿಸಿ ಅದರಂತೆ ಜ್ಞಾನಿಗೆ ಪರಮಾತ್ಮ ಕೇವಲ ಆನಂದ 
ಮಾತ್ರನಾಗಿ, ಭಕ್ತನಿಗೆ ಕಾಣುತಾನೆ. ಭಕ್ತಿ ಹೆಚ್ಚಿದಂತೆಲ್ಲ. ಹೆಚ್ಚು ಹೆಚ್ಚು 
ಗುಣಗಳುಳ್ಳವನಾಗಿ `ಕಾಣುತಾನೆ. og -ಅವಿಡ್ಕ, ಸೃಷ್ಟಿ- ಸಂಹಾರ, ಜನ್ಮ- oud, 
ನಿಷ್ಕ್ರಿಯತ್ತ - -ಲೀಲಾಕಾರಿತ್ವ, ಆತ್ಮಾರಾಮತ್ತ, -ಭಕವಾತ್ತಲ್ಯ ಗಳು "ಪರಸ್ಪರ 
ವಿರುದ್ಧವಾಗಿದ್ದರೂ ಅವು ನಿತ್ಯ ಜೊತೆಗೆರುತ್ತವೆ ದು “ಏವರಣೆ ನೀಡುತ್ತದೆ. ಇಲ್ಲಿ 
ದೃಷ್ಟಾಂತವೆ ಸರಿ ಇಲ್ಲ ನಾರದರಲ್ಲಿ ಕ್ಸ soa ಬೆಳಕಿನ, ಶರೀರಾಕೃತಿಯ ಮತ್ತು 
ಅವಯವಗಳ ದರ್ಶನಗಳು ಕ್ರ ಪಪ ಆದರೂ ಆ ಬೆಳಕು ಮುಂತಾದವುಗಳಿಗೆ 
ವಿರೋಧವಿಲ್ಲ. ಸಗುಣತ್ವನಿರ್ಗುಣತ್ವಗಳಿಗೆ ವಿರೋಧವಿದೆ. "ನಿರ್ಗುಣತ್ವ 
ಸತ್ಯವಾದರೂ "'ಸಗುಣತ್ವ, DORE. ನಿರಡೂ ನಿತ್ಯವಾಗಿ ಪರಮಾತ್ಮನಲ್ಲಿ ಇದೆ 
ಕ್ರಮವಾಗಿ ಅವಿರ್ಭೂತವಾಗುತ್ತದೆ' ಎನ್ನುವುದು' ಪ್ರಮಿತವಾಗಿಲ್ಲ "ಮತ್ತು 
"ವಿದ್ಯಾದಿ' ಗಳು ಎಂಬ ಶಬ್ದದಿಂದ ಹೇಳಿದ ವಿರುದ್ಧಗುಣಗಲಲ್ಲಿ ಒಂದುವ್ಯಾ ವಹಾರಿಕ, 


ಇನ್ನೊಂದು ಪಾರಮಾರ್ಥಿಕವೆನ್ನುವ ಪಕ್ಷದಲ್ಲಿ ಅವುಗಳಿಗೆ ವಸೋಧವಿಲ್ಲ ಎರಡೂ 
ವ್ಯಾವಹಾರಿಕವೆನ್ನುವ ಪಕ್ಷದಲ್ಲಿ Dg ಯೊಂದಿಗೆ ಅವಿದ್ಯೆ (ಮೋಹ) ಈಶ್ವರನಿಗೆ 
ಇದೆ ಎರಡೂ ಕ್ರಮವಾಗಿ ಅಿಭಿವ್ಯಕವಾಗುತ್ತದೆ' ಎನ್ನುವಂತಿಲ್ಲ. ಅವನ ಮಂಕಿ 
ಪರವ್ಯಾಮೋಹಕರಿ ಹೊರತು ಸ್ವವ್ಯಾ 5 ಮೋಹಕರಿಯಲ್ಲ, ತಾನೆ? 


ವತಾಂ | ಯಥಾಹುಃ ಪ್ರಾಂಚೋತಪಿ- ಚೆಯಸ್ಸಿಷಾಮಿತ್ಯವಧಾರಿತಂ ಪುರಾ ತತಃ 
ಶರೀರೀತಿ ವಿಭಾವಿತಾಕೃತಿಮ್‌ । ವಿಭುರ್ವಿಭಕಾವಯವಂ ಪುಮಾನಿತಿ ಕ್ರಮಾದಮುಂ 
ನಾರದ ಇತ್ಯಬೋಧಿ ಸಃ ॥ ಇತಿ । ಶಕ್ತಯಃ ಕೀದೃಶ್ಯಃ? ವಿರುದ್ಧಗತೆಯ ಇತಿ | 
ವಿದ್ಯಾವಿದ್ಯಯೋಃ ಸರ್ಗಸಂಹಾರಯೋ ರ್ಜನ್ಮವತ್ವಾಜತ್ವಯೋರನೀ 
ಹತ್ವಸಲೀಲತ್ವಯೋರಾತ್ಮಾ ರಾಮತ್ವ ಭಕ್ತವಾತ್ವಲ್ಯಯೋ-ರ್ವಿರೋಧೇ ಪಿ 
ತತಚ್ಛ ಕ್ರೀನಾಮತರ್ಕ್ಕೈವ ತ್ವಯಿ ನಿತ್ಯಾ ಸ್ಥಿತಿರೇವ । -ವಿಶ್ವನಾಥಃ 


ಆನುಪೂರ್ವ್ಯಾತ್‌ ಭಕ್ತಿತಾರತಮ್ಯಪ ರೈಯುಕ್ರಕ್ರಮಾತ್‌ | ವಿದ್ಯಾ ಸರ್ವಜ್ಞತ್ವ ಶಕಿಃ । 
ತತೋ ವಿರುದ್ಧಾ ಅವಿದ್ಯಾ | ಭಕ್ತವಾತ್ರಲಲಿ ಲೀಲಯಾ eae ವತ್ತಾನದೃಷ್ನೆ Sos 
DOSE SH ಚ ಪತ್ತಪಾನ್‌' | ಉಭಾವಪಿ ವನೇ ಕೃಷ್ಣೋ ವಿಚಿಕಾಯ ಸಮಂತತಃ ॥' 
ಇತಿವತ್‌ ಅನನುಸಂಧಾನರೂಪಾ ಮೋಹಾಖ್ಯಾ | g ಶೋಕಮೋಹ್‌ ಸ್ನೇಹೋ 
ವಾ ಭಯಂ ವಾ ಯೇತ$ಜ್ಞಸಂಭವಾಃ' ಇತ್ಯತ್ರಾಜ್ಞಸಂಭವಾ ಇತಿ ವಿಶೇಷಣಸ್ಯ 
ವ್ಯಾವರ್ತಕತ್ವಾತ್‌ ವಿಜ್ಞಸಂಭವಾನಾಂ ತು ತೇಷಾಂ ತತ್ರ ಸ್ವೀಕಾರಾತ್‌ | 
ಅನಿಶಮಿತ್ಯನೇನ ಶಕ್ತೀನಾಂ ನಿತ್ಯತ್ವಮಭಿಪ್ರೇತಂ | - ರಾಧಾರಮಣದಾಸಃ 


304 ಶ್ರೀಮದ್‌ಭಾಗವತ ತಾತ್ಪರ್ಯನಿರ್ಣಯ 


ಭಾಗವತ ದಶಮಸ್ಕಂಧದಲ್ಲಿ ಪ್ರಕ್ಷಪವಾದ ಒಂದು ಭಾಗದಲ್ಲಿ ಬ್ರಹ್ಮ 
ಗೋಪಾಲಕರನ್ನು ಅಪಹರಿಸಿದ ಪ್ರಸಂಗವನ್ನು ಉದಾಹರಿಸಿ ಅಲ್ಲಿ "ಕೃಷ್ಣ ಕರುಗಳನ್ನೂ 
ಗೋಪಬಾಲಕರನ್ನೂ ಕಾಣದೆ ಎಲ್ಲೆಡೆ ಅರಸಿದ'ನೆಂದು ಕೃಷ್ಣನಿಗೆ ಮೋಹವನ್ನು 
ರಾಧಾರಮಣದಾಸವ್ಯಾಖ್ಯಾನ ಹೇಳುತ್ತದೆ. "ಕ್ರ ಶೋಕಮೋಹೌ ಸ್ನೇಹೋ ವಾ 
ಭಯಂ ವಾ ಯೇಕಜ್ಞಸಂಭವಾಃ' ಎಂಬಲ್ಲಿ "ಹೇಳಿದಂತೆ ಪರಮಾತ್ಮನಿಗೆ ಶೋಕ 
ಮೋಹಗಳು ಅಜ್ಞರಲ್ಲಿ ಉಂಟಾಗುವಂಥವು ಮಾತ್ರ ಇಲ್ಲ ಸರ್ವಜ್ಞ 
ನಿಗುಂಟಾಗುವಂಥವು ಇವೆ ಎಂದೂ ಅಲ್ಲಿ ಹೇಳಿದೆ. ಆದರೆ ಸರ್ವಜ್ಞನಿಗೆ : 
ಮೋಹವೆಂಬುದು ವಿರುದ್ಧವಾಗಿದ್ದು ಅದೊಂದು ದೋಷವಾಗಿರುವುದರಿಂದ 
ಪರಮಾತ್ಮನಲ್ಲಿ ಒಂದು ವೇಳೆ ಹೇಳಿದರೂ ಅದನ್ನು ಒಪ್ಪಬಾರದು. “ಮೋಹದ 


ನಟನೆ' ಎನ್ನಬೇಕು. 


"ಭಕ್ತಿತಾರತಮ್ಯಾನುಗುಣವಾಗಿ ಭಕನಿಗೆ ಭಗವಂತನಲ್ಲಿಮೋಹಾದಿ ದೋಷಗಳು 
ಕ್ರಮವಾಗಿ ಹೆಚ್ಚು ಹೆಚ್ಚಾಗಿ ಕಾಣುತ್ತವೆ' ಎನ್ನುವುದು ಅಸಂಗತವಾಗಿದೆ. 


ಅದರಿಂದ "ಆನುಪೂರ್ವ್ಯ' ವೆಂದರೆ ಕ್ರಮವೆಂದು ವ್ಯಾಖ್ಯಾನಿಸಬಾರದು. 


"ಆನುಪೂರ್ವಿ' ಎಂದರೆ ವೇದ. ಆನುಪೂರ್ವಿಗಳ ಸಮೂಹವೇ "ಆನುಪೂರ್ವ್ಯ' 
ಅವುಗಳು ಭಗವಂತನಲ್ಲಿ ವಿರುದ್ಧವಾದ ಅಣುತ್ವಮಹತ್ವಾದಿಗುಣಗಳನ್ನು ಮಾತ್ರ 
ಹೇಳುತ್ತವೆ. ದೋಷಗಳನ್ನಲ್ಲ ಎನ್ನಬೇಕು. ಹೀಗಾಗಿ ಅಚಿಂತ್ಯಶಕಿಯಿಂದ ಅವುಗಳನ್ನು 
ಕೊಡಿಸಬೇಕೆಂದು ಭಾಗವತದ 'ತಾತ್ವರ್ಯವನ್ನು ಶಿ ್ರ್ರೀಮದಾವಾರ್ಯರು ತಿಳಿಸುತ್ತ 
“ಆನುಪೂರ್ವಿ' ಎಂದರೆ ವೇದ ಎನ್ನುವಲ್ಲಿ ಪ್ರಮಾಣವನ್ನು ತೋರಿಸುತಾರೆ. 


ಆನುಪೂರ್ವಿ ಶ್ರುತಿಶ್ಚೈವ ತ್ರಯೀ ಚಾಮ್ನಾಯ ಉಚ್ಛತೇ ॥ 
ಇತ್ಯಭಿಧಾನಮ್‌ | 


ಆನುಪೂರ್ವಿ ಶ್ರುತಿ ತ್ರಯೀ ಎಂದು ವೇದಕ್ಕೆ ಬೇರೆಬೇರೆ ಹೆಸರುಗಳೆಂದು 

ಅಭಿಧಾನಗ್ರಂಥದಲ್ಲಿ ಹೇಳಿದೆ. 

ಅದರಿಂದ "ಆನುಪೂರ್ವ್ಯಾ' ಎಂದರೆ ವಿರುದ್ಧವಾದ "ಅಸ್ಥೂಲಮನಣು' ಇತ್ಯಾದಿ 
ನೇದವಚನದಿಂದ ಸಹಿತವಾದ “ವಿದ್ಯಾದಿ'ಗಳು, ಅಂದರೆ ವಿರುದ್ಧವಾದ 
ಪಂಚರಾತ್ರಾದಿ ಪೌರುಷೇಯಗ್ರಂಥವಚನಗಳು ಮತ್ತು ವಿರುದ್ಧವಾದ 
ಅಣುತ್ವಮಹತ್ವಾದಿ ವಿರುದ್ಧಗುಣಗಳು ಎಂದರ್ಥ. 


ಲೆ ats ಬೊ 
„> a> ದ 


ಚತುರ್ಥಸೃಂಧ-ಅಧ್ಯಾಯ-10 ous 


. ನನ್ನ ಅಭೀಷ್ಠಸಿದ್ದಿ ನಿನ್ನ ಭಕ್ಕೋತ್ತಮರಾದ ನಾರದರ ಅನುಗ್ರಹದಿಂದಲೇ 
ನನಗಾಗುತ್ತಿದೆ. Sods ಇನೂ ಹೆಚ್ಚಿನ ಫ ಫಲ ನೀಡಿ ಅನುಗ್ರಹಿಸಲು ಕಾತರನಾಗಿ 
ನೀನು ಬಂದಿರುವೆ. ನಿನ್ನ ಭಕ್ತವಾತ್ಮಲ್ಯಕ್ಕೆ ಎಣೆಯೇ ಇಲ್ಲ ಎಂದು ಧ್ರುವ 
ಶ್ರೀವಾಸುದೇವನನ್ನು ಕೊಂಡಾಡುತ್ತಾನೆ ಎಂದು ಮೈತ್ರೆ €ಯರು ವಿದುರನಿಗೆ 
ಹೇಳುತಾರೆ. t 
ಸತ್ಯಾಶಿಷೋ ಹಿ ಭಗವಂಸವ ಪಾದಮೂಲ- 
ಮಾಶಿಷ್ಟ್ಠಯೋ ನುಭಜತಃ ಪುರುಷಾರ್ಥ HOSE Cs | 
ಅಪ್ಯೇವಮಾರ್ಯ ಭಗವಾನ್‌ ಪರಿಪಾತಿ ದೀನಾನ್‌ 
ವಾಶ್ರೇವ ವತ್ತಕಮನುಗ್ರಹಕಾತರೋ ಸ್ಕಾನ್‌ ॥ ೧೭॥ 
ಆನಂದಾನುಭವರೂಪ ಪುರುಷಾರ್ಥಮೂರ್ತಿ ನೀನು. ನಿನ್ನ ಪಾದಸೇವಕರಾದ 
ನಾರದರ ಅನುಗ್ರಹದಿಂದಲೆ ನನ್ನ ಮನೋರಥ ಪೂರ್ತಿಯಾಗುತಿದೆ. ಆದರೂ 


ಷಡ್ಲುಣಪೂರ್ಣನಾದ ನೀನು ಆಗತಾನೇ ಕರು ಹಾಕಿದ್ದ ಆಕಳು ಕರುವನ್ನು 
ಕಾಪಾಡುವಲ್ಲಿ ಕಾತರವಾಗಿರುವಂತೆ ದೀನರಾದ ನಮ್ಮನ್ನು ಇನ್ನೂ ಹೆಚ್ಚಿನ ಫಲ ನೀಡಿ. 


ಅನುಗ್ರ ಹಿಸಲು ಕಾತರನಾಗಿ ಕಾಪಾಡುವೆ. ಅದಕ್ಕಾಗಿ ನೀನೀಗ ಸ್ವತಃ ನನಗೆ ದರ್ಶನ 


ನೀಡಿರುವೆ. 


ಇಲ್ಲಿ "ಆಶಿಷ್ಟಮಃ' ಉಪದೇಶಗಳು ಅಂದರೆ ನಾರದರ ಅನುಗ್ರಹಪೂರ್ವಕ 
ಉಪದೇಶಗಳು, 'ಸತ್ಯಾಶಿಷಃ' ನನ್ನ ಮನೋರಥಗಳನ್ನು ಪೂರೈಸುವವುಗಳು ಎಂದು 
ವ್ಯಾಖ್ಯಾನಿಸಬೇಕು. ಆದರೆ ಬೇರೆ ವ್ಯಾಖ್ಯಾನಕಾರರು "ಆಶೀಸ್ಪಥಾ' ಎಂದು 
ಪಾಠವಿಟ್ಟುಕೊಂಡು "ನಿನ್ನ ಪಾದಕಮಲವೇ 'ನಿಷ್ಠಾಮಭಕರಿಗೆ "ಆಶಿಷಃ ಸತ್ಯಾ ಆಶೀಃ' 
ಲೌಕಿಕರಾಜ್ಯಾ ದಿಫಲಕ್ಕಿಂತಲೂ ಸತ್ಯವಾದ ಫಲವಾಗಿರುತ್ತದೆ. ಹಾಗಿದ್ದರೂ ನೀನು 
ದೀನನಾದ ಸಕಾಮಭಕನಾದ ನನ್ನ ಇಷ್ಟಾರ್ಥವನ್ನೂ 'ಫೂರೈಸಿ ಮೋಕ್ಷ ನೀಡಿ 
ರಕ್ಷಿಸುವೆ' ಎಂದು ವ್ಯಾಖ್ಯಾನ "ಮಾಡಿದ್ದಾರೆ. ಬಾಲಕನಾದ್ದರಿಂದ ಧ್ರುವ 
ಶುದ್ಧಭಕ್ತಿಯನ್ನು ತಿಳಿದಿಲ್ಲ Saas ಅವನಿಗೆ ಶುದ್ಧಭಕ್ತಿಯ 'ಫಲವಾದ ತನ್ನ 


O. ಪರಮಾರ್ಥಫಲಮ್‌ | ಕಸ್ಯ? ತಥಾ ತೇನ ಪ್ರಕಾರೇಣ ತ್ವಮೇವ 
ಪುರುಷಾರ್ಥ ಮೂರ್ತಿರಿತ್ಯೆ ee ನಿಷ್ಕಾಮತಯಾ 5ನುಭಜತಃ | ವರಾ 
ದೀನಾನಸ್ಮಾನ್‌ ಕೃತಸಕಾಮಭಜನಾನಪಿ "ಆಂಪಾತಿ ನಿಷ್ಕಾಮಪ್ರಾಪ್ಕ ್ರಿಪ್ಯ ಪ ಹ 
ಕಿಂಚಿನ್ಮಾಧುರ್ಯದಾನೇನೇತ್ಯರ್ಥಃ | ತತ್ರ ಹೇತುಃ  ಅನುಗ್ರ ಹಕಾತರಃ 
ಬಾಲತ್ವಾದ್ಯದ್ಯಪ್ಯಯಂ ಶುದ್ಧಭಕ್ತಿಂ ನ ಜಾನಾತಿ | ತದಪಿ fa 
ಸ್ವಮಾಧುರ್ಯಮಾಸ್ವಾ ದಯಾಮೀತಿ 'ಬುದ್ಧ್ಯೇತ್ಯ Bere | ವಾಶಾ ್ರ್ರಧೇನುರ್ಯಥಾ 


ವತ್ತಕಮಜ್ಞಂ ಸ್ವಾಮಭಜಂತಮಪಿ ಸ್ವದುಗ್ಗಂ ಪಾಯಯತಿ ರಕ್ಷತಿ ಚ |-ವಂಶೀಧರಃ 


306 ಶ್ರೀಮದ್‌ಭಾಗವತ ತಾತ್ವರ್ಯನಿರ್ಣಯ 


ಪಾದಭಜನಾನಂದ ನೀಡುತ್ತೇನೆ ಎಂದು ಕಾತರತೆಯಿಂದ ಭಗವಂತ ಬಂದಿದ್ದಾನೆ 
ಎಂದು ಹೇಳಿದ್ದಾರೆ. ಆದರೆ ಶುದ್ಧಭಕ್ತಿ ಇಲ್ಲದವರಿಗೆ ಶುದ್ಧಭಕ್ತಿಯ ಫಲವನ್ನು 
ನೀಡುವುದು ಭಗವಂತನಲ್ಲಿ ವೈಷಮ್ಯ ನೈರ್ಫ್ಯಣ್ಯದೋಷಕ್ಕೆ ಕಾರಣವಾಗುವುದರಿಂದ 
ಒಪ್ಪಲಾಗದು. ಕರು ತಾಯಿ ಆಕಳನ್ನು ಹಾಲಿಗಾಗಿ ಬೇಡದಿದ್ದರೂ, ಆಕಳು ಹಾಲು 
ಕುಡಿಸುತದೆ ಎಂದು ದೃಷ್ಟಾಂತವನ್ನು ವಿವರಿಸಿದ್ದಾರೆ. ಇದೂ ಸತ್ಯಕ್ಕೆ ದೂರವಾಗಿದೆ. 
ಕರು ಎದ್ದು ತಾಯ ಕೆಚ್ಚಲನ್ನು ಹುಡುಕಿ ಕಂಡು ಬಾಯಿ ಹಾಕಿದಾಗಲೆ ಆಕಳು 
ಹಾಲೂಡಿಸುತ್ತದೆ. ಅದರಿಂದ ಭಕನ ಭಕ್ತಿಗೆ ಅನುಸಾರವಾಗಿ, ಅವನು ಬೇಡಿದ 
ಬೇಡದಿದ್ದಎಲ್ಲ ಸುಖಭೋಗವನ್ನೂ ಭಗವಂತ ಅನುಗ್ರಹಿಸುತಾನೆ. ಏನೂ ಅರಿಯದ 
ಕರು ತನ್ನ ರಕ್ಷಣೆಗಾಗಿ ತಾಯಿಯನ್ನು ಬೇಡದಿದ್ದರೂ ತಾಯಿ ಎಲ್ಲ 
ಅಪಾಯಗಳಿಂದಲೂ ಕರುವನ್ನು ರಕ್ಷಿಸಲು ಕಾತರವಾಗಿರುತ್ತದೆ ಎಂದು ದೃಷ್ಟಾಂತವನ್ನು 
ಕೂಡಿಸಬೇಕು. ಧ್ರುವನಿಗೆ ಧ್ರುವಲೋಕಾಧಿಪತ್ಯದ ಬಯಕೆ “ಕಾಮನೆ' 
ಎನಿಸುವುದಿಲ್ಲ ಎಲ್ಲ ಭಕ್ತರೂ ಜ್ಞಾನಭಕ್ತಿವೈರಾಗ್ಯ ಭಗವತ್ಟೀತಿಗಳನ್ನು ಬಯಸುವುದು 
ಹೇಗೆ ಆವಶ್ಯಕವೋ ಹಾಗೇ ಲೋಕಪಾಲಕರಾದ ದೇವತೆಗಳು ಲೋಕಾಧಿಪತ್ಯವನ್ನು 
ಬಯಸುವುದೂ ಆವಶ್ಯಕ, ಭಗವತ್ವೀತಿಕರ. ಧ್ರುವ ಅದನ್ನು ಬಯಸಿದ್ದ ಮಾತ್ರಕ್ಕೆ 


ವ್ಯಾಖ್ಯಾನಿಸಬೇಕು. 

ತವ ಪಾದಮೂಲಂ ಭಜತ ಆಚಾರ್ಯಸ್ಕಾಶಿಷ್ಠ್ಟಯಃ ಶಿಕಾ 

ಸತ್ಯಾಶೀಃ ಪ್ರದಾ ಏವ | ತಥಾಷ್ಯಸ್ಥಾನ್‌ ಶಿಷ್ಯಾನ್‌ ವಿಶಿಷ್ಟ ಫಲಪ್ರಾಪಯೇ 

ಪುನಃ ಪರಿಪಾತಿ ಭವಾನ್‌ | 

"ನಿನ್ನ ಪಾದಮೂಲವನ್ನು ಭಜಿಸುವ' ಎಂದಾದ ಮೇಲೆ "ಆಚಾರ್ಯನಾರದರ' 

ಎಂದು ಅಧ್ಯಾಹಾರ ಮಾಡಿ ಕೊಂಡು "ಆಶಿಷ್ಟಯಃ' ಉಪದೇಶಗಳೇ “ಸತ್ಯಾಶಿಷಃ 

"ಸತ್ಯಾ ಆಶಿಷಃ ಯಾಭ್ಯಃ' ಎಂದು ಬಹುವ್ರೀಹಿಯಿಂದ "ಮನೋರಥಗಳನ್ನು 

ಈಡೇರಿಸುವವುಗಳು' ಆದರೂ ಶಿಷ್ಯರಾದ ನಮ್ಮನ್ನು ಇನ್ನೂ ಹೆಚ್ಚಿನ ಫಲಪ್ರಾಪಿಗಾಗಿ 

ಪುನಃ ರಕ್ಷಿಸುವೆ ನೀನು ಎಂದು ವ್ಯಾಖ್ಯಾನಿಸಬೇಕು. 

ಜೀವಗೋಸ್ವಾಮಿ ವ್ಯಾಖ್ಯಾನದಲ್ಲಿ 'ಆಶಿಷ್ಟಯ ಇತಿ ಚಿತ್ತುಖಃ' "ಆಶೀಸ್ತಥಾ' 
ಎಂಬಲ್ಲಿ "ಆಶಿಷ್ಟಯಃ' ಎಂದೇ ಚಿತ್ತುಖಪಾಠವಿದೆ ಎಂದಿದೆ. 

ಶಾಶ್ವತ ಮುಕ್ತಿಫಲದಾಯಕನಾದ ಹರಿಯ ಬಳಿ ನಾನು ನಶ್ವರವಾದ 
ಧ್ರುವಲೋಕವನ್ನು ಬೇಡಿ ಪಡೆದೆ, ನಾನೆಂಥ ಮೂರ್ಪತನದ ಕೆಲಸ 
ಮಾಡಿಬಿಟ್ಟೆನೆಂದು ಧ್ರುವ ಪಶ್ಚಾತಾಪ ಪಡುವುದನ್ನು ಮೈತ್ರೇಯರು ವಿದುರನಿಗೆ 
ಹೇಳುತಾರೆ. 


ಚತುರ್ಥಸ್ಕಂಧ-ಅಧ್ಯಾಯ-10 30/ 


ಅಹೋ ಬತ ಮಮಾನಾತ್ಮ 5° ಮಂದಭಾಗ್ಯಸ್ಯ ಪಶ್ಯತ | 
ಭವಚ್ಛಿ ದಃ ಪಾದಮೂಲಂ ಗತ್ವಾ ಯಾಚೇ ಯದಂತವತ್‌ AO Il 


ಅಯ್ಯೋ ನಾನೆಂಥ ಮೂರ್ಬ್ವತನದ ಕೆಲಸ ಮಾಡಿಬಿಟ್ಟೆ! ನೋಡಿರಿ, ನಾನೆಂಥ 
ದುರದೃಷ್ನ ಶಾಲಿ! ಸಂಸಾರವನ್ನೇ ಕಳೆಯಬಲ್ಲ ಹರಿಯ ಪಾದಮೂಲವನ್ನು ಸೇರಿಯೂ 
ನಾನು "ನಶ್ವರವಾದ ಒಂದು "ಪದವಿಯನ್ನು ಬೇಡಿದೆ! 


ಇಲ್ಲಿ ಧ್ರುವಲೋಕಪ್ರಾ ಪಿಯನ್ನು ಅಶಾಶ್ವತ ಫಲವೆಂದು ಧ್ರುವ ಹೇಳುವುದು 
“ಯತೋ ನಾವರ್ತತೇ ಯತಿಃ' Sa ಭಗವಂತನೇ ಹೇಳಿದ ಮಾತಿಗೆ 
ವ್ಯ ತಿರಿಕವಾಗಿದೆ ಎನ್ನುವ ಸಮಸ್ಯೆ ಬರುತ್ತದೆ. ಅಶಾಶ್ವತ ಫಲವೆಂದರೆ ತಿರುಗಿಸಂಸಾರಕ್ಕೆ 
ಬರಬೆಕಾಗುತ್ತದೆ ಎಂದರ್ಥ. ಧ್ರುವಶೋಕವನ್ನು ಸೆ ಸೇರಿದವರು ತಿರುಗಿ ಸಂಸಾರಕ್ಕೆ 
ಬರುವುದಿಲ್ಲವೆಂದು ಭಗವಂತ ಹೇಳಿದ್ದಾನೆ. ಈ ಅರ್ಥದಲ್ಲಿ ಅದು ಶಾಶ್ವ ತ 
ದೈನಂದಿನ ಲಯದಲ್ಲಿ ಧ್ರುವಲೋಕಕ್ಕೂ ನಾಶವಿದೆ. ಜೀವಗೋಸ್ವಾ ಮಿ 
ವ್ಯಾಖ್ಯಾನದಲ್ಲಿ ಧ್ರು ವಲೋಕ ಲಯಕಾಲದಲ್ಲಿಅಂತರ್ಧಾನ ಹೊಂದುತ್ತದೆ ಹೊರತು 
ನಾಶ ಹೊಂದುವುದಿಲ್ಲ. ಅದರ ಬಾಹ್ಯವಾದ ಅಂಶಮಾತ್ರ ನಾಶ ಹೊಂದುತದೆ 


DASE REE, 'ಸುಮುರ್ಲಭಂ- ಯತ್‌ ಪರಮಂ ಪದಂ 


ಹರೇ' ಹರಿಯ ಪರಮಪದವೆಂದಮಾತ್ರಕ್ಕೆ ಅದು ಶಾಶ್ವತಸ್ಥಾನವೆನ್ನುವಂತಿಲ್ಲ. 
ಹರಿ ನೀಡಿದ ಉತ್ತಮಸ್ಥಾನವೆಂದು ಮಾತ್ರ ಆ ಮಾತಿನಿಂದ ತಿಳಿದು 'ಬರುತ್ತದೆ 
ಹೊರತು ಅದು ವಿಷ್ಣುವಿನ ಪರಂಧಾಮ ವೈಕುಂಠದಂತಲ್ಲ. ವೈಕುಂಠದ ಶ್ರಿ ಭಾಗ 

ಪ್ರಾಕೃತ, ಲಕ್ಷ್ಮೀ ರೂಪವಾಗಿರುವುದರಿಂದ ಲಯಕಾಲದಲ್ಲಿ ಅಂತರ್ಧಾನವನ್ನು 
os ಧ್ರುವಲೋಕ GH, ಕೃತವಲ್ಲ. 


ಶುಕದೇವ ವ್ಯಾಖ್ಯಾನದಲ್ಲಿ "ಯತೋ ನಾವರ್ತತೇ ಯತಿಃ' ಎನ್ನುವಂತೆ 
ಮುಕ್ತಗಮ್ಯ ಪ್ರ ದೇಶವಾದ್ದರಿಂದ ಶಾಶ್ವತ ಎನ್ನಲಾಗಿದೆ. ಅದೂ ಸರಿಯಲ್ಲ. 
ಧ್ರು ವಲೋಕಕ್ಕೆ ಹೋದೆ ಜ್ಞಾನಿ ಇನ್ನೂ ಮುಕ್ತನಾಗಿರುವುದಿಲ್ಲ. ಮುಕ್ತಿ 
ಮಾರ್ಗಮಧ್ಯ ದಲ್ಲಿ ಧ್ರುವಲೋಕ ಬರುವುದರಿಂದ ಅಲ್ಲಿಗೆ ಹೋದವರು ತಿರುಗಿ 
ಸಂಸಾರಕ್ಕೆ ಬರುವುದಿಲ್ಲ ಎನ್ನಲಾಗಿದೆಯಷ್ಟೆ ರಾಧಾರಮಣದಾಸ ವ್ಯಾಖ್ಯಾ ನದಲ್ಲಿಯೂ 
ವಿಶ್ವ Se ವ್ಯಾಖ್ಯಾ ನದಲ್ಲಿಯೂ ಧ್ರುವಲೋಕ ಶಾಶ್ವತವೆ, ಆಜೂ ಧ್ರ ವ ಬೇಡಿದ್ದು 
ನಶ್ವ ರವಾದ ರಾಜ್ಯ ಸಿಂಹಾಸನವನ್ನು. ಭಗವಂತ ಕೃಪೆಯಿಂದ ಶಾಶ್ವತವಾದ ಸ್ಥಾನವನ್ನೇ 
ಕರುಣಿಸಿದನಷ್ಟೆ "ಅಂತವತ ಅಯಾಚೇ' ಎನ್ನುವುದು ಧ್ರುವ ತಾನು ಬಯಸಿದ್ದು 
ನಶ್ವರ ರಾಜ್ಯಸಿಂಹಾಸವನವನ್ನೇ ಎಂಬ ಅಭಿಪ್ರಾಯದಿಂದ ಎಂದಿದೆ. ಆದರೆ 
ದಿನಪ್ರ ಳಯದಲ್ಲಿ ) ಧ್ರುವಲೋಕವೂ ನಾಶ ಹೊಂದುವುದರಿಂದ ಅದೂ "ಅಂತವತ್‌' 
ಆಗಿದೆ. ಶಾಶ್ವತವಾಗಿಲ್ಲ 


308 ಶ್ರೀಮದ್‌ ಭಾಗವತ ತಾತ್ಪರ್ಯನಿರ್ಣಯ 


ಹೀಗಾಗಿ ಧ್ರುವಲೋಕವೇ ಅಶಾಶ್ವತವೆಂದಮೇಲೆ ಅದರ ಆಧಿಪತ್ಯ ಧ್ರುವನಿಗೆ 
ಅಶಾಶ್ವತವೆ. ಈ ಅರ್ಥದಲ್ಲಿ ಧ್ರುವ ತಾನು ಬೇಡಿದ್ದು "ಅಂತವತ್‌' ಫಲವನ್ನು 
ಎಂದು ಪಶ್ನಾತಾಪ ಪ್ರದರ್ಶನ ಮಾಡುತಾನೆ. ವಸುತಃ “ಯತೋ ನಾವರ್ಶತೇ 
ಯತಿಃ' ಎಂದು ಹೇಳಿದ ಶಾಶ್ವತ ಮುಕಿಫಲವೂ ಅವನಿಗೆ ನಿಶ್ಚಿತವಾಗಿದೆ. ಹಾಗಿದ್ದರೂ 
ಅಶಾಶ್ವತವಾದ ಧ್ರುಲೋಕಾಧಿಪತ್ಯವನ್ನು ಹರಿ ನೀಡಿದುದು ಅದೂ ಅವನಿಗೆ 
ನಿಶ್ಚಿತವಾಗಿರುವುದರಿಂದ ಎನ್ನಬೇಕು. ಹಾಗಾದರೆ ಧ್ರುವಲೋಕಾಧಿಪತ್ಯ 
ಕಾಮನೆಯನ್ನು ಆರು ಶ್ಲೋಕಗಳಲ್ಲಿ ಕಟುವಾಗಿ ಏಕೆ ನಿಂದಿಸುತಾನೆ? ಆ ಕಾಮನೆ 
ಅಯೋಗ್ಯಕಾಮನೆಯಲ್ಲ ಮುಕಿಪ್ರಾಪಿಗೆ ಪ್ರತಿಬಂಧಕವೂ ಅಲ್ಲ ಎಂದ ಮೇಲೆ 
ಅದನ್ನು ಹೊಗಳಬೇಕಾಗಿತ್ತು ತಾನೆ? 


ರಾಧಾರಮಣದಾಸ “ವಿಶ್ವನಾಥ ವ್ಯಾಖ್ಯಾನಗಳ ಪ್ರಕಾರ ಧ್ರುವನಿಗೆ ಹಿಂದೆ 
ರಾಜ್ಯಕಾಮನೆಯೇ ಇದ್ದಿತು. ಭಗವದ್ದರ್ಶನ ಕಾಲದಲ್ಲಿಅದು ಮರೆತು ಹೋಯಿತು. 
"ಭಕ್ತಿಂ ಮುಹುಃ ಪ್ರವಹತಾಂ' ಎಂದು ಶುದ್ಧಭಕ್ತಿಯನ್ನೇ ಬೇಡಿದ. ಆದರೂ 
ಭಗವಂತ ಧ್ರುವನ ಹಿಂದಿನ ರಾಜ್ಯಕಾಮನೆಯನ್ನೇ ನೆನಪಿಸಿ ಅದರಂತೆ ವರ ಕೊಟ್ಟು 
ಉತ್ತಮನೂ ಸುರುಚಿಯೂ ಮರಣಹೊಂದುವರೆನ್ನುತ್ತ ಹಿಂದಿನ 
ನಿರಾಶೆಗಳನ್ನೇ ಆರು ಶ್ಲೋಕಗಳಲ್ಲಿ ವ್ಯಕ್ತಮಾಡುತಾನೆ. 


೧. ನನು ನೈಚ್ಛದಿತಿ ನ ಸಂಗಚ್ಛತೇ । ಭಕ್ತಿಂ ಮುಹುಃ ಪ್ರವಹತಾಂ ಇತಿ ತದ್ವಾಕ್ಕೇನ 
ಭಕ್ತೇರೇವ ತದಿಚ್ಛಾವಿಷಯತ್ವಾವಗತೇಃ । ಸತ್ಯಂ | ಅತ್ರ ಸ್ಥರನ್ನಿತಿ ವರ್ತಮಾನ 
ನಿರ್ದೇಶಾತ್‌ ಮಾತೃಸಪತ್ನೀ ವಾಗ್‌ ಬಾಣವ್ಯಥಾದಶಾಯಾಮೇವ ನೈಚ್ಛತ್‌ | 
ಅತಸದೈವ ಮಧುವನೇ ಆಗತ್ಯ ಮತ್ಪಿತ್ರಾದಿದುರ್ಲಭ ಪರಮೋಚ್ಚಪದ 
ಪ್ರಾಪ್ತಿಕಾಮೋ ಭಗವಂತಂ ಜಜಿಷ್ಯೇ ಇತಿ ಸಂಕಲ್ಪ್ಯ ತಪಶ್ಚಕಾರ । ಭಗವತ್‌ 
ಸಾಕ್ಷಾದ್ವರ್ಶನಸಮಯೇ ತು "ಯೋತಂತಃ ಪ್ರವಿಶ್ಯೇ'ತಿ ತದುಕ್ಷೇಃ ತದೀಯ 
ಸರ್ವೇಂದ್ರಿಯಾಣಾಂ ಭಗವದಾಕಾರತ್ವಾತ್‌ ಕುತಃ ಸುರುಚೇರ್ವಾಗ್‌ ಬಾಣ 
ಸ್ಮರಣಂ? ಕಿಂತು ವೇದಾಹಂ ತೇ ವ್ಯವಸಿತಮಿತಿ ಭಗವದ್‌ ವಾಕ್ಕೇನ ಸ್ಥೃತಪೂರ್ವ 
ಸ್ವೀಯಸಂಕಲ್ಲೋ ಮತ್ತಕಾಮತ್ವಲಕ್ಷಣವ್ಯಭಿಚಾರಂ ಪ್ರಭುರ್ಮೇ ಜಾನಾತೀತಿ 
ಜಾತಾಪತ್ರಪೋ ನ್ವತಪ್ಯತ್‌ । ಹಂತ ಹಂತ ದುರ್ಬುದ್ಧಿರಹಂ ಕಥ ಮೇವಂ 
ಸಂಕಲ್ಪಮಕರವಂ | ಭಕ್ತಿಂ ಮುಹುಃ ಪ್ರವಹತಾಮಿತಿ ಸಾಂಪ್ರತಿಕೀಂ ಭಕ್ತಿಪ್ರಾರ್ಥನಾಂ 
ಮೇ ಮತ್ಚಭುರ್ಮತ್ಥಪಟಮೇವ ಜಾನಾತಿ ಸ್ಥ 1 ಅತಸ್ತದನುರೂಪಂ ಕಿಮಪಿ ಸ್ಪಷ್ಟಂ 
ನಾವೋಚತ್‌ | ಕಿಂತು ಪೂರ್ವಸಂಕಲ್ಪಾನುರೂಪಮೇವ ವರಂ ದದ್‌ | 
ತ್ವದ್ಧಾ Sobor save ನಷ್ಟೇ ಇತ್ಯಾದಿನಾ ಪುರಾತನಮಾತ್ತರ್ಯಮಪಿ ಮಾಂ 
ಸ್ಥಾರಯಾಮಾಸೇತ್ಯೇವಂ ತಸ್ಯ ಲಜ್ಜಾನುತಾಪ ದೈನ್ಯ ನಿರ್ವೇದಾಸ್ತದುಕ್ತಶ್ಲೋ ಕಷಟ್ಟೇ 

NE ದ್ರಷ್ಟವ್ಯಾಃ । -ವಿಶ್ವನಾಥಃ 


ಚತುರ್ಥಸ್ಕಂಧ-ಅಧ್ಯಾಯ-10 309 


೧ಗಿರಿಧರ ವ್ಯಾಖ್ಯಾನಪ್ರಕಾರ ಭಗವದ್ದರ್ಶನಕಾಲದಲ್ಲಿಯೂ ಸುರುಚಿಯ 
ವಾಗ್ಬಾಣಗಳ ನೆನಪಿದ್ದುದರಿಂದ ಧ್ರುವ ಒಮ್ಮೆ ಭಕ್ತಿಯನ್ನೂ ಮುಕ್ತಿಯನ್ನೂ 
ಬೇಡಿದರೂ ಬಳಿಕ ಅದನ್ನು ತಿರಸ್ಕರಿಸಿ ರಾಜ್ಯವನ್ನೇ, ಸರ್ವೋತ್ಯಷ್ಟಸ್ಥಾನವನ್ನೇ 
ಬೇಡಿದ. ಅದನ್ನು ನೀಡಿ ಭಗವಂತ ಹೊರಟು ಹೋದ ಮೇಲೆ ಅಂತಃಶುದ್ಧವಾಗಿ 
ವಿವೇಕವೈರಾಗ್ಯಗಳು ಮೂಡಿದುವು. ಪಶ್ಚಾತ್ರಾಪ ಉಂಟಾಯಿತು. f: 


ಈ ವ್ಯಾಖ್ಯಾನಗಳು ದೇವತೆಗಳಿಗೆ ಪದವಿ ಅಧಿಕಾರಗಳ ಕಾಮನೆ 
ದೋಷವಲ್ಲವೆಂಬ ಮೂಲತತ್ವವನ್ನೇ ಮರೆತು ಧ್ರುವನ ಪಶ್ನಾತಾಪದ ಮಾತುಗಳಿಗೆ 
ಕಾರಣ ಹುಡುಕುವ ವ್ಯರ್ಥ ಪ್ರಯತ್ನ ಮಾಡಿವೆ. ಮತ್ತು ಭಗವಂತನ ದರ್ಶನವಾದ 
ಮೇಲೆ ಅಂತಃಕರಣಶುದ್ದಿ ವಿವೇಕ ವೈರಾಗ್ಯಗಳುಂಟಾಗುವುದು, ಮೊದಲಿಗೆ 
ಅಂತಃಕರಣದಲ್ಲಿ ವಿಷಯಾಸೆ ತಂಬಿದ್ದಾಗಲೇ ಭಗವಂತನ ದರ್ಶನವಾಗುವುದು 
ಇವೆಲ್ಲ ಅರ್ಥವಿಲ್ಲದ ಮಾತುಗಳು. ಅದರಿಂದ ಶ್ರಿಮದಾಚಾರ್ಯರು ತೋರಿಸುವ 
ಭವಿಷ್ಯತ್ಸರ್ವವಚನದಲ್ಲಿಯೇ ಪ್ರಕೃತ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡು 
ಕೊಳ್ಳಬೇಕು- 


ಆಧಿಪತ್ಯಮನಿತ್ಯಂ ತು ಧ್ರುವಲೋಕಸ್ಯ ಯದ್‌ ಧ್ರುವೇ 1 
ನತು ತತ್‌ಸ್ಥಾನಗಂತೃಣಾಂ ಯತೀನಾಂ ಗತಿರುತ್ತಮಾ | 


ತಸ್ಯಾಪಿ ಮುಕಿರ್ನಿಯತಾ ನಿಯತಂ ಚಾಪಿ ತತ್ಸದಮ್‌ | 
ತಥಾಪಿ ಕಾಮನಾನಿಂದಾ ಧ್ರುವೇಣ Wes ಬತ ॥ 
ಇತಿ ಭವಿಷ್ಯತ್ತರ್ವಣಿ । 


"ಧ್ರುವ ತನಗೆ ಸಿಕ್ಕಿದ ಧ್ರುವಲೋಕವನ್ನು ಅಂತವತ್‌, ಅನಿತ್ಯ, ಎಂದಿರುವುದು ತನಗೆ 
ಅದರ ಆಧಿಪತ್ಯ ಅನಿತ್ಯವೆಂಬ ಅಭಿಪ್ರಾಯದಿಂದ, ಅಲ್ಲಿಗೆ ಹೋಗುವ ಯತಿಗಳಿಗೆ, 
ಜ್ಞಾನಿಗಳಿಗೆ ಆ ಲೋಕದ ಆಧಿಪತ್ಯವಿಲ್ಲ ತಿರುಗಿ ಸಂಸಾರಕ್ಕೆ ಬರುವ ಪ್ರಸಂಗವಿಲ್ಲದ 
ಉತ್ತಮಗತಿಯೇ ದೊರಕುವುದೆಂಬ ಅಭಿಪ್ರಾಯದಿಂದ "ಯತೋ ನಾವರ್ತತೇ 


೧. ಮಾತು ಸಪತ್ನ್ಯಾಃ ಸುರುಚ್ಯಾ ವಾಚ ಏವ ಪೀಡಾಕರತ್ವಾದ್‌ ಬಾಣಾಃ ತೈರ್ವಿದ್ದೋ 
ಧ್ರುವಃ ಪ್ರಥಮಂ ಭಕ್ತಿಂ ಮುಹುಃ ಪ್ರವಹತಾಂಇತ್ಯಾದಿನಾ ಮುಕಿಪತೇರ್ಭಗವತೋ 
ಮುಕ್ತಿಂ ಯಾಚಿತ್ವಾಪಿ ತಾನ್‌ ವಾಗ್‌ಬಾಣಾನ್‌ ಸ್ಥರನ್‌ ತಾಂ ನೈಚ್ಛತ್‌ | ತಾಮನಾದೃತ್ಯ 
ಸರ್ವೋತ್ಯಷ್ಟಸ್ಥಾನಂ ಯಾಚಿತವಾನ್‌ | ತದ್ದತ್ವಾ ಭಗವತೋ ಗಮನಾನಂತರಂ 
ನಾರದಸ್ಯ ವಾಕ್ಕಮಹಿಮ್ನಾ ಭಗವದ್ದರ್ಶನ ಮಹಿಮ್ನಾ ಚಾಂತಃಕರಣಶುದ್ಧ್ಯಾ 
ವಿವೇಕವೈರಾಗ್ಯಾದೌ ಜಾತೇ ತಸ್ಥಾನ್ನುಕ್ಷನಾದರಾತ್‌ ತಾಪಮುಪೇಯಿವಾನ್‌ | 

-ಗಿರಿಧರಃ 


310 ಶ್ರೀಮದ್‌ಭಾಗವತ ತಾತ್ಪರ್ಯನಿರ್ಣಯ 


ಯತಿಃ? ಎಂದು ಭಗವಂತ ಹೇಳಿದ್ದಾನೆ. ಅದರಿಂದ ಎರಡು ವಾಕ್ಯಗಳಿಗೆ 
ವಿರೋಧವಿಲ್ಲ ಧ್ರುವನಿಗೂ ಮುಂದೆ ಮುಕ್ತಿಯಾಗುವುದು ನಿಶ್ಚಿತ. ಧ್ರುವಲೋಕಾ 
ಧಿಪತ್ಯವೂ ಅವನಿಗೆ ನಿಶ್ಚಿತವೆ. ಆದರೂ ಧ್ರುವ ಬೇರೆ ಮುಮುಕ್ಸುಗಳು ವಿಷಯ 
ಕಾಮನೆಯನ್ನು ಸರ್ವಥಾ ಮಾಡಕೂಡದೆಂದು ಕೃಪೆಯಿಂದ ಬೋಧಿಸುವುದಕ್ಕಾಗಿ 
ತನ್ನ ಕಾಮನೆಯನ್ನು ತಾನು ಕಟುವಾಗಿ ನಿಂದಿಸಿದ್ದಾನೆ' ಎಂದು ಭವಿಷ್ಯತ್ಸರ್ವದಲ್ಲಿ 
ಉಕ್ತವಾಗಿದೆ. 


ಭಗವಂತನ ಅಪೇಕ್ಷೆಯಂತೆ ಲೋಕವನ್ನಾಳುವ ದೇವತೆಗಳಲ್ಲಿತಾನೂ ಒಬ್ಬನೆಂದು 
ಅರಿತು ಧ್ರುವ ಲೋಕಾಧಿಪತ್ಯವನ್ನು ಬಯಸಿ ಭಗವಂತನಲ್ಲಿ ಬೇಡಿ ಪಡೆದ. 
ಇತರರು ಇದನ್ನು ತಪ್ಪಾಗಿ ತಿಳಿದು ಧ್ರುವನಂತೆ ತಾವೂ ಲೋಕಾಧಿಪತ್ಯಗಳನ್ನು 
ಬಯಸೋಣವೆಂದುಕೊಳ್ಳಬಾರದು ಎಂದು ಕರುಣೆಯಿಂದ ತನ್ನ ಕಾಮನೆಗಳನ್ನು, 
ಅದು ನಿಷಿದ್ದವಲ್ಲದಿದ್ದರೂ ಕಟುವಾಗಿ ನಿಂದಿಸಿದ್ದಾನೆ. ಇದು ವ್ಯಾಜಸುತಿಯೇ ಹೊರತು 
ಯಥಾರ್ಥವಲ್ಲ, 


ಬೊ af, ate 
[AS “8 “ 


ಪರಮಾತ್ಮನೊಬ್ಬನೆ ಸ್ವತಂತ್ರ. ಅವನ ಪ್ರೇರಣೆಯಿಂದಲೆ ಶತ್ರುಗಳು 


ಶತ್ರುಗಳಾಗಿರುತ್ತಾರೆ ಹೊರತು ಸ್ವತಂತ್ರವಾಗಿ ಅಲ್ಲ ಹೀಗಿದ್ದರೂ ನನ್ನ ತಮ್ಮನನ್ನು 
ಸ್ವತಂತ್ರವಾಗಿ ನನಗೆ ಶತ್ರುವೆಂದು ಭಾವಿಸಿ ನಾನು ಸಂತಾಪ ಪಟ್ಟೆನೆಂದು ಧ್ರುವ 
ಪಶ್ಚಾತಾಪ ಪ್ರದರ್ಶನ ಮಾಡುತಾನೆ ಎನ್ನುತ್ತಾರೆ ಮೈತ್ರೇಯರು. 


ದೈವೀಂ ಮಾಯಾಮುಪಾಶ್ರಿತ್ಯ ಪ್ರಸುಪ್ತಇವ ಭಿನ್ನದ್ಧಕ್‌ । 


BHC ದ್ವಿತೀಯೇ SHAS Wo Sto SHB wo 11೩೩ 


ದೇವನಾದ ವಿಷ್ಣುವಿನ ಬಂಧಕಶಕಿಗೆ ವಶನಾಗಿ ನಾನು ಸ್ವಪ್ನದ ಭ್ರಮಲೋಕ 

ದಲ್ಲಿರುವವನಂತೆ ಎಲ್ಲವನ್ನೂ ವಾಸವಕ್ಕಿಂತ ಬೇರೆಯಾಗಿಯೇ ಗ್ರಹಿಸುತ್ತ ಪರಮಾತ್ಮ 

ಹೊರತು ಇನ್ನೊಬ್ಬ ಸ್ಪತಂತ್ರವ್ಯಕ್ತಿ ಇಲ್ಲದಿದ್ದರೂ ತಮ್ಮನನ್ನೇ ಸ್ವತಂತ್ರ ಶತ್ರುವೆಂದು 

ಬಗೆದು ಎದೆಯಲ್ಲಿ ಮತ್ತರದ ಕಿಚ್ಚಿನಲ್ಲಿ ಬೆಂದುಹೋದೆ. 

ಇಲ್ಲಿ "ದ್ವಿತೀಯೇ ಪೃಸತಿ' ಎಂದರೆ ಸ್ವಪ್ನದಲ್ಲಿ ಹುಲಿ ಹಾವು ಮುಂತಾದ 
ಇನ್ನೊಂದು ವಸ್ತುವಿಲ್ಲದಿದ್ದರೂ ಇದ್ದಂತೆ ಭ್ರಮಿಸಿ ಭಯಪಡುವಂತೆ ತಮ್ಮನ 
ಶತ್ರುವೆಂದು ಬಗೆದು ಸಂತಾಪಗೊಂಡನೆಂದು ಧ್ರುವನ ಮಾತಿಗೆ ಬೇರೆ 
ವ್ಯಾಖ್ಯಾನಕಾರರು ವಿವರಣೆ ನೀಡಿದ್ದಾರೆ. ವಿಶ್ವನಾಥವ್ಯಾಖ್ಯಾನದಲ್ಲಿಹಾಗೇ ಹೇಳಿದೆ. 
ಆದರೆ ಸ್ವಪ್ನದಲ್ಲಿ ಇಲ್ಲದ ಪದಾರ್ಥಗ''ನ್ನು ನಾವು ಕಲ್ಪಿಸಿಕೊಳ್ಳುವುದಿಲ್ಲ ಮಾನಸ 
ವಾಸನಾಮಯವಾದ ಸತ್ಯವಾದ ಪದಾರ್ಭಗಳನ್ನೇ ಕಾಣುತ್ತೇವೆ. ಆದರೆ ಅವುಗಳನ್ನು 


ಚತುರ್ಥಸ್ಕಂಧ-ಅಧ್ಯಾಯ-19 311 


ಬಾಹ್ಯಪದಾರ್ಥಗಳೆಂದು ಭ್ರಮಿಸುತ್ತೇವೆ. ಹಾಗೇ ಪ್ರಕೃತದಲ್ಲಿಶತ್ರುಗಳು ಯಾರೂ 
ಸ್ವತಂತ್ರವಾಗಿ ಶತ್ರುಗಳಾಗಿರುವುದಿಲ್ಲ ನಮ್ಮ ಕರ್ಮಾನುಸಾರ ನಮಗೆ ಫಲ 
ಉಣಿಸುವುದಕ್ಕಾಗಿ ಸ್ವತಂತ್ರನಾದ ಭಗವಂತ ಕೆಲವರನ್ನು ನಮಗೆ ಶತ್ರುಗಳಾಗಿ 
ಹುಟ್ಟಿಸುತಾನೆ, ಕಲವರನ್ನು ಮಿತ್ರ ರಾಗಿ ಹುಟ್ಟಿಸುತಾನಷ್ಟೆ ಆ ಶತ್ರು ಗಳೂ ಮಿತ್ರ ರೂ 
ವಸ್ತುತಃ ಹಾಗಿದ್ದರೂ ಸ್ನ ಸ್ವ ತಂತ್ರ ವಾಗಿ ಹಾಗೆಂದು ತಿಳಿಯುವುದು ಭ್ರಾಂತಿ. ಅದರಿಂದ 
ಎರಡನೇ ವಸ್ತುವೇ ಇಲ್ಲವನ್ನಬಾರದು. ಎರಡನೇ ಸ್ವತಂತ್ರವಸ್ತುವಿಲ್ಲ ಸ್ವತಂತ್ರವಸ್ತು 
ಪರಮಾತ್ಮನೊಬ್ಬನೆ ಎಂದು ತಿಳಿಯಬೇಕು. ಇದು. ಹರಿವಂಶದಲ್ಲಿ ಸ್ಪಷ್ಟವಿದೆ 


ದ್ವಿತೀಯಸ್ಯ ಸ್ವತಂತ್ರಸ್ಯ ತ್ವಭಾವಾದ್‌ ದ್ವಯವರ್ಜಿತಃ | 
ಈಶ್ವರಶ್ಚೇಶಿತವ್ಯಸ್ಯ ಭಾವಾತ್‌ ಸ ಪರಮೇಶ್ವರಃ ॥ 
ಚ ರಿಲೆ 
ಇತಿ ಹರಿವಂಶೇಷು | 


ಆಳುಗಳು ಬೇರೆ ಇದ್ದರೆ ಮಾತ್ರ ಅವರಿಗೆ ಈತ ಒಡೆಯನೆನಿಸುತ್ತಾನೆ. 
ಹ ಭಗವಂತ ಪರಮೇಶ್ವರ ಎಂದು ವೇದಾದಿಗಳಲ್ಲಿ 
್ರಸಿದ್ದನಾಗಬೇಕಾದರೆ ಅವನ ಅಂಕೆಗೊಳಪಡುವ ಬೇರೆ ಬ್ರಹ್ಮಾದಿ ವ್ಯಕ್ತಿಗಳು 
O ಸತ್ಕವಾಗಿರಬೇಕುಗುತ್ತದ. ಅವರಿಂದ ಆತ 2 
ವ್ಯಕ್ತಿಗಳೇ ಇಲ್ಲದ್ದರಿಂದ ಅಲ್ಲ, ಸ್ವತಂತ್ರ ರಾದ ಬೇರೆ ವ್ಯಕ್ತಿಗಳಿಲ್ಲದ್ದರಿಂದ ಎನ್ನಬೇಕು. 
ಅದರಿಂದ ದ್ವಿತೀಯನಿಲ್ಲ ಎಂಬ ಮಾತಿಗೆ ಸ್ವತಂತ್ರ ಇನ "ವ್ವತೀಯನಿಲ್ಲವೆಂದೇ 
ಅರ್ಥವನ್ನೂ ಗ್ರಹಿಸಬೇಕು ಎಂದು ಹರಿವಂಶದಲ್ಲಿ ಹೇಳಿದೆ. 


als ಲೊ ate 
~~ ಜ್‌ ~~ 


ಭಾಗ್ಯಹೀನನಾದ ನಾನು ಮೋಕ್ಷದಾಯಕನಾದ ಹರಿಯಲ್ಲಿತಿರುಗಿ ಸಂಸಾರವನ್ನೇ 
ಬೇಡಿ ಪಡೆದೆನೆಂದು ಧ್ರುವ ಪರಿತಪಿಸುತಾನೆ ಎನ್ನುತ್ತಾರೆ ಮೈತ್ರೇಯರು 
ತಾದಾತ್ಮ 3° ಯಚ್ಛತೋ ಮೌಢ್ಯಾನ್ಜನೋ ಮೇ ಭಿಕ್ಷಿತಂ ಬತ | 
ಈಶ್ವರಾತ್‌ ಕ್ಷೀಣಪುಣ್ಯೇನ ಪುಲಾಕಾನಿವ ಚಾಧನಃ 11೩೫ I 
ದರಿದ್ರನು ರಾಜನಿಂದ ಕೀಳುದರ್ಜೆಯ ಧಾನ್ಯದ ಕಾಳುಗಳನ್ನು ಬೇಡಿ ಪಡೆಯುವಂತೆ 
ಮಂದಭಾಗ್ಯನಾದ ನಾನು ಬುದ್ಧಿಹೀನತೆಯಿಂದಾಗಿ ಮೋಕ್ಷದಾಯಕನಾದ ಹರಿಯಲ್ಲಿ 
ಪುನಃ ಸಂಸಾರವನ್ನೇ ಬೇಡಿ ಪಡೆದೆ. 
ಇಲ್ಲಿ DDI z ವೆಂದರೆ Roes, ಹೇಗೆ ಎಂದರೆ ಪರಮಾತ್ಮ ಜೀವನಿಗೆ ತನ್ನ l 
ಅಭೇದವನ್ನು ಕೊಡುತ್ತಾನೆ. ಅದೇ ಮೋಕ್ಷ ಎಂದು ತಿಳಿಯಲು ಅವಕಾಶವಿದೆ. 


ಬೇರೆ ವ್ಯಾಖ್ಯಾನಕಾರರು ಸ್ವಾರಾಜ್ಯಂ ಯಚ್ಛತಃ ಎಂದು ಪಾಠವಿಟ್ಟುಕೊಂಡಿದ್ದಾರೆ. 
ಆ ಪಾಠದಲ್ಲಿಯೂ ಶುಕದೇವವ್ಯಾಖ್ಯಾನಪ್ರಕಾರ "ಸ್ವರಾಟ್‌' ಇನ್ನೊಬ್ಬರ ಅವಲಂಬನ 


312 ಶ್ರೀಮದ್‌ಭಾಗವತ ತಾತ್ಪರ್ಯನಿರ್ಣಯ 


ಇಲ್ಲದೆಯೆ ಮೆರೆಯುವವನು ಭಗವಂತ. ಅವನ ಅಭೇದ ಬರುವುದೇ ಸ್ವಾರಾಜ್ಯ 
"ಸ್ವಾರಾಜ್ಯಂ ಭಗವದ್ಭಾವಾಪತ್ತಿಂ' ಎಂದಿದೆ. ಅದರಿಂದ ಭವಿಷ್ಯತರ್ವವಚನದ 
ಆಧಾರದಿಂದ ಹೀಗೆ ವ್ಯಾಖ್ಯಾನಿಸಬೇಕು- 
ಹರೌ ನಿಯತಚಿತ್ರತ್ವಾದ್‌ ಗ್ರಹವತ್‌ ತತ್ವವೇಶನಾತ್‌ | 
ಮೋಕ್ಷಂ ತಾದಾತ್ಮ್ಯಮಿತ್ಯಾಹುರ್ನ ತದ್ರೂಪತ್ತತಃ ಕ್ವಚಿತ್‌ ॥ 
ಇತಿ ಭವಿಷ್ಯತ್ಕರ್ವಣಿ I 
ತಚ್ಛಿತತ್ಸೈವ ಚ ತಾದಾತೃ so! ನೈಕಾತ್ಮ ೌಂ ಮೇ aS ಹಯಂತೀತ್ಯುಕತ್ವಾತ್‌ I 
ಹರೀಚ್ಛಿತೇಚ್ಛುತೈಕಾತ್ಮ ° ನ ತೇನೈಕಸ್ಪರೂಪತಾ | ಇತಿ ಚ 
ಕಾಮೇನ ಮೇ ಕಾಮ ಆಗಾತ್‌ ಇತಿ ಚ ಶ್ರುತಿಃ il 


ಮೋಕ್ಷವನ್ನು ತಾದಾತ್ಮ್ಯವೆನ್ನುತ್ತಾರೆ. ಏಕೆಂದರೆ ಮುಕ್ತರು ಹರಿಯಲ್ಲಿಯೇ ನೆಟ್ಟ 
ಮನಸಿನವರಾಗಿರುತ್ತಾರೆ. ಮತ್ತುಗ್ರಹಗಳು ಮನುಷ್ಯನ ಶರೀರವನ್ನು ಪ್ರವೇಶಿಸುವಂತೆ 
(ಗೃಹವತ್‌ ಎಂಬ ಪಾಠದಲ್ಲಿ ಮನುಷ್ಯನು ಮನೆಯೊಳಗೆ ಪ್ರವೇಶಿಸುವಂತೆ) 


ಮುಕ್ತರು ಭಗವಂತನ ಶರೀರವನ್ನು ಪ್ರವೇಶಿಸಿ ಇರುತ್ತಾರೆ, ಅವನ ಕಣ್ಣಿನಿಂದ 
ನೋಡುತ್ತಾರೆ. ಅವನ ಕೈಯಿಂದ ಎತ್ತಿಕೊಳ್ಳುತ್ತಾರೆ, ಇಂಥ ಸಾಯುಜ್ಯವೂ 
ತಾದಾತ್ಸ್ಯವೆನಿಸುತ್ತದೆ. ಹೊರತು ಮುಕ್ತಿಯಲ್ಲಿ ಜೀವನಿಗೆ ಭಗವಂತನ ಅಭೇದ 
ಬರುತ್ತದೆ ಎಂದಲ್ಲ ಎಂದು ಭವಿಷ್ಯತ್ತರ್ವದಲ್ಲಿ ಹೇಳಿದೆ. 


ಅಥವಾ ಮುಕರಿಗೆ ಹರಿಯ ಇಚ್ಛೆಯಂತೆಯೇ ಇಚ್ಛೆ ಇರುತ್ತದೆ ಇದೇ ತಾದಾತ್ಮ್ಯ. 


ಸಾಯುಜ್ಯವು BWM BASS ಎನ್ನುವಲ್ಲಿ ಭಾಗವತದಲ್ಲಿ ಹಾಗೆ ಪ್ರಯೋಗ 
ವಿರುವುದೂ ಸಾಕ್ಷಿಯಾಗಿದೆ. ನೈಕಾತ್ಮ ಹಟೌಂಮೇ ಸ್ತ Hoos ಕೇಚಿತ್‌ 
(ಭಾಗ.೩.೨೬.೩೪) ಎನ್ನುವ ಭಾಗವತವಚನವನ್ನು "ನೇಚ್ಛಂತಿ ಸಾಯುಜ್ಯಮಪಿ 
BOS’ ಹರಿರ್ಯದಿ ದದಾತಿ” ಎಂದು ಕಾಪಿಲೇಯವಚನವು ವ್ಯಾಖ್ಯಾನಿಸಿದೆ. 
ಅದರಿಂದ ತಾದಾತ್ಮ š DF j ಶಬ್ದಗಳು ಸಾಯುಜ್ಯಾರ್ಥಕಗಳಾಗಿವೆ ಹೊರತು 
ಪರಮಾತ್ಕಾಭೇದಾರ್ಥಕವಲ್ಲ. 


ಮುಕ್ತರಿಗೆ ಹರಿಯ ಇಚ್ಛೆಯಂತೆಯೇ ಇಚ್ಛೆ ಇರುತ್ತದೆ, ಇದು ತಾದಾತ್ಸ್ಯವೆನಿಸುತ್ತದೆ 
ಎನ್ನುವಲ್ಲಿ "ಹರಿ ಬಯಸಿದ್ದನ್ನು ಮಾತ್ರ ಮುಕರು ಬಯಸುತಾರೆ. ಇದು 
ತಾದಾತ್ಮ *ಮೋಕ್ಬವೆನಿಸುತ್ತದೆ ಹೊರತು ಹರಿಯ ಸ್ವರೂಪವೇ ಮುಕ್ತರ 
ಸ್ವರೂಪವೆನಿಸುವುದಿಲ್ಲ' ಎನ್ನುವ ಭವಿಷ್ಯತ್ತರ್ವದ ಇನ್ನೊಂದು ವಚನ 
ಆಧಾರವೆನಿಸುತ್ತದೆ. ಮುಕರಿಗೆ ಹರಿಯ ಇಚ್ಛೆಯಂತೆಯೇ ಇಚ್ಛೆ ಇರುತ್ತದೆ ಏಕೆಂದರೆ 
ಅವರು ಜೀವನ್ಮುಕ್ರ್ಯವಸ್ಥೆಯಲ್ಲಿ ಹಾಗೇ ಉಪಾಸನೆ ಮಾಡಿರುತ್ತಾರೆ. ಇದು "ಕಾಮೇನ 


ಚತುರ್ಥಸ್ಕಂಧ-ಅಧ್ಯಾಯ-10 31> 


ಮೇ ಕಾಮ ಆಗಾತ್‌' (ಮುಕಿಯಲ್ಲಿ ನನಗೆ ಹರಿಯ ಇಚ್ಛೆಯಂತೆಯೇ ಇಚ್ಛೆ 
ಬರುತ್ತದೆ.) ಎಂಬ ಶ್ರುತಿಯಲ್ಲಿ ಸ ಸ್ಪಷ್ಟವಿದೆ. 


"ಸಃ ಆತ್ಮಾ ಯಸ್ಯ' ಹರಿಯೇ ಮುಕ್ತನ ಸ್ವರೂಪ ಎಂಬ ಅರ್ಥದಲ್ಲಿ 
"ತಾದಾತ್ಮ್ಯ 'ವೆಂದರೆ 'ಅಭೇದವೇಕಲ್ಲ? Saas "ನ ತದ್ರೂಪತ್ವತಃ, ನ 
ತೇನೈಕಸ್ವರೂಪ ತಾ' ಎಂದು ಭವಿಷ್ಯದಲ್ಲಿ ಅದನ್ನು ನಿರಾಕರಿಸಲಾಗಿದೆ. ರ 
"ತಸ್ಮಿನ್‌ “ನಿಯತಃ ಆತ್ಮಾ ಮನೋ ಯಸ್ಯ ' ಹರಿಯಲ್ಲಿಯೆ ನೆಟ್ಟ ಮನಸ್ಸಿನವನು ಮುಕ್ತ 
ಎಂದಾಗಲಿ, "ತಂ ಗ್ರಹವದ್‌ ಆಪ್ಟೋತಿ' ಹರಿಯ ಶರೀರವನ್ನು ಗ್ರಹದಂತೆ ಮುಕನು 
ಪ್ರವೇಶಿಸುತ್ತಾನೆ ಅಥವಾ “ತಸ್ಮಿನ್‌ ಗೃಹವತ್‌ ಆಪ್ನೋತಿ' ಮನೆಯೊಳಗೆ 
ಪ್ರವೇಶಿಸುವಂತೆ ಹರಿಯ ಶರೀರದೊಳಗೆ ಮುಕ್ತನು ಪ್ರವೇಶಿಸುತ್ತಾನೆ ಎಂದಾಗಲಿ, 
"ತಸ್ಯ ಆತ್ಮಾ ಮನ ಇವಾತ್ಮಾ ಮನೋ ody’ ಹರಿಯ ಮನಸ್ಸಿನಂತೆಯೇ ಮುಕ್ತನ 
ಮನಸ್ಸು ಇರುತ್ತದೆ ಎಂದಾಗಲಿ ತದಾತ್ಮಶಬ್ದಕ್ತೆ ವಿವರಣೆ ನೀಡಬೇಕು. ಆಗ 
ತಾದಾತ್ಮ್ಯವೆಂದರೆ ಅಭೇದ ಎಂದಾಗುವುದಿಲ್ಲ, 


ale al ale 
~~ “8 pS 


ತಪಸ್ಸಿನಿಂದಹಿಂತಿರುಗಿ ಬಂದ ಧ್ರುವನನ್ನು ಉತ್ಪಾನಪಾದರಾಜ ಹೆಣ್ಣಾನೆಯ  — 


ಮೇಲೆ ಮೆರವಣಿಗೆ ಮಾಡಿಸಿ ಅರಮನೆಗೆ ಕರೆತಂದನೆಂದು ಮೈತ್ರೇಯರು ವಿದುರನಿಗೆ 
ಹೇಳುತಾರೆ. 


ಲಾಳ್ಯಮಾನಂ ಜನೈರೇವಂ ಧ್ರುವಂ ಸಭ್ರಾತರಂ ನೃಪಃ । 
ಆರೋಪ್ಯ ಕರಿಣೀಂ ಹೃಷ್ನ is ಸೂಯಮಾನೋವಿಶತ್‌ ಪುರಮ್‌ ॥ ೫೩ ॥ 


ಹೀಗೆ ಜನರು ae ರಾಜ ಧ್ರುವನನ್ನು ಉತ್ತಮನೊಂದಿಗೆ 
ಹೆಣ್ಣಾನೆಯ ಮೇಲೆ ಕೂಡಿಸಿ ಎಲ್ಲರಿಂದ ಹೊಗಳಿಸಿಕೊಳ್ಳುತ್ತ ಆನಂದದಿಂದ 
ನಗರವನ್ನು ಪ್ರವೇಶಿಸಿದ. 


ಇಲ್ಲಿವೀರರಾಘವ ವ್ಯಾಖ್ಯಾನ "ಆರೋಪ್ಯ ಕರಿಣಂ' ಎಂದು ಪಾಠವಿಟ್ಟುಕೊಂಡು 
ಧು > BAAD, ಗಂಡಾನೆಯ ಮಲ ಕೂಡಿಸಿ ಅರಮನೆಗೆ ಕರೆತಂದನೆಂದು “ಹೇಳಿದೆ. 
ಗಿರಿಧರವ್ಯಾಖ್ಯಾನ “Osseo” ಎಂದು ಪಾಠವಿಟ್ಟುಕೊಂಡು ಹೆಣ್ಣಾನೆಯ ಮೇಲೆ 
ಕೂಡಿಸಿದನೆಂದು ಹೇಳಿದರೂ ಹೆಣ್ಣಾನೆಯೆ ಏಕೆ ಎನ್ನುವಲ್ಲಿ ಏನೂ ಕಾರಣ ಹೇಳಿಲ್ಲ 
ಉಳಿದ ವ್ಯಾಖ್ಯಾನಕಾರರು ಆನೆಯ ಬಗ್ಗೆ ಉಲ್ಲೇಖವನ್ನೇ ಮಾಡಿಲ್ಲ. 
ವಂಶೀಧರವ್ಯಾಖ್ಯಾನ ವಿಜಯಧ್ವಜೀಯವನ್ನೇ ಅನುವಾದ ಮಾಡಿದೆ. ವಸುತಃ 
ಅರಮನೆ ಸಂಪ್ರದಾಯದಂತೆ ಹೆಣ್ಣುಮಕ್ಕಳ ಮಂಗಳಕಾರ್ಯದಲ್ಲಿಅವರನ್ನು ಗಂಡು 
ಮರಿಯಾನೆಯ ಮೇಲೂ ಗಂಡುಮಕ್ಕಳ ಮಂಗಳ ಕಾರ್ಯದಲ್ಲಿ ಅವರನ್ನು ಹೆಣ್ಣು 


314 ಶ್ರೀಮದ್‌ಭಾಗವತ ತಾತ್ಪರ್ಯನಿರ್ಣಯ 


ಮರಿಯಾನೆಯ ಮೇಲೂ ಕೂಡಿಸುತ್ತಾರೆ. ಅದರಂತೆ ಧ್ರುವ ಉತ್ತಮರನ್ನು 
ಹೆಣ್ಣಾನೆಯ ಮೇಲೆ ರಾಜ ಕೂಡಿಸಿದ್ದಾನೆ. € 
ಕಲಭಶ್ಚೈವ ಕನ್ಯಾನಾಂ ಕರಿಣೀ ಬಾಲಮಂಗಲೇ ॥ 
ಇತಿ ರಾಜನೀತೌ | 
ಕನ್ಯೆಯರ ಮಂಗಳಕಾರ್ಯದಲ್ಲಿ ಅವರಿಗೆ ವಾಹನಕ್ಕಾಗಿ ಗಂಡು ಮರಿಯಾನೆಯೂ 


ಬಾಲಕರ ಮಂಗಳಕಾರ್ಯದಲ್ಲಿ ಅವರಿಗೆ ವಾಹನಕ್ಕಾಗಿ ಹೆಣ್ಣಾನೆಯೂ 
ಉಪಯುಕ್ತವಾಗಿದೆ ಎಂದು ರಾಜನೀತಿಯಲ್ಲಿ ಹೇಳಿದೆ. 


ಇತಿ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯವಿರಚಿತೇ 
ಶ್ರೀಮದ್ಭಾಗವತತಾತ್ತರ್ಯನಿರ್ಣಯೇ ಚತುರ್ಥಸ್ವಂಧೇ 
ದಶಮೋತಧ್ಯಾಯಃ II 


—o— 


ಅಧ್ಯಾಯ-೧೧ ts 
ಅಧ್ಯಾಯಸಾರಾ ೦ಶ 


ಧ್ರುವರಾಜ ಶಿಂಶುಮಾರಪುತ್ತಿ, ಭೃಮಿಯಲ್ಲಿ ಕಲ್ಪ ವತ್ಸರ ಎಂಬ 
ಇಬ್ಬರು ಮಕ್ಕಳನ್ನು ಪಡೆದ. ವಾಯುಪುತ್ರಿ, ಇಳೆಯಲ್ಲಿ ಉತ್ಕಲನೆಂಬ 
ಮಗನನ್ನು ಪಡೆದ. ಉತ್ತಮ ಮದುವೆಯಾಗಲಿಲ್ಲ. ಅವನು ಕಾಡಿನಲ್ಲಿ 
ಬೇಟಿಯಾಡುತ್ತಿದ್ದಾಗ ಕುಬೇರನ ಕಡೆಯ ಒಬ್ಬ J, ಯಕ್ಷನಿಂದ ಹತನಾದ. 
ಅವನನ್ನು ಅರಸುತ್ತ ಹೋದ ತಾಯಿ ಸುರುಚಿ ಕಾಳ್ಗಿಚ್ಚಿ ನಲ್ಲಿ ಸಿಲುಕಿ 
ಬೆಂದು ಹೋದಳು. ಉತ್ತಮನನ್ನು ಕುಬೇರನ ಕಡೆಯ ಯಕ್ಷ ಕೊಂಡಿದಕ್ಕೆ 
ಧ್ರುವ ಸಿಟ್ಟಾಗಿ ಅಲಕಾನಗರದ 'ಬಳಿ ಬಂದು ಯಕ್ಷರಾಕ್ಷಸರ ಮೇಲೇರಿ 
ಹೋದ. ಘೋರ ಯುದ್ಧವಾಯಿತು. ರಾಕ್ಷಸರ ಮಾಯೆಯನ್ನು ಧ್ರುವ 


ನಾರಾಯಣಾಸ್ತ] ದಿಂದ ನಾಶಪಡಿಸಿದ. ಅಸಂಖ್ಯ ) ಯಕ್ಷರಾಕ್ಷಸರನ್ನು 
ಸಂಹರಿಸಿದ. ‘cand, ೀಷಗಳಿಗೊಳಗಾಗಿ ನೀನು ಜಃ ರೀತಿ ಒಬ್ಬ ಯಕ್ಷ 
ಮಾಡಿದ ಅಪರಾಧಕ್ಕೆ ದೇವೋತ್ತಮನಾದ ಕುಬೇರನ ಎಲ್ಲ ಭೃತ್ಯ ರನ್ನು 
ಸಂಹರಿಸುತ್ತಿರುವುದು ಸರಿಯಲ್ಲ, ಕುಬೇರನಲ್ಲಿ ಕ್ಷಮೆ ಕೇಳು ಎಂದು. 
ಸ್ವಾಯಂಭುವ ಮನು ಮೊಮ್ಮಗನಿಗೆ ಉಪದೇಶ ಮಾಡಿದ. "ಪೂಜ್ಯನೆ, 
ನಿನ್ನಾದೇಶವನ್ನು ಶಿರಸಾ ವಹಿಸುವೆನೆಂ'ದ ಧ್ರುವ. 


als ale ale 
“w “w a> 


ಕಬ್ಬಿಣದಲ್ಲಿ ಚಲನೆ ಉಂಟಾಗಲು ಸೂಜಿಗಲ್ಲು ಕಾರಣವಾಗುವಂತೆ 
ಚೇತನಾಚೇತನ ಪ್ರಪಂಚದಲ್ಲಿ ಎಲ್ಲ ಪ್ರವೃತಿಗಳಿಗೂ ಭಗವಂತ ಕಾರಣ ಎಂದು 
ಸ್ವಾಯಂಭುವ ಮನು ಧ್ರುವನಿಗೆ ಉಪದೇಶಿಸಿದನೆಂದು ಮೈತ್ರೇಯರು ವಿದುರನಿಗೆ 
ಹೇಳುತ್ತಾರೆ. 


ನಿಮಿತಮಾತ್ರಂ ತತ್ರಾತ್ಮಾನಿರ್ಗುಣಃ ಪುರುಷರ್ಷಭಃ | 
ವ್ಯಕಾವ್ಯಕಮಿದಂ ವಿಶ್ವಂ ಯತ್ರ ಭ್ರಮತಿ ಲೋಹವತ್‌ 1೪೭॥ 


ಸೂಜಿಗಲ್ಲು ಸಮೀಪದಲ್ಲಿದ್ದ ಮಾತ್ರಕ್ಕೆ ಕಬ್ಬಿಣದಲ್ಲಿ ಚಲನೆ ಉಂಟಾಗುವಂತೆ 
ಪರಮಾತ್ಮನಿಂದ ಅನಾಯಾಸವಾಗಿ ಕಾರ್ಯಕಾರಣಾತ್ಮಕವಾದ ಈ ಪ್ರಪಂಚದಲ್ಲಿ 


316 ಶ್ರೀಮದ್‌ ಭಾಗವತ ತಾತ್ಪರ್ಯನಿರ್ಣಯ 


ಎಲ್ಲ ಪ್ರವೃತ್ತಿ ಮೂಡುತ್ತದೆ. ಅದರಿಂದ ಅವನು ಪುರುಷೋತ್ತಮನಾಗಿದ್ದಾನೆ ಮತ್ತು 
ಗುಣತ್ರಯರಹಿತನಾಗಿದ್ದು ಪ್ರಪಂಚಕ್ಕೆ ಕೇವಲ ಕರ್ತನಾಗಿದ್ದಾನೆ ಹೊರತು 
ಉಪಾದಾನನಾಗಿಲ್ಲ. ಉಪಾದಾನ ತ್ರಿಗುಣಾತ್ಮಕವಾದ ಪ್ರಕೃತಿಯೇ ಆಗಿದೆ. 


“ಇಲ್ಲಿ ಸೂಜಿಗಲ್ಲಿನ ದೃಷ್ಟಾಂತ ನೀಡಿರುವುದು ಯಾವ ಅಂಶದಲ್ಲಿ? ಕಬ್ಬಿಣ 
ಚಲಿಸಬೇಕಾದರೆ ಸೂಜಿಗಲ್ಲು ಚಲಿಸುವುದಿಲ್ಲ ಸುಮ್ಮನಿರುತ್ತದೆ. ಹಾಗೇ ಭಗವಂತ 
ಏನೂ ಮಾಡದೆ ಸುಮ್ಮನೆ ದೂರದಲ್ಲಿರುವನೆ? ಹೌದು ಎನ್ನುತ್ತದೆ ವೀರರಾಘವ 
ವ್ಯಾಖ್ಯಾನ. ಭಗವಂತ ಎಲ್ಲಕ್ಕೂ ಕಾರಣ. ಆದರೆ ಕಾಲ ಆಕಾಶಾದಿಗಳಂತೆ 
ಸಾಧಾರಣಕಾರಣನಾಗಿದ್ದಾನೆ. ಗುಣಗಳು ಮಹದಾದಿರೂಪದಿಂದ ಪರಿಣಮಿಸುವಲ್ಲಿ 
ಅವುಗಳ ಸ್ವಭಾವವೆ ವಿಶೇಷಕಾರಣ. ದೇವಮಾನವಾದಿ ವೈಚಿತ್ರ ಕ್ಯಾ ಸುಖಾದಿ 
ತಾರತಮ್ಯಕ್ಕೂ ಕರ್ಮವೆ ವಿಶೇಷ ಕಾರಣ. ಹೀಗೆ ಭಗವಂತ ಕೇವಲ ನಿಮಿತ್ರ 
ಸಾಧಾರಣಕಾರಣ ಎನ್ನುವ ಅಂಶದಲ್ಲಿ ಸೂಜಗಲ್ಲಿನ ದೃಷ್ಟಾಂತವಿದೆ ಎನ್ನುತ್ತಾರೆ. 
ಗಿರಿಧರವ್ಯಾಖ್ಯಾನದಲ್ಲಿ ಸೂಜಿಗಲ್ಲು ಬಳಿಯಲ್ಲಿ ಇದ್ದ ಮಾತ್ರಕ್ಕೆ ಅಚೇತನವಾದ 
ಕಬ್ಬಿಣದಲ್ಲಿ ಚಲನೆಯಾಗುವಂತೆ ಭಗವಂತ ಇಚ್ಛೆ ಮಾಡಿದ ಮಾತ್ರಕ್ಕೆ ಅಚೇತನ 
ಪ್ರಪಂಚ ತಾನೇ ಹುಟ್ಟುತ್ತದೆ, ನಾಶವಾಗುತ್ತದೆ ಎಂದಿದೆ. 


ಈ ಎರಡೂ ವ್ಯಾಖ್ಯಾನಗಳು ಅಸಮರ್ಪಕವಾಗಿವೆ. ಪರಮಾತ್ಮ ಕಾಲಾಕಾಶಗಳಂತೆ 
ಕೇವಲ ಸಾಧಾರಣಕಾರಣನಾಗಿಲ್ಲ ವಿಶೇಷಕಾರಣಗಳಿಗೂ ವಿಶೇಷಕಾರಣನೇ 
ಆಗಿದ್ದಾನೆ. ರೂಪವಿಶೇಷದಿಂದ ಕಾರ್ಯವಿಶೇಷಜನಕನಾಗಿದ್ದಾನೆ. ಸ್ವಭಾವ 
: ಕರ್ಮಾದಿಗಳೊಳಗೆ ಅವೇ ಆಕಾರಗಳಿಂದ ಪ್ರವೇಶಿಸಿ ಅವುಗಳಿಗೆ ಬಿಂಬನಾಗಿದ್ದು 
ಪ್ರವೃತ್ತಿಮಾಡಿದಾಗಲೆ ಪ್ರತಿಬಿಂಬದಲ್ಲಿ ಪ್ರವೃತ್ತಿಯಾಗುತ್ತದೆ. ಭಗವಂತ ಏನೂ 
ಪ್ರವೃತ್ತಿಮಾಡದೆ ದೂರದಲ್ಲಿ ನಿಂತು ಇಚ್ಛಾಮಾತ್ರದಿಂದ ಚೇತನ 


೧. ಗುಣಾನಾಂ ಮಹಾದಾದ್ಯಾಕಾರೇಣ ಪರಿಣಾಮೇ ದೇವಾದಿವೈಚಿತ್ರೆ ge 
ಸುಖದುಃಖಯೋಶ್ಚ ನಿರ್ಗುಣಃ ಸತ್ವಾದಿಗುಣರಹಿತಃ ಪುರುಷರ್ಷಭಃ ಈಶ್ವರಃ 
ನಿಮಿತಮಾತ್ರಂ | ಗುಣಾನಾಂ ಪರಿಣಾಮಸ್ಯ ತೇಷಾಂ ತತ್‌ಸ್ವಾಭಾವ್ಯನಿಬಂಧನತ್ವಾತ್‌ 
ದೇವಾದಿವೈಚಿತ್ರ ಸ್ಯ ಸುಖದುಃಖತಾರತಮ್ಮಸ್ಯ ಚ ಕರ್ಮನಿಬಂಧನತ್ವಾತ್‌ ಈಶ್ವರಃ 
ಸಾಧಾರಣಕಾರಣಂ, ಕಾಲಾಕಾಶಾದಿವದಿತ್ಯರ್ಥಃ | ನಿಮಿತತ್ವಮೇವ ದೃಷ್ಟಾಂತೇನ 
ವಿಶದಯತಿ । ಯತ್ರ ಪರಮಾತ್ಮನಿ ನಿಮಿತ್ತೇ ಅಯಸ್ಕಾಂತ ಸನ್ನಿಧೌ ಲೋಹವತ್‌ 
ಇದಂ ವಿಶ್ವಂ ಭ್ರಮತಿ ಪ್ರವರ್ತತೇ । -ವೀರರಾಘವಃ 
ಯಸ್ಸಿನ್‌ ನಿಮಿತ್ತೇ ಸತಿ ವ್ಯಕ್ಯಾವ್ಯಕ್ತಂ ಸ್ಥೂಲಸೂಕ್ಷ್ಮಾತ್ಮಕಂ ಕಾರ್ಯಕಾರಣಾತ್ಮಕಂ ವಾ 
ವಿಶ್ವಂ ಭ್ರಮತಿ ಸೃಷ್ಟ್ಯುದೌ ಪರಿವರ್ತತೇ । ನನ್ವಚೇತನಾನಾಂ ಕಥಮಿಚ್ಛಾಮಾತ್ರೇಣ 
ಪ್ರವೃತ್ತಿರಿತ್ಯಾಶಂಕ್ಯ ದೃಷ್ಟಾಂತಮಾಹ ಲೋಹವದಿತಿ | ಯಥಾ ಅಯಸ್ಕಾಂತ 
ಸನ್ನಿಧಾನಮಾತ್ರೇಣಾಚೇತನಮಪಿ ಲೋಹಂ ಪ್ರವರ್ತತೇ ತದ್ವತ್‌ । ಇಗಿರಿಧರಃ ' 


ಚತುರ್ಥಸ್ಕಂಧ-ಅಧ್ಯಾಯ-11 317 
ಅಚೇತನಗಳೆರಡರಲ್ಲಿಯೂ ಪ್ರವೃತ್ತಿ ಉಂಟು ಮಾಡಬಲ್ಲ ಆದರೆ ಹಾಗೆ 
ಮಾಡುವುದಿಲ್ಲ, ತಾನೂ ಒಳಗೆ ನಿಂತು ಪ್ರವೃತ್ತಿ ಮಾಡುತಾನೆ ಅದರಿಂದ ಸೂಜಗಲ್ಲಿನ 
ದೃಷ್ಟಾಂತ ಕೂಡುವುದಿಲ್ಲ 


ಕಾಲಕರ್ಮಾದಿಗಳನ್ನೂ ವೇದದಲ್ಲಿ ಜಗತ್ಕಾರಣವೆಂದುದುಂಟು. cre ಆ 
ಕಾಲಕರ್ಮಾದಿನಾಮಗಳಿಂದ ಜಗತ್ಕಾ ರಣನೆನಿಸಿದವನು ಶಿ ಶ್ರೀಹರಿಯೊಬ್ಬನೆ ಎಂದು 
ಸ್ವಾಯಂಭುವ ಮನು ಧ್ರುವನಿಗೆ ಉಪ ಪದೇಶಿಸಿದನೆಂದು ಮೈತ್ರೆ ೀಯರು ವಿದುರನಿಗೆ 
ಹೇಳುತಾರೆ- 


ಕೇಚಿತ್‌ ಕರ್ಮ ವದಂತ್ಯೇನಂ ಸ್ವಭಾವಮಪರೇ ನೃಪ l 

ಏಕೇ ಕಾಲಂ ಪರೇ ದೈವಂ ಪುಂಸಃ ಕಾಮಮುತಾಪರೇ 1೫೨ ॥ 
ಕೆಲವರು ವೇದದ್ರಷ್ಟೃಗಳು ಪರಮಾತ್ಮನನ್ನು ಕರ್ಮ ಎಂದೂ, ಇನ್ನು ಕೆಲವರು 
ಅವನನ್ನು ಸ್ವಭಾವವೆಂದೂ, ಇನ್ನೂ ಬೇರೆ ವೇದಯಪಿಗಳುಕಾಲವೆಂದೂ ದೈವ 


ವೆಂದೂ "ಪುರುಷನ ಸಂಕಲ್ಪವೆಂದೂ ಅವನನ್ನೇ ಕರೆಯುತ್ತಾರೆ. ಅದರಿಂದ ಬೇರೆಬೇರೆ 
ಹೆಸರುಗಳಿಂದ ವೇದಗಳಲ್ಲಿ ಜಗತ್ಕರ್ತನೆನಿಸಿದವನು ಆ "ಹರಿಯೊಬ್ಬನ್ನೆ. 


ಇಲ್ಲಿ “ಕೆಲವರು ಕರ್ಮವನ್ನು ಜಗತ್ತಾರಣ ಎನ್ನುತ್ತಾರೆ' ಎಂದಿದೆ. ಯಾರು ಈ 
“ಕಿಲವರು'? ಮೀಮಾಂಸಕರು. "ಕಲವರು ಸ ಭಾವವನ್ನೇ ಜಗತ್ಕಾರಣ ಎನ್ನುತ್ತಾರೆ,' 
ಎಂದಿದೆ. ಯಾರೀ. 'ಕೆಲವರು'? A ಎಂದು ಬಾ. ಬೇರೆ 
ವ್ಯಾಖ್ಯಾ ನಕಾರರೆಲ್ಲರೂ ಒಕ್ಕೊ ರಲಿನಿಂದ ಹೇಳಿದ್ದಾರೆ. ವಿಜಯಧ್ವ ಜೀಯದಲ್ಲಿಯೂ 
EN ಹೇಳಿದೆ. ಆದರೆ "ಜಗತ್ಕಾರಣನಾದ ” ಪರಮಾತ್ಮ “ಸರ್ವಸಂಮತನೆ, 
ನಾಮಮಾತ್ರದಲ್ಲಿ ವಿವಾದ ಎಂದು “9 ಶ್ರೀಧರವ್ಯಾಖ್ಯಾನ ಹೇಳಿದೆ. ಆದರೆ ಇದು 
ಹೇಗೆ ಸಾಧ್ಯ? ವೇದಾಂತಿಗಳು ಹೇಳುವ ಅನಾದಿ ಈಶ್ವರನೂ ಮೀಮಾಂಸಕರು 
ಹೇಳುವ ಕರ್ಮಜನ್ಯವಾದ ಅದೃಷ್ಟವೂ ಒಂದೇ ಆಗುವುದು ಹೇಗೆ ಸಾಧ್ಯ? 


೧. ಏವಂಭೂಶಶ್ಟೇಶ್ವ ರಃ ಸರ್ವವಾದಿಸಂಮತೋ ವಿವಾದಸ್ತು ನಾಮಮಾತ್ರ ಇತ್ಯಾಹ 
ಕೇಚಿದಿತಿ | ಶ್ರಿ eC 


ನನ್ವೇಷಾಂ ವಿವದಮಾನಾನಾಂ ಮಧ್ಯೇ ಕೋ ವ್ಯವಸ್ಥಾಪ ಕಸತ್ರ ತತ್ತನ್ಮೂಲ 
ತತ್ವವಸ್ತುನೋ 5ಜ್ಞಾನಾನ್ನ ಕೋತಪೀತ್ವಾಹ ಅವ್ಯಕಸ್ಯ ಕೈರಪಿ ಬಲಬುದ್ಧಾ D 
ಭಿರ್ವ್ಯಕ್ತೀಕರ್ತುಮಶಕ್ಕಸ್ಯ ತತ್ರ ಹೇತುರಪ್ರ, ಮೇಯಸ್ಯ ಪ್ರತ್ಯಕ್ಷಾದಿಪ್ರ ಮಾಣ್ಯಃ 
ಪ 5 ಮಾತುಮಶಕೃಸ್ಯ! ನಾನಾಶಕ್ಷೀನಾಂ ಕಾಲಕರ್ಮಸ್ವ DRENAS 
NY ಯನ್ಸಾದಿತಿ 34,8 ಕೈಕಾಂ ಶಕ್ತಿಮಾಶ್ರಿತ್ಥೆ ವ ವಿವವಮಾನಾನಾಂ ತೇಷಾಂ 


ಲಲ 
ಶಕಿಮತಿ ತಸ್ಮಿನ್‌ ವಸುತೋ ನಾಸ್ಟೇವ ವಿವಾದಃ 1 — ವಿಶ್ವ ನಾಥಃ 


318 ಶ್ರೀಮದ್‌ಭಾಗವತ ತಾತ್ಪರ್ಯನಿರ್ಣಯ 


ಜಡವಾದ ಸ್ವಭಾವಕಾಲಕರ್ಮಾದಿಗಳೂ ಚೇತನನಾದ ಈಶ್ವರನೂ ಒಂದೇ 
ಆಗುವುದು ಹೇಗೆ ಸಾಧ್ಯ? ಇದಕ್ಕೆ ವಿಶ್ವನಾಥವ್ಯಾಖ್ಯಾನ ಹೇಳುತ್ತದೆ. 
"ಕಾಲಕರ್ಮಾದಿಗಳೆಲ್ಲವೂ ಒಬ್ಬ ಜಗತ್ಶರ್ತನ ಶಕ್ತಿಗಳು. ಒಂದೊಂದು ಶಕ್ತಿಯನ್ನು 
ಅವಲಂಬಿಸಿ ವಿವಾದ ಮಾಡುತ್ತಿದ್ದಾರೆ. ಆ ಶಕ್ತಿ ಉಳ್ಳ ಜಗತ್ಶರ್ತನನ್ನು ಯಾರಿಗೂ 
ತಿಳಿಯಲು ಸಾಧ್ಯವಿಲ್ಲ ಎಂದು ಮುಂದಿನ ಶ್ಲೋಕ ಹೇಳುತದೆ' ಎಂದು. 
ಶುಕದೇವವ್ಯಾಖ್ಯಾನವೂ ಹೀಗೇ ಹೇಳುತ್ತದೆ. ಗಿರಿಧರವ್ಯಾಖ್ಯಾನದಲ್ಲಿ "ಕಾಮವಿಲ್ಲದೆ 
ಕರ್ಮೋತ್ಪತ್ತಿ ಇಲ್ಲ ಕಾಲ ಬಾರದೆ ಕರ್ಮ ಫಲ ನೀಡುವುದಿಲ್ಲ 
ಸ್ವಭಾವವೈಲಕ್ಷಣ್ಯವನ್ನೂ ಕರ್ಮವನ್ನೂ ಆಲೋಚಿಸದೆ ದೈವವೂ ಫಲ ನೀಡುವುದಿಲ್ಲ. 
ಎಲ್ಲವೂ ಸೇರಿ ಫಲ ನೀಡುತ್ತವೆ. ಒಂದೊಂದನ್ನೇ ಹಿಡಿದು ವಾದಿಸುವುದು ಭಗವಂತನ 
ಲೀಲೆ ಅಜ್ಞೇಯವಾದ್ದರಿಂದ,' ಎಂದಿದೆ. ಇವೆಲ್ಲವೂ ವಸುತಃ ಪರಸ್ಪರ ವಿರುದ್ಧವಾದ 
ಅಪ್ರಾಮಾಣಿಕವಾದ ದರ್ಶನಗಳಿಗೆ ಸಾಮರಸ್ಯ ತರಲು ಮಾಡುವ ವ್ಯರ್ಥ 
ಪ್ರಯತ್ನವಾಗಿದೆ. ಪರಮಾತ್ಮನೆ ಜಗತ್ಯರ್ತ. ಅವನ ಜಗತ್ಕರ್ತೃತ್ವವನ್ನು ಭ್ರಾಂತಿಯಿಂದ 
ತಾವೇ ಕಲ್ಪಿಸಿಕೊಂಡ ಕಾಲಕರ್ಮಾದಿಗಳಲ್ಲಿ ವಾದಿಗಳು ಆರೋಪಿಸುತ್ತಾರೆ. 
ಜೀವಗೋಸ್ವಾಮಿ ಮತ್ತು ರಾಧಾರಮಣದಾಸ ವ್ಯಾಖ್ಯಾನಗಳಲ್ಲಿ ಹಾಗೇ ಹೇಳಿದೆ. 


ವೀರರಾಘವ ವ್ಯಾಖ್ಯಾನದಲ್ಲಿ ಕಾಮಕರ್ತೃತ್ವ ಪಕ್ಷ ಒಂದು ಹೆಚ್ಚು ಸ್ವೀಕಾರಾರ್ಹ 
ಎಂದಿದೆ. "ಪುಂಸಃ ಕಾಮಃ' ಎಂದರೆ ಪರಮಪುರುಷನಾದ ಭಗವಂತನ ಸಂಕಲ್ಪ. 
ಇದೇ ಜಗತ್ಕಾರಣ. ಕರ್ಮಜನ್ಯವಾದ ಫಲಕಾರಣವಾದ ಅದೃಷ್ಟವೆಂದು ಬೇರೆ 
ಪದಾರ್ಥವಿಲ್ಲ ಅದೃಷ್ಟವೆಂದರೆ ಕರ್ಮಕ್ಕೆ ಒಲಿದು ಫಲನೀಡುವೆನೆನ್ನುವ ಭಗವಂತನ 
ಸಂಕಲ್ಪವೇ ಆಗಿರುವುದರಿಂದ ಕರ್ಮಕರ್ತೃತ್ವವಾದವೂ, ಕಾಲಸ್ವಭಾವಾದಿಗಳು 
ಪರಮಾತ್ಮನ ಸಂಕಲ್ಪಕ್ಕೆ ಅಧೀನವೇ ಆಗಿರುವುದರಿಂದ ಆ ವಾದಗಳೂ 


೧.  ವಸುತಸ್ತುನಹಿ ಕಾಲಮನಪೇಕ್ಟ್ಯ ಸ್ವೋತ್ಪತ್ತಿಮಾತ್ರೇಣೈವ ಕರ್ಮ POS... ತಥಾಚ್ಛೆಕ್ಳಿಕ 
ಸತ್ವೇ5ಪಿಕಾರ್ಯಾದರ್ಶನಾತ್‌ ಸರ್ವೇಷಾಮೇವ ಫಲಜನಕತ್ವಂ ಸಿಧ್ಯತಿ । ಪ್ರತ್ಯೇಕಂ 
ಹೇತುತ್ವಕಥನಂ ತು ಸ್ವಸ್ವಮತ್ಯನುಸಾರೇಣೈವ ಭಗವಲ್ಲೀಲಾಯಾ ದುರ್ಜ್ಗೇ 
ಯತ್ವಾದಿತಿ ಧ್ಯೇಯಂ। -ಗಿರಿಧರಃ 
ಈಶ್ವರಧರ್ಮಾನೇವ ಕರ್ತೃತ್ವಾದೀನ್‌ ಭ್ರಾಂತ್ಯಾ ಕರ್ಮಾದಿಷ್ಟೇವಾರೋಪ ಯಂತೀ 
ತ್ಯರ್ಥಃ । -ರಾಧಾರಮಣದಾಸಃ 
ಅಪರೇ ಪುನಃ ಪುಂಸಃ ಪರಮಪುರುಷಸ್ಯ ಕಾಮಂ ಸಂಕಲ್ಪಂ ವದಂತಿ | ಅಯಮೇವ 
ಪಕ್ಚಃ ಶ್ರೇಯಾನ್‌ | ಪುಣ್ಯಾಪುಣ್ಯರೂಪಸ್ಯ ಕರ್ಮ ಣಸ್ತಜ್ನನ್ಯಾದೃಷ್ನಸ್ಯಾಪಿ 
ಭಗವನ್ನಿಗ್ರ ಹಾನುಗ್ರ ಹರೂಪತ್ವೇನ ತತ್ನಂಕಲ್ಲಾನತಿರಿಕತ್ವಾತ್‌ | ಕಾಲಸ್ವಭಾವಯೋ 

~ BL ತತ್ಸಂಕಲ್ಪಾಯತ್ಪತ್ವಾತ್‌ i -ವೀರರಾಘವಃ 


ಚತುರ್ಥಸ್ಕಂಧ-ಅಧ್ಯಾಯ-11 317 


ಕಾಮಕರ್ತೃತ್ವದಲ್ಲಿಯೇ ಪರ್ಯವಸಾನ ಹೊಂದುತ್ತವೆ ಎಂದೂ 
ವೀರರಾಘವವ್ಯಾಖ್ಯಾನ ಹೇಳಿದೆ. ಆದರೆ ಕಾಲಕರ್ಮಾದಿ ನಿರೀಶ್ವರವಾದಗಳು 
ಈಶ್ವರನನ್ನು ನಿರಾಕರಿಸುತ್ತಿರುವಾಗ ಅವು ಈಶ್ವರವಾದದಲ್ಲಿ ಪರ್ಯವಸಾನ 
ಹೊಂದುವುದು ಅಶಕ್ಕ. 


ಹಾಗಾದರೆ ಭಾಗವತದ ಈ ಎರಡು ಶ್ಲೋಕಗಳಿಗೆ ಏನರ್ಥ? ' ಶ್ರೀಮದಾ 
ಚಾರ್ಯರು ಹೇಳುತಾರೆ- 
ಹರಿರಕ್ಷಿಷ್ಕಕಾರಿತ್ವಾದಯಸ್ಕಾಂತವದುಚ್ಕತೇ I 
ಕಾಮಕರ್ಮಸ್ಪಭಾವೇಷು ಕಾಲೇ ಚಾವಸ್ಥಿತೋ ಹರಿಃ । 
ಸರ್ವಕಾರಣಭೂತಃ ಸಂಸತ್ರನ್ನಾಮ್ನಾನಭಿಧೀಯತೇ [| 
ಇತಿ ಸತ್ಯಸಂಹಿತಾಯಾಂ [ 
ಹರಿ ಅನಾಯಾಸವಾಗಿಯೇ ಎಲ್ಲವನ್ನೂ ಮಾಡುವುದರಿಂದ "ಏನೂ ಮಾಡದೆ 


ತಾನಿರುವ ಮಾತ್ರದಿಂದಲೇ ಅಯಸ್ಕಾಂತದಂತೆ ಜಗತಿಗೆ ಪ್ರೇರಕನಾಗಿರುತಾನೆ' 
ಎಂದು ಪುರಾಣಗಳಲ್ಲಿ ಹೇಳುವುದುಂಟು. ವಸುತಃ ಏನೂ ಮಾಡದೆ ತಟಸ್ಪನಾಗಿ 


ಅವನಿರುವುದಿಲ್ಲ ಏಕೆಂದರೆ ಕಾಮಕರ್ಮಸ್ಥಭಾವಗಳಲ್ಲಿಯೂ ಕಾಲದಲ್ಲಿಯೂ 
ಅಂತರ್ಗತನಾಗಿ ಎಲ್ಲಕ್ಕೂ ಕಾರಣನಾಗುವುದರಿಂದ ವೇದಗಳಲ್ಲಿ ಕಾಮಕರ್ಮ 
ಮುಂತಾದ ಆಯಾ ನಾಮಗಳಿಂದ ಅವನೇ ಜಗತ್ಕಾರಣನೆಂದು ಉಕ್ಷನಾಗುತ್ತಾನೆ 
ಎಂದು ಸತ್ಯಸಂಹಿತೆಯಲ್ಲಿ ಹೇಳಿದೆ. 


ಈ ಸತ್ಯಸಂಹಿತಾವಚನದಿಂದ ೪೭ನೇ ಶ್ಲೋಕದಲ್ಲಿ ನೀಡಿದ ಅಯಸ್ಕಾಂತ 
ನಿದರ್ಶನದ ಅಭಿಪ್ರಾಯ ಸ್ಪಷ್ಟವಾಗುವುದು. ೫೨ನೇ ಶ್ಲೋಕದ ಅಭಿಪ್ರಾಯವೂ 
ಸ್ಪಷ್ಟವಾಗುವುದು. 

ಕಬ್ಬಿಣವನ್ನು ಚಲಿಸುವಂತೆ ಮಾಡುವಲ್ಲಿ ಅಯಸ್ಕಾಂತಕ್ಕೆ ಏನೂ ಆಯಾಸವಿಲ್ಲ 
ಏಕೆಂದರೆ ಅದು ಚಲಿಸುವುದಿಲ್ಲ "ತಾನು ಚಲಿಸದೆಯೇ ಕಬ್ಬಿಣವನ್ನು ಚಲಿಸುವಂತೆ 
ಪ್ರೇರಿಸುತದೆ. ಹಾಗೇ ಭಗವಂತನಿಗೆ ಜಗತ್ತನ್ನು ಪ್ರೇರಿಸುವಲ್ಲಿ ಆಯಾಸವಿಲ್ಲಎಂದಿಷ್ಟೇ 
ಸಾಮ್ಯ ವಿವಕ್ಷಿತ. ಭಗವಂತ ತಟಸ್ಥನಾಗಿದ್ದು ಏನೂ ಮಾಡದೆ ಪ್ರೇರಿಸುತಾನೆ 
ಎನ್ನಕೂಡದು. ಅವನು ಕಾಮಕರ್ಮಾದಿಗಳ ಒಳಗೆ ಪ್ರವೇಶಿಸಿ ತಾನೆ ಹೆಚ್ಚಾಗಿ 
ಎಲ್ಲವನ್ನೂ ಮಾಡಿ ಅವುಗಳಿಂದ ಸ್ವಲ್ಪ ಮಾಡಿಸುತಾನೆ. ಅದರಿಂದ 
ಕಾಮಕರ್ಮಾದಿಶಬ್ದಗಳಿಂದ ಅವನೇ ಮುಖ್ಯವಾಚ್ಯನಾಗಿದ್ದಾನೆ ಎಂದು ವೇದವೇ 
ಹೇಳುತ್ತದೆ. 


320 ಶ್ರೀಮದ್‌ಭಾಗವತ ತಾತ್ತರ್ಯನಿರ್ಣಯ 


ಭಾಗವತದಲ್ಲಿ ಕೇಚಿತ್‌ ಅಪರೇ ಎಂದು ಮುಂತಾಗಿ ಹೇಳಿದ್ದಕ್ಕೆ 
ವೇದಯಷಿಗಳಲ್ಲಿಯೇ ಕೆಲವರು ಕರ್ಮವನ್ನು ಕೆಲವರು ಸ್ವಭಾವ ಮುಂತಾದವನ್ನು 
ಜಗತ್ಕಾರಣವೆನ್ನುತಾರೆ ಎಂದರ್ಥ. ಕರ್ಮ ಸ್ವಭಾವ ಮುಂತಾದವುಗಳಲ್ಲಿದ್ದು 
ಕರ್ಮಸ್ವಭಾವ ಮುಂತಾದ ನಾಮವಾಚ್ಯನಾಗಿರುವ ಹರಿಯೇ ಜಗತ್ಕರ್ತನೆನ್ನುವುದು 
ಅವರ ಅಭಿಪ್ರಾಯ. ವೇದಯಪಷಿಗಳು ಹೇಳುತ್ತಾರೆ- 
ಕರ್ಮ- ಕರ್ಮವ ದೇಹಂ ದೈವಿಕಂ ಮಾನುಷಂ S- 
ಪ್ಯನ್ವಾರಭೇನ್ನಾಪರಸತ್ರ ಹೇತುಃ । 
ಸ್ವಭಾವ- ಅಕಸ್ಥಾದ್ವೀದಮಾವಿರಾಸೀತ್‌ | 
ಕಾಲ- PF ಪ್ರಸೂತಿಂ ಭೂತಾನಾಂ ಮನ್ಯಂತೇ ಕಾಲಚಿಂತಕಾಃ | 
ದೈವ-  ವಿರಿಂಚೋ ವಾ ಇದಂ ಸರ್ವಂ ವಿರೇಚಯತಿ ವಿದಧಾತಿ 
ಬ್ರಹ್ಮಾ ವಾವ ವಿರಿಂಚಃ । 


ಪ್ರಾಣಾದಿದಮಾವಿರಾಸೀತ್‌ ಪ್ರಾಣೋ ಧತ್ತೇ 


ಪ್ರಾಣೇ ಲಯಮಧಭ್ಯಶೈತಿ 1 
ಕಾಮ- ಕಾಮೋ 5ಕಾರ್ಷೀತ್‌ ಕಾಮಃ ಕರೋತಿ 
ಕಾಮಃ ಕರ್ತಾ ಕಾಮಃ ಕಾರಯಿತಾ | 


ದೈವವೆಂದರೆ ಗ್ರಹನಕ್ಕತ್ರಾದಿ ದೇವತೆಗಳೆಂದೂ ಗ್ರಹಿಸಬಹುದು. 


ವೇದಗಳಲ್ಲಿ ಪ್ರಯುಕವಾದ ಕರ್ಮ, ಸ್ವಭಾವ, ಕಾಲ, ದೈವ, ಕಾಮಾದಿಶಬ್ದಗಳನ್ನು 
ಮೀಮಾಂಸಕ ಚಾರ್ವಾಕ ಪೌರಾಣಿಕ, ಜ್ಯೋತಿಷ್ಯ, ವಾತ್ಯಾಯನವರು ಎತ್ತಿಕೊಂಡು 
ತಾವು ಕಲ್ಪಿಸಿಕೊಂಡ ಪದಾರ್ಥಗಳಿಗೆ ಆ ಹೆಸರಿಟ್ಟು ನಾಮಕರಣ ಮಾಡಿದರು. 
ಅದರಿಂದ ಮೀಮಾಂಸಕರು ಕರ್ಮ ಜಗತ್ಕಾರಣವೆಂದರು. ಚಾರ್ವಾಕರು 
ಸ್ವಭಾವದಿಂದಲೆ ಜಗತ್ತು ಹುಟ್ಟುವುದು ನಶಿಸುವುದು ಎಂದರು' ಎಂದು ಮುಂತಾಗಿ 
ಹೇಳುವ ಅಭಿಪ್ರಾಯವೂ ಭಾಗವತದ "ಕೇಚಿತ್‌, ಅಪರೇ' ಎಂದು ಮುಂತಾದ 
ಶಬ್ದಗಳಿಗೆ ಇದೆ ಎಂದು ತಿಳಿಯಬೇಕು. 


ಇತಿ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯವಿರಚಿತೇ 
 ಶ್ರೀಮದ್ಭಾಗವತತಾತ್ಸರ್ಯನಿರ್ಣಯೇ ಚತುರ್ಥಸ್ಥಂಧೇ 
ಏಕಾದಶೋತಧ್ಯಾಯಃ ॥ 


ಎಸಗಿ 


ಅಧ್ಯಾಯ-೧೨ a 
ಅಧ್ಯಾಯಸಾರಾಂಶ 


ಧ್ರುವ ಕುಬೇರನಿಗೆ ಕೈಮುಗಿದಾಗ ಆತ ಪ್ರಸನ್ನನಾಗಿ "ನೀನು 
ಯಕ್ಷರನ್ನು ಕೊಂದಿಲ್ಲ, ಯಕ್ಷರೂ ನಿನ್ನ ತಮ್ಮನನ್ನು ಕೊಂದಿಲ್ಲ ಅವರವರ 
ಕರ್ಮಾನುಸಾರ ಹರಿಯೆ ಎಲ್ಲಮಾಡಿಸುತ್ತಾನೆ. ನಾವೇ ಮಾಡುವೆವೆಂದು 
` ಕೊಂಡು ರಾಗದ್ವೇಷಗಳಿಗೊಳಗಾಗಬಾರದು. ನೀನು ಪದ್ಮನಾಭನ 
ಪಾದಧ್ಯಾನ ಮಾಡುವವನು. ನಿನಗೆ ಬೇಕಾದ ವರ ಕೊಡುತ್ತೇನೆ ಕೇಳು' 
ಎಂದ. ಧ್ರುವ ಹರಿಪಾದಧ್ಯಾನವನ್ನೇ ಮತ್ತೂಕೇಳಿಕೊಂಡ. ತನ್ನಪಟ್ಟಣಕ್ಕೆ 
ಹಿಂದಿರುಗಿದ. ಅಸಂಖ್ಯಯಜ್ಞಗಳನ್ನು ನಡೆಸುತ್ತ ಮೂವತ್ತಾರುಸಾವಿರ 


ವರ್ಷಕಾಲ ರಾಜ್ಯಭಾರ ಮಾಡಿ ಮಗನಿಗೆ ರಾಜ್ಯವನ್ನೊಪ್ಪಿಸಿ ಬದರಿಗೆ 
ಹೋಗಿ ಬಿಂಬರೂಪಧ್ಯಾನ ಮಾಡುತ್ತ ಕುಳಿತ. ವಿಷ್ಣುದೂತರು ತಂದ 
ವಿಮಾನದಲ್ಲಿಕುಳಿತು ದೇವಯಾನ ಮಾರ್ಗದಿಂದ ಸಪ್ಪರ್ಷಿಮಂಡಲವನ್ನು 
ದಾಟಿ ಶಿಂಶುಮಾರಲೋಕವನ್ನು ಸೇರಿದ. ಅವನ ತಾಯಿ ಸುನೀತಿಯೂ 
ದೇವಯಾನ ಮಾರ್ಗದಿಂದ ಊರ್ಧ್ವಲೋಕಕ್ಕೆ ಹೋಗುತ್ತಿದ್ದುದನ್ನು ಕಂಡ. 
ಮುಂದೆ ಧ್ರುವನ ವಂಶದವರಾದ ಪ್ರ,ಚೀತಸರ ಸತ್ರ,ಯಾಗದಲ್ಲಿನಾರದರು 
ಧ್ರುವನ ಚರಿತ್ರೆ,ಯನ್ನು ಹಾಡಿ ಕೊಂಡಾಡಿದರು. ಪ್ರತಿದಿನ ಎರಡು 
ಹೊತ್ತು ಈ ಚರಿತ್ರೆ,ಯನ್ನು ಭಕ್ತಿಯಿಂದ ಹಾಹಬೇಕು. ಅದರಿಂದ ಭಕ್ತಿ 
ಹೆಚ್ಚುವುದು. ಎಲ್ಲ ಕ್ಲೇಶಗಳೂ ಪರಿಹಾರವಾಗುವುವು. 


ಲೇ ate ate 
“ಇ ಕಸಿ pA 


ಮನು ಹೇಳಿದಂತೆ, "ನಿನ್ನ ತಮ್ಮನನ್ನು ಯಕ್ಷರು ಕೊಂದಿದ್ದಾಗಲಿ ನೀನು ಯಕ್ಷರನ್ನು 

ಕೊಂದಿದ್ದಾಗಲಿ, ಎಲ್ಲವೂ ಸ್ವತಂತ್ರನಾದ ಹರಿಯ ಪ್ರೇರಣೆ. ಹಾಗೇ ತನಗೆ ತಾನೇ 

' ಹೇಳಿಕೊಂಡರೆ ಯಾರಿಗೂ ಕೋಪತಾಪಗಳಿರುವುದಿಲ್ಲ' ಎಂದು ಕುಬೇರ ಧ್ರುವನಿಗೆ 
ಉಪದೇಶಿಸಿದ್ದನ್ನು ಮೈತ್ರೇಯರು ವಿದುರನಿಗೆ ಹೇಳುತ್ತಿದ್ದಾರೆ. 


ಅಹಂ ತ್ವಮಿತ್ಯಪಾರ್ಥಾ ಧೀರಜ್ಗಾ ನಾತ್‌ ಪುರುಷಸ್ಯ ಹಿ | 
Mages ಭಾತ್ಯನುಧ್ಯಾನಾದ್‌ ಯಯಾ ಬಂಧವಿಪರ್ಯಯಃ ॥೪ ॥ 


322 ಶ್ರೀಮದ್‌ಭಾಗವತ ತಾತ್ಪರ್ಯನಿರ್ಣಯ 


ಎಚ್ಚರದಲ್ಲಿ ಕಂಡದ್ದನ್ನೇ ಆಲೋಚಿಸುತ್ತ ಮಲಗಿದವನು ಕನಸಿನಲ್ಲಿಯೂ ಎಚ್ಚರದ 
ಪದಾರ್ಥಗಳನ್ನೇ ಕಾಣುತ್ತಿದ್ದೇನೆ ಎಂದುಕೊಳ್ಳುತ್ತಾನೆ. ಇದು ಭ್ರಾಂತಿ. ಹಾಗೆಯ 
ಎಲ್ಲರೊಳಗೆ ಸ್ವತಂತ್ರಕರ್ತನಾಗಿ ಪರಮಾತ್ಮನಿದ್ದಾನೆ ಎಂಬುದನ್ನು ಮರೆತು ಇದನ್ನು 
ನಾನೇ ಮಾಡಿದ್ದೇನೆ ಇದನ್ನು ನೀನೆ ಮಾಡಿರುವಿ ಎಂದುಕೊಳ್ಳುವುದು ಭ್ರಾಂತಿ. 
ಈ ನಿರಂತರ ಭ್ರಾಂತಿಯಿಂದಲೇ ರಾಗದ್ವೇಷಗಳು, ಅವುಗಳಿಂದಲೇ ದುಃಖಾದಿಗಳು 
ಉಂಟಾಗುವುವು. 


ಇಲ್ಲಿ "ನಾನು ನೀನು ಎನ್ನುವುದೆಲ್ಲ ) ಅಜ್ಞಾನಮೂಲಕವಾದಳ ಭ್ರಾಂತಿ' ಎನ್ನುವುದನ್ನು 
ಬೇರೆ ವ್ಯಾಖ್ಯಾನಕಾರರು "ನನ್ನ ದೇಹವನ್ನು ನನ್ನ ಆತ್ಮವೆಂದು ನಿನ್ನ ದೇಹವನ್ನು ನಿನ್ನ 
ಆತ್ಮವೆಂದು ಇಡುವುದು ದೇಹವೃತಿರಿಕವಾದ ಆತ್ಮ ರೂಪದ ಅಜ್ಞಾನದಿಂದ, 
ಅದರಿಂದ ಅದು ಭ್ರಾಂತಿ' ಎಂದು ವ್ಯಾಖ್ಯಾನಿಸಿದ್ದಾರೆ. ಇದು ಸರಿಯಲ್ಲ 
ದೇಹಾತ್ಮವಿವೇಕ ಎಲ್ಲರಿಗೂ ಇರುವುದರಿಂದ ನಾನು ನೀನು ಎನ್ನುವುದು 
ಭ್ರಾಂತಿಯಲ್ಲ. ಆತ್ಮವಿಷಯಕವಾದ ಯಥಾರ್ಥಜ್ಞಾನವೇ ಆಗಿದೆ. ನಾನು 
ಕೃಶನಾಗಿದ್ದೇನೆ ಎಂದು ಮುಂತಾದುದು ಕೂಡ ಔಪಚಾರಿಕ ಪ್ರಯೋಗವೇ 
ಹೊರತು ಭ್ರಾಂತಿಯಲ್ಲ. ಬಟ್ಟೆ ಕಪ್ಪಾಗಿದೆ ಎನ್ನುವಂತೆ ಇದು. ಮತ್ತು ಕುಬೇರ 
ಹಿಂದಿನ ಶ್ಲೋಕದಲ್ಲಿ. 


ಜೀವನಿಗೆ 23 ೯ತ್ವ 'ಕಾಲನಾಮಕನ ಪೆ ಕ್ರೀರಣೆಯಿಂದ ಹೊರತು ಸ ಸ್ನ 1,303, ವಾಗಿ ಅಲ್ಲ 
ಎಂದು ಹೇಳಿದ್ದರಿಂದ ಈ ಶ್ಲೋಕದಲ್ಲಿ ಜೀವ ತನ್ನನ್ನು ಸ್ವ ಸ್ಪತಂತ್ರ ದು 
ತಿಳಿಯುವುದು ಭ್ರಾಂತಿ ಎಂದು ಕುಬೇರ ಉಪದೇಶಿಸುತ್ತಿದ್ದಾನ ಎನ್ನಬೇಕು. 


ವೀರರಾಘವ ವ್ಯಾಖ್ಯಾನದಲ್ಲಿ ಶರೀರದಲ್ಲಾಗಲಿ ಆತ್ಮನಲ್ಲಾಗಲಿ ಎರಡರಲ್ಲಿಯೂ 
ಹನನಕ್ರಿಯೆಗೆ ಕರ್ತೃತ್ವವೂ ಇಲ್ಲ ಕರ್ಮತ್ವವೂ ಇಲ್ಲ ಅದರಿಂದ "ನಾನು ಕೊಂದೆ' 
ನೀನು aoon "ಎನ್ನುವುದು ಭ್ರಾಂತಿ. aS ಎರಡು ರೀತಿಯಿಂದ ಭ್ರಾಂತಿ, 
ಶರೀರವನ್ನು ಆತ್ಮವೆಂದು ತಿಳಿದಿದ್ದರಿಂದ ಮತ್ತು ಶರೀರದಲ್ಲಿಲ್ಲದ ಕರ್ತೃತ್ವವನ್ನು 


೧. ಹಂತಾ *ಹಮಿತಿ ಜ್ಞಾನಂ ತೂಭಯವಿಧಮಪಿ । ಅಹಮರ್ಥಸ್ಯ ದೇಹರೂಪ 
ಧರ್ಮಿಣೋ 5ಹಮರ್ಥಾತ್ಮರೂಪಧರ್ಮ್ಯಂತರತ್ವೇನ ಪ್ರತೀತೇ ರ್ವಿಪರೀತ 
ಜ್ಞಾನರೂಪತ್ವಮ್‌ | ಅಹಂಪರ್ಯಾಯೇ ದೇಹೇ ಚ ಹಂತೃತ್ವಾದಿ 
ರೂಪಧರ್ಮಾಂತರಪ ಪ್ರತೀತೇಶ್ವಾನ್ಯಥಾಜ್ಞಾನರೂಪತ್ವಂ ಚ 1 ಆತ್ಮನೋ 5- 
ಹಂತೃತ್ವಾದಿಕಂ ಭಗವತಾ ಗೀತಂ ನಾಯಂ ಹಂತಿ ನ ಹನ್ಯತೇ ಇತಿ | ಯದ ೃಪ್ಯಹೆಂತು 
ರಾತ್ಮನೋ ಜ್ಞಾವಾದ್ದಂತೃತ್ವಾದಿ ಪ್ರತೀತಿಮಾತ್ರಮ್‌ । ಜು ದೇಹಸ್ಯ SBA" 
ವೇತಿ wey ವಮ್‌ । ದೇಹಸ್ಯಾಪಿ ನಿತ್ಯಜಾತಮೃತಸ್ಯ ತದಭಾವಾತ್‌ | ತಥಾ 
ಚೋಕಂ ಆಥಚ್ಛನಂ ನಿತ್ಯಜಾತಂ' ನಿತ್ಯಂ ವಾ ಮನ್ಯಸೇ ಮೃತಂ ಇತಿ 11 

+ v a eee: 


ಚತುರ್ಥಸೃಂಧ-ಅಧ್ಯಾಯ-12 323 


ಶರೀರದಲ್ಲಿ ಆರೋಪಿಸಿದ್ದರಿಂದ ಎಂದು ಹೇಳಿದೆ. ಈ ವ್ಯಾಖ್ಯಾನ ಎರಡು 
ರೀತಿಯಿಂದ ತಪ್ಪು ಏಕೆಂದರೆ, ಶರೀರಾತೃವಿವೇಕವಿರುವುದರಿಂದ, ಆ ಬಗ್ಗೆ ಭ್ರಾಂತಿ 
ಎನ್ನುವುದೂ ತಪ್ಪು. ಜೀವನಿಗೆ ತನ್ನಲ್ಲಿ ಕರ್ತೃತ್ವವಿರುವುದು ಅನುಭವಸಿದ್ಧವಾಗಿ 
ರುವುದರಿಂದ, ಅದನ್ನು ಇಲ್ಲ ಎನ್ನುವುದೂ ತಪ್ಪು. 


"ಬಂಧವಿಪರ್ಯಯಃ' ಎಂಬಲ್ಲಿ "ಶುಕದೇವವ್ಯಾಖ್ಯಾನ ಹೇಳುತದೆ- 
ಬಂಧವೆಂದರೆ ಪುನಃಪುನಃ ಶರೀರ ಬರುವುದು, ವಿಪರ್ಯಯವೆಂದರೆ ಪುನಃಪುನಃ 
ಶರೀರ ಹೋಗುವುದು ಎಂದು. ಆದರೆ ಪುನಃಪುನಃ ಶರೀರ ಬರುವುದು ಮಾತ್ರವಲ್ಲ 
ಪುನಃಪುನಃ ಶರೀರ ಹೋಗುವುದೂ ಬಂಧವೆ. ಜನನ ಮರರಣಗಳೇ ಸಂಸಾರದ 
ಬಂಧ ಎನ್ನುವುದು ಪ್ರಸಿದ್ಧವಾಗಿದೆ. ಅದರಿಂದ ಬಂಧಪ್ರಯುಕವಾಗಿ ಜೀವನಲ್ಲಿ 
ಜೀವಸ್ವರೂಪಕ್ಕೆ ವ್ಯತಿರಿಕ್ತವಾಗಿ ಬರುವ ದುಃಖಾದಿಗಳನ್ನೇ ವಿಪರ್ಯಯ ಎನ್ನಬೇಕು. 
ಅದರಿಂದ ಶ್ರೀಮದಾಚಾರ್ಯರು ಹೇಳುತಾರೆ- 


ಪರಮೇಶ್ವರಂ ವಿನಾನಹಂ ತ್ವಂ ಕರ್ತೇತಿ ಭ್ರಾಂತಿಃ | 


ನಾಹಂ ಕರ್ತಾ ನ ಕರ್ತಾ Zo ಕರ್ತಾ ಯಸ್ತು ಸದಾ ಪ್ರಭುಃ | 


ಇತಿ ಮೋಕ್ಚಧರ್ಮೇ I 
ವಿಷರ್ಯಯೋ ದುಃಖಾದಿಃ ಸುಖಾದಿರೂಪಸ್ಯ | 


ಪರಮಾತ್ಮನ ಪ್ರೇರಣೆ ಇಲ್ಲದೆಯೆ ಸ್ವತಂತ್ರವಾಗಿ ನಾನು ಕರ್ತ ನೀನು ಕರ್ತ ಎಂದು 
ತಿಳಿಯುವುದು ಭ್ರಾಂತಿ. ಏಕೆಂದರೆ ಜೀವರಲ್ಲಿ ಅಸ್ಪತಂತ್ರ ಕರ್ತೃತ್ವ, ಪರಮಾತ್ಮನಲ್ಲಿ 
ಸ್ವತಂತ್ರ ಕರ್ತೃತ್ವವೆನ್ನುವುದು ಮೋಕ್ಷಧರ್ಮದಲ್ಲಿ ಉಕ್ತವಾಗಿದೆ. “ಸ್ವತಂತ್ರವಾಗಿ ನಾನೂ 
ಕರ್ತನಲ್ಲ, ನೀನೂ ಕರ್ತನಲ್ಲ ಸದಾ ಸ್ವತಂತ್ರಕರ್ತನೆನಿಸುವವನು ಪರಮಾತ್ಮ” 
ಎಂದು. ಬಂಧವಿಪರ್ಯಯಃ ಎಂಬಲ್ಲಿ ವಿಪರ್ಯಯವೆಂದರೆ ಸಜ್ಜೀವರು 
ಸುಖಜ್ಞಾನಾದಿಸ್ವರೂಪರು ಅವರಿಗೆ ಅವರ ಈ ಸ್ವರೂಪಕ್ಕೆ ವಿಪರೀತವಾಗಿ ಸಂಸಾರ 
ದಲ್ಲಿ ಬರುವ ದುಃಖ ಅಜ್ಞಾನಾದಿಗಳು ವಿಷರ್ಯಯವೆನಿಸುತ್ತವೆ. ಹಾಗೇ ದುರ್ಜೀ 
ವರು ದುಃಖಾಜ್ಞಾನಾದಿಸ್ಟರೂಪರು. ಅವರಿಗೆ ಅವರ ಈ ಸ್ವರೂಪಕ್ಕೆ ವಿಪರೀತವಾಗಿ 
ಸಂಸಾರದಲ್ಲಿ ಬರುವ ಸುಖಜ್ಞಾನಾದಿಗಳು ವಿಷರ್ಯಯವೆನಿಸುತ್ತವೆ. 


ate ale ale 
~~ ~~ ~~ 


೧. ಬಂಧಃ ಪುನಃಪುನಃ ಶರೀರಗ್ರಹಣಂ ವಿಪರ್ಯಯಃ ಪುನಃಪುನಸ್ನಾಗಃ | 
ಕ -ಶುಕದೇವಃ 

ದೇಹಸ್ಯ ಧ್ಯಾನಾತ್‌ ಆತ್ಮತ್ವೇನಾನುಸಂಧಾನಾತ್‌ ಸ್ವದೇಹೇ5ಹಮಿತಿ ಪರದೇಹೇ 
ತ್ವಮಿತಿ ಧೀಃ ಪುರುಷಸ್ಯ OZA ಪ್ರಾಣಿಜಾತಸ್ಯಾಪಾರ್ಥಾ ಮಿಥ್ಕೈವಾಭಾತಿ | 
-ಗಿರಿಧರಃ 


324 


ಸ್ವಸಾಮರ್ಥ್ಯರೂಪ ಪವಾದ ಮಾಯೆಯಿಂದ ಯುಕನಾಗಿದ್ದು ತನ್ನದೇ ಆದ 
ಬಾಬ ಜಾಣ ಬದ್ಧನಲ್ಲದ ಭಗವಂತನನ್ನು ಭಜಸಲು ಧ್ರುವನಿಗೆ ಕುಬೇರ 
ಆದೇಶ ನೀಡುತಾನೆ ಎಂದು ಮೈತ್ರೇಯರು ವಿದುರನಿಗೆ ಹೇಳುತಾರೆ. 
ಭಜಸ್ವ ಭಜನೀಯಾಂಘ್ರಿಮಭವಾಯ ಭವಚ್ಛಿದಮ್‌ I 
ಯುಕಂ ವಿರಹಿತಂ ಶಕ್ತ್ಯಾ ಗುಣಮಯ್ಯಾ5 ತತ್ಛ್ಠಮಾಯಯಾ ॥೬॥ 
ಶ್ರೀಹರಿಯೊಬ್ಬನೆ ಸಂಸಾರನಾಶಕನಾಗಿರುವುದರಿಂದ ಸಂಸಾರನಾಶಕ್ಕೆ ಅವನ 
ಪಾದಗಳನ್ನೇ ಭಜಿಸಬೇಕು. ಸಸಾಮರ್ಥ್ಯರೂಪವಾದ ಶಕಿಯಿಂದ ಅವನು 


ಯುಕನಾಗಿದ್ದಾನೆ. ಅದರಿಂದ ತ್ರಿಗುಣಾತ್ಮಕವಾದ ತನ್ನ ಬಂಧಕ ಮಾಯೆಯಿಂದ 
ತಾನು ಬದ್ಧನಾಗಿಲ್ಲ, 


ಇಲ್ಲಿ "ಆತ್ಮಮಾಯೆ' ಎನಿಸಿರುವುದರಿಂದ ತ್ರಿಗುಣಾತ್ಮಕಶಕ್ತಿ ಬ್ರಹ್ಮನಲ್ಲಿ ವಸುತಃ 
ಇಲ್ಲ ವ್ಯಾ ಪಹಾರಿಕವಾಗಿ ಇದೆ. ಅಥವಾ ಲಯಾಂಡಂ ) AOF ಣನಾಗುವುದರಿಂದ 
on ತ್ರಿಗುಣಾತ್ಮಕ ಮಾಯಾಶಕ್ತಿ ಭಗವಂತನಲ್ಲಿ ಇಲ್ಲ ಸೃಷ್ಟಿಕಾಲದಲ್ಲಿ 
ಸಗುಣನಾಗುವುದರಿಂದ ಆಗ ಅದು ಇದೆ ಎಂದು ಶ್ರೀಧರವ್ಯಾಖ್ಯಾನ. 
ತ್ರಿಗುಣಾತ್ಮಕವಾದ ಮಾಯಾಶಕ್ತಿ ಪರಮಾತ್ಮನಲ್ಲಿ ಅವನ ಅಧೀನವಾಗಿ ಇದೆ, 


ಸ್ವತಂತ್ರವಾಗಿ ಇಲ್ಲ ಎಂದು 'ವೀರರಾಘವವ್ಯಾಖ್ಯಾನ. ತ್ರಿಗುಣಾತ್ಮಕಮಾಯೆ 
ಭಗವಂತನ ಶಕ್ತಿಯಾಗಿರುವುದರಿಂದ ಅವನಲ್ಲಿ ಇದೆ. ಸ್ವರೂಪಭೂತ 
ವಾಗಿಲ್ಲದಿರುವುದರಿಂದ ಇಲ್ಲಎಂದು ವಿಶ್ವನಾಥವ್ಯಾಖ್ಯಾ ೧ನ. ಶಕ್ತಿಯಾಗಿರುವುದರಿಂದ 
ಇದೆ. ತತ್ವಯುಕ್ತದೋಷಸ್ಟ ಸ್ಪ್ಶವಿಲ್ಲದ್ದರಿಂದ ಇಲ್ಲ ಎಂಡು ಶುಕದೇವವ್ಯಾಖ್ಯಾನ. 
ಸೂಕ್ಷ ರೂಪದಲ್ಲಿ ಪ್ರಾ  ಕೃತಕರಚರಣಾದಿಗಳಿಲ್ಲದಿರುವುದರಿಂದ" ಇಲ್ಲ, 
ಸ್ಕೂಲರೂಪ ದಲ್ಲಿ ಸರ್ವಭೂತಾತ್ಮಕನಾಗಿರುವುದರಿಂದ ಇದೆ ಸು 
ಗಿರಿಧರವ್ಯಾಖ್ಯಾನ.. 


ಹೀಗೆ ಎಲ್ಲರೂ ಗುಣಮಯವಾದ ಆತ್ಮಮಾಯಾಶಕ್ತಿ ಎಂಬ ಒಂದು ಪದಾರ್ಥ 
ಭಗವಂತನಲ್ಲಿ ಉಂಟು ಇಲ್ಲ ಹೇಗೆ ಎಂಬ ಸಮಸ್ಯೆಗೆ ಪರಿಹಾರ ಹೇಳಲು 
ಶ್ರಮಪಟ್ಟಿದ್ದಾರೆ. ಆದರೆ "ಶಕ್ಕ್ಯಯುಕ್ತಂ, ಗುಣಮಯ್ಯಾ ಆತ್ಮಮಾಯಯಾ ವಿರಹಿತಂ' 
ಆತ್ಮಹಾಮಥ್ಯ ರೂಪವಾದ ಶಕಿಯಿಂದ ಯುಕ್ತನಾಗಿದ್ದಾನೆ. ತಿ ತ್ರಿಗುಣಾತ್ಮಕವಾದ ತನ್ನ 
ಅಧೀನವಾದ ಬಂಧಕಮಾಯೆಯಿಂದ ರಹಿತನಾಗಿದ್ದಾನೆ.. ಅಂದರೆ, ಅದರ ಬಂಧನಕ್ಕೆ 
ಒಳಪಟ್ಟಿಲ್ಲ ಎಂದು ಸುಲಭವಾಗಿ ಅನ್ನ ಯಮಾಡಲು ಶಕ್ಯವಿರುವಾಗ ಏಕೆ age 
ಶ್ರಮ? “ಜೀವಗೋಸ್ವಾ ಮಿವ್ಯಾಖ್ಯಾನದಲ್ಲಿ ಹೀಗೇ ಅನ್ವ ಯ ತೋರಿಸಿದ್ದಾರೆ. ಬೇರೆ 
ಎಲ್ಲ ವ್ಯಾಖ್ಯಾನಕಾರ ಶಕ್ತಿ Zd ಮಾದ ಮಾಯಾಶಕ್ತಿ ಎಂದು 
ಭ್ರಮಿ ಸಿ ಸಮಸ್ಯೆಗೆ ಆಹ್ವಾನ ನೀಡಿದ್ದಾರೆ. ಶ್ರೀಮದಾಚಾರ್ಯರು ಶಕ್ತಿ ಎಂದರೆ 
ಸ್ವರೂಪಸಾಮರ್ಥ್ಯ oSA ಸ್ಪಷ್ಟಪಡಿಸುತ್ತಾರೆ. 


ಚತುರ್ಥಸ್ಕಂಧ-ಅಧ್ಯಾಯ-12 325 


ಆತ್ಮಸಾಮರ್ಥ್ಯಾಖ್ಯಯಾ ಶಕ್ತ್ಯಾ ಯುಕಮ್‌ I ಗುಣಮಯ್ಯಾ 
ವಿರಹಿತಮ್‌ | 


ಶಕ್ತಿ ಎಂದರೆ ಸ್ವರೂಪಸಾಮರ್ಥ್ಯ, ಅದರಿಂದ ಭಗವಂತ ಯುಕನಾಗಿದ್ದಾನೆ, 
ತ್ರಿಗುಣಾತ್ಮಕವಾದ ಮಾಯೆಯಿಂದ ರಹಿತನಾಗಿದ್ದಾನೆ, ಅದರಿಂದ ಬದ್ಧನಾಗಿಲ್ಲ. 


als ale ale 
„> ~~ ~~ 


ನೀನು ಸದಾ ಭಗವಂತನನ್ನು ನೆನೆಯುವ ಭಕನಾಗಿರುವೆ ಅದರಿಂದ ನೀನು ಏನು 
ಬೇಕಾದರೂ ವರ ಕೇಳು, ಕೊಡುತ್ತೇನೆ ಎಂದು ಕುಬೇರ ಧ್ರುವನಿಗೆ ಹೇಳುತಾನೆ 
ಎಂದು ಮೈತ್ರೇಯರು ವಿದುರನಿಗೆ ಹೇಳುತಾರೆ. 


ವೃಣೀಹಿ ಕಾಮಂ ನೃಪ ಯನ್ನನೋಗತಂ 

ಮತ್ತಸ್ಪಮೌತಾನಪದೇ sವಿಶಂಕಿತಃ | 
ವರಾರ್ಹಣೋಸ್ಯಂಬುಜನಾಭಪಾದಯೋ- 

ರ್ನಿರಂತರಂ ತ್ವಾಂ ವಯಮಂಗ ಶುಶ್ರುಮ nau 


ಧ್ರುವರಾಜ, ನೀನು ಯಥೇಚ್ಛವಾಗಿ ನಿನ್ನ ಮನಸ್ಸಿಗೆ ಇಷ್ಟವಾದ ವರವನ್ನು ನನ್ನಿಂದ 
ನಿಃಶಂಕೆಯಿಂದ ಕೇಳು. ವರವನ್ನು ಪಡೆಯಲು ನೀನು ಅರ್ಹನಾಗಿರುವಿ. ಏಕೆಂದರೆ 
ಪದ್ಮನಾಭನ ಪಾದಗಳಲ್ಲಿ ಎಡೆಬಿಡದೆ Roo ಮನಸ್ಸಿಟ್ಟವನು ನೀನೆಂದು ನಾವು 
ಕೇಳಿದ್ದೇವೆ. 


ಇಲ್ಲಿ 'ಅಂಬುಜನಾಭಪಾದಯೋರ್ನಿರಂತರಂ' ಪದ್ಧನಾಭನ ಪಾದಗಳಲ್ಲಿ 
ಧ್ರುವ "ನಿರಂತರ'ನಾಗಿದ್ದಾನೆ ಎಂದರೆ ಏನರ್ಥ? ಬೇರೆ ವ್ಯಾಖ್ಯಾನಕಾರರು 
"ಅನಂತರಂ' ಎಂದು ಪಾಠವಿಟ್ಟುೊಂಡಿದ್ದಾರೆ. ಅರ್ಥವ್ಯತ್ಯಾಸವಿಲ್ಲ ಅಂತರ ಎಂದರೆ 
ವ್ಯವಧಾನ, ದೂರವಾಗಿರುವುದು, ನಿರಂತರ ಅಥವಾ ಅನಂತರ ಎಂದರೆ 
ಸಮೀಪದಲ್ಲಿರುವವನು. ಪರಮಾತ್ಮನಿಗೆ ಸಮೀಪದಲ್ಲಿ ಧ್ರುವನಿದ್ದಾನೆ 
ಎಂದಂತಾಗುವುದು. ಹಾಗೇ ಬೇರೆ ವ್ಯಾಖ್ಯಾನಕಾರರು ಹೇಳಿದ್ದಾರೆ. ಭಗವಂತನಿಗೆ 
ಭಕ್ತ ಸಮೀಪದಲ್ಲಿರುವುದು ದೈಹಿಕವಾಗಿ ಅಲ್ಲ, ಮಾನಸಿಕವಾಗಿ ಎನ್ನಬೇಕು. ಸದಾ 
ಅವನಲ್ಲಿ ಮನಸ್ಸಿಟ್ಟಿದ್ದಾನೆ ಎನ್ನಬೇಕು. ವೀರರಾಘವ ಶುಕದೇವವ್ಯಾಖ್ಯಾನದಲ್ಲಿ ಹಾಗೇ 
ಹೇಳಿದ್ದಾರೆ. 


ನಿರಂತರಂ ಭಗವತ್ಪಾದಮಾನಸಮ್‌ | 
"ನಿರಂತರ' ಎಂದರೆ ಭಗವಂತನ ಪಾದಗಳಲ್ಲಿ ಸದಾ ಮನಸ್ಸಿಟ್ಟವನು. 


ate ಲೇ ate 
"> A Aa 


326 ಶ್ರೀಮದ್‌ಭಾಗವತ ತಾತ್ತರ್ಯನಿರ್ಣಯ 


ಕುಬೇರನಿಂದ ವರ ಪಡೆದು ಹಿಂತಿರುಗಿದ ಧ್ರುವ ಯಜ್ಞಾರಾಧ್ಯನೂ 
ಯಜ್ಞಗಳಿಂದ ಸಾಧಿಸಲಾಗದ ಮೋಕ್ಟವನ್ನು ಕೊಡುವವನೂ ಆದ ಶ್ರೀಹರಿಯನ್ನು 
ಯಜ್ಞಗಳಿಂದ ಆರಾಧಿಸಿದನೆಂದು ಮೈತ್ರೇಯರು ವಿದುರನಿಗೆ ಹೇಳುತಾರೆ. 


ಅಥಾಯಜತ ಯಚ್ಞೇಶಂ ಕ್ರತುಭಿರ್ಭೂರಿದಕ್ಷಿಣೈಃ | 
ದ್ರವ್ಯಕ್ತಿಯಾದೇವತಾನಾಂ ಕರ್ಮಾಕರ್ಮಫಲಪ್ರದಮ್‌ ॥೧೦॥ 


ಚರು ಪುರೋಡಾಶಾದಿ ದ್ರವ್ಯ, wand ಕ್ರಿಯೆಗಳು, ಇಂದ್ರಾಗ್ನಿ ಮುಂತಾದ 
ದೇವತೆಗಳು ಇವೆಲ್ಲವೂ ಯಜ್ಞಕ್ಕೆ ಬೇಕು. ಇಂಥ ಯಜ್ಞಗಳಿಂದ ಆರಾಧಿಸಲ್ಪಡುವ 
ಶ್ರೀಹರಿ ಯಜ್ಞಗಳಿಂದ ಸಾಧಿಸಲಾಗದ ಮೋಕ್ಷಫಲವನ್ನೂ ಕೊಡುತಾನೆ. ಇಂಥ 
ಯಜ್ಞೇಶ್ವರನನ್ನುಧ್ರುವ ಬಹು ದಕ್ಷಿಣೆಗಳಿಂದ ಯುಕ್ತವಾದ ಯಜ್ಞಗಳಿಂದ ಆರಾಧಿಸಿದ. 


ಇಲ್ಲಿ "ದ್ರವ್ಯಕ್ತಿಯಾದೇವತಾನಾಂ ಕರ್ಮಾಕರ್ಮಫಲಪ್ರದಂ' ಎಂಬಲ್ಲಿ 
“ಕರ್ಮಾಕರ್ಮಫಲಪ್ರದಂ' ಎಂದು ಒಂದೇ ಪದವಲ್ಲ. "ದ್ರವ್ಯಕ್ರಿಯಾದೇವತಾನಾಂ 
ಕರ್ಮ' ಎಂದೂ "ಅಕರ್ಮಫಲಪ್ರದಂ' ಎಂದೂ ಬೇರೆಬೇರೆಯಾಗಿ ಎರಡು 


ವಿಶೇಷಣಗಳು. ಬೇರೆ ವ್ಯಾಖ್ಯಾನಗಳಲ್ಲಿ “ಕರ್ಮಕರ್ಮಫಲಪ್ರದಂ' ಎಂದು ಪಾಠ. 


ದ್ರವ್ಯಕ್ರಿಯಾದೇವತೆಗಳಿಂದಾಗುವ ಯಜ್ಞಗಳಿಗೆ ಕರ್ಮನಾಗಿದ್ದಾನೆ, ಅಂದರೆ 
ಯಜ್ಞಗಳಿಂದ ಸಾಧ್ಯನಾಗಿದ್ದಾನೆ, ಮತ್ತು ಕರ್ಮಫಲಪ್ರದನೂ ಆಗಿದ್ದಾನೆ ಎಂದು 
ವ್ಯಾಖ್ಯಾನ ಮಾಡಿದ್ದಾರೆ. ಆದರೆ ಕರ್ಮಫಲಪ್ರದನಾದ ಹರಿಯನ್ನು ಧ್ರುವ 
ಆರಾಧಿಸಿದನೆಂದರೆ ಕರ್ಮಫಲಕ್ಕಾಗಿ ಆರಾಧಿಸಿದನೆಂದಂತಾಗುತ್ತದೆ. 
ಕರ್ಮಫಲವಾದ ಧ್ರುವಲೋಕಾಧಿಪತ್ಯ ಅವನಿಗೆ ಈಗಾಗಲೆ ಸಿಕ್ಕಿರುವುದರಿಂದ 
ಅವನು ಈಗ ಕರ್ಮವನ್ನು ಮಾಡುವುದು ಅಕರ್ಮಫಲವಾದ ಅಂದರೆ ಕರ್ಮದಿಂದ 
ಪಡೆಯಲಾಗದ ಮೋಕ್ಷಫಲಕ್ಕಾಗಿ ಎನ್ನಬೇಕು. ಕರ್ಮದಿಂದ ಸಂತುಷ್ಠನಾದ ಹರಿ 
ಕರ್ಮಫಲವಲ್ಲದ ಮೋಕ್ಷವನ್ನೂ ಕೊಡಬಲ್ಲ, ಅದರಿಂದ "ಕರ್ಮಾಕರ್ಮ' ಎಂಬ 


ಪಾಠವೇ ಪ್ರಕೃತಕ್ಕೆ ಸಂಗತವಾಗುತದೆ. 
ದ್ರವ್ಯಕ್ತಿಯಾದೇವತಾನಾಂ ವಿಷಯಂ | ಅಕರ್ಮಫಲಪ್ರದಂ 
ಮೋಕ್ಚಫಲಪ್ರದಮ್‌ | 
ದ್ರವ್ಯ ಕ್ರಿಯೆ ಹಾಗೂ ದೇವತೆಗಳಿಗೆ, ಅಂದರೆ ಅವರಿಂದ ಯುಕ್ತವಾದ ಯಜ್ಞಗಳಿಗೆ 
ಕರ್ಮನಾಗಿದ್ದಾನೆ, ಅಂದರೆ ವಿಷಯನಾಗಿದ್ದಾನೆ, ಅವನ ಸಂತೋಷದ ಉದ್ದೇಶ 
Hones ಯಜ್ಞಗಳನ್ನು ಮಾಡಬೇಕು, ಅವನು ಸಂತುಷ್ಠನಾದರೆ ಅಕರ್ಮಫಲವಾದ 
ಅಂದರೆ ಕರ್ಮಫಲವಾಗಿ ಲಭ್ಯವಾಗದಿರುವ ಮೋಕ್ಷಥಲವನ್ನು ಕೊಡುತ್ತಾನೆ 
ಅಥವಾ ಕರ್ಮಬಂಧರಹಿತವಾದ ಮೋಕ್ಸಫಲವನ್ನು ಕೊಡುತಾನೆ ಎಂದರ್ಥ. 


ಬೇ ate ate 
“a a ಳೈ 


ಚತುರ್ಥಸ್ಕಂಧ-ಅಧ್ಯಾಯ-12 327 


ಸರ್ವಾಂತರ್ಯಾಮಿ ಸರ್ವಗುಣಪೂರ್ಣನಾದ ಭಗವಂತನನ್ನು ಧ್ರುವ 
ಭಕ್ತಿಯಿಂದ ಆರಾಧಿಸಿದನೆಂದು ಮೈತ್ರೇಯರು ವಿದುರನಿಗೆ ಹೇಳುತ್ತಾರೆ. 


ಸರ್ವಾತ್ಸನ್ಯಚ್ಛುತೇ ಸರ್ವೇ ತೀಮ್ರೌಘಾಂ ಭಕಿಮುದ್ದಹನ್‌ | 

ದದರ್ಶಾತ್ಮನಿ ಭೂತೇಷು ತಮೇವಾವಸ್ಥಿತಂ ವಿಭುಮ್‌ 11 ೧೧ || 

ಧ್ರುವರಾಜ ಯಜ್ಞಮಾಡುತ್ತಲೆ ಸರ್ವಾಂತರ್ಯಾಮಿ ಸರ್ವಗುಣಪೂರ್ಣನಾದ 

ಅಚ್ಯುತನಲ್ಲಿ ನಿರಂತರ ಪ್ರವಾಹರೂಪವಾದ ಭಕ್ತಿಯನ್ನು ಮಾಡುತ್ತ ತನ್ನೊಳಗೂ 

ಬೇರೆಯವರೊಳಗೂ ಆ ಭಗವಂತನೇ ನೆಲೆಸಿರುವುದನ್ನು ಕಂಡುಕೊಂಡ. 

ಇಲ್ಲಿ "ಸರ್ವಾತ್ಮನ್ಯುಚ್ಕತೇ ಸರ್ವೇ' ಎಂದರೆ ಅಚ್ಯುತ ಸರ್ವಾಂತರ್ಯಾಮಿ 
ಯಾಗಿದ್ದಾನೆ, ಪೂರ್ಣಗುಣನಾಗಿದ್ದಾನೆ ಎಂದರ್ಥ. ಆದರೆ ಬೇರೆ ವ್ಯಾಖ್ಯಾನಕಾರರು 
"ಅಸರ್ವೇ' ಎಂದು ಅಕಾರಪ್ರಶ್ಲೇಷ ಮಾಡಿಕೊಂಡು ಸರ್ವೋಪಾಧಿವರ್ಜಿತ, 
ಸರ್ವಾತಿರಿಕನಾಗಿದ್ದಾನೆ ಎಂದು ವ್ಯಾಖ್ಯಾನಿಸುತ್ತಾರೆ. ಇದು ಅನಾವಶ್ಯಕ. "ಪರಮಾತ್ಮ 
ಸರ್ವಶಬ್ದದಿಂದ ವಾಚ್ಯನಾಗಿದ್ದಾನೆ' ಎನ್ನುತ್ತದೆ ವೀರರಾಘವವ್ಯಾಖ್ಯಾನ. 


"ಸರ್ವ'ಶಬ್ದವಾಚ್ಯ ಹೇಗೆ ಎಂಬುದನ್ನು ಹೇಳಿಲ್ಲ. ಎಲ್ಲಕ್ಕೂ ಅಂತರ್ಯಾಮಿಯಾಗಿ 
ರುವುದರಿಂದ ಎಲ್ಲ ಶಬ್ದಗಳಿಂದಲೂ ವಾಚ್ಯನಾಗಿದ್ದಾನೆ ಎಂದು ಮಾತ್ರ ಹೇಳಿದೆ. 
ABE SUE, ಹೀಗೆ "ಸರ್ವಾಂತರ್ಯಾಮಿ' ಎಂದೇ ಅರ್ಥವಿಟ್ಟುಕೊಂಡರೆ "ಸರ್ವಾತ್ಮ' 
ಎಂದರೂ ಅದೇ ಅರ್ಥವಾಗಿರುವುದರಿಂದ ಪುನರುಕ್ತಿ ಶುಕದೇವವ್ಯಾಖ್ಯಾನದಲ್ಲಿ 
. ‘ROE’ ಎಂದು ಸ್ಕೃತಿಗಳಲ್ಲಿ ಪ್ರಸಿದ್ಧನಾದ ಎಂದು ವ್ಯಾಖ್ಯಾನಿಸಿದ್ದಾರೆ. ಒಂದು 
ಸ್ಫೃತಿವಚನವನ್ನು ಉದಾಹರಿಸಿದ್ದಾರೆ- "ಯಸ್ಮಿನ್‌ ಸರ್ವಂ ಯತಃ ಸರ್ವಂ ಯಃ 
ಸರ್ವಃ ಸರ್ವರೂಪಧ್ಭಕ್‌' ಎಂದು ಸ್ಕೃತಿಯಲ್ಲಿಯಾದರೂ ಭಗವಂತನನ್ನು 
"ಸರ್ವ'ಶಬ್ದದಿಂದ ಏಕೆ ಕರೆದಿದ್ದಾರೆ ಎನ್ನುವುದು ಸ್ಪಷ್ಟವಾಗುವುದಿಲ್ಲ ಸರ್ವಾಶ್ರಯನೂ 
ಸರ್ವಕಾರಣನೂ ಸರ್ವಶಬ್ದವಾಚ್ಕನೂ ಸರ್ವರೂಪಧಾರಿಯೂ ಆಗಿದ್ದಾನೆ ಎಂದಿಷ್ಟೇ 
ಈ ವಚನ ಹೇಳುತ್ತಿದೆ. "ಪೂರ್ಣನಾದ್ದರಿಂದ “ಸರ್ವ'ಶಬ್ದವಾಚ್ಯನಾಗಿದ್ದಾನೆ, ಇದಕ್ಕೆ 
ಅಭಿಧಾನಗ್ರಂಥ ಪ್ರಮಾಣ'ವೆಂದು ಶ್ರೀಮದಾಚಾರ್ಯರು ಹೆಳುತಾರೆ. 
ಗಿರಿಧರವ್ಯಾಖ್ಯಾನ ಈ ಅಭಿಧಾನವಚನವನ್ನೇ ಸ್ವೀಕರಿಸಿದೆ. 

"ಸರ್ವ' ಶಬ್ದಸರ್ವನಾಮವಾದ್ದರಿಂದ "ಸರ್ವಸ್ಥಿನ್‌' ಎಂದಾಗಬೇಕು. 'ಸರ್ವೇ' 
ಎಂಬ ಪ್ರಯೋಗ ಹೇಗೆ, ಎಂದರೆ, "ಸರ್ವಃ ಶರ್ವಃ ಶಿವಃ ಸ್ಥಾಣುಃ' ಎಂದು ಸಹಸ್ರ 
ನಾಮಗಳಲ್ಲಿ "ಸರ್ವ' ಎಂಬುದೂ ಒಂದು ವಿಷ್ಣುನಾಮವಾದ್ದರಿಂದ ಅದು ಸರ್ವ 
ನಾಮವಾಗುವುದಿಲ್ಲ ಎಂದು ಸಮಾಧಾನ. 


328 ಶ್ರೀಮದ್‌ಭಾಗವತ ತಾತ್ಪರ್ಯನಿರ್ಣಯ 


ವಿಶ್ವ ಪೂರ್ಣಸಥಾ ಸರ್ವಃ ಸಮಸಶ್ಥಾಭಿಧೀಯತೇ | 
ಇತ್ಯಭಿಧಾನಮ್‌ । 
ವಿಶ್ವ ಸರ್ವ ಸಮಸ್ತ ಎಂಬ ಶಬ್ದಗಳು ಪೂರ್ಣ ಎಂಬ ಅರ್ಥದಲ್ಲಿವೆ ಎಂದು 
ಅಭಿಧಾನಗ್ರಂಥ ಹೇಳುತ್ತದೆ. ಚ 


ಲೇ ate ats 
Aa ಗ್‌ [AS 


ಸ್ವಪ್ನ ಗಂಧರ್ವನಗರಗಳಂತೆ ಈ ಪ್ರಪಂಚ ಅಸ್ಥಿರವೆಂದು ಮನಗಂಡು ಧ್ರುವ 
ಎಲ್ಲವನ್ನು ಪರಿತ್ಯಜಿಸಿ ಬದರಿಕಾಶ್ರಮಕ್ಕೆ ತೆರಳಿದನೆಂದು ಮೈತ್ರೇಯರು ವಿದುರನಿಗೆ 
ಹೇಳುತಾರೆ. 

ಮನ್ಯಮಾನ ಇದಂ ವಿಶ್ವಂ ಮಾಯಾರಚಿತಮಾತ್ಮನಿ । 

ಅವಿದ್ಯಾರಚಿತಸ್ಪಸ್ನಗಂಧರ್ವನಗರೋಪಮಮ್‌ 1 ೧೫ ॥ 

ಪರಮಾತ್ಮ ತನ್ನಲ್ಲಿಯೇ ತನ್ನಿಚ್ಛೆಯಿಂದ ಸೃಜಿಸಿರುವ ಈ ಪ್ರಪಂಚ ಸತ್ಯವಾದರೂ 

ಶಾಶ್ವತವಲ್ಲ ಪರಮಾತ್ಮನ ಇಚ್ಛೆಯಿಂದಲೆ ತೋರುವ ಸುಳ್ಳಾದ ಸ್ವಪ್ನ 


ಗಂಧರ್ವನಗರಗಳಂತೆ ಕೆಲಕಾಲ ಮಾತ್ರ ತೋರಿ ಕಣ್ಮರೆಯಾಗುತ್ತದೆ. ಎಂದು ಧ್ರುವ 
ಚಿಂತಿಸಿದ. 


ಅವಿದ್ಯಾಕಲ್ಲಿತವಾದ ಸ್ವಪ್ನಾದಿಗಳಂತೆ ಮಾಯಾರಚಿತವಾದ ಪ್ರಪಂಚವೂ ಮಿಥ್ಯೆ 
ಎಂದು ಇಲ್ಲಿ ಹೇಳಿದಂತೆ ಕಾಣುತ್ತದೆ. ಇದನ್ನು ಒಪ್ಪಿಕೊಂಡು "ವೈರಾಗ್ಯಕ್ಕಾಗಿ ಹಾಗೆ 
ಮನು ಹೇಳಿದ್ದಾನೆ, (ಯಸ್ಸಿನ್ನಿದಂ ಭಿನ್ನಮಸತ್‌ ಪ್ರತೀಯತೇ ೪.೧೧.೫೯) ಅದರಿಂದ 
ಧ್ರುವನೂ ಹಾಗೇ ಅಂದುಕೊಳ್ಳುತಾನೆ' ಎಂದು "ಗಿರಿಧರ ವ್ಯಾಖ್ಯಾನ ಹೇಳಿದೆ. 
ಆದರೆ ಸತ್ಯವಾದ ಪ್ರಪಂಚವನ್ನು ವೈರಾಗ್ಯಕ್ಕಾಗಿ ಮಿಥ್ಯೆ ಎಂದು ಮನು ಹೇಳಿದ 
ಮಾತ್ರಕ್ಕೆ ಧ್ರುವ ಹಾಗೇ ತಿಳಿದುಕೊಳ್ಳುತಾನೆ ಎನ್ನುವುದು ಅಸಂಗತ. ವೈರಾಗ್ಯಕ್ಕಾಗಿ 
ಹಾಗೆ ಹೇಳಿದ್ದು ಅನಿತ್ಯವೆಂದೇ ಅಭಿಪ್ರಾಯವೆಂದಮೇಲೆ ಅನಿತ್ಯವೆಂದೇ ಆತ 
ತಿಳಿಯಬೇಕು. 


ಸ್ವಪ್ನಪದಾರ್ಥಗಳು ಮಾನಸ ವಾಸನಾಮಯವಾಗಿದ್ದು ಸತ್ಯವಾಗಿರುವುದರಿಂದ 
ಅದರಂತೆ ಪ್ರಪಂಚವೂ ಸತ್ಯವೆಂದಾಗುತ್ತದೆ. ಹೊರತು ಮಿಥ್ಯೆ ಎಂದಾ 


೧. ಮಾಯಯಾ ತ್ರಿಗುಣಾತ್ಮಿಕಯಾ ಪ್ರಕೃತ್ಯಾ ರಚಿತಮತಃ ಸತ್ಯಮಪೀದಂ ವಿಶ್ವಂ 
ಯಸ್ಸಿನ್ನಿದಂ ಭಿನ್ನಮಸತ್‌ ಪ್ರತೀಯತ ಇತಿ ವೈರಾಗ್ಯಾರ್ಥೋಕ್ತ ಮನುವಾಕ್ಯಾದಾ 
ತ್ಮನ್ಯವಿದ್ಯಾರಚಿತ ಸ್ವಪ್ಪಗಂಧರ್ವನಗರೋಪಮಂ ಮನ್ಯಮಾನಸ್ಪತೋ ವರಕ್ತಃ ಸನ್‌ 
ನೃಪಾಸನಂ ಪುತ್ರಾಯಾದಾದಿತಿ ಪೂರ್ವೇಣಾನ್ವಯಃ । -ಗಿರಿಧರಃ 


ಚತುರ್ಥಸ್ಕಂಧ-ಅಧ್ಯಾಯ-12 ) 


ಗುವುದಿಲ್ಲವೆಂದು ವೀರರಾಘವವ್ಯಾಖ್ಯಾನ ಹೇಳಿದೆ. ಆದರೆ ಸ್ವಪ್ನ ಪದಾರ್ಥ 
ವಾಸನಾಮಯವಾದರೂ ಅದರ ಜೊತೆಗೇ ಹೇಳಿದ ಗಂಧರ್ವನಗರ 
ವಾಸನಾಮಯವಲ್ಲ ಅದು ಮಿಥ್ಯೆಯಾಗಿದೆ. ಇದಕ್ಕೆ ೧ವೀರರಾಘವವ್ಯಾಖ್ಯಾನ 
ಹೇಳುತ್ತದೆ. "ಸ್ವಪ್ನದೊಂದಿಗೆ ಹೇಳಿದ ಗಂಧರ್ವನಗರ ಸ್ವಪ್ನದಲ್ಲೇ ಕಾಣುವ ವಾಸನಾ 
ಮಯವಾದ ಗಂಧರ್ವನಗರ' ಎಂದು. ಆದರೆ ಆ ಪಕ್ಷದಲ್ಲಿ "ಸ್ವಪ್ನೋಪಮಂ' 
ಎಂದು ಹೇಳಿದರೆ ಸಾಕಾಗಿತ್ತು ಗಂಧರ್ವನಗರ ಶಬ್ದ ವ್ಯರ್ಥವಾಗುವುದು. ಅದರಿಂದ 
ಸ್ವಪ್ನ ಬೇರೆ ಗಂಧರ್ವನಗರ ಬೇರೆ. ಅದರಿಂದಲೆ ಶ್ರೀಮದಾಚಾರ್ಯರು ತೋರಿಸಿದ 
ವರಾಹಪುರಾಣವಚನದಲ್ಲಿ “ಸ್ವಪ್ನಾದಿವತ್‌ ಸ್ಥ 3 80" ಎಂದು ಆದಿ ಶಬ್ದವಿದೆ. 


ಸಂಜೆಗೆಂಪಿನಲ್ಲಿ ಗಾಳಿಗೆ ಸಿಲುಕಿ ವಿಚಿತ್ರವಾಗಿ ಚಲಿಸುವ ಮೋಡಗಳು ವಿಚಿತ್ರ 
ನಗರಾಕಾರದಲ್ಲಿ ಕಾಣುತವೆ. ಇಲ್ಲಿ ಮೋಡದಲ್ಲಿ ಆರೋಪಿತವಾದ ನಗರ ಮಿಥ್ಯೆ. 
ಅದನ್ನು ಗಂಧರ್ವನಗರ ಎನ್ನುತ್ತಾರೆ. ಅದರಂತೆ ಸ್ವಪ್ನದಲ್ಲಿ ಕಾಣುವ 
ವಾಸನಾಮಯಪದಾರ್ಥಗಳನ್ನು ಆಕಾರಸಾಮ್ಯ ದಿಂದ “mas ಶ್ರಪಂಚದ 
ಪದಾರ್ಥಗಳೆಂದು ಕಲ್ಲಿಸಿಕೊಳ್ಳುತ್ತೇವೆ. ಇದೂ ಮಿಥ್ಯೆ. ಇವುಗಳ. ಸಾಮ್ಯವನ್ನು 
ಪ್ರಪಂಚಕ್ಕೆ ಹೇಳುತ್ತಿದೆ noe ಹಾಗಾದರೆ ಪ್ರಪಂಚ ಮಿಥ್ಯೆಯೆ? ಇದಕ್ಕೆ 


ಶ್ರೀಮದಾಚಾರ್ಯರು ಉದಾಹರಿಸಿದ ನಾಗಾ ಸಾ 
ನೀಡುತ್ತದೆ. ಪ್ರಪಂಚ ಸತ್ಯವಾದರೂ ಇಂದು ಇರುವಂತೆ ನಾಳೆ ಇಲ್ಲ ಸದಾ 
ಪರಿವರ್ತನೆ Boorse. ವಿಕಾರಿಯಾಗಿದೆ, ಅನಿತ್ಯವಾಗಿದೆ. ಅದರಿಂದ 
ಸ್ವಪ್ಪಗಂಧರ್ವನಗರಗಳ ಸಾಮ್ಯವನ್ನು ಭಾಗವತ ಹೇಳುತ್ತಿದೆ ಎಂದು. 


ಆದರೆ ಪ್ರಪಂಚ ಸತ್ಯವಾದ್ದರಿಂದ ವಿಕಾರಿಯೂ ಅನಿತ್ಯವೂ ಆಗಬಹುದು. ಸ್ವಪ್ನ 
ಗಂಧರ್ವನಗರಗಳು ಮಿಥ್ಯೆ ಅಸತ್ತು ಎಂದ ಮೇಲೆ' ಅವು ಹೇಗೆ ವಕಾರಿ 
ಅನಿತ್ಯಗಳಾಗಬಲ್ಲುವು? ಸಾಮ್ಯ ವೆಂದರೆ “ಎರಡೂ ವಸುಗಳಲ್ಲಿರಬೇಕು ತಾನೆ? ಇದಕ್ಕೆ 
ಜೂಡ್‌ ಹೀಗೆ- 


ಪ್ರಪಂಚೆ ವಿಕಾರಿ ಅನಿತ್ಯವಾದ್ದರಿಂದ ಅದಕ್ಕೆ ಸ್ವಪ್ನಗಂಧರ್ವನಗರಗಳ ಸಾಮ್ಯ 
ಉಕ್ತವಾಗಿದೆ' ಎಂದು ಮಾತ್ರ ತಪಾ ಹೇಳಿದೆ, ಹೊರತು DROS 
ಅನತ್ಯತ್ವಗಳೇ ಸಾಮ್ಯವೆಂದಿಲ್ಲ. ವಿಕಾರಿತ್ವ ಅನಿತ್ಯತ್ವ ಪ್ರಯುಕ್ತವಾಗಿ ಪ್ರಪಂಚವು 


ಸದಾ 601 ರೀತಿ "ಇರುವಂಥದ್ದಲ್ಲ ಹು ತೋರಿ ಕಣ್ಮರೆಯಾಗುವಂಥದ್ದು 
ಅಸತ್ತಾದ ಸ್ವಪ್ನಗಂಧರ್ವನಗರಗಳಂತೆ ಎಂದು ಅಭಿಪ್ರಾಯ. 


೧. ಸ್ವಪ್ನ! ಪಗಂಧರ್ವನಗರೋಪ ಮಂ ಸ್ವಾಪ್ಲಗಂಧರ್ವನಗರಮಿವ ಸ್ಥಿತಂ ಮನ್ಯಮಾನಃ । 
-ವೀರರಾಘವಃ 


339 ಶ್ರೀಮದ್‌ಭಾಗವತ ತಾತ್ಪರ್ಯನಿರ್ಣಯ 


ವರಾಹಪುರಾಣ ವಚನದ ಆಧಾರದಿಂದ ಪ್ರಪಂಚಕ್ಕೂ ಸ್ವಪ್ನ 
ಗಂಧರ್ವನಗರಗಳಿಗೂ wags, ಪ್ರಯುಕ್ತವಾಗಿ ಸಾಮ್ಯವನ್ನು ಹೇಳಿದ ಮಾತ್ರಕ್ಕೆ 
ಅನಿರ್ವಚನೀಯತ್ವಪ್ರಯುಕ್ತಸಾಮ್ಯವಿಲ್ಲವೆಂದಾಗುವುದಿಲ್ಲ. ಅದನ್ನೂ ಏಕೆ 
ಹೇಳಬಾರದು? ಮಾಯಾ ಅವಿದ್ಯಾ ಎಂದು ಶಬ್ದಗಳಿವೆ. ಅನಿರ್ವಚನೀಯವಾದ 
be ಅವಿದ್ಯೆಗಳನ್ನು ಅವು ಹೇಳುತ್ತವೆ. ಇದರಿಂದ ಸ್ವಪ್ಪಗಂಧರ್ವನಗರಗಳಂತೆ 

ರ್ರಪಂಚ ಅನಿರ್ವಚನೀಯವೆನ್ನುವುದು ಭಾಗವತದ ಅಭಿಪ್ರಾಯ ಯಾಕಾಗ 
BE KA ್ರಶ್ನೆಗೆ ಸ್ಕಾಂದಪು ರಾಣ ಸಮಾಧಾನ ಹೇಳುತ್ತದೆ. ಮಾಯಾ ಎಂದರೂ 
ಅವಿದ್ಯಾ ics ಪುರಾಣಭಾಷೆಯಲ್ಲಿ ಭಗವಂತನ ಇಚ್ಛೆ ಎಂದೇ ಅರ್ಥ 
Beek ಪುರಾಣಕ್ಕೆ ಅರ್ಥ ಹೇಳುವಾಗ ಪುರಾಣಭಾಷೆಯನ್ನೇ ಆದರಿಸಬೇಕು 
ಇಲ್ಲದಿದ್ದರೆ ಪುರಾಣದಲ್ಲಿ ಆ ಶಬ್ದಗಳಿಗೆ ಹಾಗೆ ಅರ್ಥ ಹೇಳಿದ್ದೆ ವ್ಯರ್ಥವಾದೀತು. 


ಅನ್ಯಥಾತ್ಸಾತ್‌ ಕ್ಷಿಪ್ರನಾಶಾದ್‌ ಜಗತ್‌ ಸ್ವಪ್ನಾದಿವತ್‌ ಸ್ಮೃತಮ್‌ | 
ವರ್ತಮಾನಂ ನಿಯತ್ಯೈವ ಸದೈವ ಪರಮಾತ್ಮನಿ ॥ 
ಇತಿ ವಾರಾಹೇ | 


—— ಮಹಾಮಾಯೇತ್ಯವಿದ್ಯೇತಿ ನಿಯತಿರ್ಮೋಹಿನೀತಿ ಚ । 


ಪ್ರಕೃತಿರ್ವಾ ಸನೇತ್ಯೆ esto ತವೇಚ್ಛಾನಂತ ಕಥ್ಯತೇ II 
ಇತಿ ಸ್ಕಾಂದೇ ॥ 


ವಿಕಾರಿಯಾಗಿದ್ದರಿಂದಲೂ ಬೇಗನೆ ನಾಶ ಹೊಂದುವುದರಿಂದಲೂ ಜಗತು ಸ್ವಪ್ನ 
ಗಂಧರ್ವನಗರಗಳಂತಿದೆ. ಪರಮಾತ್ಮನ ಇಚ್ಛೆಯಿಂದ ನಿಯಮೇನ ಪರಮಾತ್ಮನಲ್ಲಿಯೇ 
ಸದಾ ಇರುತ್ತದೆ ಎಂದು ವರಾಹ ಪುರಾಣದಲ್ಲಿ ಉಕ್ತವಾಗಿದೆ. ಮಹಾಮಾಯೆ 
ಎಂದು, ಅವಿದ್ಯೆ ಎಂದು, ನಿಯತಿ ಎಂದು, ಮೋಹಿನಿ ಎಂದು, ಪ್ರಕೃತಿ ಎಂದು, 
ವಾಸನೆ ಎಂದು ಹೀಗೆ ಎಲ್ಲ ಶಬ್ದಗಳಿಂದಲೂ ಹೇ ಅನಂತ ನಿನ್ನ ಇಚ್ಛೆ 
ಕರೆಯಲ್ಪಡುತ್ತದೆ ಎಂದು ಸೃಂದಪುರಾಣದಲ್ಲಿ ಉಕ್ತವಾಗಿದೆ. 


ale ate ate 
PAT ~~ ~~ 


ಪಾತಾಲಾದಿ ಲೋಕಗಳಲ್ಲಿ ಭಗವಂತನ ಪಾದಾದಿ ಒಂದೊಂದು ಅವಯವ 
ಗಳನ್ನು ಕ್ರಮವಾಗಿ ಚಿಂತಿಸುವ ಧಾರಣಾ ಎಂಬ ಯೋಗಾನುಷ್ಠಾನವನ್ನು ಬದರಿಕಾ 
ಕ್ರಮದಲ್ಲಿ ಧ್ರುವ ಮಾಡಿದನೆಂದು ಮೈತ್ರೇಯರು ವಿದುರನಿಗೆ ಹೇಳುತ್ತಾರೆ. 


ತಸ್ಯಾ ವಿಶುದ್ಧಕರಣಃ ಶಿವವಾರ್ವಿಗಾಹ್ಯ 
ಬದ್ಧಾಸನೋ ಜಿತಮರುನ್ನನಸಾ$ SLIR; | 


ಚತುರ್ಥಸ್ಕಂಧ-ಅಧ್ಯಾಯ-12 331 


RASC ದಧಾರ ಭಗವತ್ತ ಶೃತಿರೂಪ ಏತದ್‌ 
ಧ್ಯಾಯಂಸ್ಪದವ್ಯವಹಿತೋ BARS ಸಮಾಧೌ ॥ ೧೭ ॥ 


ಧ್ರುವರಾಜ ಅಲ್ಲಿ ಗಂಗಾನದಿಯ ಮಂಗಳಜಲದಲ್ಲಿ ಸ್ನಾನಾದಿಗಳನ್ನು ಮಾಡಿ 
(ಅಂದರೆ ಅಷ್ಟಾಂಗಯೋಗಗಳಲ್ಲಿ ಒಂದಾದ ನಿಯಮವನ್ನು ಅನುಷ್ಠಾನ ಮಾಡಿ) 
ಇಂದ್ರಿಯಮನಃಶುದ್ದಿ ಸಂಪಾದಿಸಿ (ಇದು ಶಮದಮಾದಿರೂಪವಾದ ಯಮ ಎಂಬ 
ಇನ್ನೊಂದು ಯೋಗದ ಅಂಗ)ಆಸನಬಂಧ ಮಾಡಿಕೊಂಡು (ಇದು ಆಸನವೆಂಬ 
ಅಂಗ) ಪ್ರಾಣಾಯಾಮ ಮಾಡಿ (ಇದು ಪ್ರಾಣಾಯಾಮ ಎಂಬ ಯೋಗಾಂಗ) 
ವಿಷಯಗಳಿಂದ ಮನಸ್ಸಿನೊಂದಿಗೆ ಇಂದ್ರಿಯಗಳನ್ನು ಈಚೆಗೆ ಸೆಳೆದುಕೊಂಡು (ಇದು 
ಪ್ರತ್ಯಾಹಾರವೆಂಬ ಅಂಗ) ಸ್ಥೂಲಬ್ರಹ್ಮಾಂಡರೂಪವಾದ ಭಗವತ್ವತಿಮೆಯಲ್ಲಿ 
ಮನಸನ್ನು ನಿಲ್ಲಿಸಿದ. (ಇದು ಧಾರಣಾ) ಬಳಿಕ ಬಿಂಬರೂಪದ ಧ್ಯಾನ ಮಾಡುತ್ತ 
(ಇದು ಧ್ಯಾನ) ಸ್ಥೂಲರೂಪ ಧಾರಣೆಯನ್ನು ಪರಿತ್ಯಜಿಸಿದ. ಪರಮಾಚ್ಛಾದಿಕೆ 
ಸರಿದಿದ್ದರಿಂದ ಸಮಾಧಿಯಲ್ಲಿ ಆವರಣರಹಿತವಾಗಿ ಹೊಳೆಯುವ ಬಿಂಬರೂಪವನ್ನು 
ಕಾಣುತ್ತ ಶರೀರಾಭಿಮಾನವನ್ನು ಪರಿತ್ಯಜಿಸಿದ (ಇದು ಅಸಂಪ್ರಜ್ಞಾತ ಸಮಾಧಿ.) 


ಇಲ್ಲಿ ARO ದಧಾರ ಭಗವತ್‌ ಪ್ರತಿರೂಪೇ' ಎಂದರೆ ಭಗವಂತನ ಸ್ಥೂಲ 


ಪ್ರತಿಮೆಯಲ್ಲಿಧ್ರುವ ಮನಸ್ಸನ್ನಿರಿಸಿದನೆಂದಿದೆ. "ಸ್ಥೂಲಪ್ರತಿಮೆ ಎಂದರೆ ಭಗವಂತನ 
ದಿವ್ಯವಿಗ್ರಹ, ಅದು, ಬಲು ಸೂಕ್ಷ್ಮಃ ವೇ ಆಗಿದ್ದರೂ ಅವನ ದಿವ್ಯ ಆತ್ಮರೂಪಕ್ಕೆ 
ಹೋಲಿಸಿದರೆ ಅದಕ್ಕಿಂತ ಸ್ಥೂಲವೇ ಆಗಿದೆ' ಎಂದು ವೀರರಾಘವ ವ್ಯಾಖ್ಯಾನ 
ಹೇಳಿದೆ. ಆದರೆ ಭಗವಂತನಿಗೆ ತನ್ನ ಆತ್ಮಸ್ವರೂಪಕ್ಕೆ ವ್ಯತಿರಿಕವಾಗಿ ಇನ್ನೊಂದು 
ಶರೀರವಲ್ಲ, ಶಿಲಾಪ್ರತಿಮೆಗಳಂತೆ ಸಣ್ಣ ದೊಡ್ಡ ವಿಗ್ರಹಗಳಿವೆ. ಅತಿದೊಡ್ಡ 
ವಿಗ್ರಹವೆಂದರೆ ಬ್ರಹ್ಮಾಂಡ. ಅದನ್ನೇ ಭಾಗವತ ಸ್ಥೂಲ ಭಗವತ್ಸತಿರೂಪವೆಂದು 
ಇಲ್ಲಿ ಉಲ್ಲೇಖಿಸಿದೆ. 


ಸ್ನೂಲೇ ಪಾತಾಲಾದಿಕೇ ಶಿಲಾವತ್‌ ಪ್ರತಿಮಾರೂಪೇ | 


ಶಿಲಾವತೃತಿಮೈಷಾ ಹಿ ವಿಷ್ಣೋರ್ಲೋಕಚತುರ್ದಶೀ || 
ಇತಿ ಚ। 


ಭಗವಂತನ ಸ್ಥೂಲ ಪ್ರತಿರೂಪವೆಂದರೆ ಪಾತಾಲಲೋಕ ಮುಂತಾದವುಗಳು. ಅವು 
ಶಿಲಾಪ್ರತಿಮೆಗಳಂತೆ ಪ್ರತಿಮಾರೂಪವಾಗಿವೆ. "ಹದಿನಾಲ್ಕುಲೋಕಗಳು ವಿಷ್ಣುವಿಗೆ 
ಶಿಲಾಪ್ರತಿಮೆಗಳಂತೆ ಪ್ರತಿಮೆಗಳಾಗಿವೆ, ಎಂದೂ ಸ್ಕಂದಪುರಾಣದಲ್ಲಿ ಹೇಳಿದೆ. 


ಲೊ ಖೊ ಲೇ 
ನಾ bd ತುತ 


332 ಶ್ರೀಮದ್‌ ಭಾಗವತ ತಾತ್ಪರ್ಯನಿರ್ಣಯ 


ಚರಮಶರೀರದಿಂದ ಉತ್ಕ್ರಮಣ ಹೊಂದಿದ ಜ್ಞಾನಿಗಳು ದೇವಯಾನ 
ಮಾರ್ಗದಲ್ಲಿಹೋಗುವಾಗ ನಡುವೆ ಶಿಂಶುಮಾರ ಲೋಕಕ್ಕೆ ಹೋಗಬೇಕು ಆದರೂ 
ಅಲ್ಲಿಯೂ ಶಿಂಶುಮಾರನ ನಗರವನ್ನು ಅವರು ಪ್ರವೇಶಿಸಿಲಾರರು. ದೂರದಿಂದ 
ನೋಡಬೇಕಷ್ಟೆ. ಅಂಥ ನಗರಕ್ಕೆ ಹೇ ಧ್ರುವರಾಜ, ಈಗ ನೀನು ರಾಜ. ಬಾ ಅಲ್ಲಿಗೆ 
ಹೋಗೋಣ ಎಂದು ವಿಷ್ಣುದೂತರು ಧ್ರುವನನ್ನು ಕರೆಯುತ್ತಾರೆ ಎನ್ನುತ್ತಾರೆ 
ವಿದುರನಿಗೆ ಮೈತ್ರೇಯರು. 


ಸುದುರ್ಜಯಂ ವಿಷ್ಣುಪದಂ ಜಿತಂ ತ್ವಯಾ 
ಯತ್‌ ಸೂರಯೋತಪ್ರಾಪ್ಯ ವಿಚಕ್ಸತ್ರೇ ಪರಮ್‌ | 
ಆತಿಷ್ಠ ತಚ್ಚಂದ್ರದಿವಾಕರಾದಯೋ 
ಗ್ರಹರ್ಕ್ಕತಾರಾಃ ಪರಿಯಂತಿ ದಕ್ಷಿಣಮ್‌ I ೨೫ ॥ 
ಧ್ರುವ, ಅತಿದುರ್ಲಭವಾದ ಶಿಂಶುಮಾರಲೋಕವನ್ನು ನೀನು ಸಂಪಾದಿಸಿರುವೆ. 


ಚರಮಶರಿರದಿಂದ ಉತ್ಕ್ರಾಂತಿ ಹೊಂದಿದ ಜ್ಞಾನಿಗಳೂ ಕೂಡ ಅದನ್ನು ಪ್ರವೇಶಿಸದೆ 
ಕೇವಲ ದೂರದಿಂದಲೇ ನೋಡುತ್ತಾರಷ್ಟೆ ಚಂದ್ರಸೂರ್ಯಮುಂತಾದ 


2 5) AST ಸುತುತಾಠೆ: ಆ ಲೋಕಕ್ಕೆ 

ನೀನೀಗ ರಾಜ, ಬಾ ಅಲ್ಲಿಗೆ ಹೋಗೋಣ. 

ಇಲ್ಲಿ 'ಸೂರಯೋ ಪ್ರಾಪ್ಯ ವಿಚಕ್ಷ್ರೇ' ಎಂದರೆ "ಜ್ಞಾನಿಗಳಾದ ಸಪ್ಪರ್ಷಿಗಳೂ 
ಧ್ರುವಲೋಕದ ವರೆಗೆ ತಲುಪಲಾರದೆ ಅದನ್ನು ಕೆಳಗಡೆಯಿಂದಲೇ ನೋಡುತ್ತಾರೆ' 
_ ಎಂದು ಬೇರೆ ವ್ಯಾಖ್ಯಾನಕಾರರೆಲ್ಲರೂ ಹೇಳಿದ್ದಾರೆ. ಆದರೆ ಸಪ್ಪರ್ಷಿನಕ್ಷತ್ರಗಳು 
ಕೆಳಗಿವೆ, ಧ್ರುವನಕ್ಷತ್ರವಿನ್ನೂ ಮೇಲ್ಗಡೆ ಇದೆ ಎನ್ನುವ ಅಭಿಪ್ರಾಯ ಇಲ್ಲಿ ಇಲ್ಲ. 
ಧ್ರುವಲೋಕವನ್ನು ಎಲ್ಲ ಜ್ಞಾನಿಗಳೂ ತಲುಪುತ್ತಾರೆ. ಆ ಲೋಕದಲ್ಲಿ ಧ್ರುವನು 
ವಾಸ ಮಾಡುವ ನಗರವನ್ನು ಪ್ರವೇಶಿಸಲು ದೇವತೆಗಳು ಹೊರತು ಇನ್ನಾರೂ 
ಶಕ್ತರಲ್ಲವೆಂದು ಸ್ಥಂದ ಪುರಾಣ ಹೇಳಿದೆ. ಅದರಿಂದ ಚರಮಶರೀರದಿಂದ ಉತ್ಕಮಣ 
ಹೊಂದಿದ ಅಪರೋಕ್ಷಜ್ಞಾ RONG ಬಗ್ಗೆ ಇಲ್ಲಿ ಹೇಳಲಾಗಿದೆ. “ಅವರು ಧ್ರುವಲೋಕಕ್ಕೇ 
ಹೋಗಲು ಶಕ್ತರಾಗುವುದಿಲ್ಲ' ಎಂದು ಹೇಳಿದಂತೆ ಇಲ್ಲಿ ಮೇಲು ನೋಟಕ್ಕೆ 
ಕಾಣುತದೆ "ಧ್ರುವಲೋಕಕ್ಕೆ ಹೋಗಬಲ್ಲರು ಧ್ರುವ ಪಟ್ಟಣಕ್ಕೆ ಮಾತ್ರ 
ಹೋಗಲಾರರು' ಎಂದು ಇದಕ್ಕೆ ಸ್ಪಷ್ಟೀಕರಣ ಸ್ಕಾಂದವಚನದಲ್ಲಿದೆ ಎನ್ನುತ್ತಾರೆ 
ಶ್ರೀಮದಾಚಾರ್ಯರು. 


ಹೀಗೆ ಸ್ಪಷ್ಟೀಕರಣ ನೀಡದಿದ್ದರೆ ಭಾಗವತದಲ್ಲಿಯೇ ಪೂರ್ವೋತ್ತರ ವಿರೋಧ 
ಸ್ಪಷ್ಟ ಏಕೆಂದರೆ "ಪ್ರಯಾತಿ ಚಕ್ರಂ ನೃಪ ಶೈಂಶುಮಾರಂ'(ಭಾಗ.೨.೨.೨೫) ಎಂದು 


ಚತುರ್ಥಸೃಂಧ-ಅಧ್ಯಾಯ-12 333 


ಹಿಂದೆ ಸ್ಪಷ್ಟವಾಗಿ ಶಿಂಶುಮಾರಲೋಕಕ್ಕೆ ಜ್ಞಾನಿಗಳು ಹೋಗುತಾರೆ ಎಂದಿದೆ. 
"ಸೋಮಂ. ವೈಶ್ವಾನರಂ ಚೇಂದ್ರಂ ಧ್ರುವಂ ದೇವೀಂ ದಿವಂ ತಥಾ' ಎಂಬ 
ಬ್ರಹ್ಮತರ್ಕವಚನದ ವಿರೋಧವೂ ಬರುತ್ತದೆ. "ಧ್ರುವಂ' ಎಂದು ಧ್ರುವಲೋಕಪ್ರಾಪ್ತಿ 
ಅಲ್ಲಿ ಉಕ್ತವಾಗಿದೆ. ಅದಕ್ಕೆ ಶ್ರೀಮದಾಚಾರ್ಯರು ಹೇಳುತ್ತಾರೆ, 
ಶಿಂಶುಮಾರೋ ಧ್ರುವಶ್ಚೈವ ಸಂಸ್ಥಿತೌ ಯತ್ನುರೇ ಸದಾ | 
ತತ್‌ ಪಶ್ಯಂತಿ ನ ಯಾಂತ್ಯನ್ಯೇ ಲೋಕಂ ಯಾಂತಿ ಸುರಾನ್‌ ವಿನಾ ॥ 
ಇತಿ ಚ। 
ಶಿಂಶುಮಾರನೂ ಧ್ರು ವನೂ ಯಾವ ಪಟ್ಟಣದಲ್ಲಿ ಸದಾ ವಾಸ ಮಾಡುವರೋ ಆ 
ಪಟ್ಟಣವನ್ನು ದೇವತೆಗಳು ಹೊರತು ಇನ್ನಾರೂ ಪ್ರವೇಶಿಸಲಾರರು. ಕೇವಲ 


ದೂರದಿಂದ ನೋಡಬಲ್ಲರು. ಆದರೆ ಎಲ್ಲರೂ ಶಿಂಶುಮಾರ ಲೋಕಕ್ಕೆ ಹೋಗಬಲ್ಲರು 
ಎಂದೂ ಹೇಳಿದೆ. 


S 
ಖಿ WAS, OD se 


ಮಾಡಿದರೆ ತನಗೆ ಮನಸಿನಲ್ಲಿ ಹ 00 ಸರ 
ಅಭೀಷ್ಟಸಿದ್ಧಿ ತಾನಾಗಿಯೇ 'ಬಂದೊದಗುತ್ತದೆ ಎಂದು ಮೈತ್ರೆ ೀಯರು ವಿದುರನಿಗೆ 
ಹೇಳುತಾರೆ. 

ಶಾ ಶಿವಯಂಛ್ರದ್ಧಧಾನಾನಾಂ ತೀರ್ಥಪಾದಪದಾಶ್ರಯಃ | 

ನೇಚ್ಛ ORS? BAS SIRO ಸಂತುಷ್ಟ ಇತಿ ಸಿದ್ಧ 2 "SEN 


ಶ್ರದ್ಧಾಳುಗಳಿಗೆ ಹರಿಭಕನು ಫಲಾಪೇಕ್ಷೆ ಇಲ್ಲದೆ ಈ ಚರಿತ್ರೆ ಯನ್ನು ಹೇಳಬೇಕು. ಆಗ 
ಹೇಳುವವನು ಮನಸ್ಸಿನಿಂದ ಹರಿಸ್ಕೃತಿಯಲ್ಲಿಯೇ ತೃಪ್ತನಾಗುವುದರಿಂದ 
ಸಕಲಾಭೀಷ್ಟಗಳು ತಾವಾಗಿಯೆ ಸಿದ್ಧಿಸುವುವು. 


ಇಲ್ಲಿ "ಆತ್ಮನಾ ಆತ್ಮಾನಂ ಸಂತುಷ್ಟಃ' ಎಂದಿದೆ. "ಆತ್ಮಾನಂ ಪ್ರತಿ ಆತ್ಮನೈವ 
ಸಂತುಷ್ಟಃ' ತನ್ನ ವಿಷಯದಲ್ಲಿ ತನ್ನಿಂದಲೇ ತೃಪ್ತಿ ಹೊಂದುತ್ತಾನೆ, ಅದರಿಂದಲೆ . ಸಿದ್ಧ 
ಹೊಂದುತಾನೆ'. ಎಂದು "ಶಿ ಶ್ರೀಧರ 'ವಂಶೀಧರ ವಿಶ ಶನಾಥವ್ಯಾಖ್ಯಾನಗಳು ಹೇಳುತ್ತವೆ. 
ಆದರೆ ಶೊ €ತೃಗಳು ಶ್ರದ್ಧೆಯಿಂದ ಕೇಳಿದರೆ ಆದೇ ನನಗೆ ಪ್ರತಿಫಲ ಎಂದು 
ಅಭಿಪ್ರಾಯ ಎಂದು ಹೇಳುತ್ತಾರೆ. ಶ್ರೋತ್ಸಗಳ ಶ್ರವಣದಿಂದ ತೃಪ್ತಿ ಎನ್ನುವ ಈ 


೧. ಆತ್ಮನೈವಾತ್ಮಾನಂ ಪ್ರತಿ ಸಂತುಷ್ಟೋ ಭವತೀತಿ ಹೇತೋಃ ಸಿದ್ಧಿಂ ಪ್ರಾಪ್ನೋತಿ | 
-ಶ್ರೀಧರಃ, ವಂಶೀಧರಃ ವಿಶ್ವನಾಥಃ 


334 ಶ್ರೀಮದ್‌ಭಾಗವತ ತಾತ್ತರ್ಯನಿರ್ಣಯ 


ಅಭಿಪ್ರಾಯ ವಾಕ್ಯ ದಿಂದ ಸಿಗುವುದಿಲ್ಲ ಪ್ರವಚನ ಮಾಡಿದವನ ವಿಷಯದಲ್ಲಿ 
ಭಗವಂತನು ಸ ಸ್ವಯಂ ಸಂತುಷ್ಠನಾಗುತಾನೆ ಎಂದು ನವೀರರಾಘವ ಶುಕದೇವ 
ವ್ಯಾಖ್ಯಾನಗಳು “geese. “ಭಗವಾನ್‌' ಎಂಬ ಶಬ್ದವಿಲ್ಲದಿರುವುದರಿಂದ ಈ 
ಅಭಿಪ್ರಾ ಯವೂ ವಾಕ್ಯದಿಂದ ಹೊರಡುವುದಿಲ್ಲ ಅದರಿಂದ "ಆತ್ಮಾನಂ ಪ್ರತಿ' 
ಎಂದರೆ ಪರಮಾತ್ಮನ 'ಎಿಷಯದಲ್ಲಿ ಪ್ರವಚನ ಮಾಡುವವನಿಗೆ ತೃಪ್ತಿ "ಎನ್ನಬೇಕು. 


ಮನಸಾ ಪರಮಾತ್ಮಾನಂ ಪ್ರತಿ ಸಂತುಷ್ಟು | 


“ಆತ್ಮನಾ ಆತ್ಮಾನಂ ಸಂತುಪ್ಪು' ಎಂದರೆ ಮನಸ್ಸಿನಿಂದ ಪರಮಾತ್ಮನ ವಿಷಯದಲ್ಲಿ 
ಸಂತುಷ್ಠನಾಗುತ್ತಾನೆ ಎಂದರ್ಥ. 
ಇತಿ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯವಿರಚಿತೇ 
ಶ್ರೀಮದ್ಭಾಗವತತಾತ್ಸರ್ಯನಿರ್ಣಯೇ ಚತುರ್ಥಸ್ಕಂಧೇ 
ದ್ಹಾದಶೋತಧ್ಯಾಯಃ || 


ಎರ 


LL 
೧. ಆತ್ಮನಾ ಸ್ವಯಮೇವಾತ್ಮಾನಂ ಶ್ರಾವಯಿತ್ರಾತ್ಮಾನಂ ಪ್ರತಿ ಸಂತುಷ್ಟಇತಿ ಸಂತುಷ್ಟೋ 
ಭಗವಾನ್‌ ಭವೇದಿತಿ ಹೇತೋಃ ಸಿದ್ಧೃತಿ - ವೀರರಾಘವಃ 


335 


ಅಧ್ಯಾಯ-೧೩ 
ಅಧ್ಯಾಯಸಾರಾಂಶ 


ಧ್ರು,ವನ ಹಿರಿಯ ಮಗ ಉತ್ಕಲ ಹುಟ್ಟಿನಿಂದಲೆ ಬ್ರಹ್ಮಜ್ಞಾನಿ, 
ವಿರಕ್ತ ಹುಚ್ಚನಂತೆ ವರ್ತಿಸುತ್ತಿದ್ದ ಅದರಿಂದ ರಾಜಮನೆತನದ 
ಹರಿಯರು ಕಿರಿಯ ಮಗನಾದ ವತ್ಸರನನ್ನು ಸಿಂಹಾಸನದಲ್ಲಿ 
ಕೂಡಿಸಿದರು. ಅವನ ವಂಶದಲ್ಲಿ ಬಂದ ಅಂಗರಾಜನಿಗೆ ಮೃತ್ಯು 
ಎಂಬ ಅಸುರನ ಮಗಳಾದ ಸುನೀಥೆಯಲ್ಲಿ ಮಕ್ಕಳಾಗದಿದ್ದುದರಿಂದ 


ಅವನು ಪುತ್ರಕಾಮೇಷ್ಟಿಯಾಗವನ್ನು ಮಾಡಿದ: ಆದರೆ ಅವನ 


ಪ್ರಾ,ರಬ್ಧಪಾಪದಿಂದ. ಪಾಪಿ, ವೇನ ಜನಿಸಿದ. ನಿರಪರಾಧಿಗಳನ್ನು 
ಹಿಂಸಿಸುತ್ತಿದ್ದ ಮಗನ ವರ್ತನೆಗೆ ರೋಸಿಹೋಗಿ ಅಂಗರಾಜ ಒಂದು 
ದಿನ ಅರ್ಧರಾತ್ರಿ,ಯಲ್ಲಿಯಾರಿಗೂ ತಿಳಿಯದಂತೆ ಕಾಡಿಗೆ ಹೊರಟು 
ಹೋದ. ಅವನನ್ನು ಎಲ್ಲೆಡೆ ಹುಡುಕಿ ಪ್ರಜಿಗಳು ನಿರಾಶರಾದರು. 
ರಾಜ್ಯದಲ್ಲಿ ಎಲ್ಲೆಡೆ ಕಳ್ಳಕಾಕರ ಹಾವಳಿ ಹೆಚ್ಚಿತು. 


ate ato ale 
~~ ~~ “ನ 


ಜ್ಞಾನಾಗ್ನಿಯಿಂದ ಜಡ ಅಂತಃಕರಣ ಸುಟ್ಟುಹೊದ ಬಳಿಕೆ ಬಿಂಬಾಪರೋಕ್ಷದ 
ಅವಸ್ಥೆಯಲ್ಲಿ ಬೇರೆ ಶರೀರಾದಿಗಳನ್ನೇನೂ ಕಾಣದಾದ, ಧ್ರುವಪುತ್ರ ಉತ್ಕಲ ಎಂದು 
ಮೈತ್ರೇಯರು ವಿದುರನಿಗೆ ಹೇಳುತಾರೆ. 


ಅವ್ಯವಚ್ಛಿನ್ನಯೋಗಾಗ್ನಿದಗ್ಗಕರ್ಮಮಲಾಶಯಃ | 
ಸಧೂಪಮವರುಂಧಾನೋ ನಾನ್ಯದಸ್ಥಾತ್‌ ತದೈೆಕ್ಠತ Hei 
ಉತ್ಕಲ ನಿರಂತರ ಧ್ಯಾನದಿಂದ ಜ್ಞಾನಾಗ್ದಿಯಿಂದ ಎಲ್ಲ ಅನಿಷ್ಠಪುಣ್ಯ ಪಾಪ 


ಗಳನ್ನೂ ಜಡ ಅಂತಃಕರಣವನ್ನೂ ಸುಟ್ಟುಕೊಡು ತನ್ನ ಬಿಂಬರೂಪನಾದ ಪರ 


ಮಾತೃನನ್ನೂ ಬ್ರಹ್ಮಾದಿದೇವತೆಗಳನ್ನೂ ಪ್ರತ್ಯಕ್ಷ ಕಾಣುತ್ತಬೇರೆ ಶರೀರಾದಿಗಳನ್ನೇನೂ 
ಕಾಣದಾದ. 


336 ಶ್ರೀಮದ್‌ಭಾಗವತ ತಾತ್ಪರ್ಯನಿರ್ಣಯ 


“ಇಲ್ಲಿ ಉತ್ಕಲನು ತನ್ನ ಸ್ವರೂಪವನ್ನೇ ಅನುಸಂಧಾನ ಮಾಡಿಕೊಳ್ಳುತ್ತತನಗಿಂತ 
ಬೇರೆಯಾದ ದೇಹಾದಿಗಳನ್ನುಕಾಣಲಿಲ್ಲ. ಎಂದು ವೀರರಾಘವವ್ಯಾಖ್ಯಾನ ಹೇಳುತ್ತದೆ. 
ಏಕೆಂದರೆ ಆತ್ಮಾಪರೋಕ್ಷದಿಂದ ಅಂದರೆ ತನ್ನ ಸ್ವರೂಪಾಪರೋಕ್ಷದಿಂದ 
ಕೈವಲ್ಯರೂಪವಾದ ಮೋಕ್ಷವನ್ನು ಅವರು ಒಪ್ಪಿದ್ದಾರೆ. ವಸುತಃ ಪರಮಾತ್ಮಾ 
ಪರೋಕ್ಷದಿಂದಲೇ ಮೋಕ್ಷ 


ಶುಕದೇವವ್ಯಾಖ್ಯಾನದಲ್ಲಿ ಉತ್ಕಲ ತನ್ನ ಸ್ವರೂಪವನ್ನು ಪರಮಾತ್ಮನ ಅಂಶವೆಂದು 
ಅನುಸಂಧಾನ ಮಾಡುತ್ತ ತನ್ನನ್ನು ಪರಮಾತ್ಮನಿಗಿಂತ ಬೇರೆಯಾಗಿ ತಿಳಿಯಲಿಲ್ಲ 
ಅಭಿನ್ನನೆಂದೇ ತಿಳಿದ ಎಂದಿದೆ. ಆದರೆ ಇವರು ಜೀವಪರಮಾತ್ಮರಿಗೆ 
ಸ್ವರೂಪಭೇದವನ್ನು ಅಂಗೀಕರಿಸಿ ಜೀವ ಪರಮಾತ್ಮನ ಅಪೇಕ್ಷೆ ಇಲ್ಲದೆ ಸ್ವತಂತ್ರವಾಗಿ 
ಇರಲಾರದವನಾದ್ದರಿಂದ ಅವನು ಪರಮಾತ್ಮನಿಗಿಂತ ಅಭಿನ್ನ ಎಂದು ಪಾರಿಭಾಷಿಕ 
ಅಭೇದವನ್ನು: ಹೇಳುತ್ತಾರೆ. ಅದರಿಂದ ಪ್ರಮೇಯವಿರೋಧವಿಲ್ಲ ಆದರೂ 
"ಸ್ವರೂಪಂ' ಎಂಬ ಶಬ್ದದಿಂದ "ತನ್ನ ಸ್ವರೂಪವನ್ನು ಪರಮಾತ್ಮನ ಅಂಶವಾಗಿ' 
ಎಂದು ಅಧ್ಯಾಹಾರ ಮಾಡಿಕೊಳ್ಳಬೇಕಾಗುತ್ತದೆ. ಅದಕ್ಕಿಂತ ಸ್ವರೂಪಶಬ್ದಕ್ತಿ Bang 


ಸ್ವರೂಪಂ ಜೀವಸ್ಯ ಬಿಂಬರೂಪಂ ಪರಮಾತ್ಮಾನಂ | 
ಭಿನ್ನಸ್ನ ಪಮಭಿದಂ ಸ್ವರೂಪಂ ತು ದ್ವಿಧಾ ಹರೇಃ । 
ಭಿನ್ನಸ್ನರೂಪಂ ಬ್ರಹ್ಮಾದ್ಯಾ ಮತ್ತಾ ದೃಭಿದಮುಚ್ಛತೇ ॥ 
ಇತಿ ಗಾರುಡೇ ॥ 
"ಸ್ವರೂಪ' ಎಂದರೆ ಇಲ್ಲಿ ಜೀವನ ಬಿಂಬರೂಪಿ ಪರಮಾತ್ಮ ಎಂದರ್ಥ. 


೧. ಸ್ವರೂಪಂ ಸ್ವಸ್ವರೂಪಭೂತಮವರುಂಧಾನಃ ಅನುಸಂದಧಾನಃ ಅತ ಅವ 
ಅವ್ಯವಚ್ಛಿನ್ನಃ ನಿರಂತರಃ ಯೋಗಃ ಆತ್ಮಯಾಥಾತ್ಮ್ಯಯೋಗಃಸ ಏವಾಗ್ದಿಸ್ಟೇನ Brio 
ಕರ್ಮರೂಪಮಲಂ ಯಸ್ಕ ಸಃ ಆಶಯೋ5ಂತಃಕರಣಂ ಯಸ್ಯೇತಿ 
ಬಹುವ್ರೀಹಿಗರ್ಭೋ ಬಹುವ್ರೀಹಿಃ ಅನ್ಯತ್‌ ಆತ್ಮಸ್ತರೂಪಾದನ್ಯತ್‌ ಪುರುಷಾರ್ಥ 
ಭೂತದೇಹ ತದನುಬಂಧ್ಯಾದಿಕಂ ಸ್ವಯಮನ್ಯಃ ದೇಹಾದಿಭ್ಯೋ ವಿಲಕ್ಷಣಃ ನೈಕ್ಷತ 
WHS | -ವೀರರಾಘವಃ 
ಉಪಾಸಕಸ್ವರೂಪಮವರುಂಧಾನಃ ಭಗವದಂಶತಯಾ ಅನುಸಂದಧಾನಃ ಆತ್ಮನೋ 
ವಿಶ್ವಕಾರಣಾತ್‌ ಪೂರ್ಮೋಕಾದುಪಾಸ್ಕಾತ್‌ ಅನ್ಯಂ ನೈಕ್ಷತ | ಅಂಶಿತ್ವಾಂಶತ್ವಾಭ್ಯಾಂ 
ಬ್ರಹ್ಮಜೀವಯೋಃ ಸ್ವರೂಪೇಣ ಭಿನ್ನತ್ವೇಪ್ಯಂಶಸ್ಯಾಂಶಿನಿರಪೇಕೃಶ್ಟಿತ್ಯಾದ್ಯಭಾವಾತ್‌ 
ತದಭಿನ್ನಂ ದದರ್ಶೇತ್ಯರ್ಥ:ಃ | -ಶುಕದೇವಃ 


ಚತುರ್ಥಸೃಂಧ-ಅಧ್ಯಾಯ-13 337 


ಶ್ರೀಹರಿಗೆ ಭಿನ್ನನ್ನರೂಪ ಅಭಿನಸ್ವರೂಪವೆಂದು ಸ್ವರೂಪ ಎರಡು ಬಗೆ ಇದೆ. 
ಬ್ರಹ್ಮಾದಿಗಳು ಆವೇಶಪಾತ್ರರಾದ್ದರಿಂದ ಭಿನ್ನಸ್ಪರೂಪಗಳು, ಮತ್ತಾ (ಡಿಗಳು ಸ್ವತಃ 
ಅಭಿನಸ್ವರೂಪಗಳು ಎಂದು ಗರುಡ ಪುರಾಣದಲ್ಲಿ ಹೇಳಿದೆ. 


"ಮತ್ಕಾದಿ' ಎಂಬಲ್ಲಿ “ಆದಿ'ಪದದಿಂದ ಬಿಂಬ ವಿವಕ್ತಿತ. ಹೀಗಾಗಿ ಪ್ರಕೃತ 
l ಉತ್ಕಲನು ತನ್ನ ಸ್ವರೂಪವನ್ನು ಕಂಡನೆಂದರೆ ತನ್ನ ಬಿಂಬರೂಪಿ ಪರಮಾತ್ಮನನ್ನು 
ಕಂಡನೆಂದರ್ಥ. 

“ಭಿನ್ನಸ್ವರೂಪ' ಎನ್ನುವುದು ವ್ಯಾಹತವಾಗಿಯೂ "ಅಭಿನ್ನ-ಸ್ವರೂಪ' ಎನ್ನುವುದು 
ಪುನರುಕ್ತಿಯಾಗಿಯೂ ಕಾಣಬಹುದು. ಆದರೆ "ಸ್ವಸ್ಯ ಸ್ವರೂಪಂ' ತನ್ನ ಸ್ವರೂಪ 
ಎಂಬಲ್ಲಿ ಸ್ವರೂಪಶಬ್ದಕ್ತೆ ರೂಪಶಬ್ದ ಪರ್ಯಾಯವಾಗಿ ಕಂಡಿರುವುದರಿಂದ 
ಭಿನ್ನರೂಪ ಅಭಿನ್ನರೂಪ ಎಂದಂತಾಗುವುದರಿಂದ ಏನೂ ದೋಷವಿಲ್ಲ 


ate ate ale 
pA zp ~~ 


ಅಪರೋಕ್ಷ ಜ್ಞಾನಿಯಾದ ಉತ್ಕಲ ಅಜ್ಞಾನಿಗಳಿಗೆ ಹುಚ್ಚನಂತೆ ಕಾಣುತ್ತಿದ್ದ. 
ಅದರಿಂದ ಅವನು ರಾಜನಾಗಲಿಲ್ಲ. ಅವನ ತಮ್ಮಂದಿರು ಕಲ್ಪ ಮತ್ತು ವತ್ಸರ. 
W: 


N 


ಇವರಲ್ಲಿ ಕಿರಿಯನಾದ ವತ್ಸರ ರಾಜನಾದ ಎಂದು ಮೈತ್ರೇಯರು" ವಿದುರನಿಗೆ. 


ಹೇಳುತ್ತಾರೆ. l 
ಮತ್ವಾತಂ ಜಡಮುನ್ನತ್ತಂ ಕುಲವೃದ್ಧಾ ಸಮಂತ್ರಿಣಃ | 
ವತ್ತರಂ ಭೂಪತಿಂ ಚಕ್ರುರ್ಯವೀಯಾಂಸಂ ಭೃಮೇಃ ಸುತಮ್‌ ॥ ೧೧॥ 
ರಾಜಮನೆತನದ ಹಿರಿಯರೂ ಮಂತ್ರಿಗಳೂ ಸೇರಿ ಉತ್ಕಲನನ್ನು ಅಜ್ಞಾನಿ ಹುಚ್ಚನೆಂದು 
ತೀರ್ಮಾನಿಸಿ ಭೃಮಿದೇವಿಯ ಕಿರಿಯ ಮಗನಾದ ವತ್ತರನನ್ನು ರಾಜನನ್ನಾಗಿ 
ಮಾಡಿದರು. 
ಇಲ್ಲಿ ಧ್ರುವನಿಗೆ ಹಿರಿಯ ರಾಣಿಯಾದ ವಾಯುಪುತ್ರಿ ಇಳಾದೇವಿಯಲ್ಲಿ 
ಜನಿಸಿದ ಜ್ಯೇಷ್ಠಪುತ್ರ ಉತ್ಕಲ. ಅವನು ಸಿಂಹಾಸನವೇರಲು ಅನರ್ಹನಾದರೆ 
ಕಿರಿಯ ರಾಣಿ ಶಿಂಶುಮಾರಪುತ್ರಿ ಭ್ರಮಿದೇವಿಯಲ್ಲಿ ಜನಿಸಿದ ಕಲ್ಪನಿಗೇ ಸಿಂಹಾಸನ 
ಕೊಡಬೇಕಾಗಿತ್ತು ಕಲ್ಪನಿಗೂ ತಮ್ಮನಾದ ವತ್ತರನಿಗೆ ಹೇಗೆ ಸಿಂಹಾಸನ ನೀಡಿದರು 
ಎಂಬ ಸಮಸ್ಯೆ ಬರುತದೆ. ಇದಕ್ಕೆ ಗಿರಿಧರವ್ಯಾಖ್ಯಾನ ಹೇಳುತದೆ. "ಕಲ್ಪನೂ 
ವಿರಕನಾಗಿದ್ದ. ಧ್ರುವ ಭಗವಂತನಿಂದ ವರ ಪಡೆದು ಬಂದವನು ಭಗವಂತನ 
ವಿರಹದುಃಖದಿಂದ ವಿರಕನಾಗಿದ್ದಾಗ ಜನಿಸಿದವನು ಕಲ್ಪ. ಅವನು 
ಸಿಂಹಾಸನವೇರಲಿಲ್ವ' ಎಂದು. ಆದರೆ ಇದಕ್ಕೆ ಏನೂ ಪ್ರಮಾಣದ ಆಧಾರವಿಲ್ಲ 
ಶ್ರೀಮದಾಚಾರ್ಯರು ನೀಡುವ ಬ್ರಹ್ಮಪುರಾಣ ಪದ್ಗಪುರಾಣ ವಚನಗಳ 
ವಿರೋಧವೇ ಇದೆ. 


338 ಶ್ರೀಮದ್‌ಭಾಗವತ ತಾತ್ತರ್ಯನಿರ್ಣಯ 


ವಂಶೀಧರವ್ಯಾಖ್ಯಾನದಲ್ಲಿ ಉತ್ಕಲನ ಅನಂತರದವನೇ ವತ್ತರ. ಕಲ್ಪ 
ಕೊನೆಯವನು ನದಿ ಸಮಸ್ಯೆ ಪರಿಹಾರವಾಗುತದೆ. ಹಾಗಾದರೆ, ಹಿಂದೆ ‘dbs 
ಕಲ್ಪವತ್ತರ್‌' ಎಂದು ಕಲ್ಪನನ್ನು ಮೊದಲಿಗೆ ಹೇಳಿದ್ದರಿಂದ ಅವನೇ 
ಹಿರಿಯನಂದಾಗುವುದರಿಂದ ವಿರೋಧ ಎಂಬ ಪ ಪ್ರಶ್ನೆ ಬರಬಹುದು. ಆದರೆ ಅಲ್ಲಿ 
ಕ್ರಮ ವಿವಕ್ಷಿತವಲ್ಲ. ವಿವಕ್ಷಿತವೆಂದೇ ಇಟ್ಟುಕೊಂಡರೆ ಇನ್ನೂ ಕೊನೆಯಲ್ಲಿ. 
ಪುತ್ರ ಮುತ್ಕಲನಾಮಾನಂ (PRY. ೧೧.೨) ಎಂದು ಉತ್ಕಲನನ್ನು ಹೇಳಿದ್ದರಿಂದ 
ಎಲ್ಲರಿಗಿಂತ ಕಿರಿಯ ಉತ್ಕಲ ಎನ್ನಬೇಕಾದೀತು.' ಎಂದಿದೆ. "ಸುತಃ ಶಿಂಶುಮಾರ 
ಭಗವಂತನಾದ್ದರಿಂದ ಮತ್ತು ಶಿಂಶುಮಾರಲೋಕ್ಕೆ ಧ್ರುವ ಬರುವವನಾದ್ದರಿಂದ 
ಶಿಂಶುಮಾರಪುತ್ತಿ ಭ್ರಮಿಯನ್ನೂ ಅವಳ ಮಕ್ಕಳಾದ ಕಲ್ಲವತ್ತರರನ್ನೂ ಮೊದಲಿಗೆ 
ಹೇಳಿದೆ. ಆದರೆ ಹಿರಿಯರಾಣಿ ವಾಯುಪುತ್ರ ಇಳಾದೇವಿ. ಜ್ಯೇಷ್ಠ ಪುತ್ರನು 
ಅವಳಲ್ಲಿ ಜನಿಸಿದ ಉತ್ಕಲನೆ. ಅನಂತರದವರು ಭೃಮಿಪುತ್ರರಾದ ಕಲ್ಪ ವತ್ತರರು. 
ಈ ಕ್ರಮ ವಿವಕ್ಷಿತವಾಗಿರುವುದರಿಂದ ಉತ್ಕಲನ ನಂತರ ಕಲ್ಪನಿಗೇ ಸಿಂಹಾಸನದ 
ಹಕ್ಕು. ಅದರಿಂದ ಶ್ರೀಮದಾಚಾರ್ಯರು 'ಹೇಳುತ್ತಾರೆ- 


ಕಲ್ಯ ಕಲ್ಪಾಭಿಮಾನೀ ಸಂಛಿಶುಮಾರಾನುಗಃ ಸ್ಥಿತಃ | 


ವತ್ತರೋ ರಾಜ್ಯಮಕರೋತ್‌ ಪಿತ್ರಾ ದತಂ ಮಹಾಬಲಃ ॥ 
ಇತಿ ಬ್ರಾಹ್ಮೇ | 


ಚಕ್ರೀ ನಾರಾಯಣಃ ಸಾಕ್ಷಾತ್‌ ಕಿಂಸು moms ಕಲ್ಲಮಾತ್ಸಜಮ್‌ Il 
ಇತಿ ware 
ಕಲ್ಪನು ಕಲ್ಪಾಭಿಮಾನಿಯಾಗಿ ಶಿಂಶುಮಾರನ ಬಳಿಯಲ್ಲಿಯೇ ಇರತೊಡಗಿದ. 


ಅದರಿಂದ ಮಹಾಬಲಿಷ್ಠನಾದ ವತ್ತರನೇ ತಂದೆಯಿಂದ ಬಂದ ಸಿಂಹಾಸನವನ್ನಾಳಿದ 
ಎಂದು ಬ ್ರಹ್ಮಪುರಾಣದಲ್ಲಿ ಹೇಳಿದೆ. 


ಶಿಂಶುಮಾರರೂಪಿ ನಾರಾಯಣನು ತನ್ನ ಮಗಳ ಮಗನಾದ ಕಲ್ಪನನ್ನು ತನ್ನ 
ಮಗನನ್ನಾಗಿ ಮಾಡಿಕೊಂಡು ತನ್ನ ಬಳಿ "'ರಿಸಿಕೊಂಡನೆಂದು ಪ ಪದ್ಧಪುರಾಣದಲ್ಲಿ, 
ಹೇಳಿದೆ. 


ale ale ate 
[ANS [AS ~~ 


ಅಂಗರಾಜನ ಅಶ ಶ್ವಮೇಧ ಯಾಗದಲ್ಲಿದೇವತೆಗಳು ಹವಿರ್ಭಾಗ ಸ್ವೀಕರಿಸಲಿ 
ಅದಕ್ಕೆ ಕಾರಣ ಪುತ್ರಪ್ರಾ ಪಿಗೆ ಪ J ತಿಬಂಧಕವಾಗಿರುವ ಪೂರ್ವಜನ್ನದ ee 
ಬಜ ಪಾಪವಿರಬೇಕು. ಅದರ ನಿವೃತ್ತಿಗಾಗಿ ಪುತ್ರ ಕಾಮೇಷ್ಟಿಯನ್ನು ಮಾಡಬೇಕು. 
ಆಗ ದೇವತೆಗಳು ಹವಿಸ ನ್ನು ಸ್ವಿ ಕಕರಸುತಾರೆ. ಇಲ್ಲದಿದ್ದರೆ ಸ ೀಕರಿಸುವುದಿಲ್ಲ ಯಾಗ 


ಚತುರ್ಥಸೃಂಧ-ಅಧ್ಯಾಯ-13 ೨೨೫ 


ನಡೆಯದೆ ಸ್ವರ್ಗಪ್ರಾಪ್ತಿಯೂ ಇಲ್ಲವಾಗುವುದು ಎಂದು ರಾಜನಿಗೆ ಮುನಿಗಳು 
ಹೇಳುತಾರೆ ಎಂದು ಮೈತ್ರೇಯರು ವಿದುರನಿಗೆ ಹೇಳುತಾರೆ. 
ಸದಸ್ಯಾ ಊಚುಃ 

ನರದೇವೇಹ ಭವತೋ ನಾವದ್ಯಂ ಹಿ ಮನಾಕ್‌ ಸ್ಥಿತಮ್‌ | 

ಅಸ್ತೈ CO Do ್ರಿಕನಮಘಂ ಯದಿಹೇದ್ದಕ್‌ ತ್ವಮಪ್ರ ಜಃ Hao i 


ಸಾಧಯ ಭದ್ರಂ ತೇ ಆತ್ಮಾನಂ ಸ ಸಪ್ರಜಂ RH I 
an ಪುತ್ರಕಾಮಸ್ಯ ಪುತ್ರಂ ದಾಸ್ಯತಿ ಯಜ್ಞಭುಕ್‌ Wad 1 
ಯಥಾ ಸ್ವಭಾಗಧೇಯಾನಿ ಗ್ರಹೀಷ್ಯಂತಿ ದಿವೌಕಸಃ | 
ಯದ್‌ ಯಜ್ಞಪುರುಷಃ ಸಾಕ್ಷಾದಪತ್ಯಾಯ Bose ss Wad 


ಸದಸ್ಯರು ಹೇಳಿದರು- 


ರಾಜನೆ, ನೀನೀ ಜನ್ಮದಲ್ಲಿ ಸ್ವಲ್ಪವೂ ಪಾಪ ಮಾಡಿದ್ದಿಲ್ಲ ಆದರೂ ಇಂಥ 
ಧರ್ಮಿಷ್ಠನಾದ ನೀನು ಸಂತಾನರಹಿತನಾಗಿರಬೇಕಾದರೆ. ಪೂರ್ವಜನ್ಮದಲ್ಲಿ 


ಬಾಲಹತ್ತೆ ಕೈಯಂಥ ಯಾವುದಾದರೊಂದು ಪಾಪ ಮಾಡಿರಬೇಕು. 


ಅದರಿಂದ ರಾಜನೆ, ನೀನೀಗ ಸಂತಾನ ಪಡೆಯಲು ತಕ್ಕ ಪ್ರಯತ್ನ ಮಾಡು. 
ಪುತ್ರಕಾಮನಾಗಿ ಯಜ್ಞವನ್ನು ಮಾಡಿದರೆ ಯಜ್ಞಭೋಕನಾದ ಶ್ರೀಹರಿ ನಿನಗೆ 
ಪುತ್ರನನ್ನು ಅನುಗ್ರಹಿಸುತ್ತಾನೆ. 


ಸಾಕ್ಷಾದ್‌ ಯಜ್ಞಪುರುಷನಾದ ಹರಿಯನ್ನೇ ಸಂತತಿಗಾಗಿ ನೀನು ಬೇಡಿಕೊಂಡರೆ 
ನಿನಗೆ ಮಕ್ಕಳಾಗುವುದು ನಿಶ್ಚಿತವೆಂದು ಭಾವಿಸಿ ದೇವತೆಗಳೂ ತಮ್ಮ ಹವಿರ್ಭಾಗಗಳನ್ನು 
ಸ್ವೀಕರಿಸುತ್ತಾರೆ. 


ಇಲ್ಲಿಪುತ್ರರಿಲ್ಲದವರು ಸತ್ಯರ್ಮ ಮಾಡಿದರೂ ದೇವತೆಗಳು ಸ್ವೀಕರಿಸುವುದಿಲ್ಲ 
ಅದರಿಂದ ಅವರಿಗೆ ಸದ್ಗತಿ ಇಲ್ಲ ಎಂದು ಹೇಳಿದಂತೆ ಕಾಣುತ್ತದೆ. "ನಾಪುತ್ರಸ್ಯ 
ಲೋಕೋಸಸಿ' ಎಂದು ಶ್ರು ತಿಯೂ ಇದನ್ನೇ ಹೇಳುತ್ತದೆ ಎಂದು ಗಿರಿಧರವ್ಯಾಖ್ಯಾ ನ 
ಹೇಳುತ್ತದೆ. ಮತ್ತು ಪುತ 3, ಕಾಮೇಷಿಯಂಥ” ವಿಷ್ಣುಯಾಗ ಮಾಡಿಯೂ ವೇನನಂಥ 
ದುಷ್ಟುತ್ರ ಜನಿಸಿದ್ದು ಹೇಗೆ ಎಂಬ ಪ್ರ ಶ್ಲೆಯೂ ಬರುತ್ತದೆ. ವಿಶ ಶನಾಥವ್ಯಾಖ್ಯಾ ನದಲ್ಲಿ 
ವೇನ ಭಾಮಾ ತಂದೆಗೆ “ವೈರಾಗ್ಯಕ್ಕೆ ಕಟಾ ಮತ್ತು ಪೃಥುವಿಗೆ 
ಜನ್ಮವಿತ್ತ ಕೀರ್ತಿಪಡೆದನೆಂದಿದೆ. ಆದರೆ ಇದು ಸರಿಯಲ್ಲ ತಂದೆಯ 'ವೈರಾಗ್ಯ 
ಕ್ಯಾಗಿಯೆ. ವೇನ ದುಷ್ಕೃತ್ಯ ಮಾಡಿದ್ದರೆ ಮತ್ತು ಅವನು ತಾನು ಬದುಕಿರುವಾಗ 

ಪ್ರಥುವಿಗೆ ಜನ್ಮವಿತಿದ್ದರೆ ವಿಷ್ಣುಯಾಗ 'ಸಾರ್ಥಕವೆನಸಿತಿತ್ತು ವಸುತಃ ಪುತ್ರರಿಲ್ಲದವರು 


340 ಶ್ರೀಮದ್‌ಭಾಗವತ ತಾತ್ಪರ್ಯನಿರ್ಣಯ 


ಮಾಡುವ ಸತ್ಯರ್ಮವನ್ನೂ ದೇವತೆಗಳು ಸ್ವೀಕರಿಸುತ್ತಾರೆ. ಸ್ವರ್ಗಾದಿಲೋಕ 
ಪ್ರಾಪ್ತಿಯಾಗುತ್ತದೆ. ಆದರೂ ಕೆಲವರು ಪುತ್ರರನ್ನು ಪಡೆಯಬೇಕೆಂದು ದೇವತೆಗಳ 
ಸಂಕಲ್ಪವಿರುತ್ತದೆ. ಅಂಥವರು ಪುತ್ರರನ್ನು ಪಡೆಯದೇ ಸತ್ಯರ್ಮಮಾಡಿದರೆ ಅದನ್ನು 
ಅವರು ಸ್ವೀಕರಿಸುವುದಿಲ್ಲ. ಹೀಗಾಗಿ ಲೋಕಪ್ರಾಪ್ತಿ ಇಲ್ಲ. ಇದನ್ನು ನಾಪುತ್ರಸ್ಯ 
ಲೋಕೋಪಸ್ತಿಎಂದು ಶ್ರುತಿ ಹೇಳುತ್ತದೆ ಹೊರತು ಎಲ್ಲರೂ ಪುತ್ರರನ್ನು ಪಡೆಯಲೇ 
ಬೇಕೆಂದಲ್ಲ. ಇದು ವಾಮನ ಪುರಾಣದಲ್ಲಿ ಸ್ಪಷ್ಟವಿದೆ.. 


ಅನಪತ್ಯೋಸಪಿ ಸದ್ಧರ್ಮಾ ಲೋಶಜಿನ್ನಾತ್ರ ಸಂಶಯಃ | 

ದೇವೈಸ್ತು ಪೃಥುಜನ್ಮಾರ್ಥೇ ಹವಿರಂಗಸ್ಯ ನೋ ಹೃತಮ್‌ ॥ 

ಅನಪತ್ಯತ್ವಕರ್ಮಾ ಸಾ ಬಾಲಹತ್ಯಾಕೃತೇಃ ಪುರಾ | 

ಅತೋ ದುಷ್ಟೋ$ಭವತ್‌ ಪುತ್ರ ಇಷ್ಟೋ DROS: ಪೃಥುಃ || 
ಇತಿ ವಾಮನೇ i 


ವಿಹಿತಧರ್ಮಾನುಷ್ಠಾನ ಮಾಡುವವನಿಗೆ ಮಕ್ಕಳಿಲ್ಲದಿದ್ದರೂ ಸ್ವರ್ಗಾದಿಲೋಶಪ್ರಾಪ್ತಿ 
ಇದ್ದೇ ಇದೆ. ಇದರಲ್ಲಿ ಸಂಶಯವಿಲ್ಲ. ದೇವತೆಗಳು ಅಂಗರಾಜನ ಯಜ್ಞದಲ್ಲಿ 


ಹವಿರ್ಭಾಗವನ್ನು ಏಕೆ ಸ್ಟೀಕರಿಸಲಿಲ್ಲ ಎಂದರೆ ಪೃಥುವಿನ ಜನ್ಮವಾಗಬೇಕು ಎಂದು 
ಅವರ ಸಂಕಲ್ಪವಿತ್ತು ಅದಕ್ಕಾಗಿ ಸ್ವೀಕರಿಸಲಿಲ್ಲ. ಸ್ವೀಕರಿಸಿದರೆ ಅಂಗರಾಜ ಪುತ್ರಕಾಮೇಷ್ಟಿ 
ಮಾಡಲು ಪ್ರವೃತ್ತಿ ಮಾಡುವುದಿಲ್ಲ ಪೃಥುವಿನ ಜನ್ಮವಾಗುವುದಿಲ್ಲ ಎಂದು ಅವರ 
ಆಲೋಚನೆಯಾಗಿತ್ತು ಪುತ್ರಕಾಮೇಷ್ಟಿ ಮಾಡಿದರೂ ಅದರಿಂದ ವೇನನಂಥ 
HAYS, ಏಕೆ ಜನಿಸಿದನೆಂದರೆ ಅಂಗರಾಜ ಪೂರ್ವಜನ್ಮದಲ್ಲಿ ಬಾಲಹತ್ಯೆ 
ಮಾಡಿದ್ದ ಅದರಿಂದಲೆ ಮಕ್ಕಳಾಗಿರಲಿಲ್ಲ ಪುತ್ರಕಾಮೇಷ್ಠಿಮಾಡಿದರೂ ದುಷ್ಠಪುತ್ರ 
ಜನಿಸಿದ. ಹೀಗೆಂದ ಮಾತ್ರಕ್ಕೆ ವಿಷ್ಣುವಿನ ಆರಾಧನೆಯಾಗಿ ಮಾಡಿದ ಪುತ್ರಕಾಮೇಷ್ಟಿ 
ವ್ಯರ್ಥವಾಯಿತೆಂದು ತಿಳಿಯಬಾರದು. ಅದರಿಂದ ಪೃಥು ಹುಟ್ಟಿದ್ದಾನೆ. ಆದರೂ 
ಹಿಂದಿನ ಪಾಪ ಪ್ರಬಲವಾದ್ದರಿಂದ ಮೊದಲಿಗೆ ಪೃಥುವಿನ ಜನ್ಮವಾಗಲಿಲ್ಲ 
ವಿಲಂಬವಾಯಿತು ಎಂದು ವಾಮನ ಪುರಾಣದಲ್ಲಿ ಹೇಳಿದೆ. 


ato ಲೇ ale 
~~ [A > 


ಮೃತ್ಯು ಎಂಬ ಅಸುರನ ಮಗಳಾದ ಸುನೀಥೆಯ ಮಗ ವೇನ ತನ್ನ ಅಜ್ಜನನ್ನೇ 
ಅನುಸರಿಸಿ ಅಧಾರ್ಮಿಕನಾಗಿ ಬೆಳೆದ. ವೇನ (ಪ್ರಾಣಿಪೀಡಕ)ನೆಂದು ಜನರೇ 
ಅವನಿಗೆ ನಾಮಕರಣ ಮಾಡಿದರೆಂದು ಮೈತ್ರೇಯರು ವಿದುರನಿಗೆ ಹೇಳುತ್ತಾರೆ. 
ಸ ಬಾಲ ಏವ ಪುರುಷೋ ಮಾತಾಮಹಮನುವ್ರತಃ | 
ಅಧರ್ಮಾಂಶೋದ್ಭವಂ ಮೃತ್ಯುಂ ತೇನಾಭವದಧಾರ್ಮಿಕಃ 11೩೯ ॥ 


ಚತುರ್ಥಸ್ಕಂಧ-ಅಧ್ಯಾಯ-13 344 


ಸ ಶರಾಸನಮುದ್ಯಮ್ಯ ಮೃಗಯುರ್ವನಗೋಚರಃ | 
ಹಂತ್ಯಸಾಧುರ್ಮಗಾನ್‌ ದೀನಾನ್‌ ವೇನೋಸಾವಿತ್ಯರೌಜ್ಞನಃ I ೪೦ || 
ವೇನ ಬಾಲಕನಾಗಿದ್ದಾಗಲೇ ಅಧರ್ಮಾಭಿಮಾನಿ ಅಸುರನ ಅಂಶದಿಂದ ಜನಿಸಿದ 

ತನ್ನ ಅಜ್ಜನಾದ ಮೃತ್ಯುವನ್ನೇ ಅನುಸರಿಸುತ್ತ ಅಧಾರ್ಮಿಕನಾಗಿ ಬೆಳೆದ. i 


ಅವನು ಬಿಲ್ಲನ್ನೆತ್ರಿಕೊಂಡು ಕಾಡಿಗೆ ಹೋಗಿ ಬೇಟೆಯಾಡಿ ಸಾಧುಪ್ರಾಣಿಗಳನ್ನೂ 
ದೀನಜನರನ್ನೂ ನಿರ್ದಯವಾಗಿ ಕೊಲ್ಲುತ್ತಿದ್ದ ಜನರು ಇದನ್ನು ಕಂಡು "ಈತ 
ದುಷ್ಠನಾದ ವೇನ(ಪ್ರಾಣಿಪೀಡಕ)' ಎಂದು ಕೂಗಿಕೊಂಡರು. ಅದರಿಂದ 
ವೇನನೆನಿಸಿದ. 


ಇಲ್ಲಿ ಮೃತ್ಯುದೇವತೆಯನ್ನು ಅಧರ್ಮಾಭಿಮಾನಿ ಅಸುರನ ಅಂಶಸಂಭೂತ 

ನೆಂದುದು ಹೇಗೆ ಎಂಬ ಪ್ರಶ್ನೆ ಬರುತ್ತದೆ. ಬೇರೆ ವ್ಯಾಖ್ಯಾನಕಾರರು ಈ ಪ್ರಶ್ನೆಯ 

ನ್ಲೆತಿಕೊಂಡಿಲ್ಲ ವಾಮನಪುರಾಣವೇ ಈ ಪ್ರಶ್ನೆಯನ್ನೂ ಪರಿಹರಿಸುತ್ತದೆ. 
ಮೃತ್ಯುರ್ದೇವೋ ಯಮಭ್ರಾತಾ ವೇನಮಾತಾಮಹೋತಪಸುರಃ | 
ಪೀಡಾಂ ವೇನೇತಿ ಚ ಪ್ರಾಹುರ್ಮ್ದೇನೋತಸೌ ಪೀಡನಾದಭೂತ್‌ il 


ಇತಿ ಚ ॥ 
ಮೃತ್ಯು ಎಂಬ ದೇವತೆ ಬೇರೆ ಇದ್ದಾನೆ. ಅವನು ಯಮನ ಸೋದರ. ಇನ್ನೊಬ್ಬ ಮೃತ್ಯು 


ಅಸುರ. ಅವನೇ ವೇನನ ತಾಯಿಯಾದ ಸುನೀಥೆಯ ತಂದೆ. ಪೀಡೆಯನ್ನು ವೇನ 
ಎನ್ನುತಾರೆ. ಪೀಡಕನಾದ ಪ್ರಯುಕ್ತ ವೇನ ವೇನನೆನಿಸಿದ ಎಂದು ವಾಮನ ಪುರಾಣ 
ಹೇಳಿದೆ. 


ಭಾಗವತದಲ್ಲಿ ಮೃತ್ಯುದೇವತೆಯನ್ನು ಅಧರ್ಮಾಂಶಸಂಭೂತನೆಂದಿಲ್ಲ 
"ಅಧರ್ಮನೆಂಬ ಅಸುರನ ವಂಶದಲ್ಲಿ ಬಂದ ಕಲಿ ಎಂಬ ಅಸುರನ ಮಕ್ಕಳು ಮೃತ್ಯು 
ಮತ್ತು ಭಯ ಎಂಬ ಇಬ್ಬರು' ಎಂದು ಹಿಂದೆ ೯ನೇ ಅಧ್ಯಾಯದ ಪ್ರಾರಂಭದಲ್ಲಿ 
ಹೇಳಿದೆ. ಈ. ಮೃತ್ಯುವನ್ನು ಅಸುರಾಂಶ ಸಂಭೂತನೆನ್ನಲಾಗಿದೆ. ಹೊರತು 
ಮೃತ್ಯುದೇವತೆಯನ್ನಲ್ಲ. 

ಇತಿ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯವಿರಚಿತೇ 
ಶ್ರೀಮದ್ಭಾಗವತತಾತ್ಸರ್ಯನಿರ್ಣಯೇ ಚತುರ್ಥಸ್ಥಂಧೇ 
ತ್ರಯೋದಶೋತಧ್ಯಾಯಃ Il 


ಹ 


ಅಧ್ಯಾಯ-೧೪ 
ಅಧ್ಯಾಯಸಾರಾಂಶ 


ಭೃಗು ಮುಂತಾದ ಮುನಿಗಳು ವೇನನನ್ನು ಸಿಂಹಾಸನದಲ್ಲಿ 
ಕೂಡಿಸಿದರು. ಆಗ ಕಳ್ಳಕಾಕರ ಪೀಡೆ ಇಲ್ಲವಾಯಿತು. ಆದರೆ ಪಾಪಿಯಾದ 
wen ರಾಜ್ಯದಲ್ಲಿ ಯಾರೂ ಯಜ್ಞಾದಿ ಸತ್ಯರ್ಮ ಮಾಡಕೂಡದೆಂದು 
ಘೋಷಣೆ ಮಾಡಿದ. ಮುನಿಗಳು ಅವನಿಗೆ ಒಳ್ಳಿಯ ಮಾತಿನಿಂದ 
ಬೋಧನೆ ಮಾಡಿದರು. ನಿನ್ನ ರಾಜ್ಯದಲ್ಲಿ ದೇವತಾರಾಧನೆ ನಡೆದರೆ 
ನಿನಗೇ ಶ್ರೇಯಸ್ಸು ಯಜ್ಞಪುರುಷನಾದ ಭಗವಂತನನ್ನು ನಿನ್ನ ರಾಜ್ಯದಲ್ಲಿ 
ನಿನ್ನ ಹಿತಕ್ಕಾಗಿ ಬ್ರಾ,ಹ್ಮಣರು ಆರಾಧಿಸುವಾಗ ನೀನು ಅವರಿಗೆ ಅನುಕೂಲ 
ಮಾಡಿ ಕೊಡಬೇಕು ತೊಡಕು eer aon ವೇನ 


ನನ್ನನ್ನೇ ಆರಗ ನಕು ಉಕ ತಿತರುಗಿ ರ ಅವನನ್ನು 
ವಧಿಸಿದರು. ಅಂಗರಾಜನ ಉತ್ತಮವಾದ ವಂಶ ನಿಂತುಹೋಗ. 
ಬಾರದೆಂದು ವೇನನ ಮೃತಶರೀರವನ್ನು ಮಥನ ಮಾಡಿದರು. 
ತೊಡೆಯನ್ನು ಮಧಿಸಿದಾಗ ಪಾಪಪುರುಷನಾದ ನಿಷಾದ ಹುಟ್ಟಿದ. ಆ 
ನಿಷಾದನ ಸಂತತಿಯವರು ಕಾಡುಗಳಲ್ಲಿ ಬೇಡರೆನಿಸಿದರು. ಎರಡು 
ತೋಳುಗಳನ್ನು ಮಧಿಸಿದಾಗ ಒಂದು ಗಂಡು ಒಂದು ಹೆಣ್ಣು ಮಕ್ಕಳು 
ಹುಟ್ಟಿದರು. ಗಂಡು ಪೃಥುರಾಜ. ಅವನಲ್ಲಿ ಶ್ರಿ, (ಹರಿಯ 
ರಾಜರಾಜೇಶ್ವ ರರೂಪದ ಆವೇಶವಿದ್ಧಿತು. ಹೆಣ್ಣು ಅರ್ಚಿದೇವಿ. ಅವಳಲ್ಲಿ 
ಲಕ್ಷ್ಮೀ (ದೇವಿಯ ಆವೇಶವಿದ್ದಿತು. 


ate ato ale 
ಜ್‌ ~~ [A 


ಯಾರೂ ಯಜ್ಞಾದಿಕರ್ಮಗಳನ್ನು ಆಚರಿಸಕೂಡದೆಂದು ವೇನರಾಜ ಆಜ್ಞೆ 
ಹೊರಡಿಸಿದಾಗ ಮುನಿಗಳು ಬಂದು ಒಳ್ಳೆಯ ಮಾತಿನಿಂದ ನೀನು ಹಾಗೆ ಮಾಡಬೇಡ 
ಎಂದು ಬುದ್ಧಿ ಹೇಳುತಾರೆ. 


ತಂ ಸರ್ವಲೋಕಾಮರಯಜ್ಞಸಂಗ ಹಂ 
ತ್ರಯೀಮಯಂ ದ್ರವ್ಯಮಯಂ ತಪೋಮಯಮ್‌ | 


ಚತುರ್ಥಸ್ಕಂಧ-ಅಧ್ಯಾಯ-14 343 


ಯಜೆ 3 yor 8s ಕ್ರೈರ್ಯಜತೋ ಭವಾಯತೇ 
ರಾಜನ್‌ ಸ್ವದೇಶಾನನುರೋದ್ದುಮರ್ಹಸಿ ॥1 ೨೨ Il 


ಆ ಭಗವಂತ ಎಲ್ಲಲೋಕಗಳಿಗೂ ಲೋಕಪಾಲಕರಿಗೂ ಯಜ್ಞಗಳಿಗೂ ನಿಯಾಮಕ. 
ಮೂರು ವೇದಗಳಲ್ಲಿಯೂ ಮುಖ್ಯ ಪ್ರತಿಪಾದ್ಯ. ಎಲ್ಲ ಯಾಗದ್ರವ್ಯಗಳಿಗೂ ಮುಖ್ಯ 
ಉದ್ದೇಶ್ಯ. ಎಲ್ಲತಪಸ್ಸಿಗೂ ಮುಖ್ಯವಿಷಯ. ಅದರಿಂದಲೆ ವೇದಗಳಿಗೂ ದ್ರವ್ಯಗಳಿಗೂ 
ತಪಸುಗಳಿಗೂ ವೈಶಿಷ್ಟ್ಯ ಬಂದಿದೆ. ಅಂಥ ಶ್ರೀಹರಿಯನ್ನೇ ನಿನ್ನ ದೇಶದಲ್ಲಿರುವ 
ಬ್ರಾಹ್ಮಣರು ನಿನ್ನ ಒಳ್ಳೆಯದಕ್ಕಾಗಿ ದ್ರವ್ಯಯಜ್ಞ ಜ್ಞಾನಯಜ್ಞ ಮುಂತಾದ 
ನಾನಾಬಗೆಯ ಯಜ್ಞಗಳಿಂದ ಆರಾಧಿಸುವಾಗ ನೀನು ಅವರಿಗೆ ಅನುಕೂಲ 
ಮಾಡಿಕೊಡಬೇಕು. 


ಇಲ್ಲಿ "'ಸರ್ವಲೋಕಾಮರಯಜ್ಞಸಂಗ್ರಹಂ' ಎಂದರೆ ಸರ್ವಲೋಕಗಳಿಗೂ 
ಲೋಕಪಾಲಕರಾದ ಇಂದ್ರಾದಿದೇವತೆಗಳಿಗೂ ಯಜ್ಞಗಳಿಗೂ ಸಂಗ್ರಹ' ಅಂದರೆ, 
ನಿಯಾಮಕ ಎಂದರ್ಥ. ಶ್ರೀಧರ ಮುಂತಾದವರೂ ಹೀಗೇ ವ್ಯಾಖ್ಯಾನ ಮಾಡಿದ್ದಾರೆ. 
ಆದರೆ ಅವರ ಮತದಲ್ಲಿ BAZ ಜಗತ್ತಿಗೆ ಕರ್ತನಾಗಿರುವಂತೆ ಉಪಾದಾನವೂ 
ಆಗಿದ್ದಾನೆ. ಜಗತ್ತು ಪರಮಾತ್ಮನಲ್ಲಿ ಹುಟ್ಟಿ ಪರಮಾತೃ್ಮನಲ್ಲಿದ್ದು ಪರಮಾತ್ಮನಲ್ಲಿಯೇ 


ಲೀನವಾಗುವುದರಿಂದ ಪರಮಾತ್ಮ ಉಪಾದಾನ ಎನ್ನುತ್ತಾರೆ. ಅದರಂತೆ 
'ಸರ್ವಲೋಕಗಳ ಅಮರರ ಯಜ್ಞಗಳ ಸಂಗ್ರಹ ಯಾರಲ್ಲಿ ಇದೆಯೋ ಅವನು 
ಪರಮಾತ್ಮ' ಎಂದು ವಿವರಣೆ ನೀಡಬಹುದಾಗಿತ್ರು. ಹಾಗೇ “ಶುಕದೇವ 
ವ್ಯಾಖ್ಯಾನವಿದೆ. 

ಅದನ್ನು ಬಿಟ್ಟು ಸಂಗ್ರಹ ಎಂದರೆ ನಿಯಾಮಕ ಎಂದು ವ್ಯಾಖ್ಯಾನಿಸಲು ಏನೂ 
ಪ್ರಮಾಣದ ಆಧಾರ ತೋರಿಸಿಲ್ಲ ಶ್ರೀಮದಾಚಾರ್ಯರು ತೋರಿಸಿರುವ 
ಸ್ಕಾಂದಪುರಾಣವಚನವನ್ನು ಆದರಿಸುವುದಾದರೆ ಅದೇ ವಚನ ತ್ರಯೀಮಯ 
ದ್ರವ್ಯಮಯ ತಪೋಮಯ ಶಬ್ದಗಳಿಗೂ ಸುಂದರವಾದ ವ್ಯಾಖ್ಯಾನ 
ಮಾಡುತ್ತಿರುವುದರಿಂದ ಅದನ್ನೂ ಸ್ವೀಕರಿಸಬೇಕಾಗಿತ್ತು 

“ತ್ರಯೀಮಯ' ಮುಂತಾದ ಶಬ್ದಗಳಲ್ಲಿ ಮಯಟ್‌ ಪ್ರತ್ಯಯ ಪ್ರಾಚು 
ರ್ಯಾರ್ಥಕ. ವೇದಪ್ರಚುರ ವೇದಪ್ರತಿಪಾದ್ಯ ಎಂದು ತ್ರಯೀಮಯ ಶಬ್ದದ 
ಅರ್ಥ. ಯಜ್ಞಗಳಿಂದ ಭಗವಂತನನ್ನು ಆರಾಧಿಸಬೇಕೆಂದು ವೇದವು ಯಜ್ಞವನ್ನು 
ವರ್ಣಿಸುವುದರಿಂದ ಭಗವಂತ ಯಜ್ಞಪ್ರಚುರ ಎಂದು ಯಜ್ಞಮಯ ಶಬ್ದದ 


೧. ಯಥಾ ಮೂಲೇ ಸ್ವಂಧಾದೀನಾಂ ಸಂಗ್ರಹೋ ಭವತಿ ಏವಂ ಸರ್ವೇಷಾಂ 
ಲೋಕಾನಾಮಮರಾಣಾಂ ತದ್ವಾಸಿನಾಂ ಯಜ್ಞಾನಾಂ ತತ್ಭಾಪಕಾಣಾಂ ಚ 
* ಸಂಗ್ರಹೋ ಯಸ್ಸಿನ್‌ ಸರ್ವಾತ್ಮನಿ ತಂ -ಶುಕದೇವಃ 


344 ಶ್ರೀಮದ್‌ ಭಾಗವತ ತಾತ್ಪರ್ಯನಿರ್ಣಯ 


ಅರ್ಥ. ತಪಸ್ಸೆಂದರೆ ಉಪಾಸನೆ. ಉಪಾಸ್ಯ Briss cow ಗುಣಾದಿಗಳನ್ನು ವೇದ 
ಹೇಳುವುದರಿಂದ ಭಗವಂತ ತಪಃಪ್ರಚುರ ಎಂದು ತಪೋಮಯ ಶಬ್ದದ ಅರ್ಥ 
ಎಂದು ಕ್ಲಿಷ್ಟವಾದ ವಿವರಣೆ ವೀರರಾಘವ ವ್ಯಾಖ್ಯಾನದಲ್ಲಿ ಕಾಣುತ್ತದೆ. ಶುಕದೇವ 
ಹಾಗೂ ಗಿರಿಧರ ವ್ಯಾಖ್ಯಾನಗಳಲ್ಲಿ ತ್ರಯೀಮಯವೆಂದರೆ ವೇದರೂಪ, ದ್ರವ್ಯಮಯ 
ಎಂದರೆ ದ್ರವ್ಯರೂಪ ಎಂದು ಮಯಟ್‌ ಪ್ರತ್ಯಯವನ್ನು ತಾದಾತ್ಮ್ಯಾರ್ಥದಲ್ಲಿ 
ಸ್ವೀಕರಿಸಿದ್ದಾರೆ. ಈ ಎಲ್ಲ ವ್ಯಾಖ್ಯಾನಗಳು ಅಸಮರ್ಪಕ ಮತ್ತು ಪ್ರಮಾಣವಿರುದ್ಧ 
ಶ್ರೀಮದಾಚಾರ್ಯರು ಹೇಳುತಾರೆ- 
ಸರ್ವಲೋಕಾದೀನ್‌ ಸಂಗ್ಕಹ್ಣಾತೀತಿ ತತ್ತಂಗ್ರಹಃ | 

ಸರ್ವಸ್ಯ ಗ್ರಹಣಾದ್‌ ವಿಷ್ಣು ಸರ್ವಸಂಗ್ರಹ ಉಚ್ಯತೇ | 

ವೇದಸ್ಯ ತದ್‌ವಕ್ಸಕತ್ನಾತ್‌ ಪ್ರಾಧಾನ್ಯಂ ತು ತ್ರಯೀಮಯಃ | 

ಸರ್ವಂ ತದ್ವಿಷಯತ್ವೇನ ಮುಖ್ಯಂ ಸರ್ವಮಯಸತಃ ॥ 

ಇತಿ ಸ್ಕಾಂದೇ I 


ಸರ್ವಲೋಕ ಮುಂತಾದುವನ್ನು ನಿಯಮನ ಮಾಡುವುದರಿಂದ ಶ್ರೀಹರಿ ಅವುಗಳಿಗೆ 


ಸಂಗ್ರಹ ಎನಿಸುತ್ತಾನೆ. 


“ಎಲ್ಲವನ್ನೂ ನಿಯಮನ ಮಾಡುವುದರಿಂದ ವಿಷ್ಣು ಎಲ್ಲಕ್ಕೂ ಸಂಗ್ರಹ ಎನಿಸುತ್ತಾನೆ. 
ವೇದವನ್ನು ಅವನು ಉಪದೇಶ ಮಾಡುವುದರಿಂದ ವೇದಕ್ಕಿಂತ ಅವನು ಪ್ರಧಾನ 
ಎಂಬ ಅರ್ಥದಲ್ಲಿ ಅವನು ತ್ರಯೀಮಯ. ವೇದವು ಅವನನ್ನು ಪ್ರತಿಪಾದಿ 
ಸುವುದರಿಂದ ಅದಕ್ಕೆ ವೈಶಿಷ್ಟ್ಯ, ಪ್ರಾಧಾನ್ಯ. ಅದರಿಂದಲೂ ಅವನು ತ್ರಯೀಮಯ. 
ಪ್ರಾಧಾನ್ಯವು ಮಯಶಬ್ದದ ಅರ್ಥ. ದ್ರವ್ಯ ಮತ್ತು ತಪಸುಗಳೆಲ್ಲವೂ ಅವನ 
ಆರಾಧನೆಗಾಗಿ ಇರುವುದರಿಂದಲೇ ಅವುಗಳಿಗೆ ವೈಶಿಷ್ಟ್ಯ, ಪಾ ್ರಿಧಾನ್ಯ. ಅದರಿಂದ 
ಅವನು ದ್ರವ್ಯಮಯ, ತಪೋಮಯ ಎನಿಸುತ್ತಾನೆ.” ಎಂದು ಸೃಂದಪುರಾಣದಲ್ಲಿ 
ಉಕ್ತವಾಗಿದೆ. ; 
"ವೇದಸ್ಯ ತದ್ವಕ್ರಕತ್ವಾತ್‌' ಎಂಬುದಕ್ಕೆ ಬಹುವ್ರೀಹಿಯಿಂದ ವೇದಕ್ಕೆ ಭಗವಂತ 
ಉಪದೇಶಕ ಎಂದೂ, ಕಪ್ರತ್ಯಯ ಸ್ವಾರ್ಥವೆಂದಿಟ್ಟು ಕೊಂಡು ತತ್ಪುರುಷ 
ಸಮಾಸದಿಂದ ವೇದವು ಭಗವಂತನ್ನು ಪ್ರತಿಪಾದಿಸುವುದೆಂದೂ ಎರಡೂ ಅರ್ಥ 
ಸಿಗುತ್ತದೆ. "ವೇದಸ್ಯ ತದ್ವಕ್ಸತ್ವಾತ್‌' ಎಂದೂ ಪಾಠವಿರುವುದರಿಂದ ಎರಡನೇ 
ಅರ್ಥ ಆ ಪಾಠಕ್ಕೆ ಅನುಗುಣವಾಗುತದೆ. ವಿಜಯಧ್ವಜೀಯದಲ್ಲಿ "ವೇದಸ್ಯ ತಸ್ಯ 
ವಕ್ಸತ್ವಾತ್‌'. ಎಂದು ಪಾಠವಿದೆ. ಅದರಲ್ಲಿ ಷಷ್ಠೀವಿಭಕ್ತಿಗೆ ಕರ್ತಕರ್ಮ ಎರಡೂ 
ಅರ್ಥವಿಟ್ಟುಕೊಂಡರೆ ಮೇಲಿನ ಎರಡೂ ಅರ್ಥ ಸಿಗುತ್ತದೆ. ಮೊದಲನೇ ಅರ್ಥದಲ್ಲಿ 


ತ್ರಯೀಗಿಂತ ಪ್ರಧಾನ ಭಗವಂತನಾದ್ದರಿಂದ ಅವನು ತ್ರಯೀಮಯ. ಎರಡನೇ 


ಚತುರ್ಥಸ್ಕಂಧ-ಅಧ್ಯಾಯ-14 345 


ಅರ್ಥದಲ್ಲಿ ತ್ರಯೀಗೆ ಭಗವತ್ಚ ತಿಪಾದನೆಯಿಂದಾಗಿ ಪಾ ಧಾನ್ಯ ಧು 

ಗವ ಎಂದು ಅವನು ತ್ರಯೀಮಯ. ಇದೇ ರೀತಿ ದ್ರವ್ಯಕ್ಕಿ ಂತಪ್ರ 

ದ್ರವ್ಯಕ್ಕೆ ಪ ೬. ಅವನಿಂದ, ಎಂದು ದ್ರವ್ಯಮಯನೆನಿಸುತ್ತಾನೆ. ತಪ A 
ಪ್ರಧಾನ, ತಪಸ್ಸಿಗೆ ಪ್ರಾಧಾನ್ಯ ಅವನಿಂದ ook ತಪೋಮಯನೆನಿಸುತ್ತಾನೆ 

ಭಗವಂತ. "ಮಯ' ಎಂಬುದು ಇಲ್ಲಿಮಯಟ್‌ ಪ್ರತ್ಯಯವಲ್ಲ, “ಮಯ' ಎಂದು 

ಪ್ರತ್ಯೇಕ ಸ್ವತಂತ್ರಶಬ್ದ ಅದರಿಂದ ಎರಡೂ ಬಗೆಯ ಸಮಾಸ ಶಕ್ಕವಿದೆ. 


ಖೊ ate ate 
pS “ನ pA 


ಯಜ್ಞಗಳಲ್ಲಿ ಭಗವಂತ ಮಾತ್ರವಲ್ಲ ಅವನ ಆವೇಶಯುಕರಾದ ದೇವತೆಗಳೂ 
ಆರಾಧ್ಯರೆನಿಸಿದ್ದಾರೆ. ಅದರಿಂದ ಯಜ್ಞ ಮಾಡದಿದ್ದರೆ ಆ ದೇವತೆಗಳಿಗೂ 
ಅಪಚಾರವಾಗುತ್ತದೆ ಎಂದು ಮುನಿಗಳು ವೇನರಾಜನಿಗೆ ಎಚ್ಚರಿಕೆ ನೀಡುತಾರೆ. 


ಯಚ್ಞೇನ ಯುಷ್ಮದ್ವಿಷಯೇ ದ್ವಿಜಾತಿಭಿ- 
ರ್ವಿತಾಯಮಾನೇನ ಸುರಾಃ ಕಲಾ ಹರೇಃ | 


೨ ಸ್ಟಿಷ್ಟಾ ಸುತುಷ್ಟಾ] ಪ್ರದಿಶಂತಿ ವಾಂಛಿತಂ ಖಗ 


ತದ್ದೇಳನಂ ನಾರ್ಹಸಿ ವೀರ ಚೇಷ್ಠಿತುಮ್‌ I ೨೩ ॥ 


ನಿನ್ನ ರಾಜ್ಯದಲ್ಲಿ ದ್ವಿಜರು ಯಜ್ಞ ಮಾಡಿದರೆ ಹರಿಯ ಸನ್ನಿಧಾನ ಉಳ್ಳ ದೇವತೆಗಳು 
ಪೂಜಿತರಾಗಿ ಸಂತುಷ್ಠರಾಗಿ ನಿನಗೆ ಅಭೀಷ್ಟ ಷ್ಠಗಳನ್ನು ನೀಡುತ್ತಾರೆ. ವೀರನೆ, 
ಯಜ್ಞಗಳನ್ನು ತಡೆದು ದೇವತೆಗಳಿಗೆ ಅಪಚಾರ ಮಾಡಬೇಡ. 


ಇಲ್ಲಿ "ಕಲಾ ಹರೇಃ' ಎಂದಿದೆ. ಕಲೆಗಳೆಂದರೆ ಅಂಶಗಳು. ಭಗವ 
ಅಂಶಭೂತರಾದ DMI ANA ಅವನ ಕಲೆಗಳೆನಿಸುತಾರೆ. ಹಾಗೇ 
ಇಂದ್ರಾದಿದೇವತೆಗಳೂ ಭಗವಂತನ ಅಂಶ ಎಂಬ ಅರ್ಥದಲ್ಲಿ ಕಲೆಗಳೆನಿಸುವರೆ? 
ಹಾಗೇ ಬೇರೆ ವ್ಯಾಖ್ಯಾನಕಾರರು ವ್ಯಾಖ್ಯಾನಿಸಿದ್ದಾರೆ. ವೀರರಾಘವವ್ಯಾಖ್ಯಾನದಲ್ಲಿ 
ಕಲೆಗಳೆಂದರೆ ಶರೀರಭೂತರೆಂದು ವಿವರಣೆ ಇದೆ. ಈ ಎರಡೂ ಬಗೆಯ 
ವ್ಯಾಖ್ಯಾ ನಗಳು ಅಸಮರ್ಪಕವಾಗಿವೆ. ಶ್ರೀಮದಾಚಾರ್ಯರು ಹೇಳುತಾರೆ- 


ವಿಷೋಃ ಸ ಸನ್ನಿಹಿತತ್ವಾತ್ತು ಸರ್ವೇ ದೇವಾ ಹರೇಃ ಕಲಾಃ Il 
ಣ 
ಇತಿ ಚ। 


ವಿಷ್ಣುವಿಶೇಷವಾಗಿ ಸನ್ನಿಹಿತನಾಗಿರುವುದರಿಂದ ಇಂದ್ರಾದಿದೇವತೆಗಳೆಲ್ಲರೂ ವಿಷ್ಣುವಿನ 
ಕಲೆಗಳೆನಿಸುತ್ತಾರೆ ಎಂದೂ ಸ್ಕಾಂದ ಪುರಾಣ ಹೇಳಿದೆ. 


ate ate at. 


RA LA “ಇ 


346 ಶ್ರೀಮದ್‌ಭಾಗವತ ತಾತ್ಪರ್ಯನಿರ್ಣಯ 


ಮುನಿಗಳು ವೇನನಿಗೆ ಉಪದೇಶ ಮಾಡಿದಾಗ ಅವನು ಅದನ್ನು ಆಕ್ಷೇಪಿಸಿ 
ತಾನೇ ಭಗವಂತ, ತನ್ನನ್ನೇ ಎಲ್ಲರೂ ಪೂಜಿಸಬೇಕು ಎನ್ನುತ್ತಾನೆ. 


ವೇನ ಉವಾಚ 
ಬಾಲಿಶಾ ಬತ ಯೂಯಂ ವಾ ಅಧರ್ಮೇ ಧರ್ಮಮಾನಿನಃ | 
ಯೇ ವೃಶಿದಂ ಪತಿಂ ಹಿತ್ವಾಜಾರಂ ಪತಿಮುಪಾಸತೇ li ೨೪ 1 
ಏತೇ ಚಾನ್ಯೇ ಚ ವಿಬುಧಾಃ ಪ್ರಭವೋ ವರಶಾಪಯೋಃ | 
ದೇಹೇ ಭವಂತಿ ನೃಪತೇಃ ಸರ್ವದೇವಮಯೋ ನೃಪಃ 11೨೮ ॥ 


ತಸ್ಮಾನ್ಮಾಂ ಕರ್ಮಭಿರ್ವಿಪ್ರಾ ಯಜಧ್ಧಂ ಗತಮತ್ತರಾಃ | 
ಬಲಿಂ ಚ ಮಹ್ಯಂ ಹರತ ಮತ್ತೋನ್ಯಃ ಕೋತಗ್ರಭುಕ್‌ ಪುಮಾನ್‌ II 
112೨೯ 1 


ವೇನ ನುಡಿದ- 


ಅಯ್ಯೋ ನೀವೆಂಥ ಮೂರ್ಯರು! ಅಧರ್ಮವನ್ನೇ ಧರ್ಮವೆಂದು ತಿಳಿದಿರುವಿರಿ. 
ವ್ಯಭಿಚಾರಿಣಿಯಾದ ಹೆಂಗಸು ಪತಿಯನ್ನು ಬಿಟ್ಟು ಮತ್ತೊಬ್ಬ ಉಪಪತಿಯನ್ನು 
ಸೇವಿಸುವಂತೆ ನೀವು ನಿಮಗೆ ಜೀವನವೃತ್ತಿ ನೀಡಿ ನಿಜವಾಗಿ ಪತಿಯಾಗಿರುವ ನನ್ನನ್ನು 
ಬಿಟ್ಟು ಬೇರೊಬ್ಬ ಜಗತ್ಪತಿಯನ್ನು ಉಪಾಸನೆ ಮಾಡುವಿರಲ್ಲ! 


ಎಷ್ಟು ಬ್ರಹ್ರ ರುದ್ರಇಂದ್ರ ವಾಯು ಯಮ ಸೂರ್ಯ ಪರ್ಜನ್ಯ ಕುಬೇರ ಚಂದ್ರ 
ಭೂಮಿ ವರುಣ ಇವರೂ ಇನ್ನಿತರ ದೇವತೆಗಳೂ ಶಾಪಾನುಗ್ರಹತಕರೆನಿಸಿಕೊಂಡವರು 
ರಾಜನ ದೇಹದಲ್ಲಿ ನೆಲೆಸಿರುತ್ತಾರೆ. ರಾಜನೆಂದರೆ ಸರ್ವದೇವತಾಸ್ವರೂಪ. 


ಅದರಿಂದ ವಿಪ್ರರೆ, ನೀವು ಮಾತ್ತರ್ಯವನ್ನು ಬದಿಗಿಟ್ಟು ನನ್ನನ್ನು ಯಾಗಾದಿ 
ಕರ್ಮಗಳಿಂದ ಪೂಜಿಸಿರಿ. ಎಲ್ಲ ಪೂಜೆಗಳನ್ನೂ ನನಗೇ ಅರ್ಪಿಸಿರಿ. ಅಗ್ರ ಪೂಜೆಗೆ 
ಅರ್ಹನಾದ ವ್ಯಕ್ತಿ ನನಗಿಂತ ಬೇರೆ ಇನ್ನಾರು? 


ಇಲ್ಲಿ "ನೃಪರೂಪಿಣಮೀಶ್ವರಂ' "ಸ "ಸರ್ವದೇವಮಯೋ ನೃಪ 8' ಎನ್ನುತ್ತ Sea 
ತಾನೇ ಭಗವಂತನೆಂದೂ ವಿಷ್ಣುಬ್ರಹ್ಮರುದ್ರಾದಿ ಸಕಲ ದೇವತೆಗಳೂ 
ಸರ್ವದೇವಮಯನಾದ ತನ್ನ ಅಂಶಭೂತರೆಂದೂ ಹೇಳಿಕೊಂಡಿದ್ದಾನೆ. ತನ್ನನ್ನೇ 
ಪೂಜಿಸಬೇಕು ಬೇರೆ ದೇವತೆಗಳನ್ನಲ್ಲ "ತಸ್ಥಾನ್ಮಾಂ ಕರ್ಮಭಿರ್ವಿಪ್ರಾ ಯಜದ್ವಂ' 
"ಮತ್ತೋಠನ್ಯಃ ಕೋಠಗ ಗ್ರಭುಕ್‌' "ಎಂದಿದ್ದಾನೆ. "ವಿಪ್ರಾಃ' ಹೇ ವಿಪ್ರರೆ ಎಂದು 
ಸಂಬೋಧಿಸುತ್ತ ವಿಪ್ರ ರೆಂದರೆ ವಿಚಾರಶೀಲರು So ಈಶ್ವರನಾದ ನನ್ನನ್ನು 


ಚತುರ್ಥಸ್ಕಂಧ-ಅಧ್ಯಾಯ-14 347 


ಬಿಟ್ಟು ಅಂಶರಾದ ವಿಷ್ಣುಮುಂತಾದ ದೇವತೆಗಳನ್ನು ಏಕೆ ಪೂಜಿಸುವಿರಿ ಎಂದು 
ಕೇಳಿದ್ದಾನೆ." 


ಇದು ಅದ್ದೆ ಪತವೇದಾಂತ, ಇದರಲ್ಲೇನು ತಪ್ಪಿದೆ? ಮುನಿಗಳು ಅದನ್ನು ತಪ್ಪೆನ್ನಲಿಲ್ಲ. 
ಕೋಪದಿಂದ ಅವನನ್ನು ಕೊಂದರು, ನಿಜ ಆದರೆ ವೇನ ಹೇಳುವ ವೇದಾಂತ 
ಪಾರಮಾರ್ಥಿಕ ದೃಷ್ಟಿಯಾಯಿತು. ವ್ಯವಹಾರದಲ್ಲಿ ಯಜ್ಞಾದಿವೈದಿಕಕರ್ಮ 
ಮಾಡಲೇಬೇಕು. ಅದನ್ನೇ ಬೇಡವೆನ್ನುತ್ತಿದ್ದಾನೆ. ಯಜ್ಞಪತಿಯಾದ ವಿಷ್ಣುವನ್ನು 
ನಿಂದಿಸುತ್ತಿದ್ದಾನೆ ಎಂದು ಕೋಷಪಿಸಿಕೊಳ್ಳುತಾರೆ ಹೊರತು ಅವನ ವೇದಾಂತಕ್ಕೆ 
ಅವರು ಕೋಪಿಸಿಕೊಂಡಂತೆ ಕಾಣುವುದಿಲ್ಲ “ವಿಪರ್ಯಯಮತಿಃ' 
"ಪಂಡಿತಮಾನಿನಾ' ಎಂದು ಮೈತ್ರೇಯರು ವೇನನನ್ನು "ಎಪರೀತಬುದ್ಧಿಯವನು, 
ತಾನೇ ಪಂಡಿತನೆಂದು ಅಹಂಕಾರ ಪಡುತಾನೆ' ಎನ್ನುತ್ತಾರೆ, ನಿಜ. ಆದರೆ ಅದು 
"ಅದ್ವೆ ಛತತತ್ವಜ್ಗಾ 2 BABS ಸಾಕು. ಯಜ್ಞಮಾಡಬೇಕಾಗಿಲ್ಲ' ಎಂಬ ತಪ್ಪುಕಲ್ಪನೆಯನ್ನು 
ಕುರಿತಾಗಿರಬಹುದು. ಏಕೆಂದರೆ "ಮುನಿಗಳು ಬೇಡಿಕೊಂಡರೂ ಯಜ್ಞಕ್ಕೆ ಅವಕಾಶ 
ನೀಡಲಿಲ್ಲ. 'ಬಾಲಿಶಾಃ' Headed ಎನ್ನುತ್ತ ಅವರನ್ನು ಅವಮಾನ ಮಾಡಿದ 


ಎಂಬ ಕಾರಣದಿಂದ ಮುನಿಗಳು ಕೋಪಿಸಿಕೊಂಡರು' ಎನ್ನುತ್ತದೆ ಭಾಗವತ. ಹೊರತು 
ವೇನ ತನ್ನನ್ನು ಭಗವಂತನೆಂದು ಕೊಂಡಿದ್ದಕ್ಕೆ ಮುನಿಗಳು ಕೋಪಿಸಿಕೊಂಡರೆಂದು 
ಸ್ಪಷ್ಟ ಹೇಳಿಲ್ಲ. "ಭಗ್ನಾಯಾಂ ಹವ್ಯಯಾಂಚಾಯಾಂ ತಸ್ಥೈ ವಿದುರ ಚುಕ್ರುಧುಃ' 
ಎನ್ನುತ್ತದೆ ಭಾಗವತ. "ಇತಿ ತೇ$ಸತೃತಾಃ' ಎಂದೂ ಹೇಳುತಿದೆ. "ಅಸತ್ಯತಾಃ' 
ಎಂದರೆ ಬಾಲಿಶರೆಂದು ಮುಂತಾಗಿ ಹೇಳಿ ಅವಮಾನಿತರಾದರೆಂದು 
ಗಿರಿಧರವ್ಯಾಖ್ಯಾನ ಹೇಳಿದೆ. 


ಹೀಗೆ ಬೇರೆ ವ್ಯಾಖ್ಯಾನಕಾರರು ಮುನಿಗಳಿಗೆ ಅದ್ವೈತ ಸಮ್ಮತವಿರಲಿಲ್ಲ ಎನ್ನುತ್ತಿಲ್ಲ 
ಅದರ ಬಗ್ಗೆ ಮೌನವಾಗಿರುವುದು ಗಮನಾರ್ಹ. ಶ್ರೀಮದಾಚಾರ್ಯರು 
ಭವಿಷ್ಯತ್ಪುರಾಣವಚನವನ್ನು ಉದಾಹರಿಸಿ, ವೇನ ಅದ್ವೈತಜ್ಞಾನದ ಫಲವಾಗಿ 


೧. ನೃಪತಿರೇವೇಶ್ವರ ಇತರೇ ತದಂಶಾ ಇತಿ ಭಾವಃ | -ಶ್ರೀಧರಃ 


ಹೇ ವಿಪ್ರಾ ಇತಿ ಸಂಬೋಧನೇನ ವಿಪ್ರಾಣಾಂ ವಿಚಾರವತಾಂ ಯುಷ್ಮಾಕ 
ಮಂಶ್ಯುಪಾಸನಮೇವೋಚಿತಂ ನಾಂಶೋಪಾಸನಮಿತಿ ಸೂಚಯತಿ | 
-ಗಿರಿಧರಃ 


ಬಾಲಿಶಾ ಬತೇತ್ಯಾದಿ ದುರ್ವಚೋಭಿರಸತ್ಛತಾ ದ್ವಿಜಾ ಭೃಗ್ವಾದಯೋ 
ಮುನಯಸಸ್ಟೈ ವೇನಾಯ ಚುಕ್ರುಧುಃ । -ಗಿರಿಧರಃ 


348 ಶ್ರೀಮದ್‌ಭಾಗವತ ತಾತ್ಪರ್ಯನಿರ್ಣಯ 


ತಮಸ್ಸಿಗೆ ಹೋದನೆಂದೂ ಮುಂದೆ ಅದನ್ನು ಲೋಕದಲ್ಲಿ ಪ್ರಚಾರ ಮಾಡಿದ 
ಕ್ರೋಧವಶರೂ ದುರಾತ್ಮರೆಂದೂ ಆ ವಚನ ಸ್ಪಷ್ಟವಾಗಿ ಹೇಳುವುದನ್ನು 
ತೋರಿಸಿಕೊಟ್ಟಿದ್ದಾರೆ. 


ಅಹಂ ಬ್ರಹ್ನೇತಿ ವೇನಸ್ತು ಧ್ಯಾಯನ್ನಾಪಾಧರಂ ತಮಃ | 
ತದ್ರಾದ್ದಾಂತೋ ಮಹೀಂ ವ್ಯಾಪ್ರೋ ಭೇರ್ಯಾ 
ಖ್ಯಾಪಯತೋನನಿಶಮ್‌ ॥ 


ಅಸುರಾ ರಾಕ್ಚಸಾಶ್ಚೈವ ಪಿಶಾಚಾಸತ್ಸಥಿ ಸ್ಥಿತಾಃ । 
ಭೂಮೌ ತತ್‌ ಪೃಥುನಾ ಸರ್ವಂ ನಿರಸಂ ಮಹಿತಾತ್ಮನಾ || 
ಪುನಃ ಕಲಿಯುಗೇ ಪ್ರಾಪ್ತೇ ಅಷ್ಟಾವಿಂಶತಿಮೇ ಮನೋಃ | 
ವೈವಸ್ಥತಿಸ್ಯ ಸಮಯೇ ಜಾತಾಃ ಕ್ರೋಧವಶಾ ಭುವಿ | 
ಖ್ಯಾಪಯಂತಿ ದುರಾತ್ಮಾನೋ ಮಣಿಮಾಂಸತ್ತುರಃಸರಃ || 

ಇತಿ ಭವಿಷ್ಯತ್ತುರಾಣೇ || 


ನಾನು ಬ್ರಹ್ಮ ಎಂದು ಧ್ಯಾನಿಸುತ್ತ ವೇನ ಅಂಧಂತಮಸ್ತಮನ್ನು ಹೊಂದಿದ. ಅವನ 
ಸಿದ್ಧಾಂತವನ್ನು ಅವನು ಡಂಗುರ ಸಾರಿಸಿ ಪ್ರಸಾರ ಮಾಡಿದ್ದರಿಂದ ಅದು 
ಭೂಲೋಕವನ್ನು ವ್ಯಾಪಿಸಿತು. ಅಸುರರು ರಾಕ್ಷಸರು ಪಿಶಾಚರು ವೇನನ ಈ 
ಮಾರ್ಗವನ್ನು ಹಿಡಿದರು. ಬಳಿಕ ಮಹಾತ್ಮನಾದ ಪೃಥುಚಕ್ರವರ್ತಿ ಅದೆಲ್ಲವನ್ನೂ 
ನಾಶಪಡಿಸಿದ. ಪುನಃ ವೈವಸ್ಥತಮನ್ನಂತರಕಾಲದಲ್ಲಿ ಇಪ್ಪತ್ತೆಂಟನೇ ಕಲಿಯುಗ 
ಬಂದಾಗ ಕ್ರೋಧವಶರೆಂಬ ಅಸುರರು ಭೂಮಿಯಲ್ಲಿ ಜನಿಸಿ ಈ ಸಿದ್ಧಾಂತವನ್ನು 
ಪುನಃ ಪ್ರಸಿದ್ಧಿ ಪಡಿಸುವರು. ಅವರಲ್ಲಿ ಮಣಿಮಂತ ಪ್ರಧಾನ ಎಂದು 
ಭವಿಷ್ಯತ್ಪುರಾಣದಲ್ಲಿ ಹೇಳಿದೆ. 


ಲೊ ale ale 
ನಿ ನಿ n 


ಅಧರ್ಮಪ್ರವರ್ತಕನಾದ ವೇನನನ್ನು ಭೃಗು ಮುಂತಾದ ಮುನಿಗಳು 
ಹುಂಕಾರದಿಂದ ವಧಿಸಿದರು. ವೇನನ ಮೃತಶರೀರವನ್ನು ಅವನ ತಾಯಿ ಸುನೀಥೆ 
ಮಂತ್ರ ಔಷಧವಿದ್ಯೆಗಳ ಬಲದಿಂದ ಕೆಡದಂತೆ ರಕ್ಷಿಸಿ ಇಟ್ಟಳು. ರಾಜನಿಲ್ಲದೆ ದೇಶದಲ್ಲಿ 
ಅರಾಜಕತೆಯಿಂದ ಕಳ್ಳರು ದರೋಡೆಕೋರರೇ ತುಂಬಿದರು. ಅದರಿಂದ 
ರಾಜನೊಬ್ಬ ಬೇಕು. ರಾಜರ್ಷಿಯಾದ ಅಂಗರಾಜನ ವಂಶ ನಿಂತು ಹೋಗಲೂ 
ಬಾರದು ಎಂದು ಮುನಿಗಳು ನಿಶ್ಚಯಿಸಿ ವೇನನ ಮೃತಶರೀರದಿಂದಲೆ ಸಂತತಿಯನ್ನು 
ಕಡೆದು ತೆಗೆಯುತಾರೆ. 


ಚತುರ್ಥಸ್ಕಂಧ-ಅಧ್ಯಾಯ-14 3. 


DANY, ವಮೃಷಯೋ ವಿಷನ್ನಸ್ಯ ಮಹೀಪತೇಃ | 
ಮಮಂಥುರೂರುಂ ತರಸಾ ತತ್ರಾಸೀದ್‌ ಬಾಹುಕೋ ನರಃ VY Il 


ತಂತು ತೇsವನತಂ ದೀನಂ ಕಿಂ ಕರೋಮೀತಿ ವಾದಿನಮ್‌ | 
ನಿಷೀದೇತ್ಯಬ್ರುವಂಸಾತ ಸ ನಿಷಾದಸತೋಭವತ್‌ 11೪೬ ॥ 


ತಸ್ಯ ವಂಶ್ಯಾಸ್ತು ನೈಷಾದಾ ಗಿರಿಕಾನನಗೋಚರಾಃ | 
ಯೋತಪಾಹರಜ್ಞಾಯಮಾನೋ ವೇನಕಲ್ಪಷಮುದ್ದಣಮ್‌ 11೪೭ ॥ 


ಹೀಗೆ ನಿಶ್ಚೈಸಿ ಮುನಿಗಳು ಮೃತನಾದ ರಾಜನ ಬಲ ತೊಡೆಯನ್ನು ಕಡೆದರು. ಆಗ 
ಅಲ್ಲಿ ಕುಬ್ಬಾಕಾರದ ಒಬ್ಬ ಮನುಷ್ಯನು ಹುಟ್ಟಿದ, (ಅಮೃತಮಥನದಲ್ಲಿ ಮೊದಲಿಗೆ 
ವಿಷ ಜನಿಸಿದಂತೆ.) 

ದೀನನಾಗಿ ಬಗ್ಗಿ ನಿಂತು ನಾನೇನು ಮಾಡಲಿ ಎಂದ ಆ ವ್ಯಕ್ತಿಯನ್ನು ಮುನಿಗಳು 
ನೋಡಿ "ನಿಷೀದ'(ಕುಳಿತುಕೊ) ಎಂದರು. ವಿದುರ, ಹೀಗಾಗಿ ಆ ವ್ಯಕ್ತಿ "ನಿಷಾದ' 
ಎನಿಸಿದ. (ಆತ "ನಾನೇನು ಮಾಡಲಿ? ರಾಜನಾಗಲೆ' ಎಂಬ ಅಭಿಪ್ರಾಯದಿಂದ 
ಎಂದರು.) 

ಅವನು ಹುಟ್ಟುವಾಗಲೆ ವೇನನ ಭಯಂಕರ ಪಾಪಗಳನ್ನು ಹಿಡಿದುಕೊಂಡು ಹೊರಗೆ 
ಬಂದಿದ್ದ ಅದರಿಂದ ಅವನ ವಂಶದ ಜನರೂ ಪಾಪಕರ್ಮನಿರತರಾಗಿ 
ಬೆಟ್ಟಗಾಡುಗಳಲ್ಲಿ ವಾಸ ಮಾಡುತ್ತ ನಿಷಾದರೆನಿಸಿದರು. 


ಇಲ್ಲಿ ಮುನಿಗಳು ಮೊದಲಿಗೆ ವೇನನ ತೊಡೆಯನ್ನು ಕಡೆದರು. ಅದರಿಂದ 
ಪಾಪಶರೀರಿಯಾದ ನಿಷಾದ ಜನಿಸಿದ. ಅವನಿಂದ ನಿಷಾದವಂಶ ಬೆಳೆಯಿತು. ಬಳಿಕ 
ಮುನಿಗಳು ವೇನನ ಬಾಹುವನ್ನು ಕಡೆದರು. ಅದರಿಂದ ಪೃಥುರಾಜ ಜನಿಸಿದ. 
ಅವನಿಂದ ರಾಜವಂಶ ಬೆಳೆಯಿತು ಎಂದಿದೆ. ಆದರೆ ಮುನಿಗಳು ತೊಡೆಯನ್ನೇಕೆ 
ಕಡೆದರು? ತೊಡೆಯನ್ನು ಕಡೆದರೆ ಹುಟ್ಟುವವನು ಪಾಪಶರೀರಿ ನಿಷಾದ ರಾಜನಾಗಲು 
ಅರ್ಹನಲ್ಲವೆಂದು ಅವರಿಗೆ ತಿಳಿದಿರಲಿಲ್ಲವೆ? ಎಂಬ ಪ್ರಶ್ನೆ ಬರುತ್ತದೆ. ಇದಕ್ಕೆ 
ವಿಶ್ವನಾಥ ವ್ಯಾಖ್ಯಾನದಲ್ಲಿ ಹೀಗೆ ಸಮಾಧಾನ. ವೇನನಲ್ಲಿ ಅವನ ತಾಯಿಯು ಅಂಶ 
ತಂದೆಯ ಅಂಶ ಎರಡೂ ಇದ್ದುವು. ಅವುಗಳಲ್ಲಿತಾಯಿಯ ಅಂಶವನ್ನು ಮೊದಲಿಗೆ 
ಕಡೆದು ತೆಗೆದರು. ಬಳಿಕ ತಂದೆಯ ಅಂಶವನ್ನು ಕಡೆದು ತೆಗೆದರು ಎಂದು. 
ಇದರಿಂದ ಪ್ರಶ್ನೆಗೆ ಸಮಾಧಾನ ಸಿಗುವುದಿಲ್ಲ. ತಂದೆಯ ಅಂಶವನ್ನು ಮಾತ್ರ ಕಡೆದು 
ತೆಗೆಯ ಬಹುದಾಗಿತ್ತು ತಾನೆ? 


350 ಶ್ರೀಮದ್‌ಭಾಗವತ ತಾತ್ಪರ್ಯನಿರ್ಣಯ 


ಗಿರಿಧರ ವ್ಯಾಖ್ಯಾನ ಹೇಳುತ್ತದೆ- Sed ಶರೀರದಲ್ಲಿ ದೋಷಾಂಶವೂ 
ಕ್ಷತ್ರಿಯತ್ನಾ ಂಶವೂ ಇದ್ದಿತು. ಮೊದಲಿಗೆ ದೋಷಾಂಶವನ್ನು ಕಡೆದು ತೆಗೆದು 
ನಿರ್ದಷ್ಟವಾದ ಕೃತ್ರಿ ಯಾಂಶವನ್ನು ಅನಂತರ ಕಡೆದು ತೆಗೆದರು ಎಂದು. ಹೀಗೆ 
ಹೇಳಿದರೊ ಪ ಪ್ರಶ್ನೆ 5 ಪರಿಹಾರವಾಗುವುದಿಲ್ಲ. ತೊಡೆಯನ್ನು ಕಡೆದರೆ ದೋಷಾಂಶವೂ 
ಬಾಹುವನ್ನು ಕಡೆದರೆ ಕೃತ್ರಿಯಾಂಶವೂ ಹೊರಗೆ ಬರುತ್ತದೆ ಎನ್ನುವುದು ಮುನಿಗಳಿಗೆ 
ತಿಳಿದಿರಲಿಲ್ಲವೆ? ಮೊದಲಿಗೆ ಬಾಹುವನ್ನು ಅವರು ಏಕೆ ಕಡೆಯಲಿಲ್ಲ? 
"ಎನಿಶ್ತಿತ್ಯೆ BRE ಯಃ' ಎಂದು ‘DA ಶಬ್ದದಿಂದಲೆ ಅವರಿಗೆ ನಿರ್ಜೀವ 
ಶರೀರದಿಂದ ಸಂತತಿ ಹುಟ್ಟಿಸುವ ಅಲೌಕಿಕ ಸಾಮರ್ಥ್ಯವನ್ನೂ ಭವಿಷ್ಯಜ್ಞಾ Adan, 
ಸೂಚಿಸಲಾಗಿದೆ ಎಂದು. 
ಶ್ರೀಮದಾಚಾರ್ಯರು ಉದಾಹರಿಸುವ ಕೂರ್ಮಪುರಾಣವಚನದಲ್ಲಿ ಈ 
ಸಮಸ್ಯೆಗೆ ಪರಿಹಾರವಿದೆ. ವೇನಶರೀರದಲ್ಲಿವೇನನೊಬ್ಬನೇ ಅಲ್ಲದೆ ಅವನ ಮೂರು 
ಬೇರೆ ಅಂಶಗಳೂ ಇದ್ದುವು. ವೇನ ಸತ್ತು ತಮಸ್ಸಿಗೆ ಹೋದ "ಬಳಿಕ ಇತ್ತ ಅವನ 
ಶರೀರದಲ್ಲಿ ಅವನ ಸಂತತಿಯಾಗಿ ಜನಿಸಲು ಕಾದಿದ್ದ ಮೂರು ಅಂಶಗಳು ಹಾಗೇ 
ಇದ್ದುದರಿಂದ ತಾಯಿ ಸುನೀಥೆ ಮಗ ಪೂರ್ತಿ ಸತ್ತಿಲ್ಲಎಂಬ ಶಂಕೆಯಿಂದ, ತಿರುಗಿ 
ಬದುಕಿಬರಬಹುದೆಂಬ ಆಸೆಯಿಂದ ಶರೀರವನ್ನು ಮಂತ್ರೌಷಧಬಲದಿಂದ ರಕ್ಷಿಸಿ 


ಇಟ್ಟಿದ್ದಳು. ಮುನಿಗಳಿಗೂ ಇದು ಗೊತ್ತಿತ್ತು ಅವರು. ವೇನನ ಸ ಸಂತತಿಯನ್ನು ಹುಟ್ಟಿಸಲು 
ಶರೀರವನ್ನು ಮಥಿಸಿದರು. ಮೊದರಿಗೆ ನಿಷಾದನನ್ನು ಹುಟ್ಟಿಸಿದರು... ಏಕೆಂದರೆ 
ವೇನನ ಸಂತತಿಯಾಗಿ ನಿಷಾದರೂ ಹುಟ್ಟಿ ಪಾಪಸಾಧನೆ ಮಾಡಿಕೊಳ್ಳಬೇಕೆಂದು 
ಅವರ ಸಂಕಲ್ಪವಿತ್ತು ನಿಷಾದ ಪಾಪಾಭಿಮಾನಿ, ಪಾಪಶರೀರಿಯಾದ್ದರಿಂದ ವೇನ 
ಶರೀರದಲ್ಲಿಯೇ ಇನ್ನೊಂದು ಅಂಶವಾದ ರಾಜಸ ಜೀವನಲ್ಲಿದ್ದ ಪ ಪಾಪವನ್ನು ಸೆಳೆದು 
ಕೊಂಡು ಅದನ್ನು ತನ್ನ: ಶರೀರವಾಗಿ ಮಾಡಿಕೊಂಡೇ ಜನಿಸಿದ. ಹೀಗಾಗಿ. ರಾಜಸ 
ಜೀವ ಪಾಪರಹಿತನಾಗಿ ಸ್ವರ್ಗಕ್ಕೆ ಹೋದ. ಇದಕ್ಕೆ ಕಾರಣ ಅದೇ ಶರೀರದಲ್ಲಿ 
ಅವನು ಇನ್ನೊಂದು ಅಂಶವಾದ ಸಾತ್ವಿಕ ಜೀವನಾದ ಪೃಥುರಾಜನ ಜೊತೆಗಿದ್ದುದು. 
ಈ ಸಹವಾಸದ ಪುಣ್ಯದಿಂದ ಅವನಿಗೆ ಸ್ವರ್ಗಸಿಕ್ಕಿತು. ಇದು ಮುಂದೆ ಬ್ರಹ್ಮದಂಡಹತಃ 
ಪಾಪೋ ಯದ್‌ ವೇನೋತ್ಯರತ್‌ ತಮಃ(೪.೨೧.೪೫) ಎಂದು ಭಾಗವತದಲ್ಲಿಯೇ 
ಉಕ್ತವಾಗಿದೆ. ಅಲ್ಲಿ "ಪಾಪಿ ವೇನ' ನೆಂದರೆ BAR ಹೋದ ವೇನನಲ್ಲ ಅವನ 
ಜೊತೆಗಿದ್ದುದರಫಲವಾಗಿ ಪಾಪ ಕಟ್ಟಿಕೊಂಡಿದ್ದ ರಾಜಸಜೀವ ಎಂದರ್ಥ. ಹೀಗೆ 
ಮುನಿಗಳು ನಿಷಾದಸಂತತಿಯನ್ನು ತೊಡೆಯಿಂದ ಹುಟ್ಟಿಸಿ ಬಾಹುವಿನಿಂದ ರಾಜ 
ಸಂತತಿಯನ್ನು ಹುಟ್ಟಿಸಿದರು. ತಮಸಿಗೆ ಹೋದ ವೇನ ಸ್ವರ್ಗಕ್ಕೆ ಹೇಗೆ ಹೋದನೆಂಬ 
ಪ್ರಶ್ನೆಗೆ ಈಗ ಅವಕಾಶವಿಲ್ಲ ತಮಸಿಗೆ ಹೋದ ವೇನ ಬೇರೆ, ಸ್ವರ್ಗಕ್ಕೆ ಹೋದ 
ಪೇನ ಬೇರೆ. ಇದು ಶಿ ಶ್ರೀಮದಾಚಾರ್ಯರು ಉದಾಹರಿಸಿದ "ಗರುಡಪುರಾಣ 
ವಚನದಿಂದಲೂ ಸ ಷ್ಟವಾಗುತದೆ. 


ಚತುರ್ಥಸ್ಕಂಧ-ಅಧ್ಯಾಯ-14 


ದೇಶದಲ್ಲಿ ಅರಾಜಕತೆ ಉಂಟಾದುದನ್ನು ಕಂಡು ವೇನಶರೀರದ ಬಾಹುವನ್ನು 
DARD. ಆಗ ಪೃಥುರಾಜನೂ ಅರ್ಚಿದೇವಿಯೂ ಜನಿಸಿದರು. ಪೃಥುರಾಜನಲ್ಲಿ 
ಶ್ರೀಹರಿಯ ಅಂಶವೂ ಅರ್ಚಿದೇವಿಯಲ್ಲಿ ಲಕ್ಷ್ಮಿಯ ಅಂಶವೂ ಆವಿಷ್ಠವಾಗಿದ್ದುದನ್ನು 


ತ್ರ RSN ವೇನಃ ಸಮುದ್ದಿಷ್ಟ ಸತ್ವಾಂಶಃ ಪೃಥುತಾಮಗಾತ್‌ | 
ರಜೋಂಶಸ್ತು ದಿವಂ ಯಾತೋ ನಿಷಾದಸಾಮನೋತಭವತ್‌ I 
ಸ್ವಯಂ ವೇನಶ್ಚತುರ್ಥಸ್ತು ಮಹಾತಮಸಿ ಪಾತಿತಃ ॥ 
ಇತಿ ಕೌರ್ಮೇ | 
ಪಾಪರೂಪೀ ಪೃಥಗ್‌ ಜಾತೋ ನಿಷಾದೋ ವೇನದೇಹತಃ | 
ಯಸ್ಮಾತಸ್ಕಾತ್‌ ಪೃಥೋಃ ಪುತ್ರಾದ್ರಜೋ ವೇನೋ ದಿವಂ ಯಯಾ ॥ 
ಇತಿ ಗಾರುಡೇ ॥ 


‘Bens ಶರೀರವು ಅಂಶಿಯಾದ ವೇನನೊಂದಿಗೆ ಬೇರೆ ಮೂರು ಅಂಶಗಳಿಂದಲೂ 
ಕೂಡಿತ್ತು ಸಾತ್ವಿಕಾಂಶ ಪೃಥುವಾಗಿ ಜನಿಸಿದ. ರಾಜಸಾಂಶ ಸ್ಪರ್ಗವನ್ನೇರಿದ. 
ತಾಮಸಾಂಶ ನಿಷಾದನಾದ. ಅಂಶಿಯಾದ ವೇನ ಸ್ವತಃ ನಾಲ್ಕನೆಯವನು ಶರೀರದ 
ಅಭಿಮಾನಿ, ಉಳಿದವರದು ಕೇವಲ ಆವೇಶ. ಈತ ಅತ್ಯಂತ ತಾಮಸನಾದ್ದರಿಂದ 
ಮಹಾತಮಸಿನಲ್ಲಿ ಅವನನ್ನು ಮುನಿಗಳು ಬೀಳಿಸಿದರು” ಎಂದು ಕೂರ್ಮಪುರಾಣದಲ್ಲಿ 
ಹೇಳಿದೆ. 


೦ದ ಜನಿಸಿದ. ಈ 


ಕಾರಣದಿಂದ ಪುತ್ರನಾದ ಪೃಥುವಿನ ಸಂಸರ್ಗಪುಣ್ಯದಿಂದ ರಾಜಸ ವೇನ ಸ್ವರ್ಗವನ್ನು 
ಪಡೆದ' ಎಂದು ಗರುಡ ಪುರಾಣದಲ್ಲಿ ಹೇಳಿದೆ. 


ಮುನಿಗಳು ಅಧರ್ಮಿಯಾದ ವೇನರಾಜನನ್ನು ಹುಂಕಾರದಿಂದ ವಧಿಸಿದ ಬಳಿಕ 


ಕಂಡು ಮುನಿಗಳು ಹಾಗೇ ಹೇಳಿದರು. 
ಯಷಯ ಊಚುಃ 


i 


ಏಷ ವಿಷ್ಣೋರ್ಭಗವತಃ ಕಲಾ ಭುವನಪಾಲನೀ | 3 
ಅಯಂ ಚ ಲಕ್ಷ್ಮೀಃ ಸಂಭೂತಿಃ ಪುರುಷಸ್ಕಾನಪಾಯಿನೀ 11 #೦ 1 
ಮುನಿಗಳು ನುಡಿದರು- ಸ 

ಈತ ಭುವನಪಾಲಕವಾದ ಶ್ರಿ ಹರಿಯ ರಾಜರಾಜೇಶ್ವರ ರೂಪದ ಸನ್ನಿಧಾನಯುಕ್ತ 


ನಾಗಿದ್ದಾನೆ. ಈ ಹೆಣ್ಣುಮಗಳು ಹರಿಯನ್ನು ಎಂದೂ ಅಗಲದಿರುವ ಲಕ್ಷ್ಮೀ ಯ 
ಅಂಶಯುಕ್ತಳಾಗಿದ್ದಾಳೆ. 


352 ಶ್ರೀಮದ್‌ಭಾಗವತ ತಾತ್ಪರ್ಯನಿರ್ಣಯ 


ಇಲ್ಲಿ "ಏಷ ವಿಷ್ಣೋಃ ಕಲಾ' ಎಂದೂ ಮುಂದಿನ ಅಧ್ಯಾಯದ ಮೂರನೇ 
ಶ್ಲೋಕದಲ್ಲಿ "ಏಷ ಸಾಕ್ಷಾದ್‌ ಹರೇರಂಶಃ' ಎಂದೂ ಹೇಳಿದೆ. ಹರಿಯ ರಾಮಕೃಷ್ಣಾದಿ 
ಅವತಾರಗಳಂತೆ ಪೃಥುರಾಜನೂ ಹರಿಯ ಸಾಕ್ಷಾತ್‌ ಅಂಶ, ಅಂದರೆ ಅವತಾರ 
ಎಂದು ಹೇಳಿದಂತೆ ಕಾಣುತ್ತದೆ. ಎಲ್ಲವ್ಯಾಖ್ಯಾನಕಾರರೂ ಹಾಗೇ ವ್ಯಾಖ್ಯಾನಿಸಿದ್ದಾರೆ. 
ವೀರರಾಘವವ್ಯಾಖ್ಯಾನದಲ್ಲಿ ಮಾತ್ರ ಪೃಥು ಹರಿಯ ಅಂಶವೇ ಎನ್ನದೆ ಅಂಶದಿಂದ 
ಹುಟ್ಟಿದವನು ಎಂದಿದೆ. ಆವೇಶಾವತಾರವೆಂದು ಅವರ ಅಭಿಬ್ರಾಯ. ಹಾಗೇ 
ಹೇಳಬೇಕು ಹೊರತು ರಾಮಕೃಷ್ಣಾದಿಗಳಂತೆ ಸ್ವರೂಪಾವತಾರ ಎನ್ನಬಾರದು. ಹಾಗೆ 
ಸ್ವರೂಪಾವತಾರವೆಂದು ಹೇಳಿದರೆ ಶ್ರೀಮದಾಚಾರ್ಯರು ಉದಾ'ಹರಿಸಿರುವ 
ತತ್ವನಿರ್ಣಯವಚನವಿರೋಧ ಬರುತ್ತದೆ. 


"ಇಯಂ ಚ ಲಕ್ಷ್ಮೀಃ ಸಂಭೂತಿಃ' ಎಂಬಲ್ಲಿಯೂ ಅರ್ಚಿದೇವಿ ಸಾಕ್ಷಾತ್‌ 
ಲಕ್ಷ್ಮೀದೇವಿಯ ಅವತಾರ ಎಂದು ಹೇಳಿದಂತೆ ಕಾಣುತ್ತದೆ. ಬೇರೆ ವ್ಯಾಖ್ಯಾನಕಾರರೂ 
ಹಾಗೇ ಹೇಳುತ್ತಾರೆ. ವೀರರಾಘವವ್ಯಾಖ್ಯಾನದಲ್ಲಿ ಪೃಥುವನ್ನು ಹರಿಯ ಕಲೆಯಿಂದ 
ಅವತರಿಸಿದನೆಂದು ಹೇಳಿ ಅರ್ಚಿಯನ್ನು ಲಕ್ಷ್ಮಿಯ ಕಲೆ ಎಂದೇ ಹೇಳಿದೆ. ಇದರಿಂದ 
ಪೃಥು ಆವೇಶಾವತಾರ ಅರ್ಚಿ ಸ್ವರೂಪಾವತಾರ ಎಂದಂತಾಗುವುದು. ಇದು 


ಕೂಡ ಆಚಾರ್ಯರು ಉದಾಹರಿಸುವ ತತ್ವನಿರ್ಣಯಗ್ರಂಥಕ್ಕೆ ವಿರುದ್ಧವಾಗುವುದು. 
ಹರಿಯ ಸ್ವರೂಪಾವತಾರಕ್ಕೆ ಲಕ್ಷ್ಮಿಯ ಸ್ವರೂಪಾವತಾರ ಆವೇಶಾವತಾರರಿಬ್ಬರೂ 
ರಾಣಿಯರಾಗಬಹುದು. ಉದಾ: ಶ್ರೀಕೃಷ್ಣನಿಗೆ ಲಕ್ಷ್ಮಿಯ ಸ್ವರೂಪಾವತಾರರಾದ 
ರುಗ್ಡಿಣೀ ಸತ್ಯಭಾಮೆಯರ ಜೊತೆಗೆ ಆವೇಶಾವತಾರರಾದ ಜಾಂಬವತೀ 
ಮುಂತಾದವರೂ ರಾಣಿಯರಾದರು. ಆದರೆ ಹರಿಯ ಆವೇಶಾವತಾರಕ್ಕೆ ಲಕ್ಷ್ಮಿಯ 
ಸ್ವರೂಪಾವತಾರ ರಾಣಿಯಾಗುವುದಿಲ್ಲ ಆವೇಶಾವತಾರವೇ ರಾಣಿಯಾಗುತಾಳೆ 
ಎಂದು ತತ್ವನಿರ್ಣಯವಚನವಿದೆ. 


ಪೃಥುಹೈಹಯಾದಯೋ ಜೀವಾಸ್ತೇಷ್ಟಾವಿಷ್ಟೋ ಹರಿಃ ಸ್ವಯಮ್‌ | 
ವಿಶೇಷಾವೇಶತಸ್ತೇಷು ಸಾಕ್ಷಾದ್ದರ್ಯಂಶತಾವಚಃ | | 
ಕಿಂಸುಪುವ್ಯಾಸಯಷಭಕಪಿಲಾ ಮತ್ಸ್ಯಪೂರ್ವಕಾಃ | 
ಆಕೂತಿಜೈತರೇಯೌ ಚ ಧರ್ಮಜತ್ರಯಮೇವ ಚ ॥ 
ಧನ್ವಂತರಿರ್ಹಯಗ್ರೀವೋ ದತ್ತಾತ್ರೀಯಶ್ಚ ತಾಪಸಃ | 
ಸ್ವಯಂ ನಾರಾಯಣಸ್ತೇತೇ ನಾಣುಮಾತ್ರವಿಭೇದಿನಃ | 
ಬಲತಃ ಸ್ವರೂಪತಶ್ಚೈವ ಗುಣೈರಪಿ ಕಥಂಚನ Il 

ಇತಿ ತತ್ಪನಿರ್ಣಯೇ | 


ಚತುರ್ಥಸ್ಥಂಧ-ಅಧ್ಯಾಯ-14 353 


ತತ್ರ ಸನ್ನಿಹಿತಾ ಶ್ರೀಶ್ಚ ಯತ್ರ ಸನ್ನಿಹಿತೋ ಹರಿಃ | 
ನಾಸ್ಯ ಸನ್ನಿಧಿಮಾತ್ರೇಣ ರಮಾ ಪತ್ನೀತ್ವಮಾವ್ರಜೇತ್‌ ॥ 


ಸಾಕ್ಷಾದೇವ ತು ಸಾಕ್ಷಾಚ್ಚ ಹರೇಃ ಸನ್ನಿಧಿತಃ ಕ್ವಚಿತ್‌ | 
ಗೋಪ್ಯಾದಿರೂಪಾ ಭವತಿ ವಿಪರೀತಂ ನ ತು ಕ್ವಚಿತ್‌ ॥ 
ಇತಿ ಚ ॥ 


ಪೃಥು ಕಾರ್ತವೀರ್ಯಾರ್ಜುನ ಮುಂತಾದವರು ಜೀವರು. ಅವರಲ್ಲಿ ಹರಿ ಸ್ವತಃ 
ಆವಿಷ್ಠನಾಗಿದ್ದಾನೆ. ಇವರನ್ನು ಸಾಕ್ಷಾತ್‌ ಹರಿಯ ಅಂಶರೆಂದು ಹೇಳುವುದು ಇವರಲ್ಲಿ 
ವಿಶೇಷಾವೇಶವಿದೆ. ಎಂಬ ಅಭಿಪ್ರಾಯದಿಂದ. ಶಿಂಶುಮಾರ ವ್ಯಾಸ ಯಷಭ ಕಪಿಲ 
ಮತ್ಸ್ಯಮುಂತಾದವರು ಯಜ್ಞ ಮಹಿದಾಸ ನಾರಾಯಣ ಹರಿ ಕೃಷ್ಣ ಧನ್ಹಂತರಿ 
ಹಯಗ್ರೀವ ದತ್ತಾತ್ರೇಯ ತಾಪಸಮನು ಇವರೆಲ್ಲರೂ ಸಾಕ್ಷಾತ್‌ ನಾರಾಯಣನ 
ಸ್ವರೂಪಾವತಾರರು. ಈ ಅವತಾರರೂಪಗಳಿಗೆ ಮೂಲರೂಪದಿಂದ ಅಣುಮಾತ್ರವೂ 
ಭೇದವಿರುವುದಿಲ್ಲ ಬಲ ಸ್ವರೂಪ ಗುಣಗಳಲ್ಲಿಯಾವ ರೀತಿಯಿಂದಲೂ ವೈಲಕ್ಷಣ್ಯವಿಲ್ಲ 
ಎಂದು ತತ್ಸನಿರ್ಣಯಗ್ರಂಥದಲ್ಲಿ ಹೇಳಿದೆ. 


ಯಾವ ಸ್ತ್ರೀಯ ಪತಿಯಲ್ಲಿ ಹರಿಯ ಆವೇಶವಿರುತ್ತದೋ ಆ ಸ್ತ್ರೀಯಲ್ಲಿ ಲಕ್ಷ್ಮಿಯ 
ಆವೇಶವಿರುತ್ತದೆ. ಜೀವನಲ್ಲಿ ಹರಿಯ ಆವೇಶವಿದ್ದ ಮಾತ್ರಕ್ಕೆ ಲಕ್ಷ್ಮಿ ಸಾಕ್ಷಾತ್ತಾಗಿ 
ಪತ್ನಿಯಾಗುವುದಿಲ್ಲ. ಹರಿ ಸಾಕ್ಷಾತ್ತಾಗಿ ಅವತರಿಸಿದಾಗ ಸಾಕ್ಷಾತ್ತಾಗಿ ಪತ್ನಿಯಾಗುವಳು. 
ಕೆಲವು ಸ್ತ್ರೀಯರಲ್ಲಿ ಆವಿಷ್ಟಳಾಗಿಯೂ ಪತ್ನಿಯಾಗುವಳು. ಉದಾಹರಣೆಗೆ 
ಗೋಪಿಯರು ಜಾಂಬವತಿ ಮುಂತಾದವರು. ಹರಿಯ ಸ್ವರೂಪಾವತಾರಕ್ಕೆ ಲಕ್ಷ್ಮಿಯ 
ಆವೇಶಾವತಾರ ಪತ್ನಿಯಾಗುವಂತೆ ಹರಿಯ ಆವೇಶಾವತಾರಕ್ಕೆ ಲಕ್ಷ್ಮಿಯ 


ಸ್ವರೂಪಾವತಾರ ಪತ್ನಿಯಾಗುವುದಿಲ್ಲ ಎಂದೂ ಹೇಳಿದೆ. 


ಅತಿ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯವಿರಚಿತೇ 
ಶ್ರೀಮದ್ಭಾಗವತತಾತ್ಸರ್ಯನಿರ್ಣಯೇ ಚತುರ್ಥಸ್ಕಂಧೇ 
ಚತುರ್ದಶೋನಧ್ಯಾಯಃ | 


eS, 


ಅಧ್ಯಾಯ-೧೫ 
ಅಧ್ಯಾ ಯಸಾರಾಂಶ 


ಮುನಿಗಳು ಪೃಥುರಾಜನಿಗೆ ಪಟ್ಟಾಭಿಷೇಕ ಮಾಡಿದರು. 
ಅರ್ಚಿದೇವಿಯನ್ನು “ರಾಣಿಯನ್ನಾಗಿ ಮಾಡಿದರು. ಕುಬೇರವಾಯು 
ಬ್ರಹ್ಮರುದ್ರಾದಿದೇವತೆಗಳು ಅಮೂಲ್ಯವಾದ ಸಿಂಹಾಸನ ಛತ್ರ, 
ಚಾಮರಾದಿಗಳನ್ನಿತ್ತರು. ಸೂತರು ವಂದಿಮಾಗಧರು ಸುತಿಸತೊಡಗಿದರು. 
ಆಗ ಪೃಥು ನುಡಿದ, ನನ್ನನ್ನೇಕೆ ಸುತಿಸುವಿರಿ? ನಾನಿನ್ನೂ ಏನೂ 


amo 


ಒಂದು ವೇಳೆ ಇದ್ದರೂ ಸುತಿಸಿಕೊಳ್ಳುವುದು ಉಚಿತವಲ್ಲ ಭಗವಂತನ 
ಗುಣಗಳನ್ನು ಕೊಂಡಾಡುವುದೇ ಪ್ರಶಸ್ತ. 


ಲೇ al. ale 
rAd ~~ “ನ 


ಪೃಥುಚಕ್ರವರ್ತಿಯಲ್ಲಿ ಹರಿಯ ರಾಜರಾಜ ಎಂಬ ರೂಪದ ಆವೇಶವಿದೆ. 
ಅರ್ಚಿದೇವಿಯಲ್ಲಿ ಲಕ್ಷ್ಮಿಯ ಆವೇಶವಿದೆ ಎಂದು ಮುನಿಗಳು ಕೊಂಡಾಡಿದರು. 


ಏಷ ಸಾಕ್ಷಾದ್ದರೇರಂಶೋ ಜಾತೋ ಲೋಕರಿರಕ್ಷಯಾ | 
ಇಯಂ ಚ ತತ್ಪರಮಾ ಹಿ ಶ್ರೀರನುಜಚ್ಚೇsನಪಾಯಿನೀ WA 1 


ಪೃಥುವಿನಲ್ಲಿ ಲೋಕರಕ್ಷಣೆಗಾಗಿ ಅವತರಿಸಿದ ಸಾಕ್ಷಾತ್‌ ಹರಿಯ ರಾಜರಾಜ ಎಂಬ 


ರೂಪದ ವಿಶೇಷ ಆವೇಶವಿರುವುದು. ಅರ್ಚಿದೇವಿಯಲ್ಲಿ ಹರಿಯನ್ನಗಲದೆ ಅವನಲ್ಲೇ 
ಆಸಕಳಾದ ಲಕ್ಷ್ಮಿಯ ಆವೇಶವಿರುವುದು. 


ಇಲ್ಲಿ "ಏಷ ಸಾಕ್ಷಾತ್‌ ಹರೇರಂಶಃ' ಎಂದು ಹೇಳಿದ್ದು ಹರಿಯ ವಿಶೇಷಾವೇಶಾಭಿ 
ಪ್ರಾಯದಿಂದ ಎಂಬುದು ಹಿಂದೆ ಹೇಳಿದ ತತ್ವ ನಿರ್ಣಯ ವಚನದಿಂದಲೆ ತಿಳಿದು 
ಬರುತ್ತದೆ ಆದರೆ ಹರಿಯ ವಿಶೇಷಾವೇಶ ನಿರಡು ಬಗೆಯಿಂದ ಇರಬಹುದು. 
ಉದಾರಹಣೆಗೆ ಶೇಷನಲ್ಲಿ ಹರಿಯ ವಿಶೇಷಾವೇಶವಿದೆ. ಶೇಷಾವತಾರರಾದ ನರ 
ಲಕ್ಷ್ಮಣ ಬಲರಾಮರಲ್ಲಿ ಹರಿಯ ವಿಶೇಷಾವೇಶಯುಕ್ತನಾದ ಶೇಷನ ಅಂಶರಾದ್ದರಿಂದ . 


ಚತುರ್ಥಸೃಂಧ-ಅಧ್ಯಾಯ-15 355 


ವಿಶೇಷಾವೇಶ ಹೊರತು ಪ್ರತ್ಯೇಕವಾಗಿ ಹರಿಯ ಆವೇಶವಿಲ್ಲ. ಇದು 
ಪೃಥುಮಹಾರಾಜನನ್ನು ಮುನಿಗಳು ಕೊಂಡಾಡುವ ಸಂದರ್ಭ. ಹಿಂದಿನ 'ಅಧ್ಯಾಯದ 
ಕೊನೆಯಲ್ಲಿ ಮುನಿಗಳು ಪೃಥುವಿನಲ್ಲಿ ಹರಿಯ ವಿಶೇಷಾವೇಶವಿರುವುದನ್ನು ಕಂಡು 
ಜನರಿಗೆ ಹೇಳುವ ಸಂದರ್ಭ. ಅದರಿಂದ ಸುತಿಯ ಅಭಿಪ್ರಾಯಕ್ಕೆ ಅನುಗುಣವಾಗಿ 
ಇಲ್ಲಿ "ಏಷಃ ಹರೇರಂಶಃ' ಎಂದರೆ "ಇವನಲ್ಲಿ ಹರಿಯ ವಿಶೇಷಾವೇಶವಿದೆ' ಎಂದು 
ಸಪ್ತಮೀವಿಭಕ್ತಿಯ ಅರ್ಥದಲ್ಲಿ ಪ್ರಥಮಾವಿಭಕ್ತಿಯನ್ನು ಇಟ್ಟುಕೊಳ್ಳಬೇಕು. ಆಗ 
ಇವನಲ್ಲಿ ಸಾಕ್ಷಾತ್ತಾಗಿ ಹರಿಯ ಆವೇಶವಿದೆ ಹೊರತು ಕೇವಲ ಹರಿಯ ಆವೇಶ 
ಉಳ್ಳ ಒಬ್ಬ ಜೀವನ ಅಂಶ ಈತನಲ್ಲಎಂದು ಸುತಿ ಮಾಡಿದಂತಾಗುತ್ತದೆ. ಹರಿಯ 
ಆವೇಶ ಎರಡು ಬಗೆಯಿಂದ ಇರಬಹುದು ಎನ್ನುವುದು ಶ್ರೀಮದಾಚಾರ್ಯರು 
ಉದಾಹರಿಸುವ ಸ್ಕಾಂದಪುರಾಣವಚನದಲ್ಲಿ ಸ್ಪಷ್ಟವಿದೆ. 

ಪೃಥುರಾಜನ ಶರೀರದಲ್ಲಿ ಚಕ್ರಕಮಲ ಚಿಹ್ನೆಗಳೂ ಇವೆ. ಅವುಗಳಲ್ಲಿಸುದರ್ಶನ 


ಮತ್ತು ಕಮಲಗಳ ಸನ್ನಿಧಾನವಿದೆ. ಈ ಸುದರ್ಶನ ಕಮಲಗಳಲ್ಲಿಯೂ ಸಾಕ್ಷಾತಾಗಿ 
ಹರಿಯ ಆವೇಶ. 


ತತ್ರ ಸನ್ನಿಹಿತಃ ಸಾಕ್ಷಾದ್‌ ಭಗವಾನ್‌ । 


ಬ್ರಹ್ಮಣ್ಯನಂತೇ ಗರುಡೇ ರುದ್ರೇ ಕಾಮೇ ಶಚೀಪತೌ | 
ಅನಿರುದ್ದೇ ಮನಾ ಚೈವ ಪೃಥೌ ಚ ಕೃತವೀರ್ಯಜೇ || 


ನಾರದೇ ಚೈವಮಾದ್ಯೇಷು ವಿಶೇಷಾತ್‌ ಸನ್ನಿಧಿರ್ಹರೇಃ 
ಸುದರ್ಶನಾದಿಷ್ಟಸ್ಟೇಷು ತಥಾ ಸನ್ನಿಹಿತೋ ಹರಿಃ II 


ನರಲಕ್ಷ್ಮಣ್‌ WOES ಶೇಷಸ್ಯಾಂಶಾಃ ಪ್ರಕೀರ್ತಿತಾಃ 
ತಥಾ ಭರತಶತ್ರುಘ್ನ್‌ ಚಕ್ರಶಂಖಾವುದಾಹೃತ್‌ | 


ಪ್ರದ್ಯುಮ್ನಶ್ಚ ಕುಮಾರಶ್ಚ ಸ್ಕಂದಃ ಕಾಮಾಂಶಜಾಃ ಸ್ಮೃತಾಃ || 

ಆತಿ ಸ್ಕಾಂದೇ I 
ವೈನ್ಯೇ ಪಥಾ ಸನ್ನಿಹಿತೋ ರಾಜರೂಪೀ ಜನಾರ್ದನಃ | 

ಇತಿ ಬ್ರಾಹ್ನೇ ॥ 


"ಪೃಥುರಾಜ ಸಾಕ್ಷಾತ್‌ ಹರಿಯ ಅಂಶ' ಎಂದರೆ ಪೃಥುರಾಜನಲ್ಲಿ ಸಾಕ್ಷಾತ್‌ ಹರಿಯ 
ಅಂಶ ಆವಿಷ್ಠವಾಗಿದೆ ಎಂದು ಪ್ರಥಮಾವಿಭಕ್ತಿಯನ್ನು ಸಪ್ತಮೀವಿಭಕ್ತಿಯ 
ಆರ್ಥದಲ್ಲಿಟ್ಟುಕೊಳ್ಳಬೇಕು. 


156 ಶ್ರೀಮದ್‌ಭಾಗವತ ತಾತ್ಪರ್ಯನಿರ್ಣಯ 


ಬ್ರಹ್ಮ ಶೇಷ ಗರುಡ ರುದ್ರ ಮನ್ನಥ ಇಂದ್ರ ಅನಿರುದ್ಧ ಸ್ವಾಯಂಭುವಮನು ಪೃಥು 
ಕಾರ್ತವೀರ್ಯಾರ್ಜುನ ನಾರದ ಮುಂತಾದವರಲ್ಲಿಹರಿಯ ವಿಶೇಷ ಸನ್ನಿಧಾನವಿದೆ. 
ಹಾಗೆಯೇ ವಿಶೇಷವಾಗಿ ಸುದರ್ಶನ ಮುಂತಾದ ಆಯುಧಗಳಲ್ಲಿಯೂ ಹರಿಯ 
ಸನ್ನಿಧಾನವಿದೆ. ನರ ಲಕ್ಷ್ಮಣ ಬಲರಾಮರು ಹರಿಯ ವಿಶೇಷಾವೇಶ ಉಳ್ಳ ಶೇಷನ 
ಅಂಶಭೂತರು. ಭರತ ಶತ್ರುಘ್ನರು ಹರಿಯ ವಿಶೇಷಾವೇಶ ಉಳ್ಳ ಚಕ್ರಶಂಖಗಳ 
ಅಂಶಭೂತರು. ಪ್ರದ್ಯುಮ್ನ ಸನತ್ಕುಮಾರ ಸೃಂದರು ಹರಿಯ ವಿಶೇಷಾವೇಶ ಉಳ್ಳ 
ARS ಅಂಶಭೂತರು ಎಂದು ಸೃಂದ ಪುರಾಣದಲ್ಲಿ ಹೇಳಿದೆ. . 


ವೇನಪುತ್ರನಾದ ಪೃಥುವಿನಲ್ಲಿ ರಾಜರಾಜರೂಪಿಯಾದ ಜನಾರ್ದನ ವಿಶೇಷ 
ಆವಿಷ್ಠನಾಗಿದ್ದಾನೆ ಎಂದು ಬ್ರಹ್ಮಪುರಾಣದಲ್ಲಿ ಹೇಳಿದೆ. 


ಇತಿ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯವಿರಚಿತೇ 
ಶ್ರೀಮದ್ಭಾಗವತತಾತ್ಚರ್ಯನಿರ್ಣಯೇ ಚತುರ್ಥಸ್ಕಂಧೇ 
ಪಂಚದಶೋತಧ್ಯಾಯಃ ii 


ae eee 


ಅಧ್ಯಾಯ-೧೬ 
ಅಧ್ಯಾಯಸಾರಾಂಶ 


ರಾಜನ ಆದೇಶದಂತೆ ವಂದಿ ಮಾಗಧರು ರಾಜನಲ್ಲಿ ಆವಿಷ್ಟನಾದ 
ಭಗವಂತನನ್ನೇ ಸ್ತುತಿಸಿದರು. "ಶ್ರೀಹರಿ, ನೀನು ಪೃಥುರಾಜನಲ್ಲಿ 
ಸನ್ನಿಹಿತನಾಗಿ ಪರಾಕ್ರಮದಿಂದ ಧರ್ಮಪ್ರವರ್ತಕನಾಗುವಿ. ಧರ್ಮ 
ರಕ್ಷಕನಾಗುವಿ. ಗೋರೂಪದ ಭೂಮಿಯಿಂದ ಸಕಲ ಸಂಪತ್ತನ್ನೂ ಹಾಲಿನ 
ರೂಪದಿಂದ ಕರೆದುಕೊಳ್ಳುವಿ. ಬಿಲ್ಲಿನ ತುದಿಯಿಂದ ಭೂಮಿಯನ್ನು 
ಸಮತಟವಾಗಿಸುವಿ. ಭೂಮಿಯನ್ನು ಏಕಛತ್ರಾ, ಧಿಪತಿಯಾಗಿ ಆಳುವಿ. 
ದೇವತಾಸ್ತ್ರೀಯರು ನಿನ್ನ ಗುಣಗಾನ ಮಾಡುವರು' ಎಂದರು. 


ale ale ale 
AS ~~ “ನಿ 


ವಂದಿ ಮಾಗಧರು ಪೃಥುರಾಜನನ್ನು ಸುತಿಸುತ್ತ ಅವನಲ್ಲಿ ಆವಿಷ್ಠನಾದ 
ರಾಜರಾಜರೂಪನು ಸಾಕ್ಷಾತ್‌ ಹರಿಯೇ ಹೊರತು ಸ್ವಲ್ಪವೂ ಅವರಲ್ಲಿ ಭೇದವಿಲ್ಲ. 
ಹರಿಯ ರೂಪಗಳಲ್ಲಿಪರಸ್ಪರ ಭೇದವನ್ನು ತಿಳಿಯುವುದು ಭ್ರಾಂತಿ ಎಂದು ಜ್ಞಾನಿಗಳು 
ನಿಸ್ಸಂದಿಗ್ಧವಾಗಿ ಒಪ್ಪಿದ್ದಾರೆ. ಈ ಭ್ರಾಂತಿಯನ್ನು ಬೇರೆ ಭ್ರಾಂತಿಗೆ ಉದಾಹರಣೆಯಾಗಿ 
ತೋರಿಸುತ್ತಾರೆ ಎಂದ ಮೇಲೆ ಅದರಲ್ಲಿ ಅವರಿಗೆ ಸಂಶಯವಿಲ್ಲ ಎನ್ನುವುದು ಸ್ಪಷ್ಟ 
ಅಯಂತು ಸಾಕ್ಷಾದ್ಭಗವಾಂಸ್ತ್ರ RAN 
-= ° 
ಕೂಟಸ್ಥ ಆತ್ಮಾಕಲಯಾsವತೀರ್ಣಃ I 
ಯಸ್ಸಿನ್ನವಿದ್ಯಾರಚಿತಂ ನಿರರ್ಥಕಂ 
ಪಶ್ಯಂತಿ ನಾನಾತ್ವಮಿವ ಪ್ರತೀತಮ್‌ NSO ॥ 
ಪೃಥುರಾಜನಲ್ಲಿ ಈ ಗುಣಗಳು ಹರಿಯ ಆವೇಶದಿಂದಲೆ ಬಂದವುಗಳು. ಹರಿ 
ಸಾಕ್ಷಾತ್‌ ಭಗವಂತನೆ. ಮೂಲೋಕಗಳಿಗೊಡೆಯ. ನಿರ್ವಿಕಾರ. 
ಸರ್ವಾಂತರ್ಯಾಮಿ. ಅನೇಕರೂಪಗಳಿಂದ ಅವನು ಅನೇಕ ಜೀವರಲ್ಲಿ 


ಅಂತರ್ಯಾಮಿಯಾದರೂ ಅವನ ಆ ರೂಪಗಳಿಗೆ ಭೇದವೆ ಇಲ್ಲ ಭೇದವನ್ನು 
ತಿಳಿಯುವುದು ಭ್ರಾಂತಿ ಎಂಬುದು ಜ್ಞಾನಿಗಳಿಗೆ ನಿರ್ವಿವಾದವಾದ ಸಂಗತಿಯಾಗಿದೆ. 


358 ಶ್ರೀಮದ್‌ಭಾಗವತ ತಾತ್ಪರ್ಯನಿರ್ಣಯ 


ಅದರಿಂದ ಈ ಭ್ರಾಂತಿಯನ್ನು ದೃಹ್ಟಾಂತವಾಗಿಟ್ಟುಕೊಂಡು ಹರೀಚ್ಛೆಯಿಂದ 
ಕಾಣುವ ಗಂಧರ್ವನಗರಾದಿಗಳನ್ನು ಭ್ರಾಂತಿ ಎಂದು ತಿಳಿಯುತ್ತಾರೆ. ಹೀಗಾಗಿ 
ಪೃಥುರಾಜನಲ್ಲಿ ಆವಿಷ್ಠವಾದ ಹರಿಯ ರಾಜರಾಜ ಎಂಬ ರೂಪಕ್ಕೂ ಸಾಕ್ಷಾತ್‌ 
ಶ್ರೀಹರಿಗೂ ಎಳ್ಳಷ್ಟೂ ಭೇದವಿಲ್ಲ 


"ಇಲ್ಲಿ "ಯಸ್ಮಿನ್‌ ಪ್ರತೀತಂ' ಎಂದರೆ “ಜೀವರಲ್ಲಿ ಕಾಣುವಂಥದ್ದು' ಎಂದು 
ಶ್ರೀಧರ ವಿಶ್ವನಾಥ ವೀರರಾಘವವ್ಯಾಖ್ಯಾನಗಳು ಹೇಳುತ್ತವೆ. ದೇಹಾಭಿಮಾನ 
ಪ್ರಯುಕವಾಗಿ ಜೀವನು ತನ್ನ ದೇವಮನುಷ್ಯುದಿ ನಾನಾದೇಹಗತವಾದ ನಾನಾತ್ವವನ್ನು 
ತನ್ನಲ್ಲಿ ಇಲ್ಲದ್ದನ್ನೇ ತನ್ನಲ್ಲಿ ಆರೋಪಿಸಿಕೊಳ್ಳುತ್ತಾನೆ ಎನ್ನುತ್ತಾರೆ. ಆದರೆ ಇದು ಎಲ್ಲ 
ಜೀವರ ಸ್ವಭಾವ. ಪೃಥುರಾಜನಲ್ಲಿ ಏನು ವಿಶೇಷ? ಇದು ಅವನ ಸುತಿ ಹೇಗೆ? 

ಶುಕದೇವವ್ಯಾಖ್ಯಾನದಲ್ಲಿ"ಯಸ್ಸಿನ್‌' ಎಂದರೆ ಭಗವಂತನಲ್ಲಿನಾನಾತ್ವ, ಅಂದರೆ 
ಅವನು ಪ್ರಪಂಚಸೃಷ್ಟಿ ಮಾಡಿ ತಾನು ನಾನಾರೂಪನಾದುದು, "ಆತ್ಮಾನಂ 
ಸ್ವಯಮಕುರುತ' ಇತ್ಯಾದಿ ಶ್ರುತಿಸಿದ್ದವಾಗಿದ್ದರೂ "ನಿರರ್ಥಕಂ ಪಶ್ಯಂತಿ' 
ಅಂಗೀಕರಿಸುವುದಿಲ್ಲ ಯಾರು? ಬೌದ್ಧರು ಸಾಂಖ್ಯರು ತಾರ್ಕಿಕರು. ಅವರನ್ನು . 
ಬ್ರಹ್ಮಸೂತ್ರವೇ ನಿರಾಕರಿಸಿದೆ, ಎಂದಿದೆ. ನಾನಾತ್ವವನ್ನು ನಿರರ್ಥಕವೆನ್ನಲಾಗದು, 


ಜೀವನಲ್ಲಿ ಅದನ್ನೊಪ್ಪುವುದು ನಿರರ್ಥಕ. ಆದರೆ ಹಾಗೆ ಹೇಳಿಲ್ಲ ಅಧ್ಯಾಹಾರ 
ಮಾಡುವುದು ಬಲು ಕ್ಲಿಷ್ಠವಾಗಿದೆ. 


ಗಿರಿಧರ ಜೀವಗೋಸ್ವಾಮಿ ವ್ಯಾಖ್ಯಾನಗಳಲ್ಲಿ "ಯಸ್ಸಿನ್‌' ಎಂದಾದಮೇಲೆ 
"ತತ್ವತೋ ಜ್ಲಾತೇ ಸತಿ' "ಸರಿಯಾಗಿ ತಿಳಿದರೆ' ಎಂದು ಅಧ್ಯಾಹಾರ ಮಾಡಿಕೊಂಡು 
ಪರಮಾತ್ಮನನ್ನು ಸರಿಯಾಗಿ ತಿಳಿದರೆ ಪ್ರಮಿತವಾದ ಈ ನಾನಾವಿಧ ಪ್ರಪಂಚವೂ 
ಸ್ನಪಪದಾರ್ಥದಂತೆ ನಿರರ್ಥಕ, ನಿಷ್ಟಯೋಜನ ಎಂದಿದ್ದಾರೆ. ಇಲ್ಲಿಯೂ ಅಧ್ಯಾಹಾರ 
CDN. 


ವೀರರಾಘವವ್ಯಾಖ್ಯಾನದಲ್ಲಿ ಭಗವತ್ತರವಾಗಿ ಇನ್ನೊಂದು ರೀತಿಯಿಂದ 
ವ್ಯಾಖ್ಯಾನಮಾಡಿದ್ದಾರೆ. ಜೀವರೆಲ್ಲರೂ ಪರಮಾತ್ಮನಿಗೆ ಶರೀರಭೂತರು. ಆ ಜೀವರಿಗೆ 


3 pe 


Q ಯಸ್ಸಿನ್‌ ಪ್ರತೀತಮಪಿ ನಾನಾತ್ವಮರ್ಥಶೂನ್ಯಂ ಪಶ್ಯಂತಿ | -ಶ್ರೀಧರಃ 
ಯಸ್ಮಿನ್‌ ವರ್ತಮಾನಾ ಮುನಯೋತವಿದ್ಯಯಾ ರಚಿತಮೇಕಸ್ಕಾಪಿ ಜೀವಸ್ಯ 
ಸ್ಥೂಲಸೂಕ್ಷ್ಮದೇಹಾಧ್ಯಾಸಾತ್‌ ನಾನಾತ್ವಂ ಸ್ವಪ್ನೇ ಚ ನಾನಾತ್ವಂ ಪ್ರತೀತಮಪಿ 
ನಿರರ್ಥಕಮವಸ್ವ್ವೇವ ಪಶ್ಯಂತಿ | -ವಿಶ್ವನಾಥಃ 
ಯಸ್ಮಿನ್‌ Bese ಪ್ರತೀತಮಪಿ ದೇಹಾತ್ಥಾಭಿಮಾನಿನಾಮಾತ್ನನಿ ಪ್ರತೀತಮಪಿ 
ನಾನಾತ್ವಂ ಪ್ರಕೃತಿಪರಿಣಾಮರೂಪತ್ವೇನ ತದ್ಗತಮೇವ ಪಶ್ಯಂತಿ | -ವೀರರಾಘವಃ 


ಚತುರ್ಥಸ್ಕಂಧ-ಅಧ್ಯಾಯ-16 ೨೦೫ 


ತಮ್ಮದೇ ಆದ ಶರೀರವಿದೆ. ಜೀವನಿಗೆ ಬಾಲ್ಯಯಾೌವನಾದಿಗಳಂತೆ 
ದೇವಮನುಷ್ಯತ್ವಗಳೂ ಅವಾಸವವಾಗಿದ್ದರೂ ಕಾಣುತ್ತವೆ, ಅದರಿಂದ ಅವನಿಗೆ 
ಅನರ್ಥವಿದೆ. ಏಕೆಂದರೆ ಅವನು ಪ ರ್ರಕೃತಿಗೆ 'ಅಧೀನ, ಕರ್ಮಾಧೀನ. ಪರಮಾತ್ಮನಿಗೂ 
ಜೀವನು ಶರೀರನಾದ್ದರಿಂದ ee ದೇವಮನುಷ್ಯತ್ವಾದಿದೋಷಗಳು "ತನ್ನಲ್ಲಿ 
ಇಲ್ಲದುದೇ ಕಾಣುತದೆ. ಆದರೆ ಅನರ್ಥವಿಲ್ಲ ಏಕೆಂದರೆ ಅವನು ಪ್ರಕೃತಿಗೆ 
ಅಧೀನನಲ್ಲ ಕರ್ಮವಶನಲ್ಲ, ಎಂದು ವಿವರಣೆ ನೀಡಿದ್ದಾರೆ. ಆದರೆ ಸ 
ತನ್ನಲ್ಲಿಲ್ಲದ ಶರೀರದೋಷಗಳನ್ನು ತನ್ನಲ್ಲಿ GOPENO ಅನರ್ಥ 
ಭಾಗಿಯಾಗುತಾನೆ. ಹಾಗೇ ಪರಮಾತ್ಮ ತನ್ನಲ್ಲಿಲ್ಲದ ಜೀವದೋಷವನ್ನು ತನ್ನಲ್ಲಿ 
ಆರೋಪಿಸಿಕೊಳ್ಳುವನೆ? ಅವನಿಗೆ ಭ್ರಾ 08 ಇಲ್ಲ ಹೀಗಾಗಿ ಅನರ್ಥಪ್ರ ಸ್ತಿ ಇಲ್ಲ 
ಪ್ರಕೃತ್ಯಧೀನತ್ವ, ಕರ್ಮವಶತ್ವಗಳಿಲ್ಲದ್ದರಿಂದ ಎಂದು ಹೇಳುವ ಆವಶ್ಯಕತೆ ಇಲ್ಲ 


ABS 


ಅವಿದ್ಯಾ ವಿದ್ಯಾಹೀನಾ ಅನೌಪನಿಷದಾ ಮೂರ್ಪಾಸ್ತು ಯತೋ ವಾ ಇಮಾನಿ 
ಭೂತಾನಿ ಜಾಯಂತ ಇತ್ಯಾದಿಶ್ರುತಿಪ್ರತೀತಂ ಯತ್ಕಾರ್ಯತ್ಯೆ ೇನ ಪ್ರಸಿದ್ಧಮಪಿ 
ಸ್ವ ಯಮಾತ್ಮಾನಮಕುರುತೇತ್ವಾ! ದಿ ಶ್ರು ತೇಃ ಯದ್ವಿ Bni ನಾನಾತ್ವ o 


00 


`` ಯಸ್ವಿಂಸ್ಪತ್ವತೋ ಜ್ಞಾತೇ ಸತಿ ವಿದ್ವಾಂಸ ಇದಂ ಪ್ರತೀತಮಪಿ ನಾನಾತ್ವಂ ಸರ್ವಮಪಿ 
ವಿಶ್ವಂ ಸ್ವಪ್ಪಗಂಧರ್ವನಗರಾದಿಪದಾರ್ಥಮಿವ ನಿರರ್ಥಕಂ ನಿಷ್ಠಮೋಜನಕಂ 
ಪಶ್ಯಂತಿ | ಇಗಿರಿಧರಃ 
ಯಸ್ಸಿನ್‌ ಭಗವತಿ ಸಾಕ್ಷಾತ್‌ ಸತಿ ನಾನಾತ್ವಂ ಸ್ವಾತ್ಮನಿ ದೇವಮನುಷ್ಯತ್ವಾದಿಭೇದಂ 
ನಿರರ್ಥಕಂ ಪುರುಷಾರ್ಥಶೂನ್ಯಂ ಪಶ್ಯ ಂತಿ ] peor ಆಮೀ 


ನನು ಜೀವಶರೀರಕಕಲಯಾವತೀರ್ಣಶ್ಚೇತ್‌ ಜೀವಸ್ಯಾವಿದ್ಯಾಸಂಬಂಧಾದಾವಿದ್ಯಕಾ 
ಜೈವಾ ದೋಷಾಃ ಪರಸ್ಥಿನ್‌ ಪುರುಷೇ ಪ್ರಸಜ್ಜೇಯುಸತ್ರಾಹುಃ ಯಸ್ಸಿನ್ನಿತಿ | ಯದ್ಯಪಿ 
ಜೀವಶರೀರಕತ್ವಾದಿನಾ ಪ್ರತೀಯತೇ ತಥಾಪಿ ಜೀವ ಇವ ಬಾಲಕತ್ವಯುವತ್ವಾದಿಕಂ 
ದೇವಾದಿದೇಹಸಂಬಂಧಾತ್‌ ಪ್ರತೀಯಮಾನಮಪಿ ನ ವಾಸ್ತವಿಕಂ ಕಿಂತು 
ದೇವಾದಿದೇಹಗತಮೇವೈವಂ ಪರಸ್ಥಿನ್ನಪಿ ಪುರುಷೇ ಜೀವಸಂಬಂಧಾತ್‌ ಪ್ರತೀತಮಪಿ 
ಜೀವಗತಮೇವ , ನತು ಪರಮಪುರುಷಗತಂ | ನಚ್ಛೈವಂ ಜೀವಸ್ಯ 
ಶರೀರತ್ವಾದವಾಸವಿಕೇನಾಪಿ ನಾನಾತ್ವೇನಾನರ್ಥಪ್ರಸಕ್ತಿರಿತಿ ವಾಚ್ಯಮ್‌ । 
ಜೀವಸ್ತಾ ಪ್ಯನರ್ಥವ್ರ ಸಕ್ಟೇಃ ಸಶರೀರತ್ವಪ J ಯುಕ್ತತ್ವಾ ್ವಭಾವಾತ್‌ ಪ ಪ್ರಕೃತಿವಶ್ಯತ್ವಾದ್ಯಾ 
odza, ತ್‌ | ಪರಮಾತ್ಮನಸ್ತು ಮಾ ಸ್ವ ವಶೀಕುರ್ವತಃ ಪ್ರಕೃತಿವಶ್ಯತ್ವಕರ್ಮ 
ವಶ್ಯತ್ವಾ 2 5 ಭಾವೇನಾನರ್ಥಾಪ್ರ ಸಕ್ತೇಃ | oaa 


360 ಶ್ರೀಮದ್‌ಭಾಗವತ ತಾತ್ಪರ್ಯನಿರ್ಣಯ 


ಅಜ್ಞಜನರು ಭಗವಂತನಿಗೆ ಜೀವರನ್ನು ಶರೀರರೆಂದೆ ತಿಳಿಯುವುದಿಲ್ಲ. ತಿಳಿದು 
ಶರೀರದೋಷಗಳನ್ನು ಭಗವಂತನಿಗೆ ಆರೋಪಿಸಿದರೂ ಅವರ ಭ್ರಾಂತಿಯಿಂದ 
ಪರಮಾತ್ಮನಿಗೆ ಅನರ್ಥ ಬರಲು ಕಾರಣವಿಲ್ಲ ವಸುತಃ ಜೀವರು ಭಗವಂತನಿಗೆ 
ಶರೀರಭೂತರೇ ಅಲ್ಲ. ಅದರಿಂದ ಶಿ ್ರ್ರೀಮದಾಚಾರ್ಯರು ಯುಕ್ತಿಯುಕ್ತವಾದ 
ಪದ್ಧಪುರಾಣೋಕ್ತವಾದ ಭಾಗವತವ್ಯಾಖ್ಯಾನವನ್ನು ತೋರಿಸುತಾರೆ- 


ಯಲ್ಲೋಕೇ ನಿರರ್ಥಕಂ ತದ್‌ ಭಗವದ್ರೂಪೇಷು ಪ್ರತೀತನಾನಾತ್ವ- 
ದೃಷ್ಟಾಂತೇನ ಪಶ್ಯಂತಿ ಸಂತಃ | 


ಮತ್ತ $ರೊಪಾದಿನಾನಾತ್ನದೃಷ್ಟಿವದ್‌ ಯನ್ನಿರರ್ಥಕಂ I 
ಆತಿ ಪಾದ್ದೇ l 


ಏವಂ ಧರ್ಮಾನ್‌ ಪೃಥಕ್‌ ಪಶ್ಯನ್‌ । ಇತಿ ಚ । 


ಲೋಕದಲ್ಲಿ ಅವಾಸ್ತವವಾದ ಗಂಧರ್ವನಗರಾದಿಗಳ ಭಾ ತಂತಿಯನ್ನು ಅವು ಭ್ರಾಂತಿ 
ಎಂದು, "ಭಗವಂತನ ಮತ್ತ್ಯರೂಪಾದಿಗಳಲ್ಲಿ ಪ್ರತೀತವಾದ ಅವಾಸ್ತವ 


ಭೇದಭ್ರಾಂತಿಯನ್ನು ದೃಷ್ಟಾಂತವಾಗಿಟ್ಟುಕೊಂಡು, ಸಜ್ಜನರು ತಿಳಿದುಕೊಳ್ಳುತ್ತಾರೆ... 
"ಗಂಧರ್ವನಗರಾದಿ ಭ್ರಾಂತಿಯು ಮತ್ಸ್ಯರೂಪಾದಿಗಳ ಭೇದಭ್ರಾಂತಿಯಂತೆ 

ಭ್ರಾಂತಿ' ಎಂದು ಪದ್ಧಪುರಾಣದಲ್ಲಿ ಹೇಳಿದೆ. ಮತ್ತು ಭಗವಂತನ ಗುಣ 
ಧರ್ಮರೂಪಾದಿಗಳಲ್ಲಿ ಭೇದವನ್ನು ತಿಳಿಯುವವನು ಅನರ್ಥಭಾಗಿಯಾಗುತ್ತಾನೆ 

ಎಂದು ಶ್ರುತಿಯೂ ಹೇಳುತ್ತದೆ. 


ಇತಿ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯವಿರಚಿತೇ 
ಶ್ರೀಮದ್ಭಾಗವತತಾತ್ತರ್ಯನಿರ್ಣಯೇ ಚತುರ್ಥಸ್ವಂಧೇ 
ಷಹೋಡಶೋತಧ್ಯಾಯಃ Il 


ಬಾವು 


ಅಧ್ಯಾಯ-೧೭ 
ಅಧ್ಯಾಯಸಾರಾಂಶ 


ಪೃಥುರಾಜನ ಆಳ್ವಿಕೆಯಲ್ಲಿ ಮೊದಲಿಗೆ ಪ್ರಜಿಗಳು ಉಣಲು 
ಅನ್ನವಿಲ್ಲದೆ ಕಂಗಾಲಾದರು. ರಾಜ ಕುಪಿತನಾಗಿ ಭೂದೇವಿಯನ್ನು 
ನಿಗ್ರಹಿಸಲು ಬಿಲ್ಲನ್ನೆಕ್ತಿದ. ದೇವಿ ಗೋರೂಪ ಧರಿಸಿ ಓಡತೊಡಗಿದಳು.. 


ರಾಜ: ಬೆನ್ನಟ್ಟಿಹೋದ. ಟೀವಿ ಎಲ್ಲಿಯೂ ತನಗೆ ಆಶ್ರಯ ಸಿಗದೆ 


ರಾಜನೊಳಗಿದ್ದ ಭಗವಂತನನ್ನೆ ಶರಣುಹೊಂದಿದಳು. ನನ್ನನ್ನೇಕೆ 
ಕೊಲ್ಲುವಿ? ಎಂದಳು. "ನೀನು ಎಲ್ಲ ಯಜ್ಞಗಳಲ್ಲಿಯೂ "ಭೂಃ ಸ್ವಾ ಹಾ' 
ಎಂದು ) ನೀಡುವ ಹವಿರ್ಭಾಗವನ್ನು ಉಣ್ಣುವಿ. ಹೊಲದಲ್ಲಿ ಬೀಜ ಬಿತ್ತಿದರೆ 
ಧಾನ್ಯಾದಿ ಬೆಳೆಗಳನ್ನು ನೀಡದೆ ಎಲ್ಲವನ್ನೂ ನುಂಗುವಿ. ರಾಜನಾದ 
ನನ್ನನ್ನು ಅವಮಾನಿಸುವಿ.' ಎಂದ ರಾಜ. ಆಗ ದೇವಿ ನುಡಿದಳು. "ಶ್ರೀಹರಿ, 
ನೀನೇ ವರಾಹರೂಪದಿಂದ ನನ್ನನ್ನು ರಸಾತಳದಿಂದ ಎತ್ತಿ ತಂದು ನೀರ 
ಮೇಲಿಟ್ಟಿರುವಿ. ಈಗ ನೀನೇ ನನ್ನನ್ನು ಕೊಲ್ಲುವುದು ಯಾವ ನ್ಯಾಯ?” 


ate ಬೊ ate 
~~ ಇನ ನ 


ಪೃಥುರಾಜ ತನ್ನನ್ನು ಸುತಿಸಿದ ವಂದಿಮಾಗಧರಿಗೆ ಬಹುಮಾನಗಳನ್ನಿತ್ತು ಎಲ್ಲ 
ಪ ರ್ರಜೆಗಳನ್ನೂ ಸತ್ಯರಿಸಿದ. 


ಬ್ರಾಹ್ಮಣಪ್ರಮುಖಾನ್‌ ವರ್ಣಾನ್‌ ಭೃತ್ಯಾಮಾತ್ಯಪುರೋಧಸಃ | 
ಪೌರಾನ್‌ ಜಾನಪದಾನ್‌ ಶ್ರೇಣೀಃ ಪ್ರಕೃತೀಃ ಸಮಪೂಜಯತ್‌ ॥1೨ H 
ಪೃಥುರಾಜ ಬ್ರಾಹ್ಮಣಾದಿ ನಾಲ್ಕು ವರ್ಣದವರನ್ನೂ ಸೇವಕರು ಮಂತ್ರಿಗಳು 


ಪುರೋಹಿತರುಗಳನ್ನೂ ಪುರವಾಸಿಗಳನ್ನೂ ದೇಶವಾಸಿಗಳನ್ನೂ ಸಮಾನ 
ವಯಸ್ಸಿನವರಾದ ಅಂಗರಕ್ಷಕರನ್ನೂ ಇತರ ಪ್ರಜೆಗಳನ್ನೂ ಸತ್ಕರಿಸಿದ. 


362 ಶ್ರೀಮದ್‌ ಭಾಗವತ ತಾತ್ಸರ್ಯನಿರ್ಣಯ 


ಇಲ್ಲಿ ಶ್ರೇಣಿಗಳೆಂದರೆ ಯಾರು? ಗಾಣಿಗರು ತಾಂಬೂಲ ಮಾರುವವರು 
ಮುಂತಾದ ಬೇರೆಬೇರೆ ಉದ್ಯೋಗದ ಜನರು ಎಂದು ಬೇರೆ ಎಲ್ಲವ್ಯಾಖ್ಯಾನಕಾರರು 
ಹೇಳುತ್ತಾರೆ. ಆದರೆ ಅಭಿಧಾನಗ್ರಂಥದಲ್ಲಿ ವಿಶೇಷಾರ್ಥ ಉಕವಾಗಿದೆ. 


ರಾಜ್ಞಾ ಸಮಾನವಯಸಃ ಶ್ರೇಣಯಸಂಗರಕ್ಕಕಾಃ | 
= ಯ Sot 
ಇತ್ಯಭಿಧಾನಮ್‌ | 


ರಾಜನಿಗೆ ಸಮಾನವಯಸ್ಸಿನವರಾದ ಅಂಗರಕ್ಷಕರು ಶ್ರೇಣಿಗಳೆನಿಸುತ್ತಾರೆ ಎಂದು 
ಅಭಿಧಾನಗ್ರಂಥ ಹೇಳುತದೆ. 


ale ale ate 
“wn ~~ ಕ್ಮ 


ವಿದುರ ಮೈತ್ರೇಯರಲ್ಲಿ ಪೃಥುವಿನ ಮುಂದಿನ ಚರಿತ್ರೆಗೂ ಬೇರೆ ಪುರಾತನ 
ರಾಜರ್ಷಿಗಳ ಚರಿತ್ರೆಗೂ ಸಂಬಂಧಿಸಿದಂತೆ ಶ್ರೀಹರಿಯ ಮಹಿಮೆಗಳನ್ನು ವರ್ಣಿಸಲು 
ಕೇಳಿಕೊಳ್ಳುತಾನೆ. 


ಯಚ್ಛಾನ್ಯದಪಿ ಕೃಷ್ಣಸ್ಯ ಭವಾನ್‌ ಭಗವತಃ ಪ್ರಭೋಃ | 


ಶ್ರವಃ ಸುಶ್ರ ವಸಃ ; ಪುಣ್ಯಂ ಪೂರ್ವದೇಹಕಥಾಶ್ರಯಮ್‌ ॥ ೬ ॥ 


ಭಕಾಯ ಮೇನುರಕಾಯ ತವ ಚಾಧೋಕ್ಷಜಸ್ಯ ಚ। 
ವಕುಮರ್ಹತಿ ಯೋಇದುಹ್ಯದ್‌ ವೈನ್ಯರೂಪೇಣ ಗಾಮಿಮಾಮ್‌ II 
Wi 


ಮುನಿಯೆ, ಅಧೋಕ್ಷಜನೆನಿಸಿದ ಪ್ರಭು ಭಗವಾನ್‌ ಶ್ರೀಕೃಷ್ಣ ಪೃಥುಚಕ್ರ ವರ್ತಿ 
ಯಲ್ಲಿದ್ದು ಭೂಮಿಯನ್ನೇ ಹಾಲು ಕರೆದ. Bos sor ao ಈ ಕಥೆಯನ್ನೂ 
ಮತ್ತು ಬೇರೆ ಹಿಂದಿನ ರಾಜರುಗಳಿಗೆ ಸಂಬಂಧಿಸಿದಂತೆ ಅವನ ಬೇರೆ ಪುಣ್ಯ 
ಕಥೆಯನ್ನೂ ನಿನ್ನಲ್ಲೂ ಆ ಅಧೋಕ್ಷಜನಲ್ಲೂ ಭಕ್ತಿ ಉಳ್ಳ ನನಗೆ ವರ್ಣಿಸು. 


ಇಲ್ಲಿ 'ಪೂರ್ವದೇಹಕಥಾಶ್ರಯಂ' ಎಂದರೆ ಮೇಲು ನೋಟಕ್ಕೆ ಶ್ರೀಕೃಷ್ಣನ 
ಹಿಂದಿನ ಅವತಾರಕಥೆಗಳಿಗೆ ಸಂಬಂಧಿಸಿದ ಮಹಿಮೆಯನ್ನು ವಿದುರ ಲು 
ಬಯಸುತಾನೆ ಎಂದು ಹೇಳಿದಂತೆ ಕಾಣುತ್ತದೆ. ಆದರೆ ಮುಂದೆ ಕೃಷ್ಣನ 
ಪೂರ್ವಾವತಾರಚರಿತ್ರೆಯನ್ನು ಮೈತ್ರೇಯರು ಹೇಳುತ್ತಿಲ್ಲ. ಅದಕ್ಕೆ 
ಪೂರ್ವಾವತಾರವೆಂದರೆ ಪೃಥ್ವವತಾರವೆಂದು ಬೇರೆ ವ್ಯಾಖ್ಯಾನಕಾರರು ಹೇಳುತ್ತಾರೆ. 
ಆದರೆ ಪೃಥುವೇ ಕೃಷ್ಣನ ಪೂರ್ವಾವತಾರವೆಂದು ಹೇಳುವುದು ಹೇಗೆ? ಕೃಷ್ಣನ 
ಪೂರ್ವಾವತಾರಗಳಲ್ಲಿ ಪೃಥುವೂ ಒಬ್ಬನೆಂದು ಅಭಿಪ್ರಾಯವೆನ್ನುವುದಾದರೆ ಸರಿಯೆ. 


ಚತುರ್ಥಸೃಂಧ-ಅಧ್ಯಾಯ-17 363 


ಆದರೆ ಮುಂದೆ ಪ್ರಾಚೀನಬರ್ಹಿ ಪ್ರಚೇತಸರು ಪುರಂಜನ ಇವರ ಚರಿತ್ರೆಗಳನ್ನೂ 
ಕೇಳಲು ಬಯಸಿದ್ದಾನೆ ವಿದುರ. ಕೇವಲ ಕೃಷ್ಣನ ಅವತಾರಚರಿತ್ರೆಗಳನ್ನಲ್ಲ. 
ವೀರರಾಘವವ್ಯಾಖ್ಯಾನ ಪ 3 FO ಹ ಎಂದರೆ ಪ್ರಥಮಾವಕಾರನಾದ 
ಪೃಥು. ಆದರೆ ಪ್ಪ ಪೃಥು ಪ ಪ್ರಥಮಾವತಾರನಲ್ವ ಅವನಿಗಿಂತ ಹಿಂದೆ ಆಗಿ ಹೋದ 
ಮನು ಉತ್ಪಾನಪಾದ ಧ್ರುವ ಮುಂತಾದ ಚಕ್ರವರ್ಶಿಗಳೆಲ್ಲರೂ ಹರಿಯ 
ರಾಜರಾಜರೂಪದ ಆವೇಶಾವತಾರರೆ, ಪೃಥುವಿನಂತೆ ಪೂರ್ವದೇಹಗಳೆ. ವಸುತಃ 
ಕೃಷ್ಣ ಅಶರೀರ, ಜಡಶರೀರ ಅವನಿಗಿಲ್ಲ ಅದರಿಂದ ಪೃಥು ಮುಂತಾದವರಲ್ಲಿ 
ಹರಿಯ ಆವೇಶವಿದ್ದರೂ ಅವರ ಶರೀರ ಹರಿಯವೆಂಬ ವ್ಯವಹಾರಕ್ಕೆ ಯೋಗ್ಯವಲ್ಲ. 
ಹೀಗಾಗಿ ಪೂರ್ವದೇಹಕಥಾ ಎಂದರೆ ಹರಿಯ ಪೂರ್ವದೇಹಕಥಾ ಅಲ್ಲ ಕೃಷ್ಣಸ್ಯ 
'ಎಂಬುದನ್ನು "ಶ್ರವಃ' ಎಂಬಲ್ಲಿಗೇ ಅನ್ವಯಿಸಬೇಕು, ಪೂರ್ವದೇಹ ಎಂಬಲ್ಲಿಗೆ 
ಅಲ್ಲ 


ಪೂರ್ವತನಾನಾಂ ಕಥಾಸಂಬಂಧೇನ ಹರೇರ್ಯಶಃ | 


ಗು ಅವರ ಕಥೆಯ ಸಂಬಂಧದಿಂದ ವ್ಯಕ್ತವಾದ ಹರಿಯ ಮಹಿಮೆಗಳನ್ನು 
ಹೇಳಿರಿ ಎಂದು ವಿದುರ ಕೇಳುತಿದ್ದಾನೆ. 


"ಕೃಷ್ಣಸ್ಯ' ಎಂದರೆ "ಯಾದವಕ್ಕಷ್ಣನ' ಎಂದರ್ಥವಲ್ಲ “ಹರಿಯ' ಎಂದರ್ಥ, "ಯಶಃ 
ಎಂಬಲ್ಲಿಗೆ ಅನ್ವಯ. 


ale ato ato 
“1 “Ww [AS 


ವೇನರಾಜನ ಆಳ್ವಿಕೆಯಲ್ಲಿ ಅಧರ್ಮತಾಂಡವವಾಡಿದ್ದರಿಂದ ಭೂಮಿಯಲ್ಲಿ 
ಬೆಳೆಯಾಗುವುದೇ ನಿಂತು ಹೋಗಿತ್ತು ಪೃಥುಚಕ್ರವರ್ತಿ ಕೋಪದಿಂದ ಭೂಮಿಯನ್ನು 
ನಾಶ ಮಾಡಲು ಹೊರಟ. ಅವನಲ್ಲಿ ಹರಿಯ ಆವೇಶವನ್ನು ಕಂಡು ಭೂಮಿ 
ಭಯದಿಂದ ಅವನನ್ನು ಶರಣು ಹೊಂದಿ ಸ್ತೋತ್ರಮಾಡಿದಳು. 


ಧರಣ್ಯು ವಾಚ 


ನಮಃ BOA, ಪುರುಷಾಯ ಮಾಯಯಾ 
ವಿನ್ವಸ್ತಮಾಯಾತನವೇ ಗುಣಾತ್ಮನೇ | 

ನಮಃ ಸ್ವರೂಪಾನುಭವೇನ ನಿರ್ಧುತ- 
ದ್ರವ್ಯಕ್ತಿಯಾಕಾರಕವಿಭ್ರಮೋರ್ಮಯೇ HAO 


364 ಶ್ರೀಮದ್‌ ಭಾಗವತ ತಾತ್ಫರ್ಯನಿರ್ಣಯ 


ಭೂದೇವಿ ನುಡಿದಳು- 


ಹೇ ಪರಮಪುರುಷ, ನಿನಗಿದೋ ನಮಸ್ಕಾರ. ನೀನು ನಿನ್ನ ಇಚ್ಛೆಯಂತೆ ಪ್ರಕೃತಿ 
ಯಿಂದ ಬ್ರಹ್ಮಾದಿಶರೀರಗಳನ್ನು ನಿರ್ಮಿಸುವೆ. ನಿನ್ನಶರೀರ ಸತ್ವಾದಿಗುಣರಹಿತವಾಗಿದ್ದು 
ಜ್ಞಾನಾನಂದಾದಿಗುಣ ಸ್ವರೂಪವಾಗಿದೆ ಅದರಿಂದ ನೀನು ನಿನ್ನಸ್ಥರೂಪಾನುಭವದಿಂದ 
ಶರೀರ, ಶಾರೀರಿಕಕ್ರಿಯೆ ಮತ್ತು ಇಂದ್ರಿಯಗಳಲ್ಲಿ ನಾನು ನನ್ನದೆಂಬ ಮಿಥ್ಯಾಭಿ 
ಮಾನವನ್ನೂ ಅದರಿಂದಾಗುವ ರಾಗದ್ವೇಷಗಳನ್ನೂ ನಿತ್ಯ ದೂರಮಾಡಿಕೊಂಡಿರುವೆ. 


ಇಲ್ಲಿ "ಮಾಯಯಾ ವಿನ್ಯಸಮಾಯಾತನವೇ' ಎಂದರೆ ಪುನರುಕ್ತಿಯಾಗುವುದು, 
ಅರ್ಥಕ್ಷೇಶವಾಗುವುದೆಂದು ಬಗೆದು ಅರ್ವಾಚೀನರು "ಮಾಯಯಾ ವಿನ್ಯಸ್ತ 
ನಾನಾತನವೇ' ಎಂದು ವ್ಯತ್ಯಾಸಮಾಡಿ "ನಾನಾತನು' ಎಂದರೆ ಘೋರ ಶಾಂತ 
ಮೂಢಶರೀರಗಳು, ದೇವಮನುಷ್ಯಾದಿ ಶರೀರಗಳು, ಮಹದಾದಿತೃಣಾಂತ 
ಶರೀರಗಳು ಎಂದು ಮುಂತಾಗಿ ನಾನಾ ಬಗೆಯಿಂದ ವ್ಯಾಖ್ಯಾನಮಾಡಿದ್ದಾರೆ. 
ಗಿರಿಧರವ್ಯಾಖ್ಯಾನದಲ್ಲಿ ಮತ್ತ್ಯಕೂರ್ಮಾದಿನಾನಾ ಶರೀರಗಳೆಂದಿದ್ದಾರೆ. 


ವಸುತಃ "ಮಾಯಾತನವೇ' ಎಂಬ ಪಾಠದಲ್ಲಿಯೂ ಮಾಯಾಶಬಕ್ಕೆ ಅನೇಕ 


ಅರ್ಥವಿರುವುದರಿಂದ ಪುನರುಕಿಗೆ ಅವಕಾಶವಿರಲಿಲ್ಲ "ಸ್ವೇಚ್ಛೆಯಿಂದ ಪ್ರಕೃತಿಯಿಂದ 
ಶರೀರಗಳನ್ನು ನಿರ್ಮಿಸುವ ಪರಮಪುರುಷನಿಗೆ ನಮಸ್ಕಾರ' ಎಂದು ಸುಲಭವಾಗಿ 
ಅರ್ಥೈಸಬಹುದಾಗಿತ್ತು ಆದರೂ "ನಾನಾತನವೇ' ಎಂದೇ ಮೂಲಪಾಠ ಏಕೆ 
ಇರಬಾರದು? ಎಂಬ ಪ್ರಶ್ನೆಗೆ ಅವಕಾಶವಿದೆ. ವಿಜಯಧ್ವಜೀಯಟೀಕೆಯಲ್ಲಿ 
"ನಾನಾತನವೋ ಬ್ರಹ್ಮಾದಿಜೀವದೇಹಾಃ' ಎಂದೇ ವ್ಯಾಖ್ಯಾನ ಕಾಣುತ್ತದೆ. ಆದರೆ 
ಅಲ್ಲಿಯೆ ಮುಂದೆ "ಬ್ರಹ್ಮಾದಿಜೀವದೇಹಾಸ್ತು ಮಾಯಾದೇಹಾಃ ಪ್ರಕೀರ್ತಿತಾಃ ಇತಿ 
ವಚನಾತ್‌' ಎಂದು ಹೇಳಿದೆ. "ನಾನಾತನು'ಗಳೆಂದರೆ ಬ್ರಹ್ಮಾದಿಜೀವಶರೀರಗಳೆಂದು 
ವ್ಯಾಖ್ಯಾನಿಸಲು ಯಾವುದೇ ಪ್ರಮಾಣ ವಚನದ ಆಧಾರ ಬೇಕಾಗಿರಲಿಲ್ಲ ಮತ್ತು 
ಆ ವಚನದಲ್ಲಿ "ಮಾಯಾದೇಹ' ಎಂದರೆ ಬ್ರಹ್ಮಾದಿಜೀವಶರೀರಗಳೆಂದು 
ಹೇಳುತ್ತಿರುವಾಗ "ನಾನಾತನು' ಶಬ್ದವ್ಯಾಖ್ಯಾನಕ್ಕೆ ಆ ವಚನದ ಆಧಾರ 
ಕೊಟ್ಟಿರುವುದು ಅಸಂಗತವಾಗುತ್ತದೆ. ಹೀಗಾಗಿ ವಿಜಯದ್ವಜೀಯಟೀಕೆಯಲ್ಲಿ 
"ನಾನಾ' ಎಂದು ಲಿಪಿಕಾರರ ಪ್ರಮಾದದಿಂದಾಗಿದೆ ಎಂದು ಊಹಿಸಬೇಕು. 
ಮಾಯಾತನವೇ ಎಂದೇ ವಿಜಯದಧ್ವಜೀಯ ಸಮ್ಮತವಾದ ಪಾಠ. 


"ಮಾಯಾತನವೇ' ಎಂಬ ಪಾಠದಲ್ಲಿಯೂ ಶ್ರೀಮದಾಚಾರ್ಯರು 
"ಬ್ರಹ್ಮಾದಿಜೀವದೇಹಾಸು' ಎಂಬ ವರಾಹಪುರಾಣ ವಚನವನ್ನು ಉದಾಹರಿಸುವ 
ಆವಶ್ಯಕತೆ ಇತ್ತೆ ಎಂಬ ಪ್ರಶ್ನೆ ಬರುತ್ತದೆ. ಬ್ರಹ್ಮಾದಿಜೀವಶರೀರಗಳು ಮಾಯೆಯಿಂದ 
ಅಂದರೆ ಪ್ರಕೃತಿಯಿಂದಾದವುಗಳೆಂಬುದು ಪ್ರಸಿದ್ಧವೆ ಇದೆ ತಾನೆ? ಅದರಿಂದ 


ಚತುರ್ಥಸ್ಥಂಧ-ಅಧ್ಯಾಯ-17 365 


“ಮಾಯಾದೇಹ' ಅಥವಾ ಅದಕ್ಕೆ ಸಮಾನಾರ್ಥವಾದ ಮಾಯಾತನು ಮುಂತಾದ 
ಶಬ್ದಗಳಿಗೆ ಬ್ರಹ್ಮಾದಿಜೀವಶರೀರ ಎಂಬ ಅರ್ಥದಲ್ಲಿ ಪುರಾಣದಲ್ಲಿ ರೂಢಿ ಇದೆ. 
ಅದರಿಂದ ಮಾಯಾಶಬ್ಬ್ದಕ್ತಿ ಸ್ವೇಚ್ಛೆಯೆಂದು ಅರ್ಥವಿಟ್ಟುಕೊಂಡು ಗಿರಿಧರವ್ಯಾಖ್ಯಾನ 
ಹೇಳುವಂತೆ ಭಗವಂತ ಸ್ವೇಚ್ಛೆಯಿಂದ ವ್ಯಕ್ತಮಾಡಿಕೊಳ್ಳುವ ಮತ್ಸ್ಯಕೂರ್ಮಾ 
ದಿಶರೀರ ಎಂದು ಗ್ರಹಿಸಬಾರದು ಎಂದು ಹೇಳುವ ಅಭಿಪ್ರಾಯ 'ಕಾಣುತ್ತದೆ. 


ಬ್ರಹ್ಮಾದಿಜೀವದೇಹಾಸ್ತು ಮಾಯಾದೇಹಾಃ ಪ್ರಕೀರ್ತಿತಾಃ | 
ಇತಿ ವಾರಾಹೇ ॥ 
ಬ್ರಹ್ಮಾದಿಶರೀರಗಳು ಮಾಯಾದೇಹಗಳೆನಿಸುತವೆ ಎಂದು ವರಾಹಪುರಾಣದಲ್ಲಿ 
ಉಕ್ತವಾಗಿದೆ. 


pA ಲೆ ats 
[A [AS „> 


ತನ್ನನ್ನು ವಧಿಸಲು ಬೆನ್ನಟ್ಟಿ ಬಂದ ಪೃಥುರಾಜನನ್ನು ಭೂಮಿ ಶರಣು ಹೊಂದಿ 
ಅವನಲ್ಲಿ ಆವಿಷ್ಠನಾದ ಹರಿಯನ್ನು ಸುತಿಸುತ್ತ ಸ್ವತಂತ್ರಜಗದೀಶ್ವರನಾದ ನೀನೇ 
ನಮ್ಮನ್ನು ಹುಟ್ಟಿಸಿ ಪಾಲಿಸಿ ನೀನೇ ಏಕೆ ವಧಿಸುವಿ ಎಂದು BeBe. 


ನೂನಂ ತವೇಶಸ್ಯ ಸಮೀಹಿತಂ ಜನೈಃ 
ಸ್ವಮಾಯಯಾ ದುರ್ಜಯಯಾಶಕ್ಕತಾತ್ಮಬಿಃ | 
ನ ಲಕ್ಷ ತೇ ಯಸ್ತ್ವಕರೋದಕಾರಯದ್‌ 
ಯೋಕನೇಕ ಏಕಃ ಪರತಃ ಸ ಈಶ್ವರಃ 11೩೩ 11 
ಜನರಿಗೆ ಮೀರಲಾಗದ ತನ್ನ ಬಂಧಕಶಕ್ತಿಯಿಂದ ನೀನೇನು ಮಾಡುವಿಯೋ ಅದನ್ನು 
ಅಲ್ಪ ಬುದ್ದಿಯ ಜನರು ತಿಳಿಯಲಾರರು. ನೀನು ಸ್ವತಃ ಕಾರ್ಯಗಳನ್ನು ಮಾಡುವಿ, 
ಬ್ರಹ್ಮಾದಿಗಳಿಂದಲೂ ಮಾಡಿಸುವಿ. ಅನೇಕನೂ ಆಗಿರುವಿ, ಏಕನೂ ಆಗಿರುವಿ, 


ನೀನೇನು ಇನ್ನೊಬ್ಬರ ಅಧೀನದಲ್ಲಿರುವ ಜಗದೀಶ್ಚರನೆ? ಅಲ್ಲ ಅಂಥವನು ನಮ್ಮನ್ನು 
ಹುಟ್ಟಿಸಿ ಪಾಲನ ಮಾಡಿ ನೀನೇ ಏಕೆ ಕೊಲ್ಲುವಿ? 


ಇಲ್ಲಿ 'ಪರತಃ ಸ ಈಶ್ವರಃ' ಎಂಬಲ್ಲಿ "ಪರತಶ್ವ ಈಶ್ವರಃ' ಎಂದು ಪಾಠ 
ವಿಟ್ಟುಕೊಂಡು ಬೇರೆ ವ್ಯಾಖ್ಯಾನಕಾರರು ಪರತಃ ಎಂಬುದನ್ನು "ಅನೇಕ' ಎಂಬಲ್ಲಿಗೆ 
ಅನ್ವಯಿಸಿದ್ದಾರೆ. ಸ್ವತಃ ಏಕನಾಗಿದ್ದಾನೆ, "ಪರತಃ ಅನೇಕಶ್ಚ' ಬೇರೆ ವಸ್ತುವಿನ 
ಸಂಬಂಧಪ್ರಯುಕ್ತ ಅನೇಕನಾಗಿದ್ದಾನೆ, ಪರಮಾತ್ಮ ಎಂದಿದ್ದಾರೆ. ಆ ಬೇರೆ ವಸ್ತು 
ಶ್ರೀಧರ ವಿಶ್ವನಾಥ ವ್ಯಾಖ್ಯಾನಗಳಲ್ಲಿ ಮಾಯೆ, ಗಿರಿಧರವ್ಯಾಖ್ಯಾನದಲ್ಲಿ ತನ್ನ ಇಚ್ಛೆ. 
ವೀರರಾಘವ ವ್ಯಾಖ್ಯಾನದಲ್ಲಿ ಬ್ರಹ್ಮಾದಿಜೀವಸಮೂಹ. ಪರಸ್ಪರ ಭಿನ್ನರಾದ 
ಬ್ರಹ್ಮಾದಿಜೀವರು ಪರಮಾತ್ಮನಿಗೆ ಶರೀರವಾಗಿರುವುದರಿಂದ ಶರೀರಭೇದಪ್ರಯುಕ್ತ 


366 ಶ್ರೀಮದ್‌ಭಾಗವತ ತಾತ್ಸರ್ಯನಿರ್ಣಯ 


ಪರಮಾತ್ಮ ಅನೇಕನಾಗಿದ್ದಾನೆ ಎನ್ನುತ್ತಾರೆ. ಶುಕದೇವವ್ಯಾಖ್ಯಾನದಲ್ಲಿ ಪರಮಾತ್ಮ 
ತನಗಿಂತ ಭಿನ್ನರಾದ ಪ್ರಕೃತಿಪುರುಷರ ಮೂಲಕ ಪ್ರಪಂಚವನ್ನು ಹುಟ್ಟಿಸಿ ತಾನು 
ಪ್ರಪಂಚಾಕಾರನಾಗುತಾನೆ. ತಾನೇ ಹುಟ್ಟಿಸಿದ್ದರೆ ವಿಕಾರಿತ್ವಸಂಸಾರಿತ್ವಾದಿ 
ದೋಷಪ್ರಸಕ್ತಿ' ಎನ್ನುತಾರೆ. 

ಈ ಎಲ್ಲ ವ್ಯಾಖ್ಯಾನಗಳೂ ಪ್ರಮಾಣವಿರುದ್ಧ. ಪರಮಾತ್ಮ ಸ್ವತಃ ಏಕರೂಪನೂ 
ಬಹುರೂಪನೂ ಆಗಿದ್ದಾನೆ. ಮಾಯೆಯಿಂದಲ್ಲ ಬ್ರಹ್ಮಾದಿಗಳು ಆತನ 
ಶರೀರಭೂತರೂ ಅಲ್ಲ ಆತ ವಿಶ್ವಾಕಾರನೂ ಅಲ್ಲ. ವಿಶ್ವದಲ್ಲಿ ವಿಶ್ವಾಕಾರದಂತೆ 
ಆಕಾರಉಳ್ಳವನಾಗಿದ್ದಾನೆ. ಜೀವಗೋಸ್ವಾಮಿವ್ಯಾಖ್ಯಾನದಲ್ಲಿ “ಪರತಃ' ಎಂಬುದನ್ನು 
"ಈಶ್ವರಃ' ಎಂಬಲ್ಲಿಗೇ ಅನ್ವಯಿಸಿದ್ದಾರೆ. ಆದರೆ ಪರತಃ ಎಂದರೆ ಪರಲೋಕದಲ್ಲಿ 
ವೈಕುಂಠದಲ್ಲಿಯೂ ಅವನೇ ಈಶ್ವರ. ಇಂಥ ಪರಮಾತ್ಮ ಏನೇನು ಮಾಡುವನೋ 
ಅದನ್ನು ಅಲ್ಲಬುದ್ದಿಯ ಜನರು ತಿಳಿಯಲಾರರು ಎಂದು ವ್ಯಾಖ್ಯಾನಿಸಿದ್ದಾರೆ. ಆದರೆ 
ಪ್ರಕೃತದಲ್ಲಿ "ಕಾಯುವುದಕ್ಕೂ ಕೊಲ್ಲುವುದಕ್ಕೂ ನೀನೇ ಸ್ವತಂತ್ರ. ಇನ್ನೊಬ್ಬರ 
ಪ್ರಭಾವಕ್ಕೆ ಒಳಗಾಗುವವನಲ್ಲ, ಹಾಗಿದ್ದರೂ ಕಾಯುವವ ನೀನೇ ನನ್ನನ್ನೇಕೆ ಕೊಲ್ಲುವಿ? 
ಎನ್ನುವ ಭಾವ ಈ ವ್ಯಾಖ್ಯಾನದಲ್ಲಿ ಸಿಗುವುದಿಲ್ಲ "ಸ ಈಶ್ವರಃ ಕಿಂ ಪರತೋ 


ವ್ಯಪಾಶ್ರಯಃ9' ಎಂದು ಅಷ್ಟಸ್ಕಂಧದಲ್ಲಿಯೂ "ಪರಾಧೀನನಾದ ಈಶ್ವರ 
ಈಶ್ವರನೇನು?' ಎಂದು ಪರತಃಶಬ್ದಪ್ರಯೋಗ ಕಂಡಿದೆ. ಅದರಂತೆ ಇಲ್ಲಿಯೂ 
"ಪರತಃ ಈಶ್ವರಃ' ಎಂದರೆ ಪರಾಧೀನನಾಗಿದ್ದು ಈಶ್ವರನೆನಿಸಿದವ, ಈಶ್ವರಾಭಾಸ 
ಎಂಬ ಅರ್ಥ ಸ್ವರಸವಾಗಿ ಸಿಗುತ್ತದೆ. ಅದರಿಂದ ಆಕ್ಷೇಪದ ಧ್ವನಿಯಾದ 
ಕಾಕುಸ್ವರದಿಂದ "ನೀನೇನು ಪರಾಧೀನನಾದ ಈಶ್ವರನೆ?' ಎಂದು ಭೂಮಿ 
ಹೇಳುತ್ತಿದ್ದಾಳೆ ಎನ್ನುವುದು ಸೂಕ್ತ 


"ಸ ಪರತಃ ಈಶ್ವರಃ? ಇತ್ಯಾಕ್ಷೀಪಃ | 


"ಪರತಃ ಸ ಈಶ್ವರಃ' ಎಂದೇ ಪಾಠ. ಅದರಲ್ಲಿ ಪರತಃ ಎಂಬ ಪದಕ್ಕೆ ಈಶ್ವರಃ 
ಎಂಬಲ್ಲಿಯೇ ಅನ್ವಯ. ಪರಾಧೀನನಾದ ಈಶ್ವದನೇನು ನೀನು? ಎಂಬ ಆಕ್ಷೇಪ 
ವಿವಕ್ಷಿತವಾಗಿದೆ. 


NZ als ale 
n> „> A 


ಭೂಮಿ ಪೃಥುರಾಜನನ್ನು ಸುತಿಸುತ್ತ "ಜಗತ್ತಿನ ಸೃಷ್ಟಿಸಂಹಾರಾದಿ 
a ಎಂ ೨ ಎಂ oO ew 


ವಿರುದ್ಧಕ್ರಿ ಯೆಗಳನ್ನು ನೀನೊಬ್ಬನೆ ನಡೆಸುವಿ. ಲೋಕದಲ್ಲಿ ಹೀಗಿಲ್ಲ. ಅಚಿಂತ್ಯಶಕ್ತಿ 


m 


ನಿನ್ನದು. ಅದರಿಂದ ವಿರುದ್ಧವಾಗಿ ಲೋಕದಲ್ಲಿ ಕಂಡಿದ್ದೂ ನಿನ್ನಲ್ಲಿ ವಿರುದ್ಧವಾಗದೆ 
ಜೊತೆಗೆ ಇರುತ್ತದೆ' ಎಂದು ನಮಸ್ಕರಿಸುತ್ತಾಳೆ. 


ಚತುರ್ಥಸೃಂಧ-ಅಧ್ಯಾಯ-17 ೨೪7 


ಸರ್ಗಾದಿ ಯೋ ತಸ್ಯಾನುರುಣದ್ದಿ ಶಕಿಭಿ- 


ರ್ದ್ರವ್ಯಕ್ರಿಯಾಕಾರಕಚೇತನಾತ್ಮಭಿಃ | 
BA, ಸಮುನ್ನದವಿರುದಶಕಯೇ 
ಅಲ AQ ಎವ 
ನಮಃ BOA, ಪುರುಷಾಯ ವೇಧಸೇ Wa? tl 


ಪಂಚಭೂತಗಳು ಕರ್ಮೆಂದ್ರಿಯ ಜ್ಞಾನೇಂದ್ರಿಯ ಅವುಗಳ ಅಭಿಮಾನಿ ಜೀವರು 
ಇವರೆಲ್ಲರನ್ನೂ ಸಹಕಾರಿಶಕಿಗಳಾಗಿ ಮಾಡಿಕೊಂಡು ಪ್ರಪಂಚದ ಸೃಷ್ಟಿ ಲಯ 
ಮುಂತಾದ ಎಲ್ಲ ಕಾರ್ಯಗಳನ್ನೂ ಯೋಗ್ಯತಾನುಸಾರ ಒಬ್ಬನೆ ನಡೆಸುವಿ. ಈ 
ಸೃಷ್ಟಾ *ದಿಶಕ್ತಿಗಳು ಒಬ್ಬನಲ್ಲಿ ಪರಸ್ಪರವಾಗಿ ಲೋಕದೃಷ್ಟಿಯಿಂದ ವಿರುದ್ಧವಾಗಿದ್ದರೂ 


ಅವು ನಿನ್ನಲ್ಲಿ ಜೊತೆಜೊತೆಯಾಗಿಯೆ ಇರುತ್ತವೆ. ಅಂಥ ಸರ್ವೋತ್ತಮ ಪುರುಷನಾದ 
ನಿನಗೆ ನಮಿಸುತ್ತೇನೆ. ನಿನ್ನನ್ನು ನಮಿಸಿದ ಬಳಿಕ ನಮಗೆ ಎಲ್ಲಿಯ ಭೀತಿ? 


ಇಲ್ಲಿ "ಸಮುನ್ನದ್ದವಿರುದ್ದಶಕ್ತಯೇ ನಮಃ' ಎಂಬ ಪಾಠವನ್ನು ವೀರರಾಘವ 
ವಿಶ್ವನಾಥ ಗಿರಿಧರವ್ಯಾಖ್ಯಾನಗಳು ಸ್ವೀಕರಿಸಿವೆ. ಉಳಿದವುಗಳಲ್ಲಿ "ನಿರುದ್ಧಶಕಯೇ' 


ಪಂಚಭೂತಗಳು ಪಂಚಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು ಶಕ್ತಿಗಳು ಪರಸರ 
ವಿರುದ್ಧವಲ್ಲ ಪರಸ್ಪರ ಪೂರಕವಾಗಿ ಸೃಷ್ಟಿಲಯಾದಿಕಾರ್ಯಗಳಲ್ಲಿ ಪರಮಾತ್ಮನಿಗೆ 
ಸಹಕಾರಿಗಳಾಗಿವೆ. ಒಂದೊಂದೂ ಅತಿಪ್ರಬಲವಾಗಿದ್ದು ಪರಮಾತ್ಮನಿಂದ 
ನಿರುದ್ಧವಾಗಿವೆ, ಅಧೀನಪ್ರವೃತ್ತಿ ಉಳ್ಳವುಗಳಾಗಿವೆ' ಎಂದು ಅವರ ಅಭಿಪ್ರಾಯ. 
DASE ode ಎಂಬ ಪಾಠದಲ್ಲಿಯೂ ಗಿರಿಧರವ್ಯಾಖ್ಯಾನಪ್ರಕಾರ ವಿದ್ಯೆ ಅವಿದ್ಯೆ 
ಧರ್ಮ ಅಧರ್ಮ ಮುಂತಾಗಿ ಬಂಧಮೋಕ್ಷಹೇತುಭೂತವಾದ ವಿರುದ್ಧವಾದ 
ಶಕ್ತಿಗಳು ಪರಮಾತ್ಮನಲ್ಲಿವೆ. ಅರ್ಥಾತ್‌ ಅವನ ಅಧೀನವಾಗಿವೆ. ಹೀಗೆ 
ಪರಮಾತ್ಮನಿಗಿಂತ ಭಿನ್ನವಾದ ಶಕ್ತಿಗಳು ಅವನ ಅಧೀನವಾಗಿವೆ ಎಂದು ಈ ಎರಡೂ 
ವ್ಯಾಖ್ಯಾನಗಳು ಹೇಳುತ್ತಿವೆ. ಸೃಷ್ಟಿಲಯಾದಿಕಾರಣವಾದ ಪರಸ್ಪರವಿರುದ್ಧವಾದ 
ಸ್ವರೂಪಶಕ್ತಿಗಳ ಬಗ್ಗೆ ಈ ವ್ಯಾಖ್ಯಾನಗಳು ಏನೂ ಹೇಳುವುದಿಲ್ಲ 


“ವೀರರಾಘವ ವ್ಯಾಖ್ಯಾನಪ್ರಕಾರ ಸೃಷ್ಟಿಲಯಾದಿ ವಿರುದ್ಧಸ್ವರೂಪಶಕ್ತಿಗಳು 
ಕಾಲಭೇದದಿಂದ ಕೂಡುವುದರಿಂದ ವಿರೋಧಶಮನಕ್ಕೆ ಅಚಿಂತ್ಯಶಕ್ತಿ ಬೇಕಾಗಿಲ್ಲ 


Ox ಸೃಷ್ಟಿಸ್ಥಿತಿಸಂಹಾರಾಣಾಂ ಯುಗಪದ್ವಿರುದ್ದತ್ವಾತ್‌ ತದ್‌ದ್ವಾರಾ ತದುಪಯುಕಶಕ್ತೀನಾಂ 
ವಿರೋಧಃ | ಯುಗಪತ್‌ ಸೃಷ್ಟ್ಯಾದೀನಾಂ ಮಿಥೋ ವಿರೋಧಿತ್ವೇ ಪಿ 

ಪಪ 2 ದ ವಷ 
ಕಾಲಭೇದಾದುಪಪನ್ನತ್ವೇನ ಸೃಷ್ಟ್ಯಾದ್ಯುಪಯುಕಶಕ್ತಿಮತ್ವಮುಪಪನ್ನಂ l 
-ವೀರರಾಘವಃ 


368 ಶ್ರೀಮದ್‌ಭಾಗವತ ತಾತ್ಪರ್ಯನಿರ್ಣಯ 


ಆದರೆ ಏಕಕಾಲದಲ್ಲಿ ಪರಮಾತ್ಮನಲ್ಲಿ ಈ ವಿರುದ್ಧಶಕ್ತಿಗಳಿವೆ ಎನ್ನುವುದು 
ಪ್ರಮಾಣಸಿದ್ದವಾದ್ದರಿಂದ ಈ ವ್ಯಾಖ್ಯಾನ ಕೂಡುವುದಿಲ್ಲ 
ವಿರುದ್ಧಶಕ್ಷಯೋ ಯಸ್ಕ ನಿತ್ಯಾ ಯುಗಪದೇವ ಚ I 
ತಸ್ಥೈ ನಮೋ ಭಗವತೇ ವಿಷ್ಣವೇ ಸರ್ವಜಿಷ್ಟವೇ | 
ಇತಿ ವಾರಾಹೇ | 
ಏಕಕಾಲದಲ್ಲಿಯೇ ಸೃಷ್ಟಿಲಯಾದಿ ವಿರುದ್ಧಶಕ್ತಿಗಳು ಯಾರಲ್ಲಿ ನಿತ್ಯವಾಗಿಯೇ 
ಇವೆಯೋ ಅಂಥ ಅಫಟಿತಘಟಕ ಐಶ್ವರ್ಯಶಕ್ತಿಉಳ್ಳ ಸರ್ವವಿಜಯಿಯಾದ 
ವಿಷ್ಣುವಿಗೆ ನಮಸ್ಕಾರ ಎಂದು ವರಾಹಪುರಾಣದಲ್ಲಿ ಉಕವಾಗಿದೆ. 

"ಭಗವತೇ' ಎಂದರೆ ಐಶ್ವರ್ಯ ಮುಂತಾದ ಷಡ್ಗುಣ ಉಳ್ಳವ. ಐಶ್ವರ್ಯವೆಂದರೆ 
ವಿರುದ್ಧಗುಣಗಳನ್ನು ತನ್ನಲ್ಲಿ ವಿರೋಧವಿಲ್ಲದಂತೆ ಮಾಡಿಕೊಳ್ಳುವ ಅಘಟಿತಘಟನ 
ಶಕ್ತಿ 

ಇತಿ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯವಿರಚಿತೇ 
ಶ್ರೀಮದ್ಭಾಗವತತಾತ್ವರ್ಯನಿರ್ಣಯೇ ಚತುರ್ಥಸ್ಮಂಧೇ 


ಸಪ್ತದಶೋ ತಧ್ಯಾಯಃ || 
“ಲಿ 


ಅಧ್ಯಾಯ-೧೮ 
ಅಧ್ಯಾ ಯಸಾರಾಂಶ 


"ಪ್ರಭು, ಕೋಪವನ್ನು ತಡೆದುಕೊಳ್ಳು. ಹಿಂದೆ ಬ್ರಹ್ಮ ಸೃಷ್ಟಿಸಿದ 
ಧಾನ್ಯಗಳನ್ನು ಈಗ ವ್ರತನಿಯಮರಹಿತರಾದ ದುಷ್ಟರು 
ಉಣ್ಣುಕ್ತಿರುವುದನ್ನೂ ರಾಜರು ಅವುಗಳ ಸದ್ವಿನಿಯೋಗವಾಗುವಂತೆ 
ನೋಡಿಕೊಳ್ಳದಿರುವುದನ್ನೂ ಕಂಡು ಮುಂದೆಯಾದರೂ ಅವು 
ಯಜ್ಞಗಳಿಗೆ ಒದಗಿ ಬರಲೆಂದು ನಾನು ಅವನ್ನು ನುಂಗಿದ್ದು ನಿಜ. ಆದರೆ 

ನನ್ನ ಗರ್ಭದಲ್ಲಿ 


ಅರಗಿಹೋಗಿವೆ. ಹಾಲಾಗಿ ಪರಿಣಮಿಸಿವೆ. ನನಗೆ ಕರುವನ್ನೂ ಹಾಲು 
ಕರೆಯುವವನನ್ನೂ ಒದಗಿಸಿ ಕೊಟ್ಟರೆ ನಾನು ನಿರ್ವಂಚನೆಯಿಂದ ಎಲ್ಲ 
ಧಾನ್ಯಾದಿ ಸಂಪತ್ತನ್ನೂ ಹಾಲಿನ ರೂಪದಿಂದ ತಿರುಗಿ ಕೊಡುತ್ತೇನೆ. 
ಮತ್ತು ಧಾನ್ಯಗಳನ್ನು ಬೆಳೆಯಲು ನೀರು ಬೇಕು, ಅದಕ್ಕೆ ಮಳೆನೀರು 
ಸಮವಾಗಿ ನೆಲದಲ್ಲಿ ಹರಿಯಲು ನೆಲವನ್ನು ಸಮತಟವಾಗಿ ಮಾಡು.' 
ಎಂದು ಭೂದೇವಿ ನುಡಿದಳು. ಪೃಥುರಾಜ ಅದಕ್ಕೆ ಒಪ್ಪಿ ಸ್ವಾಯಂಭುವ 
ಮನುವನ್ನು ಕರುವಾಗಿ ಮಾಡಿಕೊಂಡು ಆಹಾರಧಾನ್ಯಗಳನ್ನು ಹಾಲಿನ 
ರೂಪದಲ್ಲಿಕರೆದು ಪ್ರಜೆಗಳಿಗೆ ನೀಡಿದ. ಬಳಿಕ WAND ಬೃಹಸ್ಥತಿಯನ್ನು 
ಕರುವಾಗಿ ಮಾಡಿಕೊಂಡು ವೇದಗಳನ್ನು ಹಾಲಿನ ರೂಪದಲ್ಲಿ 
ಕರೆದುಕೊಂಡರು. ಇದೇ ರೀತಿ ದೇವತೆಗಳು ದೈತ್ಯರು ಗಂಧರ್ವರು 
ಅಪ್ಸರೆಯರು ಪಿತೃಗಳು ಸಿದ್ದರು ವಿದ್ಯಾಧರರು ಮುಂತಾದವರೂ ತಮ್ಮಲ್ಲಿ 
` ಮುಖ್ಯರಾದವರನ್ನು ಕರುವನ್ನಾಗಿ ಮಾಡಿಕೊಂಡು ತಮಗೆ ಬೇಕಾದ 
ಸಂಪತ್ತನ್ನು ಹಾಲು ಕರೆದುಕೊಂಡರು. ಪೃಥುರಾಜ ಬಿಲ್ಲಿನ ತುದಿಯಿಂದ 
ನೆಲವನ್ನು ಸವರಿ ಹಳ್ಳತಿಟ್ಟುಗಳನ್ನು ಸಮಮಾಡಿದ. ಪ ಶ್ರ ಜೆಗಳಿಗೆ ವಾಸಕ್ಕಾಗಿ 
ಗ್ರಾಮ ಪುರ ಪಟ್ಟಣ ಮುಂತಾದ ಸ್ಥಳಗಳನ್ನು ಏರ್ಪಡಿಸಿ ಕೊಟ್ಟ. 


ale ate ate 
“~~ “pw > 


370 ಶ್ರೀಮದ್‌ಭಾಗವತ ತಾತ್ತರ್ಯನಿರ್ಣಯ 


ವೇನರಾಜನ ಆಳ್ವಿಕೆಯಲ್ಲಿ ಅಧರ್ಮ ತಾಂಡವವಾಡಿದ್ದರಿಂದ ಭೂಮಿ ತನ್ನೆಲ್ಲ 
ಸಂಪತ್ತನ್ನು ತಾನೇ ಉಂಡು ಅರಗಿಸಿಕೊಂಡಳು. ಅದು ಹಾಲಾಗಿ ಪರಿಣಮಿಸಿತು. 
ಪೃಥುರಾಜನ ಆಜ್ಞೆಯಂತೆ ದೇವತೆಗಳು WAND ಮುಂತಾದವರೆಲ್ಲ ಹಾಲು 
ಕರೆದುಕೊಂಡರು. ಆ ಹಾಲು ಮುಂದೆ ಅವರವರಿಗೆ ಅಭೀಷ್ಟವಾದ ಸಂಪತ್ತಾಗಿ 
ಪರಿಣಮಿಸಿತು. ದೇವತೆಗಳು ಸೋಮರಸವನ್ನೂ ಪರಾಕ್ರಮ, ಸಹನ, ಬಲ ಎಂಬ 
ಗುಣಗಳನ್ನೂ ಹಾಲಿನ ರೂಪದಲ್ಲಿ ಕರೆದುಕೊಂಡರು. 


BIO WSO ಸುರಗಣಾ ಇಂದ್ರಂ ಸೋಮಮದೂದುಹನ್‌ | 
ಹಿರಣ್ಣಯೇನ ಪಾತ್ರೇಣ ವೀರ್ಯಮೋಜೋ ಬಲಂ ಪಯಃ ॥ ೧೫ ॥ 


ದೇವತಾಗಣಗಳು ಇಂದ್ರನನ್ನು ಕರುವಾಗಿ ಮಾಡಿಕೊಂಡು ಬಂಗಾರದ ಪಾತ್ರೆಯಲ್ಲಿ 
ಸೋಮರಸವನ್ನೂ ಪರಾಕ್ರಮ ಸಹನಶಕ್ತಿಮತ್ತುಶಾರೀರಿಕ ಬಲಗಳೆಂಬ ಗುಣಗಳನ್ನೂ 
ಹಾಲಿನ ರೂಪದಿಂದ ಕರೆದುಕೊಂಡರು. 


ಪರಾಕ್ರಮ ಸಹನಶಕ್ತಿ ಬಲಗಳು ಕ್ರಮವಾಗಿ ಮನಸ್ಸು ಇಂದ್ರಿಯ ಶರೀರಗಳ 
ಗುಣಗಳು. ಇವು ಎರಡು ಬಗೆಯಾಗಿವೆ. ಸ್ವರೂಪಭೂತ ಮನಇಂದ್ರಿಯ ಶರೀರಗಳ 


ಗುಣಗಳು ಮತ್ತು ಜಡವಾದ ಬಾಹ್ಯಮನಇಂದ್ರಿಯಶರೀರಗುಣಗಳು ಎಂದು. 
ಜಡವಾದ ಬಾಹ್ಯಮನಇಂದ್ರಿಯಶರೀರಗುಣಗಳು ದೇವತೆಗಳಿಗೆ ಭೂಮಿ ನೀಡುವ 
ಹಾಲಿನಿಂದ ಲಭಿಸಿದುವು ಹೊರತು ಸ್ವರೂಪಭೂತಮನ ಇಂದ್ರಿಯ 
ಶರೀರಗುಣಗಳಲ್ಲ ಅವು ಅಪರೋಕ್ಷಿಗಳಾದ ದೇವತೆಗಳಿಗೆ ಹರಿಯ ಅನುಗ್ರಹದಿಂದ 
ಬಹುಮಟ್ಟಿಗೆ ಆಗಲೆ ವ್ಯಕ್ತವಾಗಿವೆ. ಮೋಕ್ಷದಲ್ಲಿ ಪೂರ್ಣವ್ಯಕವಾಗುತವೆ ಎನ್ನುವ 
ವಿಶೇಷಾಂಶ ಬ್ರಹ್ಮಪುರಾಣದಲ್ಲಿದೆ. ಇದನ್ನು ಬೇರೆ ವ್ಯಾಖ್ಯಾನಕಾರರು ಯಾರೂ 
ಗಮನಿಸಿಲ್ಲ. 
ಗುಣಾಃ ಸ್ವರೂಪಭೂತಾಶ್ಚ ಬಾಹ್ಯಾಶ್ಚೇತಿ ದ್ವಿಧಾ ಮತಾಃ | 
ಸ್ವರೂಪಭೂತಾ ವ್ಯಜ್ಯಂತೇ ಹರೇರ್ಬಾಹ್ಯಾನ್‌ ದುಹುಃ ಪಯಃ Il 
ಇತಿ ಬ್ರಾಹ್ಮೇ । 
ಪರಾಕ್ರಮ ಮುಂತಾದ ಗುಣಗಳು ಸ್ವರೂಪಭೂತ ಬಾಹ್ಯ ಎಂದು ಎರಡು 
ಬಗೆಯಾಗಿವೆ. ಸ್ವರೂಪಭೂತಗುಣಗಳು ಹರಿಯಿಂದ ವ್ಯಕ್ತವಾಗುತ್ತವೆ 
ಬಾಹ್ಯಗುಣಗಳನ್ನು ದೇವತೆಗಳು ಹಾಲಿನ ರೂಪದಿಂದ ಕರೆದುಕೊಂಡರೆಂದು 
ಬ್ರಹ್ಮಪುರಾಣದಲ್ಲಿ ಉಕ್ತವಾಗಿದೆ. 


ಖೇ ಖೇ ates 
ಜ್‌ ಇ ~~ 


ಚತುರ್ಥಸ್ಕಂಧ-ಅಧ್ಯಾಯ-18 sl 


ವೇನನ ರಾಜ್ಯದಲ್ಲಿ ಭೂಮಿಯ ಸಂಪತ್ತು ಧರ್ಮಕಾರ್ಯದಲ್ಲಿ ವಿನಿಯೋಗ 
ವಾಗದಿದ್ದುದನ್ನು ಕಂಡು ಭೂಮಿ ಅದೆಲ್ಲವನ್ನೂ ನುಂಗಿ ಅರಗಿಸಿಕೊಂಡಳು ಅದು 
ಹಾಲಾಗಿ ಪರಿಣಮಿಸಿತು. ಪೃಥುವಿನ ಆಜ್ಞೆಯಂತೆ ದೇವತೆಗಳು ಅಸುರರು 
ಮುಂತಾದವರೆಲ್ಲ ತಮ್ಮ ಅಭೀಷ್ಟನಂಪತ್ತುಗಳನ್ನು ಹಾಲಿನ ರೂಪದಿಂದ ಕರೆದು 
ಕೊಂಡರು. ಆಗೆ ದೈತ್ಯರು ದಾನವರು ಪ ಪ J ಹ್ಲಾದನನ್ನು ಕರುವಾಗಿ ಮಾಡಿಕೊಂಡು 
ಹೆಂಡಮದ್ಯಗಳನ್ನು mod ರೂಪದಿಂದ ಕರೆದುಕೊಂಡರು. 


ದೈತೇಯಾ ದಾನವಾ ವತ್ಸಂ ಪ್ರಹ್ಲಾದಮಸುರರ್ಷಭಮ್‌ ।ಟ 
ವಿಧಾಯ ದುದುಹುಃ ಕ್ಷೀರಮಯಃಪಾತ್ರೇ ಸುರಾಸವಮ್‌ ॥೦೬॥ 
ದೈತ್ಯರೂ ದಾನವರೂ ಸ್ವಾಯಂಭುವ ಮನ್ಸಂತರದ ಅಸುರಶ್ರೇಷ್ಠನಾದ ಪ್ರಹ್ಲಾದನನ್ನು 


ಕರುವನ್ನಾಗಿ ಮಾಡಿಕೊಂಡು ಕಬ್ಬಿಣದ ಪಾತ್ರೆಯಲ್ಲಿ ಹೆಂಡ ಮದ್ಯಗಳನ್ನು ಹಾಲಿನ 
ರೂಪದಿಂದ ಕರೆದುಕೊಂಡರು. 


ಸ್ವಾಯಂಭುವ ಮನ್ವಂತರದ ಪೃಥುರಾಜನ ಕಾಲದಲ್ಲಿ ದೈತ್ಯದಾನವರು 
ಪ್ರ ಸನ್ನು ಕರುವನ್ನಾಗಿ. sade ae ಹೇಗೆ ಕೂಡುತ್ತದೆ? ಪ ್ರೆಹ್ಲಾದ 


ವೈವಸ್ಥ್ರತ ಮನ್ವ OSD z ದಲ್ಲಿ ೪ 
ಜೀವಗೋಸ್ತಾಮಿ ವ್ಯಾಖ್ಯಾನಪ್ರ ಪೃಥಿವಿಯ ಉಪ ದೇಶದಲ್ಲಿ ಚ es 
emo? ನ ಪ meee ಮನಸ್ಸಿನಲ್ಲಿ ಸ್ಥ ಸೃಷ್ಟಿ ಮಾಡಿಕೊಂಡರು: ಆದರೆ 
ಬ್ರಹ್ಮಪು ಪುರಾಣ dada ಇ ಪ್ರಕಾರ "ಸ್ವಾಯಂಭುವ. ಮನ ್ವಂತರದಲ್ಲಿಯೂ ಒಬ್ಬ 
ಪ್ರಹ್ಲಾದ ಜನಿಸಿದ್ದ. ಪ್ರಾಯಃ ; ಪ್ರತಿಮನ್ವಂತರದಲ್ಲಿಯೂ ಪ್ರಹ್ನಾದ ಮುಂತಾದವರು 
ಹುಟ್ಟುತಾರೆ. ಭಾವನಾಮಯ ಪ್ರಹ್ಲಾದನ ಆವಶ್ಯಕತೆ ಇಲ್ಲ, 


ಪ್ರತಿಮನ್ನಂತರಂ ಪ್ರಾಯಃ ಪ್ರಹ್ಲಾದಾದ್ಯಾ ಬಭೂವಿರೇ ॥ 
ಇತಿ ಚ | 
ಪ್ರಾಯಃ ಪ್ರತಿಮನ್ವಂತರದಲ್ಲಿಯೂ ಪ್ರಹ್ನಾದಾದಿಗಳು ಹುಟ್ಟಿದ್ದಾರೆ ಎಂದೂ 
ಬ್ರಹ್ಮಪುರಾಣದಲ್ಲಿ ಹೇಳಿದೆ. 


ಲೆ als als 
ಕ್ಮ “rr [AS 


ಪೃಥುರಾಜ ಪ್ರಜೆಗಳಿಗೆ ತಂದೆಯಂತೆ ಜೀವನವೃತ್ತಿಯನ್ನು ಕಲ್ಪಿಸಿಕೊಟ್ಟು ಅವರಿಗೆ 
ತಕ್ಕಂತೆ ಬೇರೆಬೇರೆ ವಾಸಸ್ಥಾನಗಳನ್ನು ಏರ್ಪಡಿಸಿದ. 
ಗ್ರಾಮಾನ್‌ ಪುರಃ ಪಟ್ಟಣಾನಿ 
ದುರ್ಗಾಣಿ ವಿವಿಧಾನಿ ಚ | 


372 ಶ್ರೀಮದ್‌ಭಾಗವತ ತಾತರ್ಯನಿರ್ಣಯ 


ಘೋಷಾನ್‌ ವ್ರಜಾಂಶ್ಚಶಿಬಿರಾನ್‌ 
ನಗರಾನ್‌ ಖೇಟಖರ್ವಟಾನ್‌ WOW 


ಗ್ರಾಮಗಳು ಪುರಗಳು ಪ ಪಟ್ಟಣಗಳು ದುರ್ಗಗಳು ಗೋಶಾಲೆಗಳು ಗೊಲ್ಲರ ಕೇರಿಗಳು 
ಸೇನಾಶಿಬಿರಗಳು ನಗರಗಳು ಬೇಡರ ಹಳ್ಳಿಗಳು ಸಂತೆ ಸೇರುವ ಸ್ಥಳಗಳು ಹೀಗೆ 
ನಾನಾ ಬಗೆಯ ವಾಸಸ್ಥಾನಗಳನ್ನು ಪೃಥು ಏರ್ಪಡಿಸಿದ. 


ಇಲ್ಲಿಘೋಷ ಎಂದರೆ ಗೋಶಾಲೆ, ವ್ರಜವೆಂದರೆ ಗೋಪಾಲಕರ ಕೇರಿ ಎಂದು 
ಅಭಿಧಾನಗ್ರ ಂಥದಲ್ಲಿ ಸ್ಪಷ್ಟ ಹೇಳಿದೆ. ಘೋಷಯಾತ್ರೆ ಎಂದರೆ ಕೌರವರು 
ಗೋಶಾಲೆಗಳನ್ನು ನೋಡಲು ಕೈಗೊಂಡ ಪ್ರಯಾಣ. ನಂದವ್ರ ಜ ಎಂದರೆ ನಂದನ 
ಗೋಶಾಲೆಯಲ್ಲ. ಗೊಲ್ಲರು ವಾಸಮಾಡಿದ್ದ | ಒಂದು ಹಳ್ಳಿ ನಂದವ್ರ ಜ. ಹೀಗಿದ್ದರೂ 
ಬೇರೆ ವ್ಯಾಖ್ಯಾನಕಾರರು ಎಲ್ಲರೂ ಒಕ್ಕೊ ರಲಿನಿಂದ 'ಘೋಷವಂದರೆ ಗೊಲ್ಲರ 
ಹಳ್ಳಿ, ವ್ರಜವೆಂದರೆ ಗೋಶಾಲೆ ಎಂದಿದ್ದಾರೆ. 


= ಕ್ಸ ° 
ಗೋಷ್ಠಂ ಘೋಷ ಇತಿ ಪ್ರೋಕ್ರೋ ವ್ರಜಸ್ಪತ್ಟಾಲಸಂಸ್ಥಿತಿಃ I 


ಇತ್ಯಭಿಧಾನಮ್‌ | 


ಗೋಶಾಲೆ ಘೋಷ ಎಂದೂ, ಗೊಲ್ಲರು ವಾಸಮಾಡುವ ಹಳ್ಳ ವ್ರಜವೆಂದೂ 
ಕರೆಸಿಕೊಳ್ಳುತ್ತದೆ ಎಂದು ಅಭಿಧಾನಗ್ರಂಥ ಹೇಳುತದೆ. 


ಇತಿ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯವಿರಚಿತೇ 
ಶ್ರೀಮದ್ಭಾಗವತತಾತ್ಚರ್ಯನಿರ್ಣಯೇ ಚತುರ್ಥಸ್ಥಂಧೇ 
ಅಷ್ಟಾದಶೋತಧ್ಯಾಯಃ || 


ವ ವ 


ಅಧ್ಯಾಯ-೧೯ 
ಅಧ್ಯಾಯಸಾರಾಂಶ 


ಪೃಥುರಾಜ ತೊಂಬತ್ತೊಂಬತ್ತು ಅಶ್ವಮೇಧಯಾಗ ಮಾಡಿದ. ಬಳಿಕ 
ತನ್ನ ಯೋಗ್ಯತೆ ಮೀರಿ ನೂರನೇ ಯಾಗವನ್ನೂ ಮಾಡತೊಡಗಿದ. ಆಗ 
ದೇವೇಂದ್ರ, ಅದನ್ನು ನಿಲ್ಲಿಸುವ ಉದ್ದೇಶದಿಂದ ಯಾಗದ ಕುದುರೆಯನ್ನು 
ಅಪಹರಿಸಿದ. ಪಾಖಂಡವೇಷ ಧರಿಸಿ ಕುದುರೆಯನ್ನು ಹಿಡಿದು ಪಲಾಯನ 
ಮಾಡುತ್ತಿದ್ದ ಇಂದ್ರ, ನನ್ನು ಅತ್ರಿ,ಮುನಿ ಕಂಡು ಪೃಥುಕುಮಾರನನ್ನು ಕರೆದು 
ಬೆನ್ನಟ್ಟ ಲು “ಳಿದ. ಆದರೆ ಪೃಥುಕುಮಾರ ಪಾಖಂಡಿಯೊಡನೆ ಯುದ್ಧ 


ಧರ್ಮವಲ್ಲ ಎಂದುಕೊಂಡು ಹಿಂಜರಿದ. ಮುನಿ ತಿರುಗಿ ಕುದುರೆಕಳ್ಳ ನಿಗೆ 
ಶಾಸ್ತಿ ಮಾಡೆನ್ನುತ್ತ ಅವನನ್ನು ಕಳಿಸಿದ. ಈಗ ಇಂದ್ರ, ಕುದುರೆಯನ್ನೂ 
ಪಾಖಂಡವೇಷವನ್ನೂ ಬಿಟ್ಟು ಅದೃಶ್ಯನಾದ. ಕುಮಾರ ಕುದುರೆಯನ್ನು 
ತಂದು ತಂದೆಗೆ ಒಪ್ಪಿಸಿದ. ಮುನಿಗಳು ಅವನನ್ನು ವಿಜಿತಾಶ್ವನೆಂದು ಕರೆದರು. 
ಇಂದ್ರ, ಇನ್ನೊಮ್ಮೆ, ಕುದುರೆಯನ್ನು ಅಪಹರಿಸಿದ. ವಿಜಿತಾಶ್ವ ಬೆನ್ನಟ್ಟಿ 
ಬಂದಾಗ ಇಂದ್ರ, ಕುದುರೆಯನ್ನೂ ಪಾಖಂಹವೇಷವನ್ನೂ ಬಿಟ್ಟು 
ಕಣ್ಮರೆಯಾದ. ಆ ಪಾಖಂಡವೇಷವನ್ನು ಮೂಢ ಜನರು ಸ್ವೀಕರಿಸಿದರು. 
ಬಳಿಕ ಇಂದ್ರನನ್ನು ನಾಶ ಪಡಿಸಲು ಪೃಥುರಾಜನ ಅಪೇಕ್ಷೆಯಂತೆ 
ಮುನಿಗಳು ಅವನನ್ನು ಅಗ್ನಿಯಲ್ಲಿ ಹವಿಸ್ಸಾಗಿ ಅರ್ಪಿಸಲು ಮುಂದಾದಾಗ 
ಬ್ರಹ್ಮದೇವರು ತಡೆದರು. "ರಾಜ, ಇದು ಭಗವಂತನಿಗೆ ಪ್ರಿಯವಾದ 
ಯಜ್ಞವೆಂದಮೇಲೆ ಅದರಲ್ಲಿ ಭಗವಂತನಿಗೆ ಪ್ರಿಯನಾದ ಇಂದ; ನನ್ನು 
. ಕೊಲ್ಲುವುದು ಸರಿಯಲ್ಲ. ಈ ಯಜ್ಞವನ್ನು ನಿಲ್ಲಿಸಲು ಇಂದ್ರ, 
ಪಾಖಂಡಮತವನ್ನು ಪ್ರಕಟ ಪಡಿಸಿದ್ದಾನೆ. ಅವನೊಂದಿಗೆ ವಿರೋಧ 
ಮಾಡಿದರೆ ಈ ಪಾಖಂಡ ಮತ ಹೆಚ್ಚಾಗಿ ಹರಡುವ ಅಪಾಯವೂ ಇದೆ. 
ನಿನ್ನ ಯೋಗ್ಯತೆಗೆ ಮೀರಿರುವ ಈ ನೂರನೆ ಯಾಗ ಹರಿಯ ಸಂಕಲ್ಪದಂತೆ 
ನಿಂತು ಹೋಗಿದೆ. ಮುಂದುವರಿಸಲು ಯತ್ನಿಸುವುದು ವ್ಯರ್ಥವಾಗುತ್ತದೆ. 
ಮತ್ತು ದೇವತೆಗಳ ಕೋಪದಿಂದ ಭೂಮಿಯಲ್ಲಿ ಮಳೆ ಬೆಳೆಯಾಗದೆ 


374 ಶ್ರೀಮದ್‌ಭಾಗವತ ತಾತ್ಪರ್ಯನಿರ್ಣಯ 


ಹೋಗುವ ಭಯವೂ ಇದೆ' ಬ್ರಹ್ಮನ ಆಜ್ಞೆಯಂತೆ ಪೃಥುರಾಜ ಯಜ್ಞವನ್ನು 
ನಿಲ್ಲಿಸಿ ಇಂದ್ರನೊಂದಿಗೆ ಮೈತ್ರಿ, ಮಾಡಿಕೊಂಡ. 


ato ale als 
[AS “ನ pS 


ಪೃಥುರಾಜ ದೇವೇಂದ್ರನಂತೆ ತಾನೂ ನೂರು ಅಶ್ವಮೇಧಯಾಗ ಮಾಡ 
ಬೇಕೆಂದು ಯಜ್ಞ ಪ್ರಾರಂಭಿಸಿದ. ಅದು ಅವನ ಯೋಗ್ಯತೆಗೆ ಮೀರಿದ್ದೆಂದು 
ದೇವೇಂದ್ರ ಯಜ್ಞಾಶ್ವವನ್ನು ಅಪಹರಿಸಿದ. ಪಾಷಂಡವೇಷ ಧರಿಸಿ ಆಕಾಶ 
ಮಾರ್ಗವಾಗಿ ಕುದುರೆಯನ್ನು ಒಯ್ಯುತ್ತಿದ್ದ ಇಂದ್ರನನ್ನು ಪೃಥುರಾಜನ ಪುತ್ರ ಅಟ್ಟಿಸಿ 
ಕೊಂಡು ಬಂದಾಗ ಇಂದ್ರ ಹೆದರಿದವನಂತೆ ತೋರಿಕೊಂಡು ಪಾಷಂಡವೇಷವನ್ನೂ 
ಅಶ್ವವನ್ನೂ ಬಿಟ್ಟು ಅದೃಶ್ಯನಾದ. 

ಏವಂ ವೈನ್ಯಸುತಃ ಪ್ರೋಕಸ್ತರಮಾಣಂ ವಿಹಾಯಸಾ | 

ಅನ್ನಧಾವದತಿಕ್ರುದ್ದೋ ರಾವಣಂ ಗೃಧ್ರರಾಡಿವ I ೧೬ I 


ಸೋತಶ್ಪಂ ರೂಪಂ ಚ ತದ್ದಿತ್ವಾತಸ್ನಾವಂತರ್ಹಿತಃ ಸ್ವರಾಟ್‌ | 
OJS Q 
ವೀರಸ್ತಂ ಪಶುಮಾದಾಯ ಪಿತುರ್ಯಜ್ನಮುಪೇಯಿವಾನ್‌ ॥ ೧೭ ॥ 


ಹೀಗೆ ಅತ್ರಿಮುನಿ ನುಡಿದಾಗ ಅತ್ಯಂತ ಕ್ರುದ್ಧನಾದ ಪೃಥುಕುಮಾರ ಆಕಾಶ 
ಮಾರ್ಗದಲ್ಲಿ ಓಡಿಹೊಗುತ್ತಿದ್ದ ಇಂದ್ರನನ್ನು ಜಟಾಯು ರಾವಣನನ್ನು ಹೇಗೋ 
ಹಾಗೆ ಬೆನ್ನಟ್ಟಿದ. 

ಇಂದ್ರ ಅಶ್ವವನ್ನೂ ಪಾಖಂಡವೇಷವನ್ನೂ ಬಿಟ್ಟು ಅದೃಶ್ಯನಾಗಿ ನಿಂತ. ಧೀರನಾದ 
ಪೃಥುಕುಮಾರ ಯಜ್ಞಾಶ್ವವನ್ನು ಹಿಡಿದುಕೊಂಡು ತಂದೆಯ ಯಜ್ಞಶಾಲೆಗೆ ಹಿಂತಿರುಗಿದ. 


ಇಲ್ಲಿಪೃಥುಕುಮಾರನಿಗೆ ಇಂದ್ರ ಭಯಪಡುವುದು ಶಕ್ಕವೆ? ದೇವೋತ್ತಮನಾದ 
ಇಂದ್ರ ಒಬ್ಬ ಸಾಮಾನ್ಯ ರಾಜನಿಗೆ ಭಯಪಡುವನೆ? ಮುಂದೆ ಇಂದ್ರ ಸೋತು 
ನಾಚಿಕೊಂಡು ಪೃಥುವಿನ ಕಾಲಿಗೆ ಬೀಳುತ್ತಾನೆ! "ವಿಶ್ವನಾಥ ವ್ಯಾಖ್ಯಾನದಲ್ಲಿ ಈ 
ಮಾತ್ಸರ್ಯ ಕೌಟಿಲ್ಯ ಭಯ ಮುಂತಾದುವು ಇಂದ್ರರೆಲ್ಲರ ಸ್ವಭಾವವೆಂದು ಪರಿಹಾರ 
ಉಕವಾಗಿದೆ. 


೧. ಅತ್ರ ತದಾನೀಂ ತಸ್ಯೇಂದ್ರಸ್ಯ ಭಗವದವತಾರತ್ವೇ$ಪಿ ವಿಪ್ರಾಣಾಂ ಚ ತೇಷಾಮ 
ಬಹಿರ್ಮುಖತ್ವೇ ಪಿ ತಥಾಭೂತೋಕ್ತ್ವಾ ಕರ್ಮಮಾರ್ಗಸ್ಯ ಸ್ವಭಾವ ಏವ 
ತೈರ್ದ್ಯೋತಿತೋ ಯತ್‌ ತತ್ರ ಪ್ರವೃತ್ತಾವಿವೇಕಿನೋ sಪ್ಯಂಧಾಭವಂತೀತಿ ಯಥಾ 
ಬ್ರಹ್ಮಣಾ ಕಾಮಸ್ಯ ಶ್ರೀರುದ್ರೇಣ ಕ್ರೋಧಸ್ವ ಶ್ರೀವಿಷ್ಣುನಾಪಿ ಯಜ್ಞಾವತಾರೇ BAD 
ಮಾತ್ಸರ್ಯಕೌಟಿಲ್ಯಾದಿಕಮೀಹಮಾನೇನೇಂದ್ರತ್ವಸ್ವ ಸ್ವಭಾವೋ ದ್ಯೋತಿತ ಇತಿ । 

-ವಿಶ್ವನಾಥಃ 


ಚತುರ್ಥಸ್ಕಂಧ-ಅಧ್ಯಾಯ-19 375 


ವಸುತಃ ಭಗವದಾಜ್ಞೆಗೆ ತಲೆಬಾಗಿ ದೇವತೆಗಳು ಹೀಗೆ ಮಾಡುತಾರೆ. ಅದನ್ನು 
ಅವರ ಸ್ವಭಾವವೆನ್ನುವುದು ಯುಕವಲ್ಲ. ಅವರು ರಾಜರೊಂದಿಗೆ ಸ್ಪರ್ಧಿಸಿ ಸೋತು 
ಕಾಲಿಗೆ ಬಿದ್ದಮಾತ್ರಕ್ಕೆ ಅವರಿಗೆ ಅವಮಾನವೇನಿಲ್ಲ ರಾಜರೊಳಗಿರುವ ಪರಮಾತ್ಮನಿಗೆ 
ಅವರು ಸೋಲುತಾರೆ, ಅವನ ಕಾಲಿಗೇ ಬೀಳುತ್ತಾರೆ. ಇದನ್ನುಜ್ಗಾ ್ಲನಿಗಳು ವಿವೇಕಿಗಳು 
ತಿಳಿಯುವುದರಿಂದ. ಅವಮಾನವಾಗುವುದಿಲ್ಲ 


ದೇವಾಃ ಶಕಾಸ್ತು ಮೋಹಾಯ ದರ್ಶಯೇಯುರಶಕವತ್‌ I 

ಯಷೀಣಾಂ ಚೈವ ರಾಜ್ಞಾಂ ಚನಹಿತೇ ದೇವತಾಸಮಾಃ | 

ಆಜ್ಞ್ಜಯಾ ವಾ ಹರೇಃ ಕ್ವಾಪಿ ಕಾರ್ಯತೋ ವಾ ಕೃಚಿತ್‌ಕೃಚಿತ್‌ Il 
ಇತಿ ಗಾರುಡೇ | 


ಪ್ರಣಿಪಾತಾದಿಕಂ ದೇವೈರ್‌ಖುಷ್ಯಾದಿಷು ಜನಾರ್ದನೇ | 
ಕ್ರಿಯತೇ5ತೋ ನ ತೇಷಾಂ ಹಿ 'ತೇಚೋಭಂಗಃ ಕಥಂಚನ ॥ 


2 


ಅತ್ಯುತ್ತಮಾನಾಮವರೇ ತೇಜೋಭಂಗೋ ನ ವಿದ್ಯತೇ | 


ನರಾಣಾಂ ತಿರ್ಯಕು z 
ಯಥಾ BY ಪ್ರಾಯಃ ಸಾಮ್ಯೇ ಹಿ ಸ ಸ್ಟೃತಃ ॥ 
ಇತಿ ಸ್ಕಾಂದೇ | 


ಕೆಲವೊಮ್ಮೆ ಹರಿಯಾಜ್ಞೆಯಿಂದ ಕೆಲವೊಮ್ಮೆ ಬೇರೆ ಪ್ರಯೋಜನದ ಉದ್ದೇಶದಿಂದ 
ದೇವತೆಗಳು ಖುಷಿಗಳ ರಾಜರುಗಳ ಮುಂದೆ ಶಕರಾದರೂ ಅಶಕ್ತರಂತೆ 

ಅಜ್ಜಮೋಹನಕ್ಕಾಗಿ ತೋರಿಕೊಳ್ಳುತಾರೆ. ಏಕೆಂದರೆ ಯಷಿಗಳು ರಾಜರು ದೇವತೆಗಳಿಗೆ 
ಸಮಾನರಲ್ಲ, ಸಮಾನರ ಮುಂದೆ ಅಶಕ್ತಿ ತೋರಿದರೆ ಮಾತ್ರ ಅವಮಾನ ಎಂದು 
ಗರುಡಪುರಾಣದಲ್ಲಿ ಹೇಳಿದೆ. 


ಖಷಿಗಳು ರಾಜರು ಮುಂತಾದವರೊಳಗಿರುವ ಶ್ರೀಹರಿಗೇ ದೇವತೆಗಳು ನಮಸ್ಕಾರ 
ಮುಂತಾದುವನ್ನು ಮಾಡುತಾರೆ. ಅದರಿಂದ ಯಾವ ರೀತಿಯಿಂದಲೂ 
ಅವಮಾನವಾಗುವುದಿಲ್ಲ ಅತ್ಯುತ್ತಮರಾದವರು ಸಣ್ಣವರಲ್ಲಿ ಹೀಗೆ ನಡೆದುಕೊಂಡರೆ 
ಅವಮಾನವಿಲ್ಲ ಮಾನವರು ಪಶುಗಳಿಗೆ ನಮಸ್ಕಾರಾದಿಗಳನ್ನು ಮಾಡಿದರೆ ಹೇಗೋ 
ಹಾಗೆ. ಸಮಾನರಾಗಿರುವವರಲ್ಲಿ ಅದರಲ್ಲಿಯೂ ದ್ವೇಷಿಗಳಲ್ಲಿ ಅಶಕ್ತಿ ತೋರಿದರೆ 
ಮಾತ್ರ ಅವಮಾನ ಪ್ರಸಂಗ ಎಂದು ಸೃಂದಪುರಾಣದಲ್ಲಿಯೂ ಹೇಳದೆ. 


ate ate ale 
„> ~~ pS 


ದೇವೇಂದ್ರ ಪೃಥುರಾಜನ ಯಜ್ಞಾಶ್ವವನ್ನು ಅಪಹರಿಸುವಾಗ ಧರಿಸಿದ್ದವೇಷಗಳು 


ANG 


ಜೈನ ಬೌದ್ಧ ಕಾಪಾಲಿಕರ ವೇಷಗಳಾಗಿದ್ದುವು. ಮೇಲ್ನೋಟಕ್ಕೆ ಈ ಜೈನ ee 


376 ಶ್ರೀಮದ್‌ಭಾಗವತ ತಾತ್ಸರ್ಯನಿರ್ಣಯ 


ಮತಗಳು ಸರಿ ಎನಿಸುತ್ತದೆ. ಅದರಿಂದ ಜನರು ವಸುತಃ ಅಧರ್ಮವಾದರೂ 
ಧರ್ಮವೆಂಬ ಭ್ರಾಂತಿಯಿಂದ ಆ ಮತಗಳನ್ನೂ ಸ್ವೀಕರಿಸಿದರು. 


ಏವಮಿಂದ್ರೇ BOS, ಶ್ರಂ ವೈನ್ಯ ೈಯಜ್ಞಜಿಘಫಾಂಸಯಾ | 
ತದ್ಗ ಹೀತವಿಸ್ಪಷ್ನೆ ಸೇಷು ಹಡು ಮತಿರ್ನಣಾಮ್‌ 1 ೨೪ II 


ಧರ್ಮ ad cde ನಗ್ಗರಕಪಟಾದಿಷು | 
ಪ್ರಾಯೇಣ ಸಜ್ಜತೇ ಭ್ರಾಂತ್ಯಾ ಪೇಶಲೇಷು ಚ ವಾಗ್ಗಿಷು ॥ ೨೫ ॥ 


ಹೀಗೆ ಇಂದ್ರ ಪೃಥುರಾಜನ ಯಜ್ಞವನ್ನು ಹಾಳು ಮಾಡುವ ಇಚ್ಛೆಯಿಂದ ಕುದು 
ರೆಯನ್ನು ಅಪಹರಿಸುವಾಗ ಧರಿಸಿ ಬಿಟ್ಟ ದಿಗಂಬರತ್ವ ಕೆಂಪುವಸ್ತ್ರ ಕಾಪಾಲಿಕವೇಷ 
ಮಂತಾದ ಜೈನ ಬೌದ್ಧ ಕಾಪಾಲಿಕರ ವೇಷಗಳು ಪಾಖಂಡವೆನಿಸಿದ್ದು 
ಮೋಲ್ನೋಟಕ್ಕೆ ಇವರ ಮತಗಳು ಸರಿ ಎನಿಸುತ್ತವೆ. ಮತ್ತು ಇವರು ವಾಗ್ಧಿಗಳೂ 
ಆಗಿರುತ್ತಾರೆ. ಹೀಗಾಗಿ ಇವು ಅಧರ್ಮವಾಗಿದ್ದರೂ ಧರ್ಮವೆಂಬ ಭ್ರಾಂತಿಯಿಂದ 
ಪಾಮರದನರ ಬುದ್ಧಿ ಇವುಗಳಲ್ಲಿ ಹೆಚ್ಚಾಗಿ ಆಸಕವಾಗುತ್ತದೆ. 


ಇಲ್ಲಿ ಉಪಧರ್ಮಗಳಿಂದರೆ ಅಧರ್ಮವಾಗಿದ್ದರೂ -ಧರ್ಮದಂತೆ ಮೇಲು 
ನೋಟಕ್ಕೆ ಕಾಣಿಸುವ ಜೈನಾದಿ ಮತಗಳು. ಹಾಗೆಯೇ ಎಲ್ಲ ವ್ಯಾಖ್ಯಾನಕಾರರೂ 
ವ್ಯಾಖ್ಯಾನಿಸಿದ್ದಾರೆ. ಆದರೆ ಹಾಗೆ ಅರ್ಥ ಸ್ವೀಕರಿಸಲು ಪ್ರಮಾಣ ಕೊಟ್ಟಿಲ್ಲ 
ಶ್ರೀಮದಾಚಾರ್ಯರು ಕೊಡುತಾರೆ. 


ಧರ್ಮೋಪಮಸ್ತಧರ್ಮೋ ಯ ಉಪಧರ್ಮಃ ಸ ಉಚ್ಛತೇ | 
ಇತಿ ಹರಿವಂಶೇಷು | 


ಅಧರ್ಮವಾಗಿದ್ದು ಧರ್ಮದಂತೆ ಭಾಸವಾಗುವುದು ಉಪಧರ್ಮವೆನಿಸುತ್ತದೆ ಎಂದು 
ಹರಿವಂಶದಲ್ಲಿ ಉಕವಾಗಿದೆ. 


ಇತಿ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯವಿರಚಿತೇ 
ಶ್ರೀಮದ್ಭಾಗವತತಾತ್ವರ್ಯನಿರ್ಣಯೇ ಚತುರ್ಥಸ್ಕಂಧೇ 
ಏಕೋನವಿಂಶೋಧ್ಯಾಯಃ || 


ek ES 


vil 


ಅಧ್ಯಾಯ-೨೦ 
ಅಧ್ಯಾ ಯಸಾರಾಂಶ 


AMAT ಯಜ್ಞಗಳಿಂದ ಪ್ರೀತನಾದ ಶ್ರೀಹರಿ ಇಂದ್ರನೊಂದಿಗೆ 
ಬಂದು ನುಡಿದ. “ಇಂದ್ರ, ನಿನ್ನ ನೂರನೇ ಯಜ್ಞಕ್ಕೆ ವಿಘ್ನ 
ಉಂಟುಮಾಡಿದ್ದಕ್ಕೆ ಕ್ಷಮೆ ಕೇಳುತ್ತಿದ್ದಾನೆ. ನೀನು ಕ್ಷಮಿಸು. ಅವನಲ್ಲಿ 
ದೆ ಕ್ರೀಷಭಾವನೆಯನ್ನು ಬಿಟ್ಟು ಬಿಡು. ಡ್ವೇಷಭಾವನೆಗೆ ದೇಹಾಭಿಮಾನ 
ಸ ದೇಹಾಭಿಮಾನ “ಬಿಟ್ಟು ಇಂದ್ರಿ ಯಮನಸ್ಸುಗಳನ್ನು ಗೆದ್ದು 
ಮಂತ್ರಿ ಪುರೋಹಿತರೊಂದಿಗೆ ಲೋಕರಕ್ಷಣೆ ಮಾಡು. ರಾಜ ಪ 5 ಜಿಗಳ 
"ರಕ್ಷಣೆ ಮಾಡದಿದ್ದರೆ ಅವನು ಪಾಪಿಯಾಗುತ್ತಾನೆ. ಅವನ ಪುಣ್ಯವೆಲ್ಲ 


ಪ್ರಜೆಗಳನ್ನು ಸೇರುತ್ತದೆ: ಅದರಿಂದ ಪ್ರಜಿಗಳನ್ನು ಕಾಪಾಡು: ಕೆಲವೇ 
ದಿನಗಳಲ್ಲಿ ಸನಕಾದಿಮುನಿಗಳು ತಾವಾಗಿ ಬಂದು ನಿನಗೆ ದರ್ಶನ 
ನೀಡುತ್ತಾರೆ. ನಿನಗಿನ್ನೇನು ವರ ಬೇಕು ಕೇಳು. ನಾನು ನಿನ್ನ ಗುಣಶೀಲಗಳಿಗೆ 
ಮಾರುಹೋಗಿದ್ದೇನೆ.' ಪೃಥುರಾಜ ಭಗವಂತನ ಆದೇಶವನ್ನು ಶಿರಸಾವಹಿಸಿ 
ದೇವೇಂದ್ರನನ್ನು ಆಲಿಂಗಿಸಿದ. "ಹರಿ, ನಿನ್ನ ಸ್ಮರಣೆಗೆ ಮೋಕ್ಷ ಫಲವೇ 
ಸಿಗುತ್ತಿರುವಾಗ ಬೇಕಾದ ವರ ಕೇಳಿನ್ನುವಿ. ಇದು ಅಜ್ಜರನ್ನು ಮರಳು 
ಮಾಹುವ ಮಾತು. ನೀನು ತಂದೆ. ಮಕ್ಕಳಾದ ನಮ್ಮಲ್ಲಿ ಇಂಥ ಮಾತು 
ಬೇಡ' ಎಂದ. ಹರಿ ಪ್ರಸನ್ನನಾಗಿ ತನ್ನ 'ಧಾಮಕ್ಕೆ ತೆರಳೆದ. 


ate ato ate 
“ನ „> [AS 


ಪೃಥುರಾಜ ಇಂದ್ರನನ್ನು ಆತ ತನ್ನ ಯಜ್ಞಾಶ್ವವನ್ನು ಅಪಹರಿಸಲು 
ಯತ್ನಿಸಿದ್ದರಿಂದ ಕೊಲ್ಲಲು ಹೊರಟಿದ್ದ ನಡುವೆ ಬ್ರಹ್ಮದೇವರು ಬಂದು 
ತಡೆದುದರಿಂದ ಅವರಾದೇಶದಂತೆ ಇಂದ್ರನೊಡನೆ ಮೈತ್ರಿಮಾಡಿಕೊಂಡ. ಯಜ್ಞ 
ಮುಗಿಯಿತು. ಬಳಿಕ ಇಂದ್ರನೊಂದಿಗೆ ಶ್ರೀಹರಿ ಬಂದು ಪೃಥುರಾಜನಿಗೆ ನೀನು 
ದೇಹಾಭಿಮಾನವಿಟ್ಟುಕೊಂಡು ಪರರನ್ನು ದ್ವೇಷಿಸಬೇಡ. ಪರಮಾತ್ಮತತ್ವಜ್ಞಾನ 
ಮರೆಯಾದಾಗ ದೇಹಾಭಿಮಾನ ಬರುತ್ತದೆ ಅದಕ್ಕೆ ಪರಮಾತ್ಮಸ್ವರೂಪವನ್ನು 
ತಿಳಿದುಕೊಳ್ಳೆಂದು ಉಪದೇಶ ಮಾಡುತಾನೆ. 


378 ಶ್ರೀಮದ್‌ಭಾಗವತ ತಾತ್ಪರ್ಯನಿರ್ಣಯ 


ಏಕಃ ಶುದ್ಧಃ ಸ್ವಯಂಜ್ಯೋತಿರ್ನಿರ್ಗುಣೋ ಸ್‌ ಗುಣಾಶ್ರಯಃ | 
ಸರ್ವಗೋತನಾವೃತಃ ಸಾಕ್ಷೀ ನಿರಾತ್ಮಾ5ನಾತ್ಮನಃ ಪರಃ Net 
ದೇಹಾದ್ಯಪಾರ್ಥಾಸದ್ದರ್ಮಾ ನ ಸ್ಫುಸ್ತದ್‌ದ್ರಷ್ಟುರಾತ್ಮನಃ | 

ಕೈವಲ್ಯಂ ತಸ್ಯ ವೈ ಧರ್ಮಃ ಸುಷುಪಂ ತನ್ನಿದರ್ಶನಮ್‌ IG II 


ಅಭಿಮಾನತ್ಯಾಗಕ್ಕೆ ಪರಮಾತ್ಮನ ತತ್ವಜ್ಞಾನ ಮುಖ್ಯಸಾಧನ. ಆ ಪರಮಾತ್ಮ ತತ್ವ 
ಹೀಗಿದೆ. ಅವನು ಸ್ವಗತಭೇದರಹಿತ. ದೋಷರಹಿತ. ಸ್ವಪ್ರಕಾಶ ಸತ್ವಾದಿಗುಣರಹಿತ 
ಜ್ಞಾನಾನಂದಾದಿ ಗುಣಾಶ್ರಯ ಸರ್ವವ್ಯಾಪ್ರ ತನಗೆ ತಾನು ನಿತ್ಯಪ್ರತ್ಯಕ್ಷ, ಸರ್ವಸಾಕ್ಷಿ, 
ಅವನಿಗೆ ಇನ್ನೊಬ್ಬ ಸ್ವಾಮಿ ಇಲ್ಲ, ಹೀಗೆ ಅವನು ಅಸ್ವತಂತ್ರ ಜಗತಿಗಿಂತ ಭಿನ್ನ 
ಉತಮ. 


ಅವತಾರಗಳಲ್ಲಿಯೂ ಅವನಿಗೆ ದೇಹಾದಿಗಳಿಲ್ಲ ದೇಹಾದಿಪ್ರಯುಕ್ತ ಜನನ 
ಮರಣಾದಿಗಳೂ ಇಲ್ಲ ಜೀವದೇಹಗಳಲ್ಲಿ ಅವನಿದ್ದರೂ ನಿಯಾಮಕ ನಾಗಿದ್ದಾನಷ್ಟೆ 
ಸುಷುಪ್ಪನಾದ ಜೀವನಂತೆ ಅವನು ಸದಾನಿರ್ದುಃಖ. ಎಚ್ಚರಗೊಂಡ ವನಂತೆ ಸದಾ 

ುಪನಂತೆ 


ಎಂದರೆ; 
ದರಿಂದ, 


ಮುಕನಂತೆಯೆ ನಿರ್ದುಖ ನಾಗಿದ್ದಾನೆ. 


ಬೇರೆ ವ್ಯಾಖ್ಯಾನಕಾರರ ಪಾಠದಲ್ಲಿ ಇಲ್ಲಿಯ ಎರಡನೇ ಶ್ಲೋಕವಿಲ್ಲ ಮೊದಲನೆ 
ಶ್ಲೋಕದಲ್ಲಿ ದೇಹಾತ್ಮಭೇದವನ್ನು ತಿಳಿಸಲು ದೇಹಕ್ಕಿಂತ ಆತ್ಮನಲ್ಲಿರುವ ವೈಲಕ್ಷಣ್ಯವನ್ನು 
ಹೇಳಿದೆ ಎಂದಿದ್ದಾರೆ. ದೇಹ ಬಟ್ಟೆಯಿಂದ ಆವೃತವಾಗುತದೆ. ಮನೆಯಿಂದ 
ಆವೃತವಾಗುತ್ತದೆ. ಆತ್ಮ ವ್ಯಾಪಕನಾಗಿರುವುದರಿಂದ ಅನಾವೃತನಾಗಿದ್ದಾನೆ ಎನ್ನುತಾರೆ. 
ಆತ್ಮನೂ ಅವಿದ್ಯಾವೃತನೆಂದು ಅವರು ಒಪ್ಪಿರುವುದರಿಂದ ಇದು ಕೂಡುವುದಿಲ್ಲ 
ದೇಹದಲ್ಲಿ ಆತ್ಮವಿದೆ. ಆತ್ಮನಲ್ಲಿ ಇನ್ನೊಂದು ಆತ್ಮವಿಲ್ಲ ಎನ್ನುತ್ತಾರೆ. ಆತ್ಮನಲ್ಲಿ 
ಪರಮಾತ್ಮನಿದ್ದಾನೆ ಎಂದು ಅವರೂ ಒಪ್ಪಿರುವುದರಿಂದ ಇದೂ ಕೂಡುವುದಿಲ್ಲ. 
ವಿಶ್ವನಾಥವ್ಯಾಖ್ಯಾನದಲ್ಲಿ ಜೀವನಿಗಿಂತ ಪರಮಾತ್ಮ ಬೇರೆ ಎಂದು ಕೂಡ ಇದೇ 
ಶ್ಲೋಕ ಹೇಳುತ್ತದೆ ಎಂದಿದೆ. ಜೀವಗೋಸ್ವಾಮಿವ್ಯಾಖ್ಯಾನದಲ್ಲಿ ಜೀವ 
ಪರಮಾತ್ಫಭೇದವನ್ನು ಹೇಳಲೆಂದೇ ಈ ಶ್ಲೋಕ ಹೊರಟಿದೆ. ಸರ್ವಗ ಎಂದರೆ 
ವಿಭು. ಪರಮಾತ್ಮ ವಿಭು, ಜೀವ ಅಣು. ಅನಾವೃತ ಎಂದರೆ ಆವರಣವಿಲ್ಲದವನು. 
ದೇಹದೊಳಗಿದ್ದರೂ ಪರಮಾತ್ಮನಿಗೆ ಆವರಣವಿಲ್ಲ ಜೀವನಿಗೆ ಆವರಣವಿದೆ 
ಎನ್ನುತ್ತಾರೆ. ಆದರೆ ಪರಮಾತ್ಮನಂತೆ ಲಕ್ಷ್ಮಿಯೂ ವಿಭು. ಅವಳು ಅಸ್ವತಂತ್ರ 
ಚೇತನಳಾದ್ದರಿಂದ ಜೀವಕೋಟಿಯಲ್ಲಿ ಸೇರುತಾಳೆ. ದೇಹದೊಳಗೆ. ಜೀವಪರ 


ಚತುರ್ಥಸ್ಕಂಧ-ಅಧ್ಯಾಯ-20 3.. 


ಮಾತ್ಮರಿಬ್ಬರೂ ಇದ್ದಾರೆ. ಇಬ್ಬರೂ ತಮಗೆ ತಾವು ಅನಾವೃತರು ಇನ್ನೊಬ್ಬರಿಗೆ 
ಆವೃತರು. ವೈಲಕ್ಷಣ್ಯ ಹೇಗೆ? 

ಅದರಿಂದ ABET ಎಂದರೆ ಸರ್ವರೊಳಗೆ ನಿಯಾಮಕನಾಗಿ ಇದ್ದಾನೆ ಪರಮಾತ್ಯ. 
ವಿಭುತ್ವ ಕಾಲಾಕಾಶಾದಿಗಳಿಗೂ ಇದೆ. ಅದು ಇಲ್ಲಿ Avs, ಅನಾವೃತ ಎಂದರೆ 
ಪೂರ್ತಿತಿಳಿಯಲು ಶಕ್ಕನಾಗಿರುವವನು. ಪರಮಾತ್ಮ ಅನ್ಕರಿಗೆ ಆವೃತನೆ. ಅನ್ಯರು 
ಯಾರೂ ಅವನನ್ನು IREO ಶಕ್ತರಲ್ಲ. ತನಗೆ ತ ಅನಾವೃತ. ಸ 
ತಿಳಿಯಬಲ್ಲವ. ಸರ್ವಗ ಎಂಬ ಶಬ್ದದಿಂದ ಸರ್ವರೊಳಗಿದ್ದು ಯಾರಿಗೂ 
ತಿಳಿಯಲಾಗದವನು ಆವೃತ ಎಂದು ವಿವಕ್ಷಿತವಾಗಿದೆ. 

ವೀರರಾಘವ್ಯಾಖ್ಯಾನದಲ್ಲಿ ಎರಡನೇ ಶ್ಲೋಕವನ್ನು ಸ್ವೀಕರಿಸಿದ್ದಾರೆ. ಆದರೆ 
"ದೇಹಾದ್ಕು ಪಾತ್ರತದ್ಭರ್ಮಾಃ ' "ದೇಹಾದಿಗಳು ಹೊಂದಿರುವ ದೇಹಾದಿಧರ್ಮಗಳು' 
ಆತ್ಮನಿಗೆ ಸಂಬಂಧಿಸಿದವುಗಳಲ್ಲ' ಎಂದು ಅವರ ಪಾಠ. ಇದು ಸರಿಯಲ್ಲ 
ದೇಹಾದಿಧರ್ಮಗಳನ್ನು, “ದೇಹಾದಿಗಳು ಹೊಂದಿರುವ ದೇಹಾದಿ ಧರ್ಮಗಳೆ'ಂದು 
ಹೇಳುವುದು ವ್ಯರ್ಥಪುನರುಕ್ವಿ 

ಅನ್ಯೇಷಾಮಾವೃತೋ ವಿಷ್ಣು ಸ್ಪಸ್ಕಾನಾವೃತ ಏವ 2 


ಆತ್ಮಾ ಸರ್ವಸ್ಯ ಜಗತಸ್ಪಸ್ಯಾತ್ಮಾನನ್ಯೋ ನ ವಿದ್ಯತೇ 1l 


ಸುಷುಪ್ಪವಚ್ಚ ನಿರ್ದಜರೋ ಜಾಗ್ರದ್ದಚ್ಚಪ ಪ್ರವೃತ್ರಿಮಾನ್‌ I 
eae aap, ಕೇವಲೋ ಸ್‌ ಹರಿಃ a 3 || 
ಇತಿ ತಂತ್ರಸಾರೇ ॥ 
ಭಾ ಹರಿರೇಷ ಸುಹುಪವತ್‌ | 
ಕೇವಲತ್ವೇನ ವಿಜ್ಞೇಯೋ ಮುಕಿಸದ್ದದದುಃಖತಾ Il ಇತ್ಯದ್ಯಾತ್ಮೇ || 


ಸರ್ವರೊಳಗಿದ್ದು ಯಾರಿಗೂ ತಿಳಿಯಲಾಗದವನು ವಿಷ್ಣು ತನಗೆ ಮಾತ್ರ 
ತಿಳಿಯಲಾಗುವವನು. ಆತ್ಮ ಎಂದರೆ ಎಲ್ಲ ಜಗತಿಗೆ ಸ್ವಾಮಿ. ಅಂಥ ಸ್ವಾಮಿ ಅವನಿಗೆ 
ಯಾರೂ ಇಲ್ಲದ್ದರಿಂದ ನಿರಾತ್ಮನೆನಿಸುತ್ತಾನೆ. "ಸುಷುಪಂ ತನ್ನಿದರ್ಶನಂ' ಎಂದರೆ 
ಸುಪ್ತಜೀವನಂತೆ. "ಅವನು ನಿರ್ದಚು. “aba, ವಸ್ಥೆಯಲ್ಲಿ ಜೀವನು ನಿರ್ದುಃಖ 
ಸ್ವರೂಪಾನಂದವನ್ನು ಅನುಭವಿಸುವುದರಿಂದ ಪರಮಾತ್ಮನ ಕೈವಲ್ಯಕ್ಕೆ ಅಂದರೆ 
ABE OSE, ಸುಪಜೀವನು ನಿದರ್ಶನ ಎಂದರ್ಥ. ಶ್ಲೋಕದಲ್ಲಿ ಸುಷುಪ್ತ 
ಎಂಬುದು ಉಪಲಕ್ಷಣ. ಜಾಗ್ರತನನ್ನೂ ಇಟ್ಟುಕೊಳ್ಳ ಬೇಕು. ಪ ಪರಮಾತೃಸತಂತ್ರ ನಾಗಿ 
ಪ್ರವೃತ್ತಿ ಮಾಡುವವನು. ಇದೂ gaoa. ಜಗತ್ತಿನಲ್ಲಿ ಜೀವ ಪ 3,33, 
ಮಾಡುವುದರಿಂದ ಅವನು ನಿದರ್ಶನ. ಪರಮಾತ ಅನನ್ಯಸದೃಶ, , ಸುಪ್ಪನಂತೆ. ಇಡೆ 
ಕೈವಲ್ಕಶಬ್ದಾರ್ಥವೆ. ಎಂದು ತಂತ್ರಸಾರದಲ್ಲಿ ಹೇಳಿದೆ. 


380 ಶ್ರೀಮದ್‌ಭಾಗವತ ತಾತ್ತರ್ಯನಿರ್ಣಯ 


ಸ್ವರೂಪಭೂತಜ್ಞಾನದಿಂದ ತನ್ನನ್ನು ತಿಳಿಯುವುದೂ ಕೈವಲ್ಯಶಬ್ದಾರ್ಥ. ಅದಕ್ಕೂ 
ಸುಷುಪ್ಷಜೀವನು ನಿದರ್ಶನ. ಮುಕ್ತಿಯೂ ಶಾಸ್ತ್ರದಲ್ಲಿ ಸುಷುಪ್ಪಿಶಬ್ದದಿಂದ 
ಉಕವಾಗುವುದರಿಂದ, ನಿರ್ದುಃಖತ್ಸರೂಪ ಕೈವಲ್ಯ ಪರಮಾತ್ಮನ ಧರ್ಮ ಎನ್ನುವಲ್ಲಿ 
ಮುಕ್ತಿಯೂ ನಿದರ್ಶನ ಎಂದು ಅಧ್ಯಾತ್ಮಗ್ರಂಥದಲ್ಲಿ ಉಕವಾಗಿದೆ. 


ಲೊ ಬೊ ಲೆ i 
ಳಾ 5 ~ 


ಪರಮಾತ್ಮ ಪೃಥುರಾಜನಿಗೆ ತನ್ನ ಸ್ವರೂಪವನ್ನು ಉಪದೇಶಿಸುತ್ತಾನೆ. 


ಲ 


ಉದಾಸೀನಮಿವಾಧ್ಯಕ್ಷಂ ದ್ರವ್ಯ ೈಜ್ಞಾನಕ್ರಿಯಾತ್ಸನಾಮ್‌ | 


ಕೂಟಸ್ಥಮಿಮಮಾತ್ಮಾನಂ ಯೋ ವೇದಾಪ್ನೋತಿ ಶೋಭನಮ್‌ ॥ 
I ೧೨ 1 


ಏನೂ ಆಯಾಸವಿಲ್ಲದೆ ಎಲ್ಲವನ್ನೂ ಮಾಡುವವನು. ಪಂಚಭೂತ ಜ್ಞಾನೇಂದ್ರಿಯ 
ಕರ್ಮೆಂದ್ರಿಯಾತ್ಮಕವಾದ ಜೀವದೇಹದಲ್ಲಿನಿಯಾಮಕನಾಗಿರುವವನು. ನಿರ್ವಿಕಾರ. 
ಇಂಥ ಪರಮಾತ್ಮನನ್ನುತಿಳಿಯುವವನು ನಿರ್ಮಲವಾದ ತನ್ನಅಭಿವ್ಯಕ್ತ ಸ್ಪಸ್ತ್ಮರೂಪವನ್ನೂ 
ಪರಬ್ರಹ್ಮವನ್ನೂ ಹೊಂದುತ್ತಾನೆ. 


ಇಲ್ಲಿ "ಉದಾಸೀನಮಿವ' ಎಂಬುದನ್ನು ಬೇರೆ ವ್ಯಾಖ್ಯಾನಕಾರರು ಜೀವಾತ್ಮ 
ಪರವಾಗಿ ವ್ಯಾಖ್ಯಾನಿಸಿದ್ದಾರೆ, ಇವಶಬ್ದವನ್ನು 'ಅಧ್ಯಕ್ಷಮಿವ' ಎಂದು ಅನ್ವಯ ಯಿಸಿ 
ಪಂಚಭೂತಳದ್ರಿ, ಯಮನಸ್ಸುಗಳಿಗೆ ಅಧಿಪತಿಯಾದಂತೆ ಪ ಪ ರ್ರಕೃತಿಸಂಬಂಧಪ್ರ 
ಇರುತ್ತಾನೆ ಸ್ವತಃ ಉದಾಸೀನನೇ ಎಂದು. ಆದರೆ ಈ ಶ್ಲೋಕ ಪರಮಾತ್ಮಸ್ವ 
ಹೇಳಲು ಹೊರಟಿದೆ. ಪರಮಾತ್ಮ ಉದಾಸೀನ, ನಿಷ್ಕ್ರಿಯನಲ್ಲ a8? saben 
ಹೀಗೆ ಹೇಳಬೇಕು- 


ಹರಿರಕ್ಷಿಷ್ಕಕಾರಿತ್ವಾದುದಾಸೀನವದೀರಿತಃ Il ಇತಿ ಚ । 


ಉದಾಸೀನನಿಗೆ ಅಂದರೆ ನಿಷ್ಕ್ರಿಯನಿಗೆ` ಹೇಗೆ ಕ್ಷೇಶವಿಲ್ಲವೋ ಹಾಗೆ ಪರಮಾತ್ಮ 
ಸರ್ವಕ್ರಿಯಾಕರ್ತನಾದರೂ ಅವನಿಗೆ ಕ್ಷೇಶವಿಲ್ಲ ಕ್ಲೇಶವಿಲ್ಲದೇ ಎಲ್ಲ ಕ್ರಿಯೆಗಳನ್ನೂ 
ಮಾಡುತ್ತಾನೆ ಎಂಬುದು "ಉದಾಸೀನಮಿವ' ಎಂಬುದರ ಅರ್ಥ ಎಂದೂ ಹೇಳಿದೆ. 


ale ale ats 
“w EN ~ 


ಸ್ವ ಸ್ನರೂಪಭೂತ ಹಾಗೂ ಬಾಹ್ಯ ಎಂದು ಎರಡೂ ಬಗೆಯ ಮನಸ್ಸು ಸಂಸಾರಕ್ಕೆ 
ಹರತು ತಿಳಿಯಬೇಕು ಮತ್ತು ಪರಮಾತ್ಮನಲ್ಲಿ ದೃಢಭಕ್ತಿಯೂ ಬೇಕು ul 
ದೇಹಾಭಿಮಾನ ತೊಲಗುತ್ತದೆ. ಎಂದು ಶ್ರೀಹರಿ ಪೃಥುರಾಜನಿಗೆ : ಉಪದೇಶಿಸುತಾನೆ. 


ಚತುರ್ಥಸ್ಕಂಧ-ಅಧ್ಯಾಯ-20 381 


ಭಿನ್ನಸ್ಯ ಲಿಂಗಸ್ಯ ಗುಣಪ್ರವಾಹಂ 

o ದ್ರವ್ಯಕ್ತಿಯಾಕಾರಕಚೇತನಾತ್ಮನಃ | 

ದೃಷ್ಟ್ವಾಸುಸಂಪತ್ಸು ವಿಷತ್ಸುಸೂರಯೋ 

ನ ವಿಕ್ರಿಯಂತೇ ಮಯಿ ಬದ್ಧಸೌಹೃದಾಃ ॥1 0೩ 1 

ಪಂಚಭೂತ ಕರ್ಮಜ್ಞಾನೇಂದಿ ್ರಿಯರೂಪವಾದ, ಜೀವನಿಗಿಂತ ಭಿನ್ನವಾದ 
ಬಾಹ್ಯಮನಸ್ಸಿನಿಂದಲೂ ಸ್ವರೂಪಮನಸ್ಸಿನಿಂದಲೂ ಉಂಟಗುವ ಸತ್ವಾದಿಗುಣ 
ವಿಕಾರವಾದ ಸುಖದುಚುಪ್ರವಾಹರೂಪವಾದ ಸಂಸಾರ ಅನಾದಿಕಾಲದಿಂದ ಇದೆ 
ಎಂದು ತಿಳಿಯಬೇಕು ಮತ್ತು ನನ್ನಲ್ಲಿ ದೃಢಭಕ್ತಿ ಇರಿಸಬೇಕು. ಆಗ ಆ ಜ್ಞಾನಿಗಳು 
ಸಂಪತ್ತು ವಿಪತುಗಳಲ್ಲಿ "ಬದುಕಿದೆ, HS’ ಎಂದು ಹರ್ಷಶೋಕಮುಂತಾದ 
ವಿಕಾರಗಳಿಗೆ ಒಳಗಾಗುವುದಿಲ್ಲ 


ಇಲ್ಲಿ ಜೀವನಿಗಿಂತ ಭಿನ್ನವಾದ ಲಿಂಗದೇಹಕ್ಕೇ ಜನನಮರಣರೂಪ 
ಗುಣಪ್ರವಾಹವೆಂಬ ಸಂಸಾರ ಎಂದು ಬೇರೆ ವ್ಯಾಖ್ಯಾನಕಾರರು ಹೇಳುತಾರೆ. 
-— ಆದರೆ "ಚೇತನಾತ್ಸನಃ' ಎಂದೂ ಲಿಂಗಕ್ಕಿ ವಿಶೇಷಣವಿದೆ. apace ಲಿಂಗವೆಂದರೆ 


ಲೀನವಾದ ಅಜ್ಜಾ ತವಾದ ಪದಾರ್ಥವನ್ನು ತಿಳಿಸುವುದರಿಂದ ಲಿಂಗವೆನಿಸುವ ಮನಸ್ಸು 
ಎರಡು ಬಗೆ. ಅದನ್ನು “ಭಿನ್ನಸ್ಯ' "ಚೇತನಾತ್ಮನಃ' ಎಂದು ಶ್ಲೋಕ ಸ್ಪಷ್ಟವಾಗಿ 
ಹೇಳುತ್ತಿದೆ. ಬೇರೆ ವ್ಯಾಖ್ಯಾನಕಾರರು ಸ್ವರೂಪಭೂತ ಚೇತನಾತ್ಮಕಮನಸ್ಸನ್ನು ಒಪ್ಪಿಲ್ಲ. 
ಅದರಿಂದ ಚೇತನಾ ಎಂದರೆ ಜ್ಞಾನೇಂದ್ರಿಯ ಬುದ್ಧಿ ಚಿದಾಭಾಸ ಎಂದೆಲ್ಲಅರ್ಥೈಸಿ 
ಭಿನ್ನವಾದ ಲಿಂಗದೇಹಕ್ಕೆ ಸಂಸಾರ ಎಂದಿದ್ದಾರೆ. ವಸುತಃ ಭಿನ್ನವಾದ ಜಡವಾದ 
ಮನಸ್ಸು ಸ್ವರೂಪಭೂತ ಚೇತನಾತ್ಮಕಮನಸ್ಸಿನಿಂದ ಇದ್ದಲಿನಲ್ಲಿ ಬೆಂಕಿಯಂತೆ 
ಕೂಡಿದಾಗಲಿ ದೇಹಾದ್ಯಭಿಮಾನ ಹುಟ್ಟುತ್ತದೆ. ಅದರಿಂದ ಸಂಸಾರಕ್ಕೆ ಎರಡೂ 
ಮನಸ್ಸುಗಳು ಕಾರಣ. ಇದು ಷಾಡ್ಗುಣ್ಯವಚನದಿಂದ ಸ್ಪಷ್ಟವಾಗುತ್ತದೆ. 


ಜೀವಾದ್‌ ಭಿನ್ನಸ್ಯ ಮನಸೋ ಗುಣಾಃ ಸತ್ವಾದಯೋ ಮತಾಃ | 
ತಜ್ಜಾತ್ಚಾ ನ ವಿಕುರ್ವೀತ ಸ್ವಸ್ಟರೂಪಂ ಮನಸಥಾ ॥ 
ಇತಿ ಷಾಡ್ಗುಣ್ಯೇ || 


ಜೀವನಿಗೆ ಅವನಿಗಿಂತ ಭಿನ್ನವಾದ ಮನಸ್ಸಿನಿಂದ ಸತ್ವಾದಿಗುಣಕಾರ್ಯ ಪ್ರವಾಹರೂಪ 
ಸಂಸಾರ ಉಂಟಾಗುತ್ತದೆ. ಅದನ್ನು ತಿಳಿಯಬೇಕು. ಹಾಗೆಯೇ ಸ್ಪಸ್ಥರೂಪಭೂತವಾದ 
ಮನಸ್ಸನ್ನೂ ಸಂಸಾರ ಕಾರಣವೆಂದು ತಿಳಿಯಬೇಕು. ತಿಳಿದು ಸಂಪತ್ತು ವಿಪತ್ತುಗಳಲ್ಲಿ 
ಹರ್ಷಶೋಕವಿಕಾರಗಳಿಗೆ ಒಳಗಾಗದಿರಬೇಕು ಎಂದು ಪಾಡ್ಗುಣ್ಯಗ್ರಂಥದಲ್ಲಿ: ಹೇಳಿದೆ. 


382 ಶ್ರೀಮದ್‌ಭಾಗವತ ತಾತ್ಪರ್ಯನಿರ್ಣಯ 


ಮೂಲಶ್ಲೋಕದಲ್ಲಿ "ದೃವ್ಯಕ್ತಿಯಾಕಾರಕಚೇತನಾತ್ಮನಃ' ಎಂಬಲ್ಲಿ 
"ದ್ರವ್ಯಕ್ತಿಯಾಕಾರಕ' ಎಂದರೆ ಪಂಚಭೂತ ಕರ್ಮೇಂದ್ರಿಯ ಜ್ಞಾನೇಂದ್ರಿಯ 
ಸಮುದಾಯ ಎಂದರ್ಥ. ಅದಕ್ಕೆ ‘DRA, Oona,’ ಎಂಬುದನ್ನು ಅನ್ವಯಿಸಬೇಕು. 
"ಕಾರಕ' ಶಬ್ದದ ಮೇಲೆ ಲುಪ್ಪಷಷ್ಠೀವಿಭಕ್ತಿ ಇಟ್ಟುಕೊಳ್ಳಬೇಕು. "ಚೇತನಾತ್ಮನಃ 


ಲಿಂಗಸ್ಯ ' ಚೇತನಾತ್ಮಕವಾದ, ಅಂದರೆ ಸ್ವಸ್ವರೂಪಭೂತವಾದ ಮನಸ್ಸಿನ ಎಂದರ್ಥ. 


ate ats als 
7 “ನಿ pk 


ಪೃಥುರಾಜನ ಯಜ್ಞಾಶ್ವವನ್ನು ಅಪಹರಿಸಿದ ಅಪರಾಧಕ್ಕೆ ದೇವೇಂದ್ರ ಅವನ 
ಕಾಲಿಗೆ ಬೀಳುತಾನೆ, ನಾಚುತಾನೆ. ರಾಜ, ಕ್ಷಮಿಸುತಾನೆ. 

ಸ್ಪ ಸ್ಪೃಶಂತಂ ಪಾದಯೋಃ ಪೆ ಪ್ರೇಮ್ಣಾವಿ ್ರೀಳಿತಂ ಸ್ವೇನ ಕರ್ಮಣಾ । 

ಶತಕ್ರತುಂ ಪರಿಷ್ಟಜ್ಯ ವಿದ್ವೇಷಂ ವಿಸ ಸರ್ಜಹ I OF I 


ದೇವೇಂದ್ರ ತಾನು ಮಾಡಿದ ಕಾರ್ಯಕ್ಕೆ ಲಜ್ಜೆ ಪಟ್ಟವನಂತೆ ತೋರಿಕೊಳ್ಳುತ್ತ 
ಪೃಥುರಾಜನೊಳಗಿರುವ ಹರಿಯ ಪಾದಗಳಿಗೆ ತಲೆಯಿಟ್ಟು ನಮಿಸಿದ. ಆಗ ರಾಜ 


ಅವನನ್ನು ಆಲಿಂಗಿಸಿ ಪ್ರಾರಬ್ಧವಶದಿಂದ ಬಂದಿದ್ದ ಸ್ಫೋತಮ ದ್ವೇಷ ಭಾವನೆಯನ್ನು 

RPR, 

ಇಲ್ಲಿಹಿಂದೆ ಹೇಳಿದಂತೆ ಹರಿಯಾಜ್ಞೆಯಿಂದ ದೇವತೆಗಳು ಅಶಕ್ತರಂತೆ, ಸೋತು 
ಲಜ್ಜಿತರಾದಂತೆ ತೋರಿಕೊಳ್ಳುತ್ತಾರೆ. ವಸುತಃ ಅವರು ಹರಿಧ್ಯಾನದಿಂದ ಸದಾ 
ಬಲಜ್ಞಾನ ಆನಂದಾದಿಪೂರ್ಣರೇ ಇರುತ್ತಾರೆ. ಪೃಥುರಾಜ ಮುಂತಾದ 
ರಾಜರುಗಳೂ ಯಷಿಗಳೂ ಕೆಲವೊಮ್ಮೆ ಪ್ರಾರಬ್ಧದಿಂದ ಅಪರೋಕ್ಷ ಮರೆಯಾದಾಗ 
ದ್ವೇಷದುಃಖಗಳಿಗೆ ಒಳಗಾಗುತ್ತಾರೆ. ಯಾವಾಗಲೂ ಹರಿಧ್ಯಾನ ಅವರಿಗಿರುವುದಿಲ್ಲ 
ಅದರಿಂದಲೇ ಪೃಥುರಾಜ ಇಂದ್ರನ ಮೇಲಿನ ದ್ವೇಷದಿಂದ ಕೊಲ್ಲಲು ಹೊರಟಿದ್ದ. 
ಯಜ್ಞ ನಿಂತು ಹೋದೀತೆಂದು ದುಃಖ ಪಟ್ಟ 


ಆಯಾಸದುಃವ್ರೀಡಾದೀನ್‌ ಪ್ರಾಯಶಃ ಸುಖಿನೋ ಪಿತು | 
ನಿಯಮಾದೃಷಿಭೂಪೇಷು ಮೋಹಾಯಾದರ್ಶಯನ್‌ ಸುರಾಃ ॥ 
ಇತಿ ಬ್ರಹ್ಮತರ್ಕೇ | 
ಅಪಕ್ವಭಕ್ತಿಯುಕ್ತಾ ಯೇ ನ ತೇಷಾಂ ವಿಷ್ಣುದರ್ಶನಮ್‌ | 


ಪ್ರಾಯೋ ಭವತಿ ದುಃಖಸ್ಯ ತ್ವಭಾವಃ ಪ್ರಾಯಶೋ ಭವೇತ್‌ ॥ 
i ಇತಿ ಪ್ರಕಾಶಸಂಹಿತಾಯಾಮ್‌ | 


ಚತುರ್ಥಸ್ಕಂಧ-ಅಧ್ಯಾಯ-20 383 


ದೇವತೆಗಳು ತಾವು ಖುಷಿಗಳಿಗಿಂತ ರಾಜರುಗಳಿಗಿಂತ ತಾರತಮ್ಯದಲ್ಲಿ 
ಉತ್ತಮರಾದ್ದರಿಂದ ತಾರತಮ್ಯನಿಯಮಾನುಸಾರವಾಗಿ ಹೆಚ್ಚು ಸುಖಿಗಳಾಗಿದ್ದರೂ 
ಹೆಚ್ಚಾಗಿ ಅಜ್ಞಜನಮೋಹನಕ್ಕಾಗಿ ಆಯಾಸ ದುಃಖ ಲಜ್ಜೆ ಪ್ರಣಾಮ ಮುಂತಾದುವನ್ನು 
ತೋರಿಸಿದರು ಎಂದು ಬ್ರಹ್ಮತರ್ಕದಲ್ಲಿ ಉಕ್ತವಾಗಿದೆ. 


ಅಪಕ್ಚವಾದ ಭಕ್ತಿ ಉಳ್ಳ ಜೀವನ್ಮುಕ್ತರಾದ ಖಷಿಗಳು ರಾಜರು ಮುಂತಾದವರಿಗೆ 
ಹೆಚ್ಚಾಗಿ ಹರಿಯ ಅಪರೋಕ್ಪವಿರುವುದಿಲ್ಲ; ಪ್ರಾರಬ್ದದಿಂದ ಮರೆಯಾಗಿರುತದೆ. 
ಕೆಲವೊಮ್ಮೆ ಮಾತ್ರ ವ್ಯಕವಾಗುತದೆ. ಅದರಿಂದ ದುಃಖಾಭಾವವೂ ಪ್ರಾಯಿಕ 
ವಾಗಿರುತದೆ ಎಂದು ಪ್ರಕಾಶಸಂಹಿತೆಯಲ್ಲಿ ಹೇಳಿದೆ. 


ato ale fe 
~~ “~~ ~~ 


ಪೃಥುರಾಜನಿಗೆ ದೇವೇಂದ್ರನಲ್ಲಿದ್ದೆ ಷವನ್ನು ಬಿಡಲು ಶ್ರೀಹರಿ ಉಪದೇಶಿಸಿದ. 
ಇಂದ್ರ ನೂ ರಾಜನ ಕಾಲುಗಳಿಗೆರಗಿದ. on ರಾಜ ದ್ವೇ ಷವನ್ನು ಬಿಟ್ಟು 
ಗುಣಪೂರ್ಣಶರೀರಿಯಾದ ಹರಿಯನ್ನು ನಮಿಸಿದ. 


ಭಗವಾನಪಿ ವಿಶ್ವಾತ್ಮಾ ಪೃಹುನೋಪಾಹ್ಮತಾರ್ಹಣಃ | 


ಸಮುಜ್ಜಿಹಾನಯಾ ಭಕ್ತ್ಯಾ ಗೃಹೀತಚರಣಾಂಬುಜಃ 1೨೦ ॥ 


T ಗುಣಪೂರ್ಣಶರೀರನಾದ ಭಗವಾನ್‌ ಶ್ರೀಹರಿಯನ್ನು ಪೃಥುರಾಜ ಪೂಜಿಸಿ ಉಕ್ಕಿ 

ಬರುತ್ತಿದ್ದ ಭಕ್ತಿಯಿಂದ ಅವನ ಪಾದಕಮಲಗಳನ್ನು ಹಿಡಿದುಕೊಂಡ. 

ಇಲ್ಲಿ "ವಿಶ್ವಾತ್ಮ' ಎಂದರೆ ಎಲ್ಲಜಗತ್ತೂ ಪರಮಾತ್ಮನ ಸ್ವರೂಪವೆಂದು ಹೇಳಿದಂತೆ 
ಕಾಣುತ್ತದೆ. ಗಿರಿಧರವ್ಯಾಖ್ಯಾನ ಹಾಗೇ ಹೇಳುತ್ತದೆ. ಇದು 
ಪ್ರಮಾಣವಿರುದ್ಧವಾಗುವುದರಿಂದ ವಿಶ್ವವೆಂದರೆ ಪೂರ್ಣ. ಪೂರ್ಣವಾದ ಗುಣಗಳೇ 
ಪರಮಾತ್ಮನ "ಆತ್ಮ' ಎಂದರೆ ಶರೀರ ಎಂದು ವ್ಯಾಖ್ಯಾನಿಸಬೇಕು. 


ಜಗತ್‌ = ವಿಶ್ವಂ ಚ ನಿಖಲಂ ಪೂರ್ಣಮುಚ್ಛತೇ || 
p ಇತ್ಯಭಿಧಾನಮ್‌ I 


fe 

pot, 
ಜಗತ್‌ ' ಸಮಸ್ತ ವಿಶ್ವ ನಿಖಿಲ ಎಂಬ ಶಬ್ದಗಳಿಂದ ಪೂರ್ಣ ಎಂಬ ಅರ್ಥ 
ಹೇಳಲ್ಪಡುತ್ತದೆ ಎಂದು ಅಭಿಧಾನಗ್ರಂಥ ಹೇಳಿದೆ. 


w 


ato ate ate 
ry ಜ್‌ ~~ 


ಪೃಥುರಾಜ ಶ್ರಿ ಹರಿಯಲ್ಲಿ ತತ್ವೊ €ಪದೇಶ ಮಾಡುವ ಸಜ್ಜನರ ಸಮಾಗಮವನ್ನು 
ಬೇಡುತ್ತಾನೆ. eae ಮುಖದಿಂದ ಶ್ರ ವಣ ಮಾಡಿ ನಾನು ನಿನ್ನನ್ನು ಸೇವಿಸುತ್ತೇನೆ. 
ನನ್ನ "ಸೇವೆಯಿಂದ SN EE ನಿನಗೇನಾಗಬೇಕಾಗಿಲ್ಲ.' ಆದರೂ 


384 ಶ್ರೀಮದ್‌ಭಾಗವತ ತಾತ್ಸರ್ಯನಿರ್ಣಯ 


ವಾತ್ಸಲ್ಯದಿಂದ ಸ್ವೀಕರಿಸುವಿ ತಾನೆ? ಮಹಾಲಕ್ಷ್ಮಿ ಮಾಡುವ ಸೇವೆಯನ್ನೂ ಕೂಡ 
ಕೇವಲ ಅವಳ ಮೇಲಿನ ವಾತ್ಸಲ್ಯದಿಂದ ಸ್ವೀಕರಿಸುವಿ ಹೊರತು ಅವಳಿಂದಲೂ 
ನಿನಗೆ ಏನೂ ಸುಖ ಸಿಗಬೇಕಾಗಿಲ್ಲ ಎನ್ನುತ್ತಾನೆ. 
ಅಥಾಭಜಂ ತ್ವಾನಖಿಲಪೂರುಷೋತಮಂ 
ಗುಣಾಲಯಂ ಪದ್ಧಕರೇವ ಲಾಲಸಃ | 
ಅಪ್ಯಾವಯೋರೇಕಪತಿಸ್ತಧೋಃ ಕಲಿ- 
ರ್ನ ಸ್ಯಾತ್‌ ಕೃತಸ್ತ್ವಚ್ಛರಣೈಕತಾನಯೋಃ 11೨೮ Il 
ಜಂತೋರ್ಜಗತ್ಯಾಂ ಜಗದೀಶ ವೈಶಸಂ 
ಸ್ಯಾದೇವ ಯತ್‌ ಕರ್ಮಣಿ ನಃ ಸಮೀಹಿತಮ್‌ | 
ಕರೋಷಿ PO ೨ ಫ್ಯರು ದೀನವತ್ತಲ 
ಅಬೆ 
ಸ್ವ ಏವ ಧಿಷ್ಕ್ಯೇ ನಭಿರತಸ್ಯ ಕಿಂತಯಾ 1೨೯ ॥ 
ಸರ್ವೋತ್ತಮನಾದ ಗುಣಪೂರ್ಣನಾದ ನಿನ್ನನ್ನು ಆಸಕ್ತಿಯಿಂದ ಮಹಾಲಕ್ಷ್ಮಿಯಂತೆ 


ನಾನೂ ಸೇವಿಸುತ್ತೇನೆ. ನಾವಿಬ್ಬರೂ ನಿನ್ನ ಪಾದವನ್ನೇ ಆಶ್ರಯಿಸಿರುವವರು. 
ಲೋಕದಲ್ಲಿ ಅಜ್ಞಾನಿಗೆ ಒಂದು ಕರ್ಮದ ವಿಷಯದಲ್ಲಿ ಇನ್ನೊಬ್ಬನೊಂದಿಗೆ 
ಸ್ಪರ್ಧೆಯಿಂದ ವೈಮನಸ್ಯ ಬರಬಹುದು. ಆದರೂ ನಿನ್ನೊಬ್ಬನನ್ನೇ ಪ್ರಭುವೆಂದು 
ಸೇವಿಸಲು ಸ್ಪರ್ಧಿಸುವ ನಾವಿಬ್ಬರೂ ಪರಸ್ಪರ ವೈಮನಸ್ಯ ಉಂಟು ಮಾಡಿಕೊಳ್ಳುವುದಿಲ್ಲ. 
ಏಕೆಂದರೆ ನಾನು ಯೋಗ್ಯತೆಯಲ್ಲಿಕಡಿಮೆಯವನೆಂದು ನಿನ್ನ ಸೇವಾಕಾಶವನ್ನು ನನಗೆ 
ನೀನು ನಿರಾಕರಿಸುವುದಿಲ್ಲ ತಾನೆ? ನಾವು ಮಾಡುವ ಅಲ್ಲವಾದ ಸೇವೆಯನ್ನೂ 
ಅದಕ್ಕೆ ತಕ್ಕ ಫಲನೀಡಿ ಮಹತ್ತನ್ನಾಗಿಯೇ ಮಾಡುವಿ. ಹೇ ದೀನವತ್ತಲ, ಇದು ನಿನ್ನ 
ವಾತ್ಸಲ್ಯ. ಭಕ್ತನ ಮೇಲಿನ ವಾತ್ಸಲ್ಯದಿಂದ ಅವನ ಭಕ್ತಿಯನ್ನೇ ನೋಡಿ ಸಂತುಷ್ಟನಾಗುವಿ. 
ಸ್ವರಮಣನಾದ ನಿನಗೆ ಮಹಾಲಕ್ಷ್ಮಿಯ ಮಹಾಸೇವೆಯಿಂದಾದರೂ 
ಏನಾಗಬೇಕಾಗಿದೆ? ವಾತ್ತಲ್ಯದಿಂದಲೇ ಅವಳಿಗೆ ಸೇವಾವಕಾಶ ನೀಡಿರುವೆ. ಹಾಗೇ 
ನನಗೂ ವಾತ್ತಲ್ಕದಿಂದಲೇ ಸೇವಾವಕಾಶ ನೀಡಿರುವಾಗ ನಮ್ಮಿಬ್ಬರಲ್ಲಿ ಕಲಹಕ್ಕೆ 
ಅವಕಾಶವೇ ಇಲ್ಲ 


ಇಲ್ಲಿ ಬೇರೆ ವ್ಯಾಖ್ಯಾನಕಾರರು "ಲಕ್ಷ್ಮಿಗೆ ನನ್ನಲ್ಲಿ ವಿರೋಧ ಉಂಟಾಗುವ 
ಸಂಭವವಿದ್ದೇ ಇದೆ. ಏಕೆಂದರೆ ನಾವಿಬ್ಬರೂ ಸ್ಪರ್ಧೆಯಿಂದ ನಿನ್ನ ಸೇವೆ ಮಾಡಲು 
ಹೊರಟಿದ್ದೇವೆ. ಆದರೆ ನೀನು ಭಕ್ತರು ಮಾಡುವ ಅತ್ಯಲ್ಪಸೇವೆಯನ್ನು ಮಹತ್ತೆಂದು 
ಭಾವಿಸುವವನು. ಅದರಿಂದ ನಮ್ಮಿಬ್ಬರ ಜಗಳದಲ್ಲಿ ನೀನು ಭಕ್ತನಾದ ನನ್ನ ಕಡೆಗೇ 
ಇರುವಿ ಎಂದುಕೊಂಡಿದ್ದೇನೆ. ಏಕೆಂದರೆ ಸ್ವರಮಣನಾದ ನಿನಗೆ ಅವಳಿಂದಾಗ 


ಚತುರ್ಥಸ್ಕಂಧ-ಅಧ್ಯಾಯ-20 5 


ಬೇಕಾದುದೇನಿದೆ?' ಎಂದು ಈ ಶ್ಲೋಕದ ಅಭಿಪ್ರಾಯವನ್ನು ಹೇಳುತಾರೆ. ಆದರೆ 
ಲಕ್ಷ್ಮಿಯಂಥ ಭಕ್ತರು ಚೇತನಪ್ರಪಂಚದಲ್ಲಿಯೆ ಬೇರೆ ಇಲ್ಲ ಅವಳೊಡನೆ 
ಸ್ಪರ್ಧೆಗಿಳಿದು ಗೆಲ್ಲುವುದನ್ನು ಯಾವ ಭಕ್ತನೂ ಕನಸಿನಲ್ಲಿಯೂ ಆಲೋಚಿಸಲಾರ. 


೧ವಿಶ್ವನಾಥ ವ್ಯಾಖ್ಯಾನದಲ್ಲಿ ಪೃಥುರಾಜ ಹೇಳುತಾನೆ, "ಇಂದ್ರನೊಡನೆ ನನಗೆ 
ವಿರೋಧ ಉಂಟಾದಾಗ ನೀನು ನನ್ನ ಪಕ್ಷ ವಹಿಸಿದೆ. ನಿನ್ನ ಕೃಪಾಬಲ ವಿರುವಾಗ 
ಪರಮಪುರುಷನಾದ ನೀನು ನನ್ನ ಕಡೆ ಇರುವಾಗ ಲಕ್ಷ್ಮಿಯಂಥ ಸ್ತ್ರೀಯ ಕೋಪ 
ನನ್ನನ್ನೇನೂ ಮಾಡಲಾರದು.' ಆದರೆ ಇದು ಕೇವಲ ಉತ್ಕತಪ್ರಲಾಪವಾಗಿದೆ. 


ವೀರರಾಘವವ್ಯಾಖ್ಯಾನದಲ್ಲಿ ಈ ಲಕ್ಷ್ಮೀಕಲಹಪರವಾದ ಒಂದು ಅರ್ಥವನ್ನು 
ಹೇಳಿ ಇನ್ನೊಂದು ಅರ್ಥವನ್ನೂ ಹೇಳಿದ್ದಾರೆ. "ಪ್ರಕೃತಿವಶರಾಗಿ ನಾವು ಕಾಮ್ಯಕರ್ಮ 
ಮಾಡುತ್ತಿದ್ದೇವೆ. ಆದರೆ ಸ್ವಾತ್ಥಾರಾಮರಿಗೆ ಪ್ರಾಕೃತಫಲದಿಂದೇನು? ಅದರಿಂದ 
ನೀನು ನಮ್ಮ ಈ ನಿಕೃಷ್ಟಾಾಮ್ಯಕರ್ಮವನ್ನೂ ಕೂಡ ಭಕ್ತಿ ನೀಡುವುದರ ಮೂಲಕ 
ಮೋಕ್ಷಕಾರಣವನ್ನಾಗಿ ಮಾಡುವಿ' ಎಂದು. ಆದರೆ ಪೃಥು ಕಾಮ್ಯಕರ್ಮಿಯಲ್ಲ 


ಹಿಂದಿನ ಎಲ್ಲ ಶ್ಲೋಕಗಳಲ್ಲಿಯೂ ಆತ ಕಾಮ್ಯಫಲವನ್ನು ನಿರಾಕರಿಸಿದ್ದಾನೆ, ಹರಿ 
BSI dod ವರ ಕೇಳೆಂದರೂ ಬೇಡವೆನ್ನುತ್ತಾನೆ. ಅದರಿಂದ ತಾನು ಕಾಮ್ಯಕರ್ಮ 
ಮಾಡುತ್ತಿದ್ದೇನೆ ಎಂದು ಅವನು ಈ ಶ್ಲೋಕದಲ್ಲಿಹೇಳಿದರೆ ಪೂರ್ವೋತ್ತರ ವಿರೋಧ. 
ಮತ್ತುಭಗವಂತನ ಆರಾಧನವೆಂದು ತಿಳಿಯದೆ ಮಾಡಿದ ಕಾಮ್ಯಕರ್ಮಕ್ಕೆ ಸ್ವರ್ಗಾದಿ 
ಫಲವನ್ನೇ ಭಗವಂತ ನೀಡುತಾನೆ ಹೊರತು ಭಕ್ತಿವೈರಾಗ್ಯಫಲ ನೀಡುವುದಿಲ್ಲ. 
ಅದಕ್ಕೆ ಅದನ್ನು ಬಯಸಿಯೇ ಕರ್ಮಮಾಡಬೇಕು. ಇಲ್ಲದಿದ್ದರೆ ಭಗವಂತನಿಗೆ 
ವೈಷಮ್ಯನೈರ್ಫೃ್ಮಣ್ಯದೋಷ ಬಂದೀತು. ಅದರಿಂದ ಶ್ರೀಮದಾಚಾರ್ಯರು ಶ್ಲೋಕಕ್ಕೆ 
ಹೀಗೆ ವ್ಯಾಖ್ಯಾನ ಮಾಡುತ್ತಾರೆ- 


೧. ಭವತುವಾ ಕಲಿಸಥಾಪಿ ಭಜೇಯಮೇವೇತ್ಯಾಹ । ಜಗಜ್ಜನನ್ಯಾಂ ವೈಶಸಂ ವಿರೋಧಃ 
ಸ್ಯಾದೇವ । ತತ್ರ ಹೇತುರ್ಯಸ್ಯಾಃ ಕರ್ಮಣಿ ಚರಣಸೇವಾಲಕ್ಸಣೇ ನಃ 
ಸಮೀಹಿತಮಿಚ್ಛಾ ಭವತಿ | ತಥಾಪೀಂದ್ರವಿರೋಧೇ ಮತ್ತಕ್ಷಪಾತವದತ್ರಾಪಿ ಮಯಿ 
ತವ ಪಕ್ಚಪಾತೆ ಏವ ಸ್ಯಾದಿತ್ಯಾಹ ] ಫಲ್ಲು ತುಚ್ಛಮಪ್ಪರು ಬಹು ಕರೋಷಿ ಯತೋ 
ದೀನೇಷು ವತ್ತಲೋ ದಯಾವಾನ್‌ ಸ್ವೇ ಸ್ವರೂಪ ಏವ ರತಸ್ಯ ತವ ತಯಾ ಲಕ್ಷ್ಮಾ 
ಕಿಂ ಪ್ರಯೋಜನಮ್‌ | ತಾಂ ನಾದ್ರಿಯಸ ಇತ್ಯರ್ಥಃ । -ಶ್ರೀಧರಃ 
ಪಿತುಸ್ತವ ಪುರುಷವಿಶೇಷಸ್ಯ ರಕ್ಷಕತ್ವೇ ಮಾತುಃ ಸ್ವಿಯಾಃ ಕೋಪೇ$ಪಿನ ಮೇ ಹಾನಿರಿತಿ 
ಭಾವಃ S - ವಿಶ್ವನಾಥಃ 


386 ಶ್ರೀಮದ್‌ಭಾಗವತ ತಾತ್ಪರ್ಯನಿರ್ಣಯ 


ಧಿಷ್ಣ 0 ತೇಜಶ್ಚ ಸಾಮರ್ಥ್ಯಂ ಮಹಿಮಾ ಧಾಮ ಚೋಚ್ಯತೇ I 

ಇತಿ ಚ 1 
ಅಲ್ಪಪುಣ್ಯತ್ವಾನ್ನ ಮದ್ಭಕ್ತಿಯೋಗ್ಯಸ್ತಮಿತಿ ನ ಮಂತವ್ಯಂ ಯತಃ BO 2 RO 
ಕರೋಷಿ ವಾತ್ತಲ್ಯಾತ್‌ | ವಿನಾ ವಾತಲ್ಯಂ ಶ್ರಿಯಾ ಪಿ ಕಿಂ ತವ? 


8 


‘ROS ದಿಪ್ಣ್ಯೇಭಿರತಸ್ಯ' ಎಂಬಲ್ಲಿ DA, ಎಂದರೆ ಸ್ವಶಬ್ದವಿರುವುದರಿಂದ "ಸ್ವೇ 
ಮಹಿಮ್ನಿ ಪ್ರತಿಷ್ಠಿತಃ? ಎಂಬಂತೆ ಮಹಿಮೆ ಎಂದರ್ಥ. a, ತೇಜಸ್‌ 
ಸಾಮರ್ಥ್ಯ ಧಾಮ ಎಂದು ಮಹಿಮೆಯೇ ಬೇರೆ ಶಬ್ದಗಳಿಂದ ಉಕವಾಗುತದೆ 
ಎಂದೂ ಅಭಿಧಾನಗ್ರಂಥವು ಹೇಳುತದೆ. 


ನೀನು ಮಾಡಿದ ಪುಣ್ಯಕರ್ಮ ಅಲ್ಪವಾದ್ದರಿಂದ ನೀನು ನನ್ನ ಸೇವೆಗೆ ಅನರ್ಹ 
ಎಂದು ನನ್ನ ಬಗ್ಗೆ ನೀನು ತಿಳಿಯಬೇಡ. ಏಕೆಂದರೆ ಸೇವೆ ಅಲ್ಲವಾದರೂ ಆ 
ಅಲ್ಲತ್ತವನ್ನು ಪರಿಗಣಿಸದೆ, ನಾನು ಸೇವೆಗೆ ಯೋಗ್ಯನಾಗಿದ್ದರೆ ನನ್ನ 
ಅಲ್ಲಸೇವೆಯನ್ನು ನನ್ನ ಯೋಗ್ಯತೆಗನುಗುಣವಾಗಿ ಮಹತೆಂದೇ ತಿಳಿಯುತ್ತ 
ಯೋಗ್ಯತಾನುಗುಣವಾಗಿ ವಾತ್ಸಲ್ಯ ನಿನಗಿರುವುದು ಇದಕ್ಕೆ ಕಾರಣ. OF ಬೆದೇವಿ 


ಮಹತ್ತಾದ ಸೇವೆ ಮಾಡುತ್ತಿದ್ದರೂ ನಿನಗೇ ಅದರಿಂದ ಮಹತ್ತಾದ ಪ್ರೀತಿ 
ಉಂಟಾಗಲು ಕಾರಣ ನಿನಗೆ ಅವಳಲ್ಲಿ ಅವಳ ಯೋಗ್ಯತಾನುಸಾರ ಮಹತಾದ 
ವಾತ್ತಲ್ಯವಿರುವುದೇ ಕಾರಣ. ಹೊರತು ಅವಳು ಮಾಡುವ ಸೇವೆ ಮಹತಾಗಿದೆ 
ಎಂದಲ್ಲ ಸ್ವರಮಣನಾದ ನಿನಗೆ ಅವಳಿಂದ ಮಹತಾದ ಸೇವೆ 
ಮಾಡಿಸಿಕೊಂಡಾದರೂ ಏನು ಪ್ರಯೋಜನ ಸಾಧಿಸಿಕೊಳ್ಳಬೇಕಾಗಿದೆ ಎಂದು 
ಶ್ಲೋಕದ ಅರ್ಥ. 


ate ಖೇ als 
ವ KAS pA 


ಭಗವಂತನ ಸೇವೆಗೆ ಒಬ್ಬನು ಅರ್ಹನೆನಿಸುವುದು ಭಕಿಯಿಂದ ಹೊರತು 
ಅವನು ಮಾಡುವ ಸೇವೆ ಮಹತಾದ್ದರಿಂದ ಅಲ್ಲ ಅದರಿಂದಲೇ ಸಜ್ಜನರು ನಿನ್ನನ್ನು 
ಸೇವಿಸುತ್ತಾರೆ. ಈ ಕಾರಣದಿಂದಲೂ ನಾನು ಭಕ್ತಿಯಿಂದ ಸೇವೆ ಮಾಡುವೆನು, 
ನನಗೆ ಅವಕಾಶ ನೀಡು ಎಂದು ಪೃಥುಮಹಾರಾಜ ಭಗವಂತನಲ್ಲಿ ಬೇಡಿಕೊಳ್ಳುತಾನೆ. 


ಭಜಂತ್ಯಥ ತ್ವಾಮತ ಏವ ಸಾಧವೋ 
ವ್ಯದಸಮಾಯಾಗುಣವಿಭ್ರಮೋದಯಮ್‌ | 
ಭವತ್ಪದಾನುಸ್ಥರಣಾದೃತೇ ಸತಾಂ 
ನಿಮಿತಮನ್ಯದ್‌ ಭಗವನ್‌ ನ ವಿದ್ಧಹೇ LES 


ಚತುರ್ಥಸ್ಮಂಧ-ಅಧ್ಯಾಯ-20 337 


ಶ್ರೀಹರಿ, ನೀನು ಭಕ್ತ ವತ್ಸಲನಾದ್ದರಿಂದಲೆ ಪ್ರಾಕೃತಗುಣವಿಕಾರರಹಿತನಾದ ನಿನ್ನನ್ನು 

ಸಜ್ಜನರೆಲ್ಲರೂ ಸೇವಿಸುತ್ತಾರೆ. ಮಹತ್ತಾದ ಸೇವೆಗೇ ನೀನು ಮಹತ್ವ ಕೊಡುತ್ತಿದ್ದರೆ 

ಇದು ಶಕ್ಕವಿರಲಿಲ್ಲ. ನಿಷ್ಕಾಮರಾದ ಆ ಸಜ್ಜನರಿಗೆ ನಿನ್ನನ್ನು ಭಜಿಸಲು ನಿನ್ನ ಪಾದದ 

ಸ್ಮರಣೆ ಬರುವುದು ಹೊರತು ಬೇರೆ ಫಲವಿದ್ದೀತೆಂದು ನಾವು ಭಾವಿಸುವುದಿಲ್ಲ 

ಇಲ್ಲಿ "ಭಜಂತ್ಯಥ ತ್ವಾಂ' ಎಂದರೆ "ಅನಂತರ ಸಜ್ಜನರು ನಿನ್ನನ್ನು ಭಜಿಸುತಾರೆ' 
ಎಂದು ಅಥಶಬ್ದ "ಅನಂತರ' ಎಂಬ ಅರ್ಥದಲ್ಲಿಇದೆ ಎನ್ನಬಾರದು. "ಇನ್ನೊಂದು' 
ಎಂಬ ಅರ್ಥದಲ್ಲಿದೆ. ನನಗೆ ನೀನು ನಿನ್ನ ಸೇವಾವಕಾಶ ನೀಡಬೇಕೆನ್ನಲು ನನ್ನ ಸೇವೆ 
ಅಲ್ಪವಾಗಿರುವುದು ಬಾಧಕವಲ್ಲ ವಾತ್ತಲ್ಕದಿಂದಲೆ ನನ್ನ ಸೇವೆಯನ್ನು ಸ್ವೀಕರಿಸುವಿ. 
ಇದಕ್ಕೆ ಸಾಧಕ ಸ್ವರಮಣನಾಗಿದ್ದೂ ಲಕ್ಷ್ಮಿ ಮಾಡುವ ಸೇವೆಯನ್ನು 
ಸ್ವೀಕರಿಸುತ್ತಿರುವುದು ಮಾತ್ರವಲ್ಲ ಇನ್ನೊಂದು ಸಾಧಕವೂ ಇದೆ. ಅದೇನೆಂದರೆ 
"ಅತ ಏವ' ಅಂದರೆ, ನೀನು ಸಜ್ಜನರ ಸೇವೆಯನ್ನು ವಾತ್ಸಲ್ಯದಿಂದ 
ಸ್ವೀಕರಿಸುವುದರಿಂದಲೆ ಸಜ್ಜನರು ನಿನ್ನನ್ನು ಸೇವಿಸುವುದು ಕಂಡು ಬರುತಿದೆ, 
ಅದರಿಂದಲೂ ನೀನು ನನ್ನ ಸೇವೆಯನ್ನು ವಾತ್ಸಲ್ಯದಿಂದ ಸ್ವೀಕರಿಸುವಿ. ಹೀಗಾಗಿ 
ನೀನು ನನಗೆ ನಿನ್ನ ಸೇವಾವಕಾಶ ನೀಡು ಎಂದರ್ಥ. 


"ಶ್ರೀಧರ ವ್ಯಾಖ್ಯಾನದಲ್ಲಿ "ಅತ ಏವ' ನೀನು ದೀನ ವತ್ತಲನಾದ್ದರಿಂದ ‘VB’ 
ಬ್ರಹ್ಮಜ್ಞಾನ ಬಂದ ಅನಂತರವೂ ಕೂಡ, ಸಜ್ಜನರು ನಿನ್ನನ್ನು ಭಜಿಸುತ್ತಾರೆ' ಎಂದಿದೆ. 
ಅದ್ವೈತಕ್ಕೆ ಇದು ಸರಿ ಹೊಂದುವುದಿಲ್ಲ. ನಿರ್ಗುಣಬ್ರಹ್ಮನನ್ನು ತಿಳಿದ ಬಳಿಕವೂ 
ಜ್ಞಾನಿ ಸಗುಣಬ್ರಹ್ಮನನ್ನು ಭಜಿಸುವುದಕ್ಕೆ ಸಗುಣಸ್ನರಣೆ ಎಂಬ ಫಲವಿರುವುದು 
ಕಾರಣವಲ್ಲ. ಜ್ಞಾನದಿಂದ ಅಜ್ಞಾನ ನಿವಾರಣೆಯಾದ ಮೇಲೂ ಅಜ್ಞಾನದ 
ಸಂಸ್ಕಾರವಿರುವುದರಿಂದ ಆ ಸಂಸ್ಕಾರದ ಬಲದಿಂದ ಸಗುಣಭಜನೆ ಮಾಡುತಾನೆ 
ಹೊರತು ಸಗುಣಸ್ಥರಣೆಯಿಂದ ಅವನಿಗೇನಾಗಬೇಕಾಗಿದೆ?. ಅದರ ಫಲವಾಗಿ 
ನಿರ್ಗಣ ಉಪಾಸನೆಯ ಮೂಲಕ ನಿರ್ಗುಣಬ್ರಹ್ಮಜ್ಞಾನ ಬಂದಾಗಿದೆ. ಸಗುಣ 


ಭಜನೆ ನಿರ್ಗುಣೋಪಾಸನೆಗೆ ಮೆಟ್ಟಲು ಮಾತ್ರ ಎಂದು ಅವರ ಮತ. 
ವೀರರಾಘವವ್ಯಾಖ್ಯಾನದಲ್ಲಿ "ಅಥ' ಆತ್ಮ ಯಥಾರ್ಥಜ್ಞಾನ ಬಂದ ಬಳಿಕ "ಅತ 

ಏವ' ಕೇವಲ ಕರ್ಮ ಅಲ್ಪವಾದ್ದರಿಂದಲೆ, ಸಜ್ಜನರು ಪರಮಾತ್ಮನನ್ನು ಭಜಿಸುತಾರೆ. 

೧. ಯತಸ್ತ್ವಂ ದೀನವತ್ತಲೋತತ ಏವ ಸಾಧವೋ ನಿಷ್ಯಾಮಾ ಅಥ ಜ್ಞಾನಾನಂತರಮಪಿ 


ತ್ವಾಂ ಭಜಂತಿ | ಕಿಮರ್ಥಂ ಭಜಂತಿ ತತ್ರಾಹ ಭವತ್ತದಾನುಸ್ನರಣಾದ್‌ ವಿನಾ 5ನ್ಯದ್‌ 
ತೇಷಾಂ ನಿಮಿತಂ ಫಲಂ ನ ವಿದ್ಧಃ -ಶ್ರೀಧರಃ 


ಅತ ಏವ ಕೇವಲಕರ್ಮಣಾಂ ಫಲ್ಗುತ್ವಾದೇವ ಸಾಧವೋ ನಿಷ್ಕಾಮಾ ಅಥ 
ಪ್ರತ್ಯಗಾತ್ಮತಯಾ ಯಾಥಾತ್ಮ್ಯಜ್ಞಾನಾನಂತರಂ ತ್ವಾಂ ಭಜಂತಿ । ನಿರತಿಶಯಾ 


388 ಶ್ರೀಮದ್‌ ಭಾಗವತ ತಾತ್ತರ್ಯನಿರ್ಣಯ 


ಏಕೆಂದರೆ ಆತ್ಮಾನಂದವು ಅನಂತಾನಂದರೂಪವಾದ ಪರಮಾತ್ಮನ ಸ್ಥರಣೆಗೆ 
ಹೋಲಿಸಿದರೆ ಅತಿತುಚ್ಛವಾಗಿದೆ. ಪರಮಾನಂದರೂಪ ಸ್ವಾತ್ಮಾನುಭವ 
ಪೂರ್ವಕವಾಗಿ ಪರಮಾತ್ಮನಲ್ಲಿ ಭಕ್ತಿಮಾಡಬೇಕು' ಎನ್ನುತಾರೆ. ಆದರೆ ಪರಮಾನಂದ 
ರೂಪವಾದ ಸ್ವಾತ್ಮಾನುಭವ ಸಂಸಾರದಲ್ಲಿ ಇಲ್ಲ. ಜೀವನ್ಮುಕ್ತಿಯಲ್ಲಿಯೂ 
ಧ್ಯಾನಾವಸ್ಥೆಯಲ್ಲಿ ಸ್ವಲ್ಪ ವ್ಯಕ್ತವಾಗಬಹುದು. ಪೂರ್ತಿ ವ್ಯಕ್ತವಾಗುವುದು 
ಪರಮಾನಂದಾನುಭವ ಬರುವುದು ಮೋಕ್ಷದಲ್ಲಿ ಮಾತ್ರ. ಅದರಿಂದ ಸಂಸಾರದಲ್ಲಿ 
ಸಜ್ಜನರು ಆತ್ಮಾನಂದಾನುಭವ ಪೂರ್ವಕವಾಗಿ ಪರಮಾತ್ಮನ ಭಜನೆ ಮಾಡುವುದು 
ಅಶಕ್ಕ. ಪರಮಾತ್ಮ ಅನಂತಾನಂದರೂಪ. ಹೊರತು, ಅವನ ಸ್ಮರಣೆ 
ಅನಂತಾನಂದರೂಪವೆನ್ನುವುದೂ ಅರ್ಥವಿಲ್ಲದ ಮಾತು. ' 


ಅಥಾನ್ಯಚ್ಚ | ಅತಃ ವಾತಲ್ಯಾದೇವ | 


"ಅಥ' ಎಂದರೆ ಇನ್ನೊಂದು ಯುಕ್ತಿಯೂ ಇದೆ ಎಂದರ್ಥ "ಅತ ಏವ' ಎಂದರೆ 
ನಿನಗೆ ಸೇವಕರಲ್ಲಿ ವಾತ್ಸಲ್ಯವಿರುವುದರಿಂದಲೇ ಎದರ್ಥ. 


ಲೇ ಖೆ ಖೊ 
ಜ್‌ [A [A 


ದೇವ ಖಷಿ ಗಂಧರ್ವರು ಮಾನವರು ಪಶುಪಕ್ಷಿಗಳೆಂದು ಎಲ್ಲರಲ್ಲಿಯೂ 
ಯಜ್ಞೇಶ್ವರನಾದ ಹರಿ ಇರುವನೆಂಬ ಭಾವನೆಯಿಂದ ಪೃಥು ಎಲ್ಲರನ್ನೂ ಆದರದಿಂದ 
ಸತ್ಕರಿಸಿ ಯಜ್ಞಸಮಾಪ್ತಿ ಮಾಡಿದ ಎಂದು ಮೈತ್ರೇಯರು ವಿದುರನಿಗೆ ಹೇಳುತ್ತಾರೆ. 


ದೇವರ್ಷಿಷಿತ್ಛಗಂಧರ್ವಸಿದ್ಧಚಾರಣಪನ್ನಗಾಃ | 
ಕಿನ್ನರಾಪರಸೋsಮರ್ತಾ:ಃ ಖಗಾ ಭೂತಾನ್ಯನೇಕಶಃ 11೩೬ ॥ 


ಯಜ್ಞೇಶ್ವರಧಿಯಾ ರಾಜ್ಞಾ ವಾಗಿತಾಂಜಲಿಭಕಿತಃ I 
೧ ೧೧ -2 ಇವಿ 
ಸಭಾಜಿತಾ ಯಯುಃ ಸರ್ವೇ ವೈಕುಂಠಾನುಗತಾಸತಃ 11೩೭ ॥ 


ದೇವ ಖಷಿ 23 ಗಂಧರ್ವ ಸಿದ್ಧ ಚಾರಣ ಪನ್ನಗ ಕಿನ್ನರ ಅಪ್ಪರ ಮಾನವ ಪಕ್ಷಿ 
ಭೂತಗಳು ಹೀಗೆ ಎಲ್ಲರಲ್ಲಿಯೂ ಯಜ್ಞೇಶ್ವರನಾದ ಹರಿ ಪೂಜ್ಯನಾಗಿದ್ದಾನೆ 
ಎಂದೂ, ತನ್ನಲ್ಲಿಯೂ ಯಜ್ಞೇಶ್ವರನಾದ ಹರಿಯೇ ಇದ್ದು ತನ್ನ ಪೂಜೆಯನ್ನು ತಾನು 
ಮಾಡಿಸಿಕೊಳ್ಳುತ್ತಾನೆ ಎಂದೂ ಭಾವಿಸಿ ಪೃಥುರಾಜ ಎಲ್ಲರಿಗೂ ಮಾತಿನ 
ಉಪಚಾರದೊಂದಿಗೆ ಯಥೇಚ್ಛಧನವನ್ನಿತ್ತು ಕೈಮುಗಿದು ಭಕ್ತಿಯಿಂದ ಆರಾಧಿಸಿದ. 


ನಂದರೂಪಮಾತ್ಮಾನುಭವಂ ಲಬ್ಧ್ಯಾಪಿ ಕಿಮರ್ಥಂ ಮಾಂ ಭಜಂತೇ ತತ್ರಾಹ | 
ನಿತ್ಯನಿರತಿಶಯಾನಂತಾನಂದರೂಪೇ ತ್ವಚ್ಚರಣಸ್ಥರಣಸಮುದ್ರೇ ವಿಪ್ರುಡಿವ ಕೇವಲ 
ಸ್ವಾತ್ಮಾನುಭವೋಪಪ್ಯತಿ ತುಚ್ಛ ಇತಿ ಭಾವಃ । -ವೀರರಾಘವಃ 


ಚತುರ್ಥಸ್ಕಂಧ-ಅಧ್ಯಾಯ-20 389 


ಬಳಿಕ ಅವರೆಲ್ಲರೂ ತಮ್ಮ ಲೋಕಗಳಿಗೆ ತೆರಳಿದರು. ವಿಷ್ಣುಪಾರ್ಷದರೂ 
ಪೂಜಿತರಾದರು. 


ಇಲ್ಲಿ "ಯಜ್ಞೇಶ್ವರಧಿಯಾ' ಎಂದರೆ ದೇವಯಷಿಮುಂತಾದವರೂ 
ಮಾನವಪಶುಪಕ್ಷಿಮುಂತಾದವರೂ ಎಲ್ಲರೂ ಭಗವಂತನ ವಿಭೂತಿರೂಪಗಳಾ 
ದ್ದರಿಂದ ಎಲ್ಲರನ್ನೂ ಭಗವಂತನೆಂದು ಪೃಥು ಆರಾಧಿಸಿದ ಎಂದು ಗಿರಿಧರವ್ಯಾಖ್ಯಾನ. 
ಆದರೆ ಲೋಕದಲ್ಲಿರುವ ಎಲ್ಲ ಚೇತನ ಅಚೇತನಗಳೂ ಭಗವಂತನ ವಿಭೂತಿ 
ಯಲ್ಲ ಭಗವದ್ಗೀತೆಯಲ್ಲಿ ಹೇಳಿದಂತೆ ಆದಿತ್ಕರಲ್ಲಿ ವಿಷ್ಣು ಸಿದ್ದರಲ್ಲಿ ಕಪಿಲ ಎಂದು 
ಮುಂತಾದ ಪ್ರತ್ಯಕ್ಷವಿಭೂತಿಗಳನ್ನು ಭಗವಂತನೆಂದು ಆರಾಧಿಸಬೇಕು. ಬೇರೆ 
ವಿಭೂತಿಗಳಲ್ಲಿ ಭಗವಂತನ ಸನ್ನಿಧಾನವನ್ನು ತಿಳಿಯಬೇಕು ಭಗವಂತನೇ ಎಂದು 
ಆರಾಧಿಸಕೂಡದು. ಅದು ಮಿಥ್ಯೋಪಾಸನೆಯಾಗುತ್ತದೆ. ಅದರಿಂದ ಹೀಗೆ 
ಹೇಳಬೇಕು- 


ಭೂತೇಷು ಹರಿರಿತ್ಯೇವ ಹರ್ಯರ್ಪಣಧಿಯಾ ತಥಾ | 
ಸರ್ವಭೂತೇಷು ಚ ಹರೇಃ ಪೂಜಾ ಕಾರ್ಯಾ S SFA || 


ಇತಿ ಪಾದ್ಗೇ | 
ಎಲ್ಲ ಚೇತನರಲ್ಲಿ ಹರಿ ಇರುವನೆಂದು ಚಿಂತಿಸಬೇಕು ಹೊರತು ಹರಿಯೇ ಎಂದಲ್ಲ, 
ಮತ್ತು ತನ್ನಲ್ಲಿಯೂ ಹರಿ ಇದ್ದು ತನ್ನಿಂದ ಕರ್ಮ ಮಾಡಿಸಿ ತನಗೇ ಅರ್ಪಣೆ 
ಮಾಡಿಸುತ್ತಾನೆ ಎಂದೂ ತಿಳಿದು ಎಲ್ಲ ಪ್ರಾಣಿಗಳಲ್ಲಿ ಹರಿಯ ಪೂಜೆಯನ್ನು 
ಪರಮಾತೃಜ್ಞಾನಿಗಳು ಮಾಡಬೇಕು ಎಂದು ಪದ್ಧಪುರಾಣದಲ್ಲಿದೆ. 


ಇತಿ ಶ್ರೀಮದಾನಂದತೀರ್ಥಭಗವತ್ನಾದಾಚಾರ್ಯವಿರಚಿತೇ 
ಶ್ರೀಮದ್ಭಾಗವತತಾತ್ಚರ್ಯನಿರ್ಣಯೇ ಚತುರ್ಥಸ್ವಂಧೇ 
ವಿಂಶೋತಧ್ಯಾಯಃ ॥ 


—o— 


ಅಧ್ಯಾಯ-೨೧ 
ಅಧ್ಯಾಯಸಾರಾಂಶ 


ಒಂದು ಮಹಾಸತ್ತದಲ್ಲಿ ಪೃಥುರಾಜ ಪ್ರಜಿಗಳಿಗೆ ಹಿತವನ್ನು 
ಉಪದೇಶಿಸಿದ. "ಪರಮಾತ್ಮ ನನ್ನನ್ನು ಈ ಲೋಕದಲ್ಲಿ ಪ್ರಜಿಗಳ ರಕ್ಷಣೆಗೆ 
ನೇಮಿಸಿದ್ದಾನೆ. ಅಂಥ ರಾಜ ಪ್ರಜಿಗಳಿಗೆ ಧರ್ಮಶಿಕ್ಷಣ ನೀಡಬೇಕು. 
ಇಲ್ಲದಿದ್ದರೆ ಪಾಪಭಾಗಿಯಾಗುತಾನೆ. ಅದರಿಂದ ನಾನು ನಿಮಗೆ 
ಹೇಳುತ್ತೇನೆ. ನೀವು ಪರಮಾತ್ಮನಲ್ಲಿ ಭಕ್ತಿ ಮಾಡಿರಿ. ಪರಮಾತ್ಮನಿಲ್ಲ 
ಧರ್ಮವಿಲ್ಲಎಂದು ನಮ್ಮ ತಂದೆ ನಿಮಗೆ ಹೇಳಿರಬಹುದು. ಆದರೆ ಅದು l 

ಸರಿಯಲ್ಲ ಜನರ ಸತ್ಕರ್ಮಗಳಿಗೆ ಫಲದಾತನಾದ ಪರಮಾತ್ಮ 

ನೊಬ್ಬನಿದ್ದಾನೆ. ಅದರಿಂದಲೆ ಕೆಲವು ಸತ್ಕರ್ಮನಿಷ್ಠರು ಮಾತ್ರ, 
ತೇಜಸ್ವಿಗಳಾಗುತಿದ್ದಾರೆ. ರಾಜರುಗಳಿಗೆ ಒಂದು ಕಿವಿ ಮಾತು. ನೀವು 
ನಿಮ್ಮ ಅಧಿಕಾರವನ್ನು ವಿಷ್ಣುಭಕ್ತರಾದ ಬಾ 3,ಹ್ಮಣರ ಮೇಲೆ ನಡೆಸಬೇಡಿರಿ. 
ಆ ಮಹಾವಿಷ್ಣು ಬ್ರಾ,ಹ್ಮಣವತ್ಸಲ. ಬ್ರಾಹ್ಮಣ ಸೇವೆಯಿಂದ ಅವನು 
ಬಹಳ ಸಂತುಷ್ಟನಾಗುತಾನೆ. ಅಗ್ನಿಯಲ್ಲಿ ಶ್ರದ್ಧೆಯಿಂದ ಹೋಮಿಸು 
ವುದಕ್ಕಿಂತಲೂ ವೇದಜ್ಞನಾದ ಬ್ರಾಹ್ಮಣನಿಗೆ ತುತ್ತು ಅನ್ನ ನೀಡುವುದು 
ಹರಿಗೆ ಹೆಚ್ಚು ಪ್ರೀತಿಕರ.' ರಾಜನ ಈ ಮಾತುಗಳನ್ನು ಕೇಳಿ ಪ್ರಜೆಗಳೂ 
ದೇವತೆಗಳೂ ಮುನಿಗಳೂ ಸಂತುಷ್ಟರಾದರು. "ಪುತ್ರನಿಂದ ಪಿತನಿಗೆ 
ಸದ್ಗತಿ ಎನ್ನಲು ನೀನೇ ಸಾಕ್ಷಿಯಾಗಿರುವಿ. ಬ್ರಾಹ್ಮಣಶಾಪದಿಂದ ಹತನಾದ 
ಖೇನನೂ ಕೂಡ ಪುತ್ರನಾದ ನಿನ್ನಿಂದ ಸ್ವರ್ಗಭಾಗಿಯಾದ. ವಿಷ್ಣುಭಕನಾದ 
ನೀನು ಚೆರಕಾಲ ಬಾಳು' ಎಂದರು. 


ale ato ats 
> ~~ > 


ಪೃಥು ತನ್ನ ಪರಾಕ್ರಮದಿಂದ ಭೂಮಿಯಿಂದ ಹಾಲು ಕರೆದು ಉಂಡು 
ಉಳಿದುದನ್ನೇ ದೇವತೆಗಳೂ ಕೂಡ ಉಂಡು ಬದುಕುತ್ತಿದ್ದಾರೆ. ಅಂಥ ರಾಜನ 
ಚರಿತ್ರೆಯನ್ನು ಕೇಳಲು ಯಾರು ಬಯಸಲಾರ ಎಂದು ವಿದುರ ಮೈತ್ರೇಯರಲ್ಲಿ 
ಪೃಥುರಾಜನ ಬಗ್ಗೆ ಕೇಳಲು ಬಯಸಿದ. 


ಚತುರ್ಥಸ್ಥಂಧ-ಅಧ್ಯಾಯ-21 391 


ಕೋ ನಸ್ಯ ಕೀರ್ತಿಂನ ಶೃಣೋತ್ಯಭಿಜ್ಞೋ 
ಯದ್ವಿಕ್ರಮೋಚ್ಛಿಷ್ಟಮಶೇಷಭೂಮಿಪಾಃ | 
ಲೋಕಾಃ ಸಪಾಲಾ ಉಪಜೀವಂತಿ ಕಾಮ- 
ಮದ್ಯಾಪಿ ತನ್ಮೇ ವದ ಕರ್ಮ ಶುದ್ಧಮ್‌ “ HOON 
ಪೃಥುರಾಜ ಪರಾಕ್ರಮದಿಂದ ಭೂಮಿಯ ಹಾಲು ಕರೆದು ಉಂಡುಳಿದ ಸಂಪತ್ತುಗಳನ್ನೇ 
ಎಲ್ಲ ರಾಜರೂ ಲೋಕಗಳೂ ಲೋಕಪಾಲಕರೂ ಇಂದಿಗೂ ಯಥೇಚ್ಛ ಉಂಡು 


ಬದುಕುತಿದ್ದಾರೆ ಎಂದಮೇಲೆ ಅವನ ಕೀರ್ತಿಯನ್ನು ಯಾವ ವಿವೇಕಿ ಕೇಳದೆ 
ಬಿಟ್ಟಾನು? ಅದರಿಂದ ಅವನ ನಿರ್ಮಲ ಕಾರ್ಯವನ್ನು ಇನ್ನೂ ನನಗೆ ಹೇಳಿರಿ. 


ಇಲ್ಲಿ ದೇವತೆಗಳ ಪರಾಕ್ರಮ ಪೃಥುವಿನ ಪರಾಕ್ರಮದ ಮುಂದೆ ಏನೂ ಅಲ್ಲ 
ಬರಿ ಅಲನೆಂದಂತಾಗುವುದು. ಇದು ವಾಸ್ತವವಲ್ಲ ನಾರದಪುರಾಣ TR 
ಅತಿಶಯೋಕ್ಷಿಗಳ ರಹಸ್ಯವನ್ನು ಸ್ಪಷ್ಟಪಡಿಸುತ್ತದೆ. 
ದೇವೇಭ್ಯ ಯಷಯೋ ಭೂಪಾಶ್ಲೋಚ್ಯಂತೇ ಶಕಿಮತ್ತಯಾ | 


ಕಚಿತ ಚಿನ್ಯೋಹನಾರ್ಥಂ ಕಾದಾಚಿತ್ಯಾಚ್ಚ ಹೇತುತ್ತ ॥ 


ಅತಿ ನಾರದೀಯೇ I 


ಯಷಿಗಳೂ ರಾಜರೂ ದೇವತೆಗಳಿಗಿಂತಲೂ ಹೆಚ್ಚು ಶಕಿಫಾಲಿಗಳೆಂದು ಹೊಗಳಲ್ಲಡು 

ವುದುಂಟು. ಇದು ಕೆಲವು ಕಡೆ ಕೇವಲ ಅಜ್ಜಜನರಿಗೆ ಮೋಹ ಉಂಟುಮಾಡುವ 
ಉದ್ದೇಶದ್ದು ಇನ್ನ ಕೆಲವೆಡೆ ಹರಿಯ ಆದೇಶ, ದೇವತೆಗಳ ವರಬಲ ಮುಂತಾದ 
ತಾತ್ಕಾಲಿಕ ಕಾರಣದಿಂದ ಎಂದು- ನಾರದಪುರಾಣದಲ್ಲಿ ಉಕ್ತವಾಗಿದೆ. 


ಖೇ ale ಳೇ 
~~ “w [A 


ಒಂದು ಮಹಾಸತ್ರದಲ್ಲಿ ಪೃುಥುರಾಜನೂ ದೀಕ್ಷಿತನಾಗಿ ನೆರೆದಿದ್ದ ಎಲ್ಲ ಸಜ್ಜನರಿಗೂ 
ಧರ್ಮಾಚರಣ aoe ಜೀತ. ಕರ್ಮಾನುಸಾರ ಫಲ ನೀಡುವ 
ಭಗವಂತನೊಬ್ಬನಿರುವುದರಿಂದ ಸತ್ಯರ್ಮ ಆಚರಿಸಬೇಕು ಎಂದು ಹೇಳುತಾನೆ. 


ಅಸ್ತಿ ಯಜ್ಞಪತಿರ್ನಾಮ ಕೇಷಾಂಚಿದಿಹ ಸತಮಾಃ | 

ಇಹಾಮುತ್ರ ಚ ದೃಶ್ಯಂತೇ ಜ್ಯೋತ್ಸ್ನಾವತ್ಯಃ ಕ್ವಚಿದ್‌ ಭುವಃ ॥ ೨೬ ॥1 
ಪರಮಾತ್ಮನೆ ಇಲ್ಲ ಧರ್ಮವೆ ಇಲ್ಲ ಎಂದು ನಮ್ಮ ತಂದೆ ವೇನರಾಜ ನಿಮಗೆ 

ಹೇಳಿರಬಹುದು. ಆದರೆ ಸಜ್ಜನರ ಸತ್ಯರ್ಮಗಳಿಗೆ ಫಲದಾತನಾದ ಒಬ್ಬ 


ಪರಮಾತ್ಮನಿದ್ದಾನೆ ಎಂದು ಶ್ರೀವೇದವ್ಯಾಸರೇ ಮುಂತಾದವರ ಸಿದ್ಧಾಂತವಿದೆ. 
ಮತ್ತು ಭೂಲೋಕ ಸ್ಪರ್ಗಗಳಲ್ಲಿ ಎಲ್ಲ ದೇವತೆಗಳೂ ಕೆಲವು ಮನುಷ್ಯರೂ ಮಾತ್ರ 


392 ಶ್ರೀಮದ್‌ಭಾಗವತ ತಾತ್ತರ್ಯನಿರ್ಣಯ 


ತೇಜಸ್ಸಿಗಳಾದ ವ್ಯಕ್ತಿಗಳಾಗಿ ಕಾಣಲು ಸಿಗುತಾರೆ. ಏಕೆ? ಅದರಿಂದ ಕರ್ಮಗಳಿಗೆ 

ಫಲವಾಗಿ ತೇಜಸ್ಸನ್ನು ನೀಡುವ ಪರಮಾತ್ಮನೊಬ್ಬನಿದ್ದಾನೆ. 

ಇಲ್ಲಿ "'ಜ್ಯೋತ್ಸಾವತ್ಯಃ ಕ್ವಚೆದ್‌ ಭುವಃ ಎಂಬಲ್ಲಿ ಜ್ಯೋತ್ಸ್ನಾ ಎಂದರೆ ಕಾಂತಿ, 
ಪ್ರಕಾಶ. ಪ್ರಕಾಶಉಳ್ಳ, ಅಂದರೆ ಸುಖಜನಕವಾದ ಪ್ರದೇಶಗಳು ಇಹದಲ್ಲೂ 
ಪರದಲ್ಲೂ ಕೆಲವೆಡೆ ಇವೆ. ಕೆಲವೆಡೆ ದುಃಖಜನಕವಾದ ಪ್ರದೇಶಗಳಿವೆ. ಇದು 
ಉಪಲಕ್ಷಣ ಕೆಲವು ಪದಾರ್ಥಗಳು ಕೆಲವರಿಗೆ ಸುಖಜನಕವಾದರೆ ಕೆಲವರಿಗೆ 
ದುಃಖಜನಕವಾಗುತ್ತವೆ. ಒಂದೇ ಪದಾರ್ಥ ಒಬ್ಬನಿಗೇ ಕೆಲ ಕಾಲ ಸುಖಜನಕ 
ಕೆಲಕಾಲ ದುಃಖಜನಕ. ಈ ವೈಚಿತ್ರ್ಯವೇಕೆ? ವಿಚಿತ್ರಕರ್ಮಫಲದಾತನಾದ ಒಬ್ಬ 
ಭಗವಂತನಿರುವುದೇ ಇದಕ್ಕೆ ಕಾರಣವೆನ್ನಬೇಕು. ಅದರಿಂದ ಭಗವಂತನಿದ್ದಾನೆ' 
ಎಂದು "ಬೇರೆ ವ್ಯಾಖ್ಯಾನಕಾರರು ವಿವರಣೆ ನೀಡಿದ್ದಾರೆ. ಆದರೆ ಇದು ಸರಿಯಲ್ಲ 
ಸ್ವರ್ಗ ಸುಖಜನಕವೆ. ನರಕ ದುಃಖಜನಕವೆ. ಭೂಮಿ ಸುಖದುಃಖ ಎರಡಕ್ಕೂ 
ಜನಕ. ಮಣ್ಣು ಒಬ್ಬನ ಕೈಯಲ್ಲಿ ಮಡಿಕೆಯಾಗಬಹುದು. ಇನ್ನೊಬ್ಬನ ಕೈಯಲ್ಲಿ 
ಗಣಪತಿವಿಗ್ರಹವಾಗಬಹುದು. ಇದು ಕರ್ಮಾನುಸಾರಿಯಲ್ಲಅದರ ಸ್ವಭಾವ. 
ಏಕೆಂದರೆ an ಕರ್ಮ ಮಾಡುವುದಿಲ್ಲ ಮತ್ತು "ನಿಮಿತಮಾತ್ರಂ ತತ್ರಾತ್ಮಾ' 


(ಭಾಗ. ೪.೧೧.೪೭) ಎಂಬ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡುತ್ತ cece 
ವ್ಯಾಖ್ಯಾನದಲ್ಲಿ ಗುಣಗಳು shemale peta ಅವುಗಳ ಸ ರ್ವಭಾವವೆಂದೇ 
ಹೇಳಿದ್ದಾರೆ. ಅದರಿಂದ ಕರ್ಮವಾಗಲಿ ಕರ್ಮಫಲದಾತನಾದ ಭಗವಂತನಾಗಲಿ 
ಏಕೆ ಬೇಕು? 


ಅದರಿಂದ ಕೆಲವು ವ್ಯಕ್ತಿಗಳಲ್ಲಿ ಕಾಂತಿ ಜ್ಞಾನ ಸುಖಗಳು ಇವೆ. ಕೆಲವು ವ್ಯಕ್ತಿಗಳಲ್ಲಿ 
ಅವಿಲ್ಲ ಏಕೆ ಈ $283, , DOW ಪ್ರಶ್ನೆಗೆ ವ್ಯಕ್ತಿಗಳ ಆಯಾ ಕರ್ಮವೈಚತ್ರ್ಯ. 
ಅದಕ್ಕೆ ಅನುಸಾರವಾಗಿ DIS "ನೇಡುವ ಭಗವಂತ ಕಾರಣ 
ವೆಂದೊಪ್ಪಬೇಕು. ಅದರಿಂದ ಜ್ಯೋತ್ಪಾವತ್ಯಃ ಭುವಃ' ಎಂದರೆ ಯೋಗ್ಯತಾನುಸಾರ 


ಕರ್ಮಮಾಡಿ ಜ್ಞಾನಸುಖಾದಿಗಳಿಂದ ಪೂರ್ಣರಾದ ವ್ಯಕ್ತಿಗಳು ಕಾಂತಿ 


೧, ಕೇಷಾಂಚಿನ್ನಹತಾಂ ಮತೇ ಯಜ್ಞಪತಿರ್ನಾಮ ಪ್ರ ಮಾಣಸಿದ್ಧೋ ಭಗವಾನಸ್ಮಿ | 
ಕಿಂ ತತ್ರ ಪ್ರಮಾಣಮಿತ್ಯಪೆ ಕ್ಷಾಯಾಂ ಜಗದ್‌ವೈಚಿತ್ರಾ ಸ್ರಥಾನುಪಪತ್ರಿರಿತ್ಯಾಹ 
ಇಹೇತಿ | ಇಹಾಸ್ಟಿನ್‌ ಲೋಕೇ ಅಮುತ್ರ ಪರಲೋಕೇ ಚ ಕ್ವಚಿತ್‌ ಜ್ಯೋತ್ಸಾವತ್ಯಃ 
ಕಾಂತಿಮತ್ಯಃ ಸುಖಜನನ್ಯಃ ಭುವೋ ಗಳ ಚ ಲಕ್ಷ್ಯಂತೇ ದೃಶ್ಯಂತೇ | 
ಭುವ ಇತ್ಯುಪಲಕ್ಷಣಂ ಪದಾರ್ಥಮಾತ್ರೇ ಇತ್ಯರ್ಥಃ । ಕ್ವಚಿನ್ನರಕಾದೌ ನಿಯಮೇನ 
ದುಃಖಜನಕತ್ವಂ ಕ್ವಚಿತ್‌ ಸುಖಜನಕಸ್ಯಾಪಿ ಕಾಲಾಂತರೇ ದುಃ ಖಜನಕತ್ವಂ 
DFTA R ಪದಾರ್ಥಸ್ವ ಕಸ್ಸಿಂಪ್ಲಿತ್‌ ಪುರುಷೇ ಸುಖಜನಕತ್ವಂ Bos ಪುರುಷೇ 


o oe 
ಚದುಃ ಖಜನಕತ್ವ ಮಿತಿ enoa, ಚಿತ್ರ ತಮ್‌ | -ಗಿರಿಧರಃ 


ಚತುರ್ಥಸ್ಕಂಧ-ಅಧ್ಯಾಯ-21 ಸ 393 


ಪೂರ್ಣರಾಗುತಾರೆ ಎಂದರ್ಥ. ದೇವತೆಗಳೆಲ್ಲರೂ ಹೀಗೇ. ಮನುಷ್ಯರು ಕೆಲವರು 
ಮಾತ್ರ ಎಂದು `'ಕ್ವಚಿತ್‌' ಎಂಬ ಶಬ್ದ ಹೇಳುತ್ತದೆ. ಇದನ್ನು ವರಾಹಪುರಾಣ 
ಹೇಳಿದೆ- ೆ 


ಪ್ರಕಾಶವದ್ಭುವೋ ದೇವಾ ಮಾನುಷಾಶ್ಚಾಪಿ ಕೇಚನ ॥ 
ಇತಿ ವಾರಾಹೇ | 
ದೇವತೆಗಳು ಎಲ್ಲರೂ ಕಾಂತಿಪೂರ್ಣರಾದ ಸ್ವಯೋಗ್ಯಗುಣಪೂರ್ಣರಾದ ವ್ಯಕ್ತಿಗಳು. 
ಮನುಷ್ಯರೂ ಕೆಲವರು ಹಾಗಿರುತ್ತಾರೆ ಎಂದು ವರಾಹಪುರಾಣದಲ್ಲಿ ಉಕ್ತವಾಗಿದೆ. 


ate als als 
ಗ್‌ „> ~ 


ರಾಜ್ಯ ಸ್ವರ್ಗ ಮೋಕ್ಷ ಇವೆಲ್ಲಕ್ಕೂ ಸರ್ವೋತಮನಾದ ಹರಿಯೇ ಕಾರಣ 
. ಎಂದು BRB ಸತ್ರಯಾಗದ ಸಭೆಯ ಮುಂದೆ ಹೇಳುತಾನೆ ಎಂದು 
ಮೈತ್ರೇಯರು ವಿದುರನಿಗೆ ಹೇಳುತಾರೆ. 


> ಷ್‌ 
ರಾಜ್ಯಸ್ಪರ್ಗಾಪವರ್ಗಾಣಾಂ 


ಪ್ರಾಯೇಣೈಕಾತ್ಮಹೇತುತಾ | 
ದೌಹಿತ್ರಾದೀನ್ನತೇ ಮೃತ್ಯೋಃ | 
ಶೋಚ್ಯಾನ್‌ ಧರ್ಮವಿಮೋಹಿತಾನ್‌ NOE I 


ಮೃತ್ಯುವಿನ ಮಗಳ ಮಗನಾದ ವೇನರಾಜನೂ ಮಣಿಮಂತ ಮುಂತಾದವರೂ 

ಧರ್ಮದ ಬಗ್ಗೆ ಭ್ರಾಂತಿ ಹೊಂದಿ ಶೋಚನೀಯರಾದರು. ಅವರನ್ನು ಹೊರತು 

ಪಡಿಸಿದರೆ ಜ್ಞಾನಿಗಳ ಮತದಲ್ಲಿ ರಾಜ್ಯ ane ಮೋಕ್ಷಗಳೆಲ್ಲಕ್ಕೂ ಸರ್ವೋತ್ತಮ 

ಶ್ರೀಹರಿಯೇ ಕಾರಣ. 4 

ಇಲ್ಲಿ "ಪ್ರಾಯೇಣೈಕಾತ್ಮಹೇತುತಾ' ಎಂಬಲ್ಲಿ "ಪ್ರಾಯೇಣೈಕಾತ್ಮ್ಯಹೇತುನಾ' 
ಎಂದು "ಬೇರೆ ವ್ಯಾಖ್ಯಾನಕಾರರು ಪಾಠವಿಟ್ಟುಕೊಂಡು ‘DBs ಎಂದರೆ 
ಏಕರೂಪತೆ, ರಾಜ್ಯ ಸ್ವರ್ಗ ಮೋಕ್ಷಗಳಿಗೆ ಏಕರೂಪತೆಯಿಂದ ಒಂದೇ ಕಾರಣ 


೧. ತೇಷಾಮೈಕಾತ್ಮ್ಯೇನೈಕರೂಪ್ಯೇಣ ಸರ್ವಾನುಗತೇನ ಹೇತುನಾ ತತ್ರಾಪಿ ಪ್ರಾಯೇಣ 
ಹೇತುನಾ ಸರ್ವಾನುಗತತ್ವಂ ಮಹತ್ವಂ ಚೇಶ್ವರಸ್ಯೈವ ದೃಷ್ಟಮ್‌ | -ಶ್ರೀಧರಃ 


.ತೇಷಾಮೈಕಾತ್ಮ್ಯಹೇತುನಾ ಏಕೋ ಸಹಾಯಶ್ಚಾಸಾವಾತ್ಮಾ ಸ್ವರೂಪಂ ಚೇತ್ಯೇ 
ಕಾತ್ಮಾ | ಸ್ವಾರ್ಥೇಷ್ಯಇ್‌ ಐಕಾತ್ಮ್ಯಂ | ತೇನ ಸ್ವರ್ಗಾದೀನಾಮೈಕಾತ್ಮ್ಯೇನ 
ಅನ್ಯನಿರಪೇಕ್ಟ ಸ್ವಸ್ವರೂಪೇಣೈವ ಹೇತುನೇತ್ಯರ್ಥಃ | ಅತ್ರ ಪ್ರಾಯೇಣೇತ್ಯನೇನ | 
ಕ್ವಚಿತ್‌ ಕರ್ಮಜ್ಞಾ ನಾದಿ ಸಾಪೇಕ್ಟಸ್ವರೂಪೇಣೇತಿ | -ವಿಶ್ವನಾಥಃ 


394 ಶ್ರೀಮದ್‌ಭಾಗವತ ತಾತ್ಪರ್ಯನಿರ್ಣಯ 


ಎಂದರೆ ಅವನು ಭಗವಂತನೆ ಎಂದಿದ್ದಾರೆ. ಆದರೆ ಕಾಲಾದೃಷ್ಟಾದಿ ಬೇರೆ 
ಸಾಧಾರಣಕಾರಣಗಳಿಗೂ ಏಕರೂಪತೆಯಿಂದ ಕಾರಣತ್ವವಿದೆ. ಭಗವಂತನೇ 
ಬೇಕಾಗಿಲ್ಲ ಎಂಬ ಆಕ್ಷೇಪ ಬರುತ್ತದೆ ಮತ್ತು “ಪ್ರಾಯೇಣ 'ಶಬ್ದಕ್ಕಿ ವ್ಯಾಖ್ಯಾನ 
ಮಾಡಿಲ್ಲ ಎನ್ನುವುದು ಶ್ರೀಧರ ಗಿರಿಧರ ವ್ಯಾಖ್ಯಾನಗಳಲ್ಲಿ ನ್ಯೂನತೆ. 
ವಿಶ್ವನಾಥವ್ಯಾಖ್ಯಾನದಲ್ಲಿ ಐಕಾತ್ಮ್ಯೇನ ಎಂದರೆ ಭಗವಂತ ಅದ್ವಿತೀಯನಾಗಿ 
ಯಾವುದರ ಸಹಾಯವಿಲ್ಲದೆ ಸ್ವರ್ಗ ಮೋಕ್ಷಾದಿಗಳಿಗೆ ಕಾರಣ. ಆದರೆ ಪ್ರಾಯೇಣ 
ಅಂದರೆ ಕೆಲವೆಡೆ ಕರ್ಮಜ್ಞಾನಾದಿಸಹಾಯ ಬೇಕು ಎಂದಿದ್ದಾರೆ. ಆದರೆ ಹೀಗೆ 
ಹೇಳಿದರೆ ಹೆಚ್ಚಾಗಿ ಕರ್ಮಜ್ಞಾನಾದಿ ಸಹಾಯವಿಲ್ಲದೇ ಸ್ವರ್ಗಮೋಕ್ಷಾದಿಗಳನ್ನು 
ಕೊಡುವುದರಿಂದ ಅವನಲ್ಲಿ ವೈಷಮ್ಯ ನೈರ್ಫ್ಯಣ್ಯದೋಷಗಳಿವೆ ಎಂದಂತಾಗುವುದು. 


ಅದರಿಂದ ಶ್ರೀಮದಾಚಾರ್ಯರು ಹೇಳುತ್ತಾರೆ ಏಕಾತ್ಮ ಅಥವಾ "ಐಕಾತ್ಮ್ರ್ಯ' 
ಎಂದರೆ ಸರ್ವೋತ್ತಮನಾದ ಭಗವಂತ. ಅವನು ಸ್ವರ್ಗಾದಿಗಳಿಗೆ ಕಾರಣ. 
"ಪ್ರಾಯೇಣ' ಶಬ್ದವಿರುವುದರಿಂದ ಹೆಚ್ಚಾಗಿ ಭಗವಂತನೆ ಕಾರಣ. ಆದರೆ ಕೆಲವೊಮ್ಮೆ 


| 


ಬೇರೆ ಕಾರಣದಿಂದಲೂ ಸ್ವರ್ಗಮೋಕ್ಷಾದಿಗಳು ಲಭಿಸಬಹುದು ಎನ್ನುವ ಅಪಾರ್ಥಕ್ಕೆ 
ಎಡೆ ಇದೆ. ಅದಕ್ಕೆ 'ಪ್ರಾಯೇಣ' ಶಬ್ದವನ್ನು ಏವಕಾರಾರ್ಥದಲ್ಲಿತೆಗೆದು ಕೊಳ್ಳಬೇಕು 
ಭಗವಂತನೇ ಕಾರಣ ಎಂದರ್ಥ. 


ಏಕಾತ್ಮಾ ಹರಿರುದ್ದಿಷ್ಠಃ ಪ್ರಧಾನತ್ವಾತ್‌ ಸಮಸತಃ ॥ ಇತಿ ಚ Il 
ಪ್ರಾಯ ಇತ್ಯವಧಾರಣಾಕ್ಷೇಪಃ | 

ಪ್ರಾಯಃಪದಂ ಸ್ಯಾತ್‌ ಪ್ರಾಚುರ್ಯೇ ಚಾಕ್ಷೇಪಾತ್ಮಾವಧಾರಣೇ | 

ಅರ್ಥತೋತವಧ್ಯಶಿಃ ಕ್ಷೇಪೋ ಮುಖಾಕ್ಷೇಪೋ5ವಧಾರಣಮ್‌ Il 

ಇತಿ ಚ । 

"ಏಕಾತ್ಮ' ಎಂದರೆ, ಎಲ್ಲಕ್ಕಿಂತ ಉತ್ತಮನಾದ್ದರಿಂದ ಹರಿಯೇ' ಎಂದೂ ಹೇಳಿದೆ. 
“ಪ್ರಾಯೇಣ' ಅಥವಾ "ಪ್ರಾಯಃ ಎಂಬ ಶಬ್ದವು ಆಕ್ಷೇಪ ಎಂಬ ಅವಧಾರಣವನ್ನು 
ಹೇಳುತ್ತದೆ. 


ಪ್ರಾಚುರ್ಯಾರ್ಥದಲ್ಲಿಯೂ ಆಕ್ಷೇಪರೂಪವಾದ ಅವಧಾರಣಾರ್ಥದಲ್ಲಿಯೂ 
ಪ್ರಾಯಃ ಎಂಬ ಪದವು ಪ್ರಯೋಗದಲ್ಲಿದೆ. ಅವಧಾರಣವು ಎರಡು ವಿಧವಾಗಿದೆ, 
ಕ್ಷೇಪ ಮತ್ತು ಆಕ್ಷೇಪ ಎಂದು. ಅರ್ಥಾತ್‌ ಅವಧಾರಣ ಲಭ್ಯವಾದರೆ ಅದು 
ಆಕ್ಷೇಪವೆಂಬ ಅವಧಾರಣವಾಗುತದೆ. ಮುಖತಃ ಅವಧಾರಣ ಲಭ್ಯವಾದರೆ ಅದು 
ಕ್ಷೇಪವೆಂಬ ಅವಧಾರಣವಾಗುತದೆ ಎಂದೂ ಹೇಳಿದೆ. 


ಚತುರ್ಥಸ್ಕಂಧ-ಅಧ್ಯಾಯ-21 395 


"ಪಾರ್ಥ ಏವ ಧನುರ್ಧರಃ'"ಅರ್ಜುನನೇ ಬಿಲ್ಲುಗಾರ' ಎಂದರೆ ಬೇರಾರೂ 
ಬಿಲ್ಲುಗಾರರಲ್ಲಎಂದು ಏವಕಾರ ಅವಧಾರಣ ಮಾಡುತ್ತದೆ. ಇಲ್ಲಿ ಅವಧಾರಣವನ್ನು 
ಮುಖತಃ ಅಂದರೆ ವಾಚಕವಾದ ಏವಶಬ್ದದಿಂದ ಮಾಡುವುದರಿಂದ ಇದು 
ಕ್ಷೇಪರೂಪವಾದ ಅವಧಾರಣವೆನಿಸುತ್ತದೆ. ಅವಧಾರಣವೆಂದರೆ ಇಲ್ಲಿ ಅನ್ಯಯೋಗ 
ವ್ಯವಚ್ಛೇದ. 

SAT ಗ್ರಾಮೇ ಅಯಂ ಪಂಡಿತಃ' “ಈ ಊರಲ್ಲಿ ಇವನು ಪಂಡಿತ' ಎಂದರೆ 
ಉಳಿದವರು ಪಂಡಿತರಲ್ಲ ಎಂದು ಏವಕಾರವಿಲ್ಲದಿದ್ದರೂ ಅವಧಾರಣ, 
ಅನ್ಯಯೋಗವ್ಯವಚ್ಛೇದ ತಿಳಿದು ಬರುತ್ತದೆ. ಅರ್ಥಾತ್‌ ಈ ಅವಧಾರಣ ತಿಳಿದು 
ಬರುವುದರಿಂದ ಇದು ಆಕ್ಷೇಪವೆಂಬ ಅವಧಾರಣ. "ಪ್ರಕೃತದಲ್ಲಿ "ಏಕಾತ್ಮಹೇತುತಾ' 
ಎಂಬಲ್ಲಿ ಏವಕಾರವಿಲ್ಲ ಆದರೂ 'ಪ್ರಾಯೇಣ' ಎಂಬ ಶಬ್ದವು ಆಕ್ಷೇಪವೆಂಬ 
ಅವಧಾರಣವನ್ನು ತಿಳಿಸುವುದರಿಂದ ಸರ್ವೋತ್ತಮನಾದ ಹರಿಯೇ ಕಾರಣ ಎಂದು 
ಹೇಳಿದಂತಾಗುವುದು. 


"ಮುಖಾಕ್ಷೇಪೋ5ವಧಾರಣಂ' ಎಂಬಲ್ಲಿ "ಮುಖ' ಶಬ್ದ ಅವಿಭಕ್ತಿಕನಿರ್ದೇಶ 


ಎಂದಿಟ್ಟುಕೊಂಡು 'ಮುಖಾತ್‌' ಎಂದು ಪೆಂಚಮ್ಯರ್ಥದಲ್ಲಿ ಗ್ರಹಿಸಬೇಕು. 
"ಅರ್ಥತೋಕವದ್ಭತಿಃ ಆಕ್ಷೇಪ, ಮುಖಾತ್‌ ಅವಧಾರಣಂ ಕ್ಷೇಪಃ' ಎಂದು 
ಅನ್ವಯಿಸಬೇಕು. "ಮುಖಾತ್‌ ಕ್ಷೇಪಃ' ಎಂದೂ ಪಾಠವಿದೆ. ಆದರೆ ಆ ಪಾಠದಲ್ಲಿ 
"ಆಕ್ಷೇಪ'ಶಬ್ದವಿಲ್ಲದಂತಾಗಿ ಕ್ಷೇಪಶಬ್ದದ ಪುನರುಕ್ತಿ ಉಂಟಾಗುತ್ತದೆ. 
ಅನ್ವಯವಿಲ್ಲದಂತಾಗುತ್ತದೆ. 


ale als ale 
ಕ್ಕ a~ „~ 


ಯಾಗಾದಿ ವಿಹಿತಕರ್ಮಗಳನ್ನು ಭಗವದಾರಾಧನರೂಪವಾಗಿ ಮತ್ತೆ ಮತ್ತೆ 
ಮಾಡುತ್ತಿದ್ದರೆ ಅಂತಃಕರಣಶುದ್ದಿಯಾಗಿ ಜ್ಞಾನದಿಂದ ಭಗವಂತನ ಪ್ರಾಪ್ತಿಯಾಗುತ್ತದೆ 
ಎಂದು ಪೃಥುರಾಜ ಪ್ರಜೆಗಳಿಗೆ ಉಪದೇಶ ಮಾಡುತ್ತಾನೆ ಎಂದು ಮೈತ್ರೇಯರು 
ವಿದುರನಿಗೆ ಹೇಳುತ್ತಾರೆ. 


ಅಸಾವಿಹಾನೇಕಗುಣಾದ್ಧದ್ದೆಃ ಸತಾ 
ಪೃಥಗ್ಗಿದ್ಧರ್ದವ್ಯಗುಣಕ್ರಿಯೋಕಿಭಿಃ | 

ಸಂಪದ್ಯತೇ ನರ್ಥಾಶಯಲಿಂಗನಾಮಭಿ- 
DE BGAN, _ನಘನಸ್ವರೂಪತಃ I ೩೩ 1 


ಪುರೋಡಾಶಾದಿ ದ್ರವ್ಯಗಳು ವಸಂತಕಾಲಾದಿ ಗುಣಗಳು ಯತ್ತಿಜರ ಕ್ರಿಯೆಗಳು 
ಮಂತ್ರಗಳು ಸ್ಪರ್ಗಾದಿಫಲಗಳು ಅವುಗಳ ಕಾಮನೆಗಳು ಪದಾರ್ಥಸಾಮರ್ಥ್ಯಗಳು 


396 ಶ್ರೀಮದ್‌ಭಾಗವತ ತಾತ್ಪರ್ಯನಿರ್ಣಯ 


ಅಶ್ವಮೇಧಾದಿ ನಾಮಗಳು ಇವೆಲ್ಲವೂ ಬೇರೆಬೇರೆಯಾದಂತೆ ಯಾಗಗಳೂ ನಾನಾ 

ಬಗೆಯವುಗಳಾಗುವುವು. ಅವುಗಳನ್ನು ಅನೇಕ ಬಾರಿ ಮಾಡುತ್ತಿದ್ದರೆ ಶುದ್ಧ 

ಜ್ಞಾನಪೂರ್ಣಸ್ವರೂಪನಾದ ಭಗವಂತನ ಜ್ಞಾನದಿಂದ ಆ ಭಗವಂತನು ಸಜ್ಜನರಿಗೆ 

ಲಭ್ಯನಾಗುತಾನೆ. 

ಇಲ್ಲಿ ಬೇರೆ ವ್ಯಾಖ್ಯಾನಕಾರರು "ಅಸಾವಿಹಾನೇಕಗುಣೋ5ಗುಣೋತದ್ವರಃ' 
ಎಂದು ಪಾಠವಿಟ್ಟುಕೊಂಡು "ಅಗುಣೋತಸ್‌ ಅನೇಕಗುಣೋತದ್ವರಃ ಸಂಪದ್ಯತೇ' 
"ನಿರ್ಗುಣನಾದ ಭಗವಂತನು ಅನೇಕ ಗುಣಉಳ್ಳ ಯಾಗರೂಪನಾಗುತಾನೆ' ಎಂದು 
ವ್ಯಾಖ್ಯಾನಿಸಿದ್ದಾರೆ. ವಿಶ್ವನಾಥವ್ಯಾಖ್ಯಾನದಲ್ಲಿ “ಯಾಗ ಭಗವದಾತ್ಮಕವಾಗುತ್ತದೆ' 
ಎಂದು ಅನ್ವಯಿಸಿದ್ದಾರೆ. ಸಂಪದ್ಯತೇ ಎಂದರೆ "ಆಗುತ್ತಾನೆ' ಅಥವಾ "ಆಗುತದೆ' 
ಎಂದರ್ಥ. ಶುಕದೇವವ್ಯಾಖ್ಯಾನದಲ್ಲಿ ಭಗವದಾತ್ಮಕವಾದ ಯಾಗವು 
ಕರ್ಮಕಾಂಡದಲ್ಲಿ ತಿಳಿದುಬರುತದೆ ಎಂದಿದ್ದಾರೆ "ಸಂಪದ್ಯತೇ' ಎಂದರೆ ತಿಳಿದು 
ಬರುತ್ತದೆ ಎಂದರ್ಥ. ಇಲ್ಲಿ ಭಗವಂತ ಯಾಗರೂಪನಾಗುತ್ತಾನೆ ಎನ್ನುವುದು 
ಶ್ರೀಧರವ್ಯಾಖ್ಯಾನದಲ್ಲಿ ಅದ್ವೈೈತವೆಂಬ ಅಭಿಪ್ರಾಯದಿಂದ. 
ವೀರರಾಘವವ್ಯಾಖ್ಯಾನದಲ್ಲಿ ಯಾಗಗಳು ಭಗವಂತನ ಶರೀರವೆಂಬ 


ಅಭಿಪ್ರಾಯದಿಂದ. ಇವೆರಡೂ ಪ್ರಮಾಣವಿರುದ್ದ. ಶುಕದೇವ ವ್ಯಾಖ್ಯಾನದಲ್ಲಿ 
ಭಗವಂತನ ಅಧೀನವಾದುದೆಲ್ಲ ಭಗವಂತನಿಂದ ಅಭಿನ್ನವೆಂಬ ಅಭಿಪ್ರಾಯ. ಇದು 
ಸ್ವವ್ಯಾಹತ. ವಿಶ್ವನಾಥ ವ್ಯಾಖ್ಯಾನದಲ್ಲಿಯೂ ಯಾಗಗಳು ಭಗವಂತನಿಗೆ 
ಅರ್ಪಿತವಾದಾಗ ಭಗವತ್ಭಾಪಿರೂಪವಾದ ಫಲದೆಶೆಯಲ್ಲಿ ಭಗವಂತನೇ ಆಗುತ್ತದೆ 
ಎನ್ನುವುದೂ ಫಲ ಸಾಧನೆಗಳಿಗೆ ಅಭೇದವನ್ನು ಹೇಳುವುದರಿಂದ ಸ್ವವ್ಯಾಹತವೆ. 
ಔಪಚಾರಿಕವಾಗಿ ಅಭೇದವನ್ನು ಶುಕದೇವವ್ಯಾಖ್ಯಾನವಾಗಲಿ ವಿಶ್ವನಾಥ 
ವ್ಯಾಖ್ಯಾನವಾಗಲಿ ಹೇಳುತ್ತಿಲ್ಲ. ಅದರಿಂದ "ಅಧ್ವರೈಃ ಅಸ್‌ ಸಂಪದ್ಯತೇ' 
ಯಾಗಗಳಿಂದ ಪರಮಾತ್ಮ ಪ್ರಾಪಿರೂಪ ಮೋಕ್ಷ ಲಭಿಸುತ್ತದೆ ಎಂದೇ 
ವ್ಯಾಖ್ಯಾನಿಸಬೇಕು. ` 

ಸಂಪದ್ಯತೇ ಪ್ರಾಪ್ಯತೇ । 

ಸಂಪದ್ಯತೇ ಎಂದರೆ ಲಭಿಸುತಾನೆ, ಪರಮಾತ್ಮ ಎಂದರ್ಥ. 


ಖೇ ಲೇ ale 
~~ pS pA 


ಕರ್ಮ ಸ್ವತಂತ್ರವಾಗಿ ತೇಜೋರೂಪಫಲ ಕೊಡುವುದಿಲ್ಲ ಕರ್ಮವನ್ನು 
ನಿಮಿತ್ತವಾಗಿಟ್ಟುಕೊಂಡು ಭಗವಂತನೆ ಜನರೊಳಗೆ ಪ್ರವೇಶಿಸಿ ತೇಜೋರೂಪದಿಂದ 
ವ್ಯಕನಾಗುತಾನೆ. ಹೀಗೆ ವಿಚಾರಮಾಡಿದಾಗಲೆ ಭಗವಂತ ಕರ್ಮಫಲದಾತನೆಂಬುದು 
ತಿಳಿದು ಬರುತ್ತದೆ. ಮಥನದಿಂದ ಅರಣಿಯಲ್ಲಿ ಅಗ್ನಿ ಪ್ರಾದುರ್ಭವಿಸುವಂತೆ, 


ಚತುರ್ಥಸ್ಕಂಧ-ಅಧ್ಯಾಯ-21 397 


ಎಂದು ಪೃಥುರಾಜ ಪ್ರಜೆಗಳಿಗೆ ಉಪದೇಶಿಸುತಾನೆ ಎಂದು ಮೈತ್ರೇಯರು ವಿದುರನಿಗೆ 
ಹೇಳುತಾರೆ. 


ಪ್ರಧಾನಕಾಲಾಶಯಕರ್ಮಸಂಗ ಹಃ 

ಶರೀರಶೇಷಂ ಪ್ರತಿಪದ್ಯ ಚೇತನಃ | i 
ಕ್ರಿಯಾಫಲತ್ವೇನ ವಿಭುರ್ವಿಭಾವ್ಯತೇ 

ಯಥಾ5ನಲೋ ದಾರುಷು ತದ್ದುಣಾತ್ಮಕಃ I ೩೪ i 


ಪ್ರಧಾನ ಕಾಲ ಅಂತಃಕರಣ ಅದೃಷ್ಟ ಇವು ಯಾವುವೂ ಸ್ವತಂತ್ರವಾಗಿ ಕರ್ಮ 
ಫಲದಾಯಕವಲ್ಲ ಅವುಗಳನ್ನು ನಿಮಿತ್ತವಾಗಿಟ್ಟುಕೊಂಡು ಶರೀರಿಯಾದ ಜೀವನಲ್ಲಿ 
ಸರ್ವಜ್ಞ ಪರಮಾತ್ಮನೇ ಪ್ರವೇಶಿಸಿ, ಆಯಾ ಶರೀರಕ್ಕೆ ಅನುಗುಣವಾದ ಪ್ರಮಾಣದಲ್ಲಿ 
ತೇಜೋರೂಪದಿಂದ ವ್ಯಕನಾಗುತಾನೆ. ಪುಣ್ಯಕರ್ಮಿಗಳಾದ ಜನರು ಹೀಗೆ ವಿಚಾರ 
ಮಾಡಿ ಕರ್ಮಫಲದಾಯಕನು ಪರಮಾತ್ಮನೇ ಎಂದು ತಿಳಿಯುತ್ತಾರೆ. ಮಥನದಿಂದ 
ಅರಣಿಕಾಷ್ಠಗಳಲ್ಲಿ ಅಗ್ನಿ ವ್ಯಕನಾಗುವಂತೆ, ವಿಚಾರಮಂಥನದಿಂದ, ಶರೀರಗಳಲ್ಲಿ 
ಕರ್ಮಪ್ರಯುಕವಾಗಿ ಭಗವಂತನ ತೇಜಸ್ಸು ವ್ಯಕ್ತವಾಗುತ್ತದೆ ಎಂಬುದು 


ಶರೀರದಲ್ಲಿ ಭಗವಂತನ ತೇಜಸ್ಸು ಕೂಡ ಶರೀರಯೋಗ್ಯತೆಗನುಗುಣವಾಗಿಯೇ 
ಬೇರೆಬೇರೆ ಪ್ರಮಾಣಗಳಲ್ಲಿ ವ್ಯಕ್ತವಾಗುತ್ತದೆ. 


ಇಲ್ಲಿ ಶ್ರೀಧರವ್ಯಾಖ್ಯಾನಪ್ರಕಾರ ಕರ್ಮಜನ್ಯವಿಷಯಭೋಗದಿಂದ ಜೀವನ 
ಬುದ್ಧಿಯಲ್ಲಿ ಆನಂದರೂಪದಿಂದ ಪರಬ್ರಹ್ಮನೆ ಅನುಭವಕ್ಕೆ ಬರುತಾನೆ. ಆದರೆ 
ವಿಷಯಸುಖದಲ್ಲಿ ಹೆಚ್ಚು ಕಡಿಮೆ ಎಂಬ ತಾರತಮ್ಯ ಅನುಭವಸಿದ್ದವಾಗಿದೆ. 
ಅಖಂಡಬ್ರಹ್ಮಾನಂದವು ವಿಷಯಸುಖರೂಪವೆಂದರೆ ಈ ತಾರತಮ್ಯಾನುಭವ 
ವಿರೋಧ. ವೀರರಾಘವವ್ಯಾಖ್ಯಾನದಲ್ಲಿ ಕರ್ಮಜನ್ಯವಿಷಯಭೋಗಜನ್ಯವಾದ 
ಸುಖ ಜೀವನಲ್ಲಿದ್ದರೂ ಜೀವನು ಭಗವಂತನಿಗೆ ಶರೀರನಾದ್ದರಿಂದ ಆ ಸುಖವೂ 
ಜೀವದ್ವಾರಾ ಭಗವಂತನಿಗೆ ಇದೆ. ಆದರೆ ಭಗವಂತನಿಗೆ ಸ್ವರೂಪಭೂತವಲ್ಲದ 
ಶರೀರವಿಲ್ಲ ಎನ್ನುವುದು ಪ್ರಮಾಣಸಿದ್ಧವಾಗಿದೆ. ಅದರಿಂದ ಈ ಎರಡೂ ಬಗೆಯ 
ವ್ಯಾಖ್ಯಾನಗಳು ಪ್ರಮಾಣವಿರುದ್ದ. 

ಪ್ರಧಾನಾದೀನ್‌ ಗೃಹೀತ್ವಾಜೀವಂ ಪ್ರಾಪ್ಯ ಪುಣ್ಯಕರ್ಮಭಿರ್ಜಾಯತೇ | 

ಯಥಾ ಗುಣವದಿಂಧನೇ ಗ್ನಿರ್ಮಥನಾದಿನಾ H 


"ಪ್ರಧಾನಕಾಲಾಶಯಕರ್ಮಸಂಗ್ರಹಃ' ಎಂದರೆ ಪ್ರಧಾನಾದಿಗಳನ್ನು ನಿಮಿತವಾಗಿ 
ಪರಿಗ್ರಹಿಸಿ, "ಶರೀರಶೇಷಂ' ಜೀವನನ್ನು "ಪ್ರತಿಪದ್ಯ' ಪುಣ್ಯಕರ್ಮಗಳಿಗೆ ಫಲವಾಗಿ 


398 ಶ್ರೀಮದ್‌ಭಾಗವತ ತಾತ್ಪರ್ಯನಿರ್ಣಯ 


ತೇಜೋರೂಪದಿಂದ ಪ್ರವೇಶಿಸಿ, "ಕ್ರಿಯಾಫಲತ್ವೇನ' “ಕರ್ಮಫಲದಾಯಕನಾಗಿ 
ವಿಚಾರದಿಂದ "ವಿಭಾವ್ಯತೇ' ತಿಳಿದುಬರುತ್ತಾನೆ. "ಯಥಾನಲೋ ದಾರುಷು' 
ಅರಣಿಯಲ್ಲಿ ಅಗ್ನಿ ಹೇಗೆ ಮಥನದಿಂದ ವ್ಯಕ್ತವಾಗುವನೋ ಹಾಗೆ "ತದ್ಗುಣಾತ್ಮಕಃ' 
ಕಟ್ಟಿಗೆ ರಾಶಿ ಸಣ್ಣದಿದ್ದರೆ ಬೆಂಕಿ ಸಣ್ಣದು. ದೊಡ್ಡದಿದ್ದರೆ ಬೆಂಕಿಯೂ ದೊಡ್ಡದು. 
ಹಾಗೇ ಜೀವನ ಯೋಗ್ಯತೆಗನುಗುಣವಾಗಿಯೇ ಪರಮಾತ್ಮನ ತೇಜಸ್ಸು ಜೀವನಲ್ಲಿ 
ವ್ಯಕ್ತವಾಗುತ್ತದೆ ಎಂದರ್ಥ. 


ate ate ate 
LA pA ~~ 


ಇಂದ್ರನಿಗೆ ಸ್ವರ್ಗಸಾಮ್ರಾಜ್ಯವನ್ನು ಕೊಡುವ ಶ್ರೀಹರಿಯೂ ಬ್ರಾಹ್ಮಣ 
ವತ್ಸಲನೆಂದಮೇಲೆ ರಾಜರುಗಳು ಬ್ರಾಹ್ಮಣ ವತ್ತಲರಾಗಲೇಬೇಕೆಂದು ಪೃಥುರಾಜ 
ರಾಜರುಗಳಿಗೆ ಉಪದೇಶಿಸುತಾನೆ ಎಂದು ಮೈತ್ರೇಯರು ವಿದುರನಿಗೆ ಹೇಳುತ್ತಾರೆ. 


ಬ್ರಹ್ಮಣ್ಯದೇವಃ ಪುರುಷಃ ಪುರಾತನೋ 
ನಿತ್ಯಂ ಹರಿರ್ಯಚ್ಚರಣಾಭಿವಂದನಾತ್‌ | 
ಅವಾಪ ಲಕ್ಷಿ ಭನಿಮನಪಾಯಿನೀಂ ಯಶೋ 


ಜಗತವಿತ್ರಂ ಚ ಮಹತಮಾಗ್ರಣೀಃ 1೩೭ ॥ 
w -2 


ನಿತ್ಯವೂ ದೇವೇಂದ್ರನು ಯಾರ ಪಾದವಂದನೆ ಮಾಡಿಯೇ ಚಿರಸ್ನಾಯಿಯಾದ 
ಸ್ವರ್ಗಸಾಮ್ರಾಜ್ಯಲಕ್ಷ್ಮಿಯನ್ನೂ ಲೋಕಪಾವನವಾದ ಕೀರ್ತಿಯನ್ನೂಪಡೆದಿರುವನೋ 
ಅಂಥ, ಅತಿಮಹಾತ್ಮರಾದ ಬ್ರಹ್ಮಾದಿಗಳಿಗಿಂತಲೂ ಶ್ರೇಷ್ಠನಾದ ಪುರಾಣ 
ಪುರುಷನಾದ ಶ್ರೀಹರಿಯೂ ಬ್ರಾಹ್ಮಣವತ್ತಲ ದೇವನೆನಿಸಿದ್ದಾನೆ. ಹೀಗೆಂದ ಮೇಲೆ 
ರಾಜರು ಬ್ರಾಹ್ಮಣವತ್ನಲರಾಗಿರಬೇಕೆಂದು ಬೇರೇನು ಹೇಳಬೇಕು? 


ಇಲ್ಲಿ ಬೇರೆ ವ್ಯಾಖ್ಯಾನಕಾರರೆಲ್ಲರೂ ಶ್ರೀಹರಿ ಬ್ರಾಹ್ಮಣಸೇವೆಯಿಂದ ಸ್ಥಿರ 
ಲಕ್ಷ್ಮೀಪ್ರಾಪಿಫಲವನ್ನು ಪಡೆದನೆಂದು ವ್ಯಾಖ್ಯಾನಿಸಿ ಇದು ಕೇವಲ ಸುತಿ. 
ಬ್ರಾಹ್ಮಣಸೇವೆ ಅವಶ್ಯಕರ್ತವ್ಯವೆನ್ನುವುದೇ ವಿವಕ್ಷಿತವಾಗಿದೆ ಎಂದಿದ್ದಾರೆ. ಆದರೆ 
ಅತ್ಯಂತ ಅಪ್ರಾಣಿಕವಾದ ಗುಣಗಳನ್ನು ಹೇಳಿದರೆ ಗುಣಿನಿಷ್ಠ ಗುಣಾಭಿಧಾನ 
ರೂಪವಾದ ಸುತಿಯಾಗುವುದಿಲ್ಲ, ಪ್ರಶಂಸೆಗಾಗಿ ಅರ್ಥವಾದವೆಂದೂ ವೀರರಾಘವ 
ವ್ಯಾಖ್ಯಾನದಲ್ಲಿ ಉಕ್ತವಾಗಿದೆ. ಅರ್ಥವಾದಕ್ಕೂ ಕೂಡ ಕೇವಲ ಪ್ರಶಂಸೆಯೆ ವಿವಕ್ಷೆ 
ಎನ್ನಕೂಡದು. ಅದು ಹೇಳುವುದು ಪ್ರಮಾಣ ವಿರುದ್ಧವಾಗಬಾರದು. 
ಪ್ರಮಾಣವಿರೋಧವಿಲ್ಲದ, ಪ್ರಮಾಣಸಿದ್ದವೇ ಆದ ಗುಣಗಳನ್ನು ಹೇಳಿ ಪ್ರಶಂಸೆ 
ಮಾಡುವ ಬಗೆಯನ್ನು ಹರಿವಂಶ ಹೇಳಿದೆ. ಅದನ್ನು ಇಲ್ಲಿ ಶ್ರೀಮದಾಚಾರ್ಯರು 
ಹೇಳುತ್ತಾರೆ- 


ಚತುರ್ಥಸ್ಕಂಧ-ಅಧ್ಯಾಯ-21 ೨೪೪ 


ಹರಿರಿಂದ್ರೋ ಯಚ್ಚರಣಾಭಿವಂದನಾದನಪಾಯಿನೀಂ ಲಕ್ಷ್ಮೀಮವಾಪ 
ಸೋಷಷಿ ವಿಷ್ಣು ಬ್ರಾಹ್ಮಣಪ್ರಿಯಃ | 
ಣಿ 


ಯತ್ವಸಾದೇನ ದೇವೇಂದ್ರೋ ವೇದೋದಿತಯಶಾ ಅಭೂತ್‌ | 
ಸೋಪಿ ವಿಷ್ಣುರಮೇಯಾತ್ಮಾ ಸದಾ we WAS? Il 
ಇತಿ ಹರಿವಂಶೇಷು । 


‘ROS, ಅನೇಕ ಅರ್ಥವಿರುವುದರಿಂದ ಇಲ್ಲಿಇಂದ್ರ ಎಂಬ ಅರ್ಥವಿಟ್ಟುಕೊಂಡು, 
"ಯಚ್ಚರಣ'ವೆಂದರೆ ಭಗವಂತನ ಪಾದ ಎಂದಿಟ್ಟುಕೊಂಡು "ಅನಪಾಯಿನಿ ಲಕ್ಷ್ಮಿ' 
ಎಂದರೆ ಸ್ಥಿರವಾದ ಸ್ಪರ್ಗಸಾಮ್ರಾಜ್ಯಲಕ್ಷ್ಮಿ ಎಂದೂ ವ್ಯಾಖ್ಯಾನಿಸಿದರೆ ದೇವೇಂದ್ರ 
ಯಾವ ಹರಿಯ ಪಾದಾಭಿವಂದನದಿಂದ ಸ್ಥಿರವಾದ ಸ್ವರ್ಗಸಾಮ್ರಾಜ್ಯಲಕ್ಷ್ಮಿಯನ್ನು 
ಪಡೆದನೋ ಆ ಹರಿಯೂ ಕೂಡ ಬ್ರಾಹ್ನಣವತ್ತಲನೆಂದು ಪ್ರಮಾಣಾವಿರುದ್ದವಾದ 
ಪ್ರಮಾಣಸಿದ್ದವೇ ಆದ ಅರ್ಥವಾದವನ್ನು ಭಾಗವತದಲ್ಲಿ ಕಂಡುಕೊಳ್ಳಬಹುದು. 
ಪ್ರಮಾಣಸಿದ್ದ ಹೇಗೆಂದರೆ ಹರಿವಂಶದಲ್ಲಿ ಹೇಳಿದೆ- 


"ಯಾದ ಅನುಗ್ರಹದಿಂದ ದೇವೇಂದ್ರನು ವೇದೋದಿತ ಪವಿತ್ರ 
ಕೀರ್ತಿಶಾಲಿಯಾದನೋ ಆ ಅಚಿಂತ್ಯಮಹಿಮನಾದ ಹರಿಯೂ ಕೂಡ ಸದಾ 
ಬ್ರಾಹ್ನಣವತ್ತಲನಾಗಿರುತಾನೆ.' 


ಖೇ ಲೇ ale 
AS ೨ನ ೨೦ 


ಬ್ರಾಹ್ಮಣಸೇವೆಯಿಂದ ಹರಿ ಪ್ರೀತನಾಗಿ ಮೋಕ್ಷಾನಂದ ನೀಡುತ್ತಾನೆ. ಅದಕ್ಕಿಂತ 
ಹೆಚ್ಚಿನ ಸುಖ ದೇವತೆಗಳಿಗೂ ಈ ಸಂಸಾರದಲ್ಲಿ ಲಭ್ಯವಿಲ್ಲ ಎಂದು ಪೃಥುರಾಜ 
ರಾಜರುಗಳಿಗೆ ಉಪದೇಶಿಸುತ್ತಾನೆ ಎಂದು ಮೈತ್ರೇಯರು ವಿದುರನಿಗೆ ಹೇಳುತ್ತಾರೆ. 


ಪುಮಾನ್‌ ಲಭೇತಾಪೃತಿವೇಲಮಾತ್ಮನಃ 
ಪ್ರಸಾದತೋತ್ಯಂತಶಮಂ ABs ಸ್ವಯಮ್‌ | 
ಯನ್ನಿತ್ಯಸಂಬಂಧನಿಷೇವಯಾ ತತಃ 
ಪರಂ ಕಿಮತ್ರಾಸ್ತಿಸುಖಂ ಹವಿರ್ಭಜಾಮ್‌ ॥೩೯॥ 


ಬ್ರಾಹ್ಮಣರೊಡನೆ ನಿತ್ಯ ಜೊತೆಗಿದ್ದುಸೇವೆ ಮಾಡಿದರೆ ಪರಮಾತ್ಮನ ಅನುಗ್ರಹದಿಂದ 
ಶೀಘ್ರವಾಗಿ ಸ್ವರೂಪಭೂತ ಮಹಾಮೋಕ್ಟಾನಂದವನ್ನೇ ಪಡೆಯ ಬಹುದು. 
ಮೋಕ್ಬಾನಂದಕ್ಕಿಂತಲೂ ಹೆಚ್ಚಿನದು ದೇವತೆಗಳಿಗೂ ಸಂಸಾರದಲ್ಲಿ ಏನಿದೆ? ಇಂಥ 
ಬ್ರಾಹ್ಮಣಕುಲವನ್ನೇ ಕ್ಷತ್ರಿಯರು ಸೇವಿಸಲಿ. 


400 ಶ್ರೀಮದ್‌ಭಾಗವತ ತಾತ್ಪರ್ಯನಿರ್ಣಯ 


ಇಲ್ಲಿ ಬೇರೆ ವ್ಯಾಖ್ಯಾನಕಾರರು "ಮುಖಂ ಹವಿರ್ಭುಜಾಂ' ಎಂದು 
ಪಾಠವಿಟ್ಟುಕೊಂಡು ದೇವತೆಗಳಿಗೆ ಅಗ್ನಿಯೇ ಮುಖ ಎಂದು ಪ್ರಸಿದ್ದ. ಆದರೆ 
ಬಾ )ಹ್ಮಣಸೇವೆ, ಅದರಿಂದ ಲಭಿಸುವ ಅಂತಃಕರಣಶುದ್ದಿಗಳಿಂದ ಬೇರೆ ಉತಮವಾದ 
ಮುಖ ದೇವತೆಗಳಿಗೆ ಏನಿದೆ ಎಂದು ವ್ಯಾಖ್ಯಾನಿಸಿದ್ದಾರೆ. ಆದರೆ 
ಬ್ರಾಹ್ಮಣಸೇವೆಯಿಂದ ಯಜ್ಞಪಲ ಸಿಗುತ್ತದೆ ಎಂದು ಪರ್ಯಾಯವಾಗಿ 
ಹೇಳಿದಂತಾಗುವುದು ಹೊರತು ಬ್ರಾಹ್ಮಣಸೇವೆ, ಅಂತಃಕರಣಶುದ್ದಿಗಳು ದೇವತೆಗಳಿಗೆ 
ಹೇಗೆ ಮುಖವೆನಿಸುತದೆ? ಬ್ರಾಹ್ಮಣನ ಬಾಯಲ್ಲಿ ಇಟ್ಟ ಅನ್ನವನ್ನು ಅಗ್ನಿಯಲ್ಲಿ 
ಹಾಕಿದ ಹವಿಸಿನಂತೆ ದೇವತೆಗಳು ಸ್ವೀಕರಿಸುತ್ತಾರೆ ಎಂದು ಬ್ರಾಹ್ಮಣನ ಮುಖ 
ದೇವತೆಗಳಿಗೆ ಮುಖ ಎನ್ನುವುದು ಕೂಡುತ್ತದೆ. ಅದನ್ನು ಇಲ್ಲಿ ಹೇಳಿಲ್ಲ. ಮುಂದಿನ 
ಶ್ಲೋಕದಲ್ಲಿ ಹೇಳುತ್ತಾರೆ. ಅದರಿಂದ "ಸುಖಂ ಹವಿರ್ಭುಜಾಂ' ಎಂಬ 
ಪಾಠವಿಟ್ಟುಕೊಂಡು ಹೀಗೆ ವ್ಯಾಖ್ಯಾನಿಸಬೇಕು- l 


ತಸ್ಮಾನ್ಮೋಕ್ಸಸುಖಾತ್‌ ಪರಂ ಹವಿರ್ಭುಜಾಂ ದೇವಾನಾಮಪ್ಯತ್ರ 
ಸಂಸಾರೇಶಸ್ಮಿಕಿಂ? 


ಬ್ರಾಹ್ಮಣಸೇವೆಯಿಂದ ಅನಾಯಾಸವಾಗಿ ದೊರಕುವ ಮೋಕ್ಸಸುಖಕ್ಕಿಂತ 
ಉತ್ತಮವಾದ ಸುಖ ಹವಿರ್ಭೋಕ್ರಗಳಾದ ದೇವತೆಗಳಿಗೂ ಕೂಡ ಈ ಸಂಸಾರದಲ್ಲಿ 
ಇದೆ ಏನು? 


ಖೇ ale als 
೨೦ ಇವ ~~ 


ಜಡವಾದ ಅಗ್ನಿಗಿಂತ ಹರಿಪರವಾದ ವೇದಾದಿಸಚ್ಛಾಸ್ತ್ರ ವಿಚಾರಮಾಡುವ 
ಬ್ರಾಹ್ಮಣರೆ ಪರಮಾತ್ಮನಿಗೆ ಶ್ರೇಷ್ಠ ಅಧಿಷ್ಠಾನರಾಗಿರುತಾರೆ ಎಂದು ಪೃಥುರಾಜ 
ರಾಜರಿಗೆ ಉಪದೇಶಿಸುತಾನೆ ಎಂದು ಮೈತ್ರೇಯರು ವಿದುರನಿಗೆ ಹೇಳುತಾರೆ. 
ಅಶ್ಟಾತೃನಂತಃ ಖಲು ತತ್ಪಕೋವಿದೈಃ 
ಶ್ರದ್ಧಾಹುತಂ ಯನ್ಮುಖ ಈಡ್ಯನಾಮಭಿಃ I 
ನ ವೈ ತಥಾ ಚೇತನಯಾ ಬಹಿಷ್ಯತೇ 
ಹುತಾಶನೇ ಪಾರಮಹಂಸ್ಕವರ್ಯಗುಃ H ೪೦ || 
ಬ್ರಾಹ್ಮಣರಲ್ಲಿ ತತ್ರಾಪಿ ಯತಿಗಳಲ್ಲಿ ಹರಿಯ ಸನ್ನಿಧಾನ ಅಧಿಕವೆಂಬ ತತ್ವವನ್ನು 
ತಿಳಿದವರು ಶ್ರದ್ಧೆಯಿಂದ ಬಾ ್ರಿಹ್ನಣರ ಯತಿಗಳ ಮುಖದಲ್ಲಿ ಹೋಮಿಸಿದ ಅನ್ನವನ್ನು 


ಅನಂತನು ಉಂಡು ಅನಂತಫಲ ನೀಡುತ್ತಾನೆ. ಬುದ್ಧಿ ಇಲ್ಲದ ಜಡವಾದ ಅಗ್ನಿಯಲ್ಲಿ 
ಇಂದ್ರಾಯ ಸ್ವಾಹಾ ಎಂದು ಮುಂತಾಗಿ ಯಾಗದೇವತಾ ನಾಮೋಚ್ಚಾರಣಪೂರ್ವಕ 


ಚತುರ್ಥಸ್ಕಂಧ-ಅಧ್ಯಾಯ-21 aul 


ಶ್ರದ್ಧೆಯಿಂದ ಹೋಮಿಸಿದರೂ ಅದನ್ನು ಅಷ್ಟು ಪ್ರೀತಿಯಿಂದ ಉಣ್ಣುವುದಿಲ್ಲ 
ಏಕೆಂದರೆ ಪರಮಹಂಸರು ಹರಿಪರವಾದ ವೇದಾದಿಶಾಸ್ತ್ರವಿಚಾರಪರರಾಗಿದ್ದು 
ಹರಿಗೆ ಜಡವಾದ CANS ಶ್ರೇಷ್ಠ ಅಧಿಷ್ಠಾನರಾಗಿರುತಾರೆ. 


ಇಲ್ಲಿ 'ಪಾರಮಹಂಸ್ಕ ಪರ್ಯಗುಃ' ಎಂದು ಬೇರೆ ವ್ಯಾಖ್ಯಾನಕಾರರ ಪಾಠ. 
 "ಪಾರಮಹಂಸ್ಯ' ಎಂದರೆ ಜ್ಞಾನ. ಪಾರಮಹಂಸ್ಯಪರರಾದವರಿಗೆ ಜ್ಞಾನದಲ್ಲಿ 
ನಿಷ್ಠೆಉಳ್ಳವರಿಗೆ ಯೋಗ್ಯವಾದ ಉಪನಿಷತ್ತು ಪಾರಮಹಂಸ್ಯಪರ್ಯ. 
ಉಪನಿಷದ್ರೂಪವಾದ ವಾಣಿಯಿಂದ ಗಮ್ಯನಾದವನು "ಪಾರಮಹಂಸ್ಕಪರ್ಯಗುಃ' 
ಎನಿಸುತಾನೆ ಎಂದು ಮುಂತಾಗಿ ಕ್ಲೇಶದಿಂದ ವ್ಯಾಖ್ಯಾನಿಸಿದ್ದಾರೆ. 

"ಪಾರಮಹಂಸ್ಕವರ್ಯಗುಃ' ಎಂದೇ ಸರಿಯಾದ ಪಾಠ. ಪರಮಹಂಸರೇ 
ಪಾರಮಹಂಸ್ಕರು. ಅವರು ವರಿಸುವ, ಬಯಸುವ, ವಿಚಾರಿಸುವ ವೇದವಾಣಿಯಿಂದ 
ವೇದ್ಯನೇ ಪಾರಮಹಂಸ್ಯವರ್ಯಗು ಎನಿಸುತಾನೆ ಭಗವಂತ. ಹೀಗೆ ಜಡವಾದ 
ಅಗ್ನಿಗೂ ವೇದವಿಚಾರ ಮಾಡುವ ಬ್ರಾಹ್ಮಣನಿಗೂ ಎಷ್ಟು ಅಂತರವಿದೆ ಎಂಬುದನ್ನು 
ಈ ವ್ಯಾಖ್ಯಾನದಂತೆ ಬೇರೆ ಯಾವ ವ್ಯಾಖ್ಯಾನವೂ ತೋರಿಸುತ್ತಿಲ್ಲ 


ವೀರರಾಘವವ್ಯಾಖ್ಯಾನದಲ್ಲಿ ಪಾರಮಹಂಸ್ಕರನ್ನು ಅಂದರೆ ಯತಿಗಳನ್ನು 
"ಪರ್ಯಗು, ಪರಿ-ಅ-ಗು' ಪರಿತ್ಯಜಿಸಿ ಬೇರೆ ಕಡೆಗೆ ಹೋಗದವನು ಎಂದು 
ಹೇಳುತ್ತ ಬ್ರಾಹ್ಮಣರಲ್ಲಿ ಭಗವಂತನ ನಿತ್ಯ ಸನ್ನಿಧಾನ ಎಂದಿದ್ದಾರೆ. ಆದರೆ ಇದರಿಂದ 
ಭಗವಂತನ ನಿತ್ಯಸನ್ನಿಧಾನ ಉಳ್ಳ ಯಾಗಾಗ್ದಿಗಿಂತ' ಅದರಂತೆಯೇ ಭಗವಂತನ 
ನಿತ್ಯಸನ್ನಿಧಾನ ಉಳ್ಳ ಬ್ರಾಹ್ಮಣರಲ್ಲಿ ಏನು ವಿಶೇಷವೆಂಬುದನ್ನು ಹೇಳಿದಂತಾಗಲಿಲ್ಲ. 

| ಪಾರಮಹಂಸ್ಕವರ್ಯಾ ಗಾವೋ ಯಸ್ಯ | 
ಪರಮಹಂಸರು ವಿಚಾರಮಾಡುವ ವೇದಾದಿಶಬ್ದಗಳಿಂದ ಪ್ರತಿಪಾದ್ಯನಾದ ಭಗವಂತ 
ಪಾರಮಹಂಸ್ಕವರ್ಯಗು ಎನಿಸುತ್ತಾನೆ. 


ಲೇ ate ats 
s~ n “w 


ಬ್ರಾಹ್ಮಣಶಾಪದಿಂದ ನರಕಕ್ಕೆ ಬೀಳಬೇಕಾಗಿದ್ದ ವೇನ ನಿನ್ನಂಥ ಸತ್ತುತ್ರನನ್ನು 

ಪಡೆದ ಪುಣ್ಯದಿಂದ ಸ್ವರ್ಗವನ್ನು ಹೊಂದಿದನೆಂದು ಪ್ರಜೆಗಳು ಪೃಥುರಾಜನನ್ನು 
ಕೊಂಡಾಡಿದರೆಂದು ಮೈತ್ರೇಯರು ವಿದುರನಿಗೆ ಹೇಳುತಾರೆ. 
ಪುತ್ರೇಣ ಜಯತೇ ಲೋಕಾನಿತಿ ಸತ್ಯವತೀ ಶ್ರುತಿಃ | 

4 ಬ್ರಹ್ಮದಂಡಹತಃ ಪಾಪೋ ಯದ್‌ ವೇನೋತತ್ಯತರತ್‌ ತಮಃ [| 

11೪೫ 1 


402 ಶ್ರೀಮದ್‌ಭಾಗವತ ತಾತ್ಪರ್ಯನಿರ್ಣಯ 


“ಸೋಯಂ ಮನುಷ್ಯಲೋಕಃ ಪುತ್ರೇಣ ಜಯ್ಯಃ 1 ಶಶ್ಚತ್‌ ಪುತ್ರೇಣ 
ಪಿತರೋತತ್ಯಾಯನ್‌ ಬಹುಲಂ ತಮಃ' ಎಂಬ ಶ್ರುತಿಗಳು ಪುತ್ರನಿಂದ 
ಉತ್ತಮಲೋಕಗಳನ್ನು ಪಿತನು ಹೊಂದುತಾನೆ ಎನ್ನುತ್ತವೆ. ಈ ಶ್ರುತಿವಾಕ್ಯಗಳು ಈಗ 
ಸಾರ್ಥಕವಾದುವು 'ಏಕೆಂದರೆ ಪಾಪಿಯಾದ ವೇನನು ಬ್ರಾಹ್ಮಣಶಾಪದಿಂದ 
ಹತನಾದರೂ ಪುತ್ರನಾದ ನಿನ್ನಿಂದ ನಿತ್ಯ ಅನಿತ್ಯ ನರಕಗಳನ್ನು ದಾಟಿ ಸ್ಪರ್ಗ 
ಸೇರಿದನು. 


ಇಲ್ಲಿ ಬೇರೆ ವ್ಯಾಖ್ಯಾನಕಾರರು ವೇನನ ಶರೀರದಲ್ಲಿ ಸಾತ್ವಿಕರಾಜಸ ತಾಮಸ 
ಎಂದು ಅನೇಕ on ವೇನರಿದ್ದುದನ್ನು ವಿವೇಚನೆ anes. ಪೃಥುರಾಜನ 
ಪುಣ್ಯದಿಂದ ತಾಮಸವೇನನಿಗೇ "ಸದ್ಧತಿಯಾಯಿತೆಂದು ಹೇಳಿದ್ದಾರೆ. ಜೀವ 
ಗೋಸ್ವಾಮಿ ವಂಶೀಧರ ವ್ಯಾಖ್ಯಾನಗಳಲ್ಲಿ ವೇನ ಕೆಲವು ದಿನಕಾಲ ನರಕದಲ್ಲಿದ್ದ. 
ಬಳಿಕ 'ಪೃಥುರಾಜನ ಪುಣ್ಯ nod ಸ್ವರ್ಗ ಹೊಂದಿದನೆಂದಿದ್ದಾರೆ. nogo 
ವ್ಯಾಖ್ಯಾನದಲ್ಲಿ ವೇನ ಸಂಸಾರದಿಂದಲೆ ಮುಕ್ತನಾದನೆಂದಿದ್ದಾರೆ. ಇದೆಲ್ಲವೂ 
ಪ್ರಮಾಣವಿರುದ್ದ 


ವೇನಸ್ನೋ ರಾಜಸೋ ಜೀವಃ ಪೃಥುನಾ ಸ್ವರ್ಗತಿಂ ಗತಃ | 


ಸ್ಪಯಂ ತು ತಮ ಏವಾಹ ಸಾತ್ತಿಕಃ ಪೃಥುತಾಮಗಾತ್‌ || 
ಇತಿ ಬ್ರಹ್ಮಾಂಡೇ ॥ 
ವೇನನ ಶರೀರದಲ್ಲಿ ಆವಿಷ್ಠ ಷ್ಪನಾಗಿದ್ದ ರಾಜಸಜೀವ ವೇನನ ಜೊತೆಗೆ ಒಂದೇ 
ಶರೀರದಲ್ಲಿದ್ದು ಪಾಪಿಯಾದರೂ ಪೃಥುರಾಜನ ಜೊತೆಗೆ ಒಂದೇ ಶರೀರದಲ್ಲಿದ್ದ 
ಪುಣ್ಯ ದಿಂದ ಪೃಥುರಾಜ ಜನಿಸಿದಾಗಲೆ ಸ ಸರ್ಗ ಪಡೆದ. ವೇನಶರೀರಾ ಭಿಮಾನಿಯಾದ. 
ಅತಿತಾಮಸನಾದ ಜೀವ ತಮಸ್ಸನ್ನೇ ಹೊಂದಿದ. ವೇನನ ಶರೀರದಲ್ಲಿ ಡಿ ಆವಿಷ್ಠನಾಗಿದ್ದ 
ಸಾತ್ಲಿಕಜೀವ ಪೃಥುರಾಜನಾಗಿ ಜನಿಸಿದ ಎಂದುಬ ೨ ಹ್ಮಾಂಡಪುರಾಣದಲ್ಲಿ ಉಕ್ತವಾಗಿದೆ. 


ಲೇ ale ale 
“we ao y 


ರಾಜನೆ, ನಾವು ನಿನ್ನ ಒಳಗಿರುವ ಭಗವಂತನ ಪ್ರ ಜೆಗಳಾದ್ದರಿಂದ ಭಗವಂತನ 
ತು ಎಂದು ಪ್ರಜೆಗಳು ಪೃಥುರಾಜನನ್ನು ಹೊಗಳುತ್ತಾರೆ ಎಂದು 
ತ್ರೇಯರು ವಿದುರನಿಗೆ ಹೇಳುತ್ತಾರೆ. 


ಅಹೋ ವಯಂ ಹ್ಯದ್ಯ ಪವಿತ್ರಕೀರ್ತೇ 

ತ್ಹಯೈವ ನಾಥೇನ ಮುಕುಂದನಾಥಾಃ । 
ಯದುತ್ರಮಶ್ಲೋಕತಮಸ್ಕ ವಿಷ್ಣೋ- 

ರ್ಬ್ರಹ್ಮಣ್ಯದೇವಸ್ಯ ಕಥಾಂ ವ್ಯನಂಕ್ಷಿ NES 1 


ಚತುರ್ಥಸ್ಕಂಧ-ಅಧ್ಯಾಯ-21 ೩೪5 


ಪೃಥುರಾಜನೊಳಗಿರುವ ರಾಜರಾಜರೂಪಿಯಾದ ಪವಿತ್ರಕೀರ್ತಿಶಾಲಿಯಾದ 
ಹರಿಯೆ, ನಾವು ನಿನ್ನ ಪ್ರಜೆಗಳಾಗಿರುವುದರಿಂದ ಭಗವಂತನ ರಾಜ್ಯದ 
ಪ್ರಜೆಗಳೆನಿಸಿದೆವು. ಏಕೆಂದರೆ ನೀನು ಉತ್ತಮಕೀರ್ತಿವಂತರಲ್ಲಿಯೆ ಶ್ರೇಷ್ಠನಾದ 
ಬ್ರಾಹ್ಮಣವತ್ತಲನಾದ ಭಗವಂತನ ಬಗ್ಗೆ ನಮಗೆ ಉಪದೇಶ ನೀಡಿರುವಿ. 


ಇಲ್ಲಿ ಪೃಥುರಾಜನ ಪ್ರಜೆಗಳು ಭಗವಂತನ ಪ್ರಜೆಗಳಾಗುವುದು ಹೇಗೆ? 
ಪೃಥುವಿನಲ್ಲಿ ಭಗವಂತನ ಆವೇಶವಿದ್ದರೂ ಪೃಥುವೇ ಭಗವಂತನಲ್ಲ ತಾನೆ? ಎಂಬ 
ಪ್ರಶ್ನೆ ಬರುತ್ತದೆ. ವಿಶ್ವನಾಥವ್ಯಾಖ್ಯಾನದಲ್ಲಿ ಪೃಥುವೇ ಭಗವಂತನೆಂದು ಒಂದು 
ಕಾರಣ ಕೊಟ್ಟು "ಅಥವಾ ಪೃಥು ಭಗವಂತನ ಭಕ್ತಿಯನ್ನುಪ್ರಜೆಗಳಿಗೆ ಕಲಿಸಿದನೆಂದು 
ಇನ್ನೊಂದು ಕಾರಣ ಕೊಟ್ಟಿದ್ದಾರೆ. ಎರಡೂ ಸರಿಯಲ್ಲ ಪೃಥು ಭಗವಂತನಲ್ಲ 
ಅವನು ವಿಷ್ಣುಭಕ್ತಿಯನ್ನು ಕಲಿಸಿದ ಮಾತ್ರಕ್ಕೆ ಅವನ ಪ್ರಜೆಗಳು ಭಗವಂತನ 
ಪ್ರಜೆಗಳಾಗುವುದೂ ಶಕ್ಯವಿಲ್ಲ, ಅದರಿಂದ ಹೀಗೆ ಹೇಳಬೇಕು. 


ಅಹೋ ವಯವಿತ್ಯಾದಿ ತತ್ಪ್ವಹರಮೇಶ್ವರರೂಪಾಪೇಕ್ಚಯಾ | 
ಯೋ ಬ್ರಹ್ಮ ಕೃತ್ರಮಾವಿಶ್ಯೇತಿ ವಚನಾತ್‌ | 


"ಅಹೋ ವಯಂ BR’ ಎಂದು ಮುಂತಾಗಿ ಈ ಶ್ಲೋಕದಿಂದಾರಂಭಿಸಿ ಈ 
ಅಧ್ಯಾಯದ ಕೊನೆವರೆಗಿನ ನಾಲ್ಕು ಶ್ಲೋಕಗಳಲ್ಲಿ ಪೃಥುರಾಜನ ಪ್ರಜೆಗಳು 
ಪೃಥುರಾಜನೊಳಗೆ ಆವಿಷ್ಠನಾದ ಹರಿಯನ್ನು ಹೊಗಳುತಿದ್ದಾರೆ. ಕೊನೆಯ ಶ್ಲೋಕದಲ್ಲಿ 
ಸ್ಪಷ್ಟವಾಗಿ ಶ್ರೀಹರಿ ಕೃತ್ರಿಯರಾಜನಾದ ಪೃಹುವಿನಲ್ಲಿ ಆವಿಷ್ಟನಾಗಿ ಬ್ರಾಹ್ಮಣಕುಲವನ್ನು 
ತನ್ನ ತೇಜಸಿನಿಂದ ಕಾಪಾಡುತ್ತಿದ್ದಾನೆ ಎಂದು ಹೇಳಿದ್ದರಿಂದ ಇಲ್ಲಿ ಪೃಥುರಾಜನನ್ನು 
ಕುರಿತು ಪ್ರಜೆಗಳು ಹೇಳುತ್ತಿಲ್ಲವೆಂದು ನಿಶ್ಚಯವಾಗುವುದು. ಅದರಿಂದ ಪೃಥುವೇ 
ಭಗವದ್ರೂಪನೆಂದು ತಿಳಿಯಲು ಅವಕಾಶವಿಲ್ಲ 


ಇತಿ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯವಿರಚಿತೇ 
ಶ್ರೀಮದ್ಭಾಗವತತಾತ್ಸರ್ಯನಿರ್ಣಯೇ ಚತುರ್ಥಸ್ಕಂಧೇ 
ಏಕವಿಂಶೋತಧ್ಯಾಯಃ Il 


ಬದ್ರ 2 


t 
ಅಧ್ಯಾಯ-೨೨ 


ಅಧ್ಯಾಯಸಾರಾಂಶ 


ಪೃಥುರಾಜನನ್ನು ಪ್ರಜೆಗಳು ಹೀಗೆ ಕೊಂಡಾಡುತ್ತಿದ್ದಾಗ ಸನಕಾದಿ 
ಮುನಿಗಳು ಆಕಾಶದಿಂದ ಕೆಳಗಿಳಿದು ಬಂದರು. ರಾಜ ಭಕ್ತಿಯಿಂದ 
ಅವರನ್ನು ಸತ್ಯ ರಿಸಿ ಕೇಳಿದ "ದುರ್ಲಭವಾದ ನಿಮ ದರ್ಶನಭಾಗ್ಯ ನಮಗೆ 
ಹೇಗೆ ಲಭಿಸಿತು? ನಿಮ್ಮ ಬಗ್ಗೆ ಕುಶಲಪ್ರ, ಶ್ನೆಯನ್ನು ನಾನು ಮಾಡುವುದಿಲ್ಲ 
ಭಗವಂತನ ಧ್ಯಾನಾಸಂದದಲ್ಲಿ ಸದಾ ಮುಳುಗಿರುವ ತಮ್ಮಂಥ 
ಯೋಗಿಗಳಿಗೆ ಸದಾ ಕುಶಲವೆ ತಾನೆ? ಅದರಿಂದ ಸಂಸಾರಕ್ಷೇಶೆದಿಂದ 


ನೊಂದಿರುವ. ನಮಗೆ. ಮುಕ್ತಿ ಹೇಗೆ. ಲಭ್ಯವಾದೀತೆಂದು. ತಮ್ಮಲ್ಲಿ, 


ಕೇಳುತ್ತಿದ್ದೇನೆ.' ಮುನಿಗಳು ನುಡಿದರು "ರಾಜನೆ, ನೀನು ಎಲ್ಲ ತಿಳಿದವನೆ' 
ಆದರೂ ಎಲ್ಲಸಜ್ಜನರಿಗೆ ಉಪಯೋಗವಾಗಲೆಂದು ಹೀಗೆ ಕೇಳುತ್ತಿರುವೆ. 
ನಿನಗೆ ಹರಿಕಥಾಶ್ರವಣಾಭಿಲಾಷೆ ಸದಾ ಇದೆ. ಅದನ್ನು ಇನ್ನೂ ಹೆಚ್ಚಿಗೆ 
ಬೆಳಸಿಕೊಳ್ಳು. ಅದರಿಂದ ವಿಷಯಾಭಿಲಾಷೆ ದೂರವಾಗುತ್ತದೆ. 
ವಿಷಯವಿರಕ್ತಿ ಪರಮಾತ್ಮಭಕ್ತಿ ಇವೆರಡೇ ಮೋಕ್ಷ ಸಾಧನೆಗಳು. 
ಅವುಗಳಿಂದ ಅಪರೋಕ್ಷಜ್ಞಾನ ಲಭಿಸುತ್ತದೆ. ಲಿಂಗಶರೀರ ದಗ್ಗವಾಗುತ್ತದೆ'. 

ಅದರಿಂದ ಹರಿಕಥಾಶ್ರ, ವಣವನ್ನೆ ನಿರಂತರ ಮಾಡು. ಹರಿ ನಿತ್ಯ ಮುಕ್ತ 
ನಿತ್ಯಶುದ್ಧ ನಿತ್ಯಸರ್ವಜ್ಞ, ಚಿನ್ಯಾತ್ರ BOO, ಸರ್ವವಿಲಕ್ಷಣ. "ಅವನ 
ಚರಣಭಕ್ತಿಯನ್ನೇ ಹಡಗನ್ನಾಗಿ ಮಾಡಿಕೊಂಡು, ಸಂಸಾರ ಸಾಗರವನ್ನು 
ದಾಟಬೇಕು. ಹೀಗೆ ಉಪದೇಶಿಸಿ ಸನಕಾದಿಗಳು ಹೊರಟು ಹೋದರು. 


ಪೃಥುರಾಜ ವಿಜಿತಾಶ್ವ, ಧೂಮ್ರಕೇಶ, ಹರ್ಯಕ್ಷ, ದ್ರವಿಣ, ವೃಕ 
ಎಂದು ಐದು ಮಂದಿ ಮಕ್ಕಳನ್ನು ಪಡೆದ. ಪ್ರಜೆಗಳನ್ನು ಪಿ ಪ್ರೀತಿ 
ವಾತ್ಸಲ್ಯಗಳಿಂದ ಕಾಪಾಡುತ್ತ ಪ್ರಜಾರಂಜನದಿಂದ ‘ooo’ ಎಂಬ 
ಅನ್ವರ್ಥವಾದ ಬಿರುದಿಗೆ ಭಾಜನನಾದ. 


ate ate ಖೇ 
[A > Aa 


ಚತುರ್ಥಸ್ಕಂಧ-ಅಧ್ಯಾಯ-22 405 


ಮಹಾಸತ್ರದ ಸಭೆಯಲ್ಲಿ ಪೃಥುರಾಜ ಪ್ರಜೆಗಳಿಗೆ ಪರಮಾತ್ಮತತ್ವವನ್ನು 
ಉಪದೇಶಿಸಿ ಅವರಿಂದ ಹೊಗಳಿಸಿಕೊಂಡೊಡನೆ ಆಕಾಶದಿಂದ ಸನಕಾದಿ ಮುನಿಗಳು 
ಕೆಳಗೆ ಇಳಿದು ಬಂದರು. ಅವರನ್ನು ರಾಜ ಸುತಿಸುತಿದ್ದಾನೆ ಎಂದು ಮೈತ್ರೇಯರು 
ವಿದುರನಿಗೆ ಹೇಳುತಾರೆ. 


ನೈವ ಲಕ್ಷಯತೇ ಲೋಕೋ 
ಲೋಕಾನ್‌ ಪರ್ಯಟತೋಪಿ ತಾನ್‌ | 
ಯಥಾ ABE BO ಸರ್ವ 
ಆತ್ಮಾನಂ ಯೇಸಸ್ಕ ಹೇತವಃ We tl 
ಮುನಿಗಳೆ, ನೀವು ಎಲ್ಲ ಲೋಕಗಳಲ್ಲಿ ಸಂಚಾರ ಮಾಡುತ್ತಲೆ ಇರುವಿರಿ. ಆದರೂ 
ಜನರು ನಿಮ್ಮನ್ನು ನೋಡಲಾರರು. ಅದು ಹೇಗೆಂದರೆ ಈ ಪ್ರಪಂಚದ ಸೃಷ್ಟಿಕರ್ತರಾದ 


ಬ್ರಹ್ಮಾದಿ ದೇವತೆಗಳು ಸರ್ವಜ್ಞರಾದರೂ ಅವರು ಯಾರೂ ಸರ್ವಸಾಕ್ಷಿಯಾದ 
ಭಗವಂತನನ್ನು ಪೂರ್ತಿ ತಿಳಿಯಲಾರರು. 


ಇಲ್ಲಿ ಜಗತ್ತಿನ ಸೃಷ್ಟಿಕರ್ತರಾದ ಬ್ರಹ್ಮಾದಿದೇವತೆಗಳೂ ಭಗವಂತನನ್ನು ತಿಳಿದಿಲ್ಲ 
ಎಂದು ಹೇಳಿದಂತೆ ಕಾಣುತ್ತದೆ. ವಿಶ್ವನಾಥ ವೀರರಾಘವ ಗಿರಿಧರ ವ್ಯಾಖ್ಯಾನಗಳು 
ಹಾಗೇ ವ್ಯಾಖ್ಯಾನ ಮಾಡಿವೆ. ಅದು ಪ್ರಮಾಣವಿರುದ್ಧ ತಂತ್ರಸಾರಗ್ರಂಥದಲ್ಲಿ ಈ 
ಶ್ಲೋಕದ ಅರ್ಥವನ್ನು ಹೀಗೆ ಹೇಳಿದೆ- 


ಸರ್ವಜ್ಞಾಶ್ಚ ವಿರಿಂಚಾದ್ಯಾ ನ ಜಾನೀಯುರ್ಹರಿಂ ಪರಮ್‌ | 
ಹೇತವೋ ಜಗತೋತಪ್ಕಸ್ಯ ಯಥಾಸ್‌ ವೇದ ಕೇಶವಃ ॥ 
ಇತಿ ತಂತ್ರಸಾರೇ | 


ಬ್ರಹ್ಮಾದಿಗಳು ಸರ್ವಜ್ನಧಾಗಿದ್ದು ಜಗತ್ಕಾರಣರಾಗಿದ್ದರೂ ಅವರು ಹರಿಯನ್ನು, ಹರಿ 
ತಾನೇ ತನ್ನನ್ನು ಹೇಗೆ ತಿಳಿಯುವನೋ ಹಾಗೇ, ಪೂರ್ಣವಾಗಿ ತಿಳಿಯಲಾರರು 
ಎಂದು ತಂತ್ರಸಾರದಲ್ಲಿ ಉಕವಾಗಿದೆ. 


ale ale ale 
~~ a~ d 


ಮಹಾಸತ್ರಸಭೆಯಲ್ಲಿ ಪೃಥುರಾಜನಿಗೆ ಸನಕಾದಿ ಮುನಿಗಳು ದರ್ಶನ ನೀಡಿದಾಗ 
ರಾಜ ಹೇಳುತಾನೆ ತಮ್ಮಂಥ ಸಿದ್ಧಪುರುಷರಲ್ಲಿ ಹರಿ ಸನ್ನಿಹಿತನಾಗಿ ನಮಗೆ ಉಪದೇಶ 
ನೀಡುತಾನೆ ಎಂದು. ಹೀಗೆ ಮೈತ್ರೇಯರು ವಿದುರನಿಗೆ ಹೇಳುತಾರೆ. 


ವ್ಯಕ್ತಂ ಹ್ಯಾತ್ಮವತಾಮಾತ್ಮಾ ಭಗವಾನಾತ್ಮಭಾವನಃ | 
ಸ್ವಾನಾಮನುಗ್ರಹಾಯೇಮಾಂ ಸಿದ್ಧರೂಪೀ ಚರತ್ಯಜಃ H ೧೬॥ 


406 ಶ್ರೀಮದ್‌ಭಾಗವತ ತಾತ್ಪರ್ಯನಿರ್ಣಯ 


ಮುನಿಗಳೆ, ನೀವು ಸಿದ್ಧಪುರುಷರು. ದೇಹಿಗಳ ಅಂತರ್ಯಾಮಿಯಾದ ಪರಮಾತ್ಮ 

ತನ್ನ ಭಕ್ತದನ್ನು ಅನುಗ್ರ ಹಿಸುವುದಕ್ಕಾಗಿ ತಮ್ಮಂಥ ಸಿದ್ಧಪುರುಷರಲ್ಲಿ ಸನ್ನಿಹಿತನಾಗಿ ತನ್ನ 

ಸ್ವರೂಪವನ್ನು ತಾನೇ ಉಪದೇಶಿಸುತ್ತ ಈ ಭೂಮಿಯ ಮೇಲೆ ಸಂಚರಿಸುತಾನೆ. 

ಇದು ನಿಶ್ಚಿತ. 

ಇಲ್ಲಿ "ಸಿದ್ದರೂಪೀ ಚರತ್ಯಜಃ' ಎಂದರೆ ಭಗವಂತನೇ ಸಿದ್ದಪುರುಷರೂಪದಿಂದ 
ಸಂಚರಿಸುತಾನೆ, ಸಿದ್ದಪುರುಷರೆಂದರೆ ಸಾಕ್ಷಾತ್‌ ಭಗವಂತನೇ ಎಂದು ಹೇಳಿದಂತೆ 
ಕಾಣುತ್ತದೆ. ಎಲ್ಲ ವ್ಯಾಖ್ಯಾನಕಾರರೂ ಹಾಗೇ ತಿಳಿದಿದ್ದಾರೆ. ಆದರೆ ಶ್ಲೋಕದ 
ಅಭಿಪ್ರಾಯ ಹೀಗೆ- 


ಹರೇಸ್ತು ಪ್ರತಿಮಾ ಪ್ರಾಜ್ಞಾಸ್ಪತ್ರಸ್ಥ ಕೇಶವಃ ಸ್ವಯಮ್‌ | 
ದದಾತಿ ಜ್ಞಾನಮೀಶೇಶಃ ಪರಮಾತ್ಮಾ ಸ್ವಯಂ ವಿಭುಃ ॥ ಇತಿ ಚ | 


ಜ್ಞಾನಿಗಳು ಹರಿಯ ವಿಶೇಷಸನ್ನಿಧಾನಪಾತ್ರರು. ಅವರೊಳಗೆ ನಿಂತು ಹರಿ 
ಸಾಕ್ಷಾತ್ತಾಗಿ ತಾನೇ ತನ್ನ ಜ್ಞಾನವನ್ನು ನೀಡುತ್ತಾನೆ. ಅದಕ್ಕೆ ಅವನೊಬ್ಬನೇ ಸಮರ್ಥ. 
ಅದರಿಂದ ಉಪದೇಶಕರಾದ ಜ್ಞಾನಿಗಳಲ್ಲಿ ಅವನಿದ್ದಾನೆ ಎನ್ನುವುದು ಸಿದ್ಧವಾಗುತ್ತದೆ 


ಎಂದೂ ತಂತ್ರಸಾರದಲ್ಲಿ ಉಕ್ತವಾಗಿದೆ: 


ato ale ಖೇ 
[AS AS ೫ನ 


ಶ್ರವಣದಲ್ಲಿ ಆಸಕ್ತಿ ಬೆಳೆಸಿಕೊಂಡರೆ ವಿಷಯಾಭಿಲಾಷೆಯೂ ಪಾಪವೂ 
ಪರಿಹಾರವಾಗುತ್ತದೆ ಎಂದು ಸನಕಾದಿಗಳು ಪೃಥುರಾಜನಿಗೆ ಉಪದೇಶಿಸುತಾರೆ 
ಎಂದು ಮೈತ್ರೇಯರು ವಿದುರನಿಗೆ ಹೇಳುತ್ತಾರೆ- 
ಅಸ್ತೇವ ರಾಜನ್‌ ಭವತೋ ಮಧುದ್ವಿಷಃ 
ಪಾದಾರವಿಂದೇ ಸ್ಯ ಗುಣಾನುವಾದತಃ | 
ರತಿಃ ಸದಾ ಯಾ ವಿಧುನೋತಿ ನೈಷ್ಠಿಕೀ 
ಕಾಮಂ ಕಷಾಯಂ ಮಲಮಂತರಾತ್ಮನಃ 1೨೦ | 
ರಾಜನೆ, ನಿನಗೆ ಪರಮಾತ್ಮನ ಪಾದಾರವಿಂದದ ವಿಷಯದಲ್ಲಿ ಪ್ರಶ್ನೆ ಮಾಡಿ 
ಉಪದೇಶ ಪಡೆಯುವುದರಲ್ಲಿ ಸದಾ ಆಸಕ್ತಿ ಇದ್ದೇ ಇದೆ. ಅದನ್ನು ನಿಷ್ಠೆಯಿಂದ 
ಬೆಳೆಸಿದರೆ ಮನಸ್ಸಿನ ವಿಷಯಾಭಿಲಾಷೆ ಮತ್ತು ಪಾಪ ಎಂಬ ಎರಡೂ ಮಲವನ್ನು 
ಅದು ತೊಡೆದು ಹಾಕುವುದು. 


ಇಲ್ಲಿ "ಕಾಮಂ ಕಷಾಯಂ' ಎಂದರೆ ಬೇರೆ ವ್ಯಾಖ್ಯಾನಕಾರರ ಪ್ರಕಾರ "ಗೈರಿಕಾದಿ 
ಧಾತುಗಳ ಕೆಂಬಣ್ಣ ಯಾವ ಉಪಾಯದಿಂದಲೂ ಹೋಗಲಾಡಿಸಲಾಗದುದು. 


ಚತುರ್ಥಸ್ಕಂಧ-ಅಧ್ಯಾಯ-22 407 


ಹಾಗೇ ಹೃದಯದಲ್ಲಿ ನೆಲೆಸಿರುವ ವಿಷಯಾಭಿರಾಷೆಯೂ ಶ್ರವಣಾಸಕ್ತಿಯಿಂದ 
ಹೊರತು ಬೇರೆ ಯಾವ ಉಪಾಯದಿಂದಲೂ ಕಳೆಯಲಾಗದುದು. "ಕಷಾಯಂ' 
ಎಂಬುದು “ಕಾಮ'ಕ್ಕೆ ವಿಶೇಷಣ ಎನ್ನುತಾರೆ. ಆದರೆ ಈ ವ್ಯಾಖ್ಯಾನಕಾರರು 
"ಕಷಾಯ'ಶಬ್ದಕ್ತೆ ವ್ಯತ್ತತಿಲಭ್ಯವಾದ ಅರ್ಥಕ್ಕೆ ಪೂರ್ತಿ ವಿರುದ್ಧವಾಗಿ ಅರ್ಥ 
ಹೇಳಿದ್ದಾರೆ. "ಕಷೇಣ ಘರ್ಷಣೇನ ಅಯತೇ ಗಚ್ಛತಿ' ತಿಕ್ಕಿತದರೆ ಉಜ್ಜಿದರೆ 
ಹೋಗುವಂಥದ್ದು ಕಷಾಯ ಎನಿಸುತದೆ ಎಂದು ವ್ಯುತ್ಪತ್ತಿ. ಯಾವ 
ಉಪಾಯದಿಂದಲೂ ಹೋಗದುದು ಎಂದು ಅರ್ಥ ಹೇಳುತಾರೆ. ಮತ್ತು 
ವಿಷಯಾಭಿಲಾಷೆ ಶ್ರವಣಾಸಕಿಯಿಂದ ತೊಲಗುತದೆ ಎಂದೂ ಈ ಶ್ಲೋಕವೇ 
ಹೇಳುತ್ತದೆ. ಯಾವ ಉಪಾಯದಿಂದಲೂ ಹೋಗದುದು ಎಂದು ಹೇಳುತ್ತಿಲ್ಲ 
ಅದರಿಂದ ‘Dad's, “ಕಷಾಯ' ವಿಶೇಷಣ ಎನ್ನುವುದೂ ಉಚಿತವಲ್ಲ, 

ಪ್ರಾಯಶ್ಚಿತವೆಂಬ ಘರ್ಷಣದಿಂದ ತೊಲಗುವುದು ಪಾಪವಾದ್ದರಿಂದ 
ಕಷಾಯವೆಂದರೆ ಇಲ್ಲಿಪಾಪ ವಿವಕ್ಷಿತ. ಕಾಮವೂ ವಿವಕ್ಷಿತ. ಎರಡೂ ಅಂತಃಕರಣದ 
ಮುಖ್ಯವಾದ ಮಲಗಳು. 


ಶಿ ಪಾಪ 03 ಮನಸಿನಲ್ಲಿ ಮೂಡಿರುವ DoY, 


ಆದರೂ ಮನಸ್ಸಿನಲ್ಲಿ ಕಾಮಕ್ರೋಧಾದಿಗಳು ಹುಟ್ಟಿದಾಗ ಪಾಪ ಹುಟ್ಟುತ್ತವೆ. 
ಅದರಿಂದ ಕಾಮಾದಿದ್ವಾರಾ ಮನಸಿನಿಂದ ಜನ್ಯವಾದ ಪಾಪವನ್ನು ಮನಸ್ಸಿನ 
ಮಲವೆಂದು ಔಪಚಾರಿಕವಾಗಿ ಹೇಳಿದೆ. 
ಕಷಣೇನ ಗಚ್ಛತೀತಿ ಕಷಾಯಃ ಪಾಪಂ | ತದುಭಯಮೇವ ಮಲಮ್‌ | 


ಪ್ರಾಯಶ್ಚಿತವೆಂಬ ಘರ್ಷಣದಿಂದ ತೊಲಗುತ್ತದೆ ಎಂಬ ವ್ಯುತ್ಪತ್ತಿಯಿಂದ 
ಕಷಾಯವೆಂದರೆ ಪಾಪ. ಕಾಮ ಮತ್ತು ಕಷಾಯ ಈ ಎರಡೂ ಮುಖ್ಯವಾಗಿ 
ಮನಸ್ಸಿನ ಮಲವೆನಿಸುವುವು. 


ಲೇ ale als 
pS ~ pS 


ಶ್ರವಣಾಸಕ್ತಿಯಿಂದ ವಿರಕ್ತಿ ಭಕ್ತಿ ಎರಡೂ ಉಂಟಾಗುತ್ತವೆ. ಇವೆರಡೇ 
ಮೋಕ್ಷಸಾಧನಗಳೆಂದು ಸನಕಾದಿಗಳು ಪೃಥುರಾಜನಿಗೆ ಉಪದೇಶಿಸುತಾರೆ ಎಂದು 
ಮೈತ್ರೇಯರು ವಿದುರನಿಗೆ ಹೇಳುತಾರೆ. 
ಶಾಸ್ತ್ರೇಷ್ಟಿಯಾನೇವ ಸುನಿಶ್ಚಿತೋ ನೃಣಾಂ 
ಕ್ಲೇಮಸ್ಕ ಸಮೃಗ್ವಿಮೃಶೇಷು ಹೇತುಃ | 
ಅಸಂಗ ಆತ್ಮವೃತಿರಿಕ್ತವಸುನಿ 
ದೃಢಾ ರತಿರ್ಬ್ರಹ್ಮಣಿ ನಿರ್ಗುಣೇ ಚ ಯಾ HWSO ॥ 


408 : ಶ್ರೀಮದ್‌ಭಾಗವತ ತಾತ್ಪರ್ಯನಿರ್ಣಯ . 


ಹರೇರ್ಮುಹುಸತ್ತ್ರರಕರ್ಣಪೂರಯಾ 
ಗುಣಾಭಿಧಾನೇನ ವಿಜೃಂಭಮಾಣಯಾ | 


ಭಕಾ J ಹ್ಯಸಂಗಃ ಸದಸತ್ಪರಾತ್ಮನಿ 


ಸ್ಯಾನ್ನಿರ್ಗುಣೇ ಬ್ರಹ್ಮಣಿ ಚಾಂಜಸಾ ರತಿಃ I ೨೫ ॥ 


ಶ್ರವಣಾಸಕಿಯ ಮೂಲಕ ಮನಸ್ಸಿನ ನೈರ್ಮಲ್ಯವನ್ನು ಪಡೆದಾಗ ವಿಷಯವೈರಾಗ್ಯ, 
ಅದರಿಂದ ಪರಮಾತ್ಮನಲ್ಲಿ ದೃಢವಾದ ಭಕ್ತಿ ಎರಡೂ ಸಾಧ್ಯ. ಶಾಸ್ತ್ರಗಳನ್ನು ಚೆನ್ನಾಗಿ 
ವಿಚಾರ ಮಾಡಿದಾಗ ಮಾನವರಿಗೆ ಮೋಕ್ಷಸಾಧನವೆಂದು ತೀರ್ಮಾನವಾಗುವುದು 
ಇಷ್ಟೇ- ಪರಮಾತ್ಮನಿಗಿಂತ ಬೇರೆ ಎಲ್ಲ ವಸ್ತುಗಳಲ್ಲಿ ವಿರಕ್ತಿ ಮತ್ತು 
ಗುಣತ್ರಯರಹಿತವಾದ ಗುಣಪೂರ್ಣನಾದ ಪರಮಾತ್ಮಲ್ಲಿ ದೃಢವಾದ ಭಕ್ತಿ ಎಂದು. 


ಹರಿಭಕ್ತರ ಕರ್ಣರಸಾಯನವಾದ ಕಥೆಗಳನ್ನು ಹೇಳುವುದರ ಮೂಲಕ ಹರಿಭಕ್ತಿಯನ್ನು 
ಬೆಳೆಸಿಕೊಳ್ಳಬೇಕು. ಆಗ ವಿಷಯವೈರಾಗ್ಯವೂ, ಕಾರ್ಯಕಾರಣ ಜಗತಿಗಿಂತ 
ವಿಲಕ್ಷಣನೂ ಸ್ವಾಮಿಯೂ ಗುಣತ್ರಯರಹಿತನೂ ಗುಣಪೂರ್ಣನೂ ಆದ ಹರಿಯಲ್ಲಿ 
ದೃಢವಾದ ನಿಷ್ಠೆಯೂ ಲಭಿಸುವುದು. 


ಇಲ್ಲಿ ವಿರಕ್ತಿ ಭಕ್ತಿಗಳೆರಡೇ ಮೋಕ್ಟಸಾಧನಗಳು. ವೈಷ್ಣವಧರ್ಮಾಚರಣೆಗಳು 
ಮೋಕ್ಷಸಾಧನವಲ್ಲಎಂದು ಹೇಳಿದಂತೆ ಕಾಣುತ್ತದೆ. ಹಾಗೇ ಬೇರೆ ವ್ಯಾಖ್ಯಾನಕಾರರು 
ಹೇಳಿದ್ದಾರೆ. ವಸುತಃ ಧರ್ಮಾಚರಣೆಯೂ ಮೋಕ್ಷಸಾಧನವೆ. ಆದರೆ ವಿರಕ್ತಿ 
ಭಕ್ತಿಗಳು ಮುಖ್ಯವಾಗಿ ಮೋಕ್ಷಸಾಧನಗಳು. ವೀರರಾಘವ ವ್ಯಾಖ್ಯಾನದಲ್ಲಿ ವಿರಕ್ತಿ 
ಎಂಬುದು ಪ್ರತ್ಯೇಕ ಮೋಕ್ಟಸಾಧನವಲ್ಲ ಭಕ್ತಿಯ ಜೊತೆಗೂ ಮೋಕ್ಷಸಾಧನವಲ್ಲ, 
ಭಕ್ತಿ ಒಂದೇ ಸಾಧನ. ಆ ಭಕ್ತಿ ಅಚಲವಾಗಿರಬೇಕು. ಚಾಂಚಲ್ಯ, ಅಂದರೆ ವಿಷಯ 
ಚಿಂತನೆ ಕೂಡದು. ವಿಷಯಚಿಂತನೆಯಿಂದ ವಿಷಯಾಸಕ್ತಿ ಅದರಿಂದ ಭಕ್ತಿ 
ನಾಶವಾಗುತ್ತದೆ. ಹೀಗಾಗಿ ವಿಷಯಾಸಕಿರೂಪವಾದ ಕಾರ್ಯನಿಷೇಧದ್ವಾರಾ 
ಕಾರಣವಾದ ವಿಷಯಚಿಂತನೆಯನ್ನು ನಿಷೇಧ ಮಾಡಿದ್ದಾರೆ. ಹೊರತು ವಿಷಯ 
ವಿರಕ್ತಿ ಮೋಕ್ಷಸಾಧನವೆಂದು ಭ್ರಮಿಸಬಾರದು ಎಂದಿದ್ದಾರೆ. ಇದೂ ಸರಿಯಲ್ಲ. 
ವಿರಕ್ತಿಯಿಂದ ಭಕ್ತಿ ಹೆಚ್ಚುತ್ತದೆ. ಭಕ್ತಿಯಿಂದ ವಿರಕ್ತಿ ಗಾಢವಾಗುತ್ತದೆ. ಪರಸ್ಪರ 
ಪೂರಕವಾಗಿ ಎರಡೂ ಮೋಕ್ಷಕಾರಣವಾಗುತ್ತವೆ. ಎನ್ನುವುದು ಪ್ರಮಾಣಸಿದ್ದವಾಗಿದೆ- 
ರತಿಃ ಪರಾತ್ಮನಿ ಹರಾವನ್ಯತ್ರಾರತಿರೇವ ಚ। 
ಪುಮರ್ಥಸಾಧನಂ ಜ್ಞೇಯಂ ನಾತೋನ್ಯನ್ನುಖ್ಯಮಿಷ್ಯತೇ I 
ಇತಿ ಚೆ । 


ಚತುರ್ಥಸೃಂಧ-ಅಧ್ಯಾಯ-22 409 


ಪರಮಾತ್ಮನಾದ ಹರಿಯಲ್ಲಿ ಭಕ್ತಿಯೂ ಅನ್ಯತ್ರ ವಿರಕಿಯೂ ಇವೆರಡೇ ಮುಖ್ಯವಾಗಿ 
ಮೋಕ್ಷಸಾಧನವೆಂದು ತಿಳಿಯಬೇಕು. ಬೇರೆ ವೈಷ್ಣವಧರ್ಮಾಚರಣ ಮುಂತಾದುದು 
ಮುಖ್ಯ ಸಾಧನವೆನಿಸುವುದಿಲ್ಲ ಎಂದೂ ಹೇಳಿದೆ. 


als ats ate 
~~ PAY ~~ 


f. 
ಅಪರೋಕ್ಷಜ್ಞಾನ ಬಂದಾಗ ಜೀವನ ಬಾಹ್ಯೋಪಾಧಿಯಾದ ಲಿಂಗಶರೀರ 
ಸುಟ್ಟುಹೋಗುತ್ತದೆ. ಸ್ವರೂಪೋಪಾಧಿ ಹಾಗೇ ಮುಕಿಯಲ್ಲಿಯೂ ಇರುತ್ತದೆ. ಅದೂ 
ನಾಶವಾಗುತ್ತದೆ ಎಂದೊಪ್ಪಿದರೆ ಜೀವನೇ ನಾಶ ಹೊಂದಿದನೆನ್ನಬೇಕಾಗುತದೆ. ಇಂಥ 
ಮುಕ್ತಿ ಯಾರಿಗೆ ಬೇಕು? ಎಂದು ಸನಕಾದಿಗಳು ಪೃಥುರಾಜನಿಗೆ ಉಪದೇಶಿಸುತಾರೆ 
ಎಂದು ಮೈತ್ರೇಯರು ವಿದುರನಿಗೆ ಹೇಳುತಾರೆ. 


ಯದಾ ರತಿರ್ಬ್ರಹ್ಮಣಿ ನೈಷ್ಠಿಕೀ ಪುಮಾ- 

ನಾಚಾರ್ಯವಾನ್‌ ಜಾ ್ಲಿನವಿರಾಗರಂಹಸಾ I 
ದಹತ್ಯ ಬೀಜಂ ಹೃದಯಂ ಜೀವಕೋಶಂ 

ಪಂಚಾತ್ಮಕಂ ಯೋನಿಮಿವೋತ್ಠಿತೋಸಗ್ನಿ [1.೨೬ It 
ದಗ್ಗಾಶಯೋ ಮುಕ್ತಸಮಸತದ್ಗುಣೋ 


ನೈವಾತ್ಮನೋ ಬಹಿರಂತರ್ವಿಚಷ್ಟೇ I 
ಪರಾತ್ಮನೋರ್ಯದ್‌ ವ್ಯವಧಾನಂ ಪುರಸಾತ್‌ 
ARC ಯಥಾ ಪುರುಷಸದ್ದಿನಾಶೇ 11೨೭॥ 


ಪರಮಾತ್ಮನಲ್ಲಿ ದೃಢವಾದ ನಿಷ್ಠೆ ಉಂಟಾದಾಗ ಜ್ಞಾನಿನಿಯತಗುರುವಿನ 
ಪೂರ್ಣಾನುಗ್ರಹ ಹೊಂದಿ ಅಪರೋಕ್ಷಜ್ಞಾನ ಮತ್ತುತೀವ್ರವೈರಾಗ್ಯಗಳ ವೇಗದಿಂದ 
ಜೀವಾವರಕವಾದ ಪಂಚಭೂತಾತ್ಮಕ ಲಿಂಗಶರೀರವನ್ನು ಸುಟ್ಟು ಕೊಳ್ಳುತಾನೆ. 
ಅರಣಿಕಾಷ್ಠದಿಂದ ಎದ್ದ ಬೆಂಕಿ ಆ ಕಾಷ್ಠವನ್ನೇ ಸುಡುವಂತೆ. ಲಿಂಗಶರೀರ ಸುಡುವಾಗ 
ಅದರೊಳಗಿರುವ ಜೀವನಿಗೇನೂ ಅಪಾಯವಿಲ್ಲ ಜೀವಸ್ವರೂಪೋಪಾಧಿಯನ್ನು 
ಹೊರತು ಪಡಿಸಿ ಬಾಹ್ಯೋಪಾಧಿಯಾದ ಲಿಂಗಶರೀರವನ್ನುಮಾತ್ರ ಅಪರೋಕ್ಷಜ್ಞಾನ 
ವೈರಾಗ್ಯಗಳು ಸುಟ್ಟು ಹಾಕುತವೆ. 

ಸ್ವರೂಪೋಪಾಧಿಯೂ ಸುಟ್ಟು ಹೋಗುವುದಾದರೆ ಜೀವ ನಾಶವಾದಾಗ ಜೀವನ 
ಗುಣಗಳೆಲ್ಲವೂ ಇಲ್ಲವಾಗುತ್ತವೆ. ಮುಕ್ತಿಯಲ್ಲಿ ಜೀವನು ಒಳಗಿನ ಸುಖಾದಿಗಳನ್ನಾಗಲಿ 
ಹೊರಗಿನ ವಿಷಯಪದಾರ್ಥಗಳನ್ನಾಗಲಿ ಏನೂ ನೋಡುವುದಿಲ್ಲಎಂದಂತಾಗುತ್ತದೆ. 
ಅಪರೋಕ್ಷಕ್ಕಿಂತ ಪೂರ್ವದಲ್ಲಿ ಪರಮಾತ್ಮನಿಗೂ ಜೀವಾತ್ಮನಿಗೂ ನಡುವೆ 
ವ್ಯವಧಾನವಿದ್ದಿತು. ಜೀವಾತ್ಮ ಪರಮಾತ್ಮನನ್ನು ಕಾಣುತಿರಲಿಲ್ವ ಆದರೆ ಸ್ಪಪ್ನದಲ್ಲಿದ್ದಂತೆ 


410 ಶ್ರೀಮದ್‌ಭಾಗವತ ತಾತ್ಸರ್ಯನಿರ್ಣಯ 


ಅಲ್ಲವಾದ ಕ್ಷಣಿಕವಾದ ವಿಷಯಭೋಗವಾದರೂ ಇದ್ದಿತ್ತು ಆದರೆ ಈಗ 
ಅಪರೋಕ್ಷದಿಂದ ಸರೂಪೋಪಾಧಿ ನಾಶವಾಗಿ ಜೀವನೇ ನಾಶಹೊಂದಿದನೆಂದರೆ 
ವಿಷಯಭೋಗವೂ ಇಲ್ಲವಾಗಿ ಹೋಗುವುದು. ಇಂಥ ಮುಕ್ತಿ ಯಾರಿಗೆ ಬೇಕು? 


ಇಲ್ಲಿ ಶ್ರೀಧರವ್ಯಾಖ್ಯಾನದಲ್ಲಿ ಎರಡು ಶ್ಲೋಕಗಳ ಅಭಿಪ್ರಾಯ ಹೀಗಿದೆ- 
"ಅಪರೋಕ್ಷಜ್ಞಾನ ಬಂದಾಗ ಜೀವನ ಉಪಾಧಿಯಾದ ಲಿಂಗಶರೀರ ಪುನಃ 
ಅಂಕುರಿಸಲಾಗದಂತೆ ಪೂರ್ತಿ ಸುಟ್ಟುಹೋಗುತ್ತದೆ. “ದಹತ್ಯವೀರ್ಯಂ ಹೃದಯಂ' 
ಎಂದು ಪಾಠ. ವೀರ್ಯವೆಂದರೆ ಪುನಃ ಅಂಕುರಿಸುವ ಸಾಮರ್ಥ್ಯ. ಹೀಗೆ 
ಜೀವೋಪಾಧಿ ನಾಶವಾದಾಗ ಕರ್ತೃತ್ವಾದಿ ಸಮಸ್ತಗುಣಗಳ ನಾಶವಾಗುತ್ತದೆ. ಆಗ 
ಹೊರಗೆ ಘಟಾದಿಗಳನ್ನಾಗಲಿ ಒಳಗೆ ಸುಖದುಃಖಾದಿಗಳನ್ನಾಗಲಿ' ಜೀವನು 
ನೋಡುವುದಿಲ್ಲ ಏಕೆಂದರೆ ಜೀವಪರಮಾತ್ನಭೇದಕ್ಕೆ ಕಾರಣವಾಗಿದ್ದ ಜೀವನ 
ಅಂತಃಕರಣ ನಾಶವಾಗಿದೆ. ಇದು ಸ್ವಪ್ನದಲ್ಲಿ ಆರೋಪಿತವಾದ ದ್ರಷ್ಟ ದೃಶ್ಯಗಳೆರಡೂ 
ಎಚ್ಚೆತ್ತಾಗ ಹೇಗೆ ಕಾಣಿಸುವುದಿಲ್ಲವೋ ಹಾಗೇ' ಎಂದು. ಆದರೆ ಜೀವೋಪಾಧಿ 
ನಾಶವಾದಾಗ ಜೀವನ ಕರ್ತೃತ್ವಾದಿ ಸಮಸಗುಣ ನಾಶವಾಗುವುದು, ಒಳಗೆ ಹೊರಗೆ 
ಏನೂ ಕಾಣಿಸದಂತಾಗುವುದು ಪುರುಷಾರ್ಥವಲ್ಲ, ಅದಕ್ಕೆ ವೀರರಾಘವ ಶುಕದೇವ 


| 


ಗಿರಿಧರ ವ್ಯಾಖ್ಯಾನಗಳು ಅಪರೋಕ್ಷ ಬಂದಾಗ ಶರೀರ ಅಂತಃಕರಣ ನಾಶವಾದರೂ 
ಜೀವನ ಹೇಯಗುಣಗಳು ಮಾತ್ರ ನಾಶವಾಗುತ್ತವೆ ಎನ್ನುತ್ತಾರೆ. ಆದರೆ ಇದು ಹೇಗೆ 


೧. ಸಾಕ್ಷಾತ್ಕಾರೋ ವೀರ್ಯಂ ಪುನಃ ಪ್ರರೋಹಕ್ಷಮಂ ಯಥಾ ನ ಭವತ್ಯೇವಂ ಹೃದಯಂ 
ದಹತಿ । OT, ಆಶಯೋ ಹೃದಯಮುಪಾಧಿರ್ಯಸ್ಯ ಅತ ಏವ ಮುಕ್ತಾಃ 
ಸಮಸ್ತಾಸದ್ಗುಣಾಃ ಕರ್ತತ್ವಾದಯೋ ಯೇನ | ಆತ್ಮನಃ ಸಕಾಶಾದ್‌ 
ಬಹಿರ್ಧಟಾದ್ಯಂತಃಸುಖದುಃಖಾದಿ ನೈವ ವಿಚಷ್ಟೇ ನ ಪಶ್ಯತ್ಯೇವ ।ಕುತ 
ಇತ್ಯಪೇಕ್ಷಾಯಾಂ ದ್ರಷ್ಟ್ಟ ದೃಶ್ಯ ಪ್ರತೀತೇರಂತಃಕರಣ ಹೇತುತ್ವಾದಿತ್ಯಾಹ ।1ಪರೋ 
ದೃಶ್ಯ ಆತ್ಮಾದ್ರಷ್ಟುತಯೋರ್ಯದ್‌ ವ್ಯವಧಾನಂ ಭೇದಕಂ ಪೂರ್ವಮಾಸೀತ್‌ ತಸ್ಯ 
ವಿನಾಶೇ ಸತಿ ಯಥಾ ಸ್ವಪ್ನೇ ರಾಜಾಹಮಿತ್ಯಾರೋಪಿತಸೈನ್ಯಾದಿದ್ರಷ್ಟಾರಂ ದೃಶ್ಯಂ 
ಸೈನ್ಯಂಚ ಸ್ವಪ್ನಾವಸ್ಥಾನಾಶೇ ನ ಪಶ್ಯತಿ ತದ್ವತ್‌ । -ಶ್ರೀಧರಃ 
ಪುರುಷಃಜ್ನಾನವಿರಾಗಸಹಕೃತರತ್ಯಾತ್ಮಕಜ್ಗಾನವೇಗೇನ ಜೀವಕೋಶಂ ಶರೀರಂ 
ಅಬೀಜಂ ಬೀಜರಹಿತಂ ಭಿನ್ನಾಜ್ಞಾನರೂಪಮೂಲಂ ಯಥಾ ತಥಾ ನಿಃಶೇಷಂ 
ದಹತಿ । ಏವಂ ದೇಹಸಂಬಂಧನಿಮಿತ್ತಂ ಪುಣ್ಯಪಾಪರೂಪಂ ಕರ್ಮ ನಿಃೇಷಂ 
ದಹತ್ಯಾ ರತ್ಯಾ ಮುಕ್ತಸ್ಯ ನ ಪುನಃ ಪಂಚಾತ್ಮಕಜೀವಕೋಶಸಂಬಂಧಃ (ಏವಂ 
ದಗ್ಗಾಶಯಃ ದಗ್ಗಶರೀರಃ ಮುಕಾಃ ಸಮಸ್ತಾಗುಣಾ ಹೇಯಗುಣಾ ರಾಗಾದಯೋ 
ಯೇನ ಸಃ ಆತ್ಮನೋ ಬಹಿರ್ಭೂತಂ ಶರೀರಂ ಅಂತರ್ಭೂತಂ ರಾಗಾದಿ 
ದೋಷಜಾತಂ ಚನ ವಿಚಷ್ಟೇ | -ವೀರರಾಘವಃ 


ಚತುರ್ಥಸ್ಕಂಧ-ಅಧ್ಯಾಯ-22 411 


ಸಾಧ್ಯ? ಶರೀರಅಂತಃಕರಣ ನಾಶವಾದರೆ ಎಲ್ಲ ಗುಣಗಳೂ ನಾಶವಾಗಲೇ ಬೇಕು 
` ತಾನೆ? ಒಳಗೂ ಹೊರಗೂ ಹೇಯವಾದುದು ಮಾತ್ರ ಕಾಣುವುದಿಲ್ಲ ಹೇಗೆ? 
ಒಳಗೂ ಹೊರಗೂ ಏನೂ ಕಾಣದೆ ಹೋಗುತದೆ ತಾನೆ? 

ಈ ಸಮಸ್ಯೆಗೆ ಪರಿಹಾರವಾಗಿ ಜೀವನಿಗೆ ಬಾಹ್ಯೋಪಾಧಿ ಜ್ಞಾನದಿಂದ 
ನಾಶವಾದರೂ ಸ್ವರೂಪೋಪಾಧಿ ಇದೆ ಎಂದೊಪ್ಪಬೇಕು. ಆಗ ಕರ್ತೃತ್ವಾದಿಗಳೂ 
ಸುಖಜ್ಞಾನಾದಿ ಕಲ್ಯಾಣಗುಣಗಳೂ ಮುಕ್ತಿಯಲ್ಲಿಇರಬಲ್ಲುವು ಮತ್ತು ಒಳಗೆ ಹೊರಗೆ 
ಶುಭಪದಾರ್ಥಗಳನ್ನೂ ಕಾಣಬಹುದು. ಇಂಥ ಮುಕ್ತಿ ಪುರುಷಾರ್ಥವಾಗಬಹುದು. 

ಆದರೆ ಭಾಗವತದಲ್ಲಿ ಸಮಸಗುಣಗಳ ನಾಶ ಉಕ್ತವಾಗಿದೆ. ಒಳಗೆ ಹೊರಗೆ 
ಏನೂ ಕಾಣುವುದಿಲ್ಲ ಎಂದಿದೆ ಎಂಬ ಸಮಸ್ಯೆ ಬರುತ್ತದೆ. ಅದಕ್ಕೆ ಸಮಾಧಾನ 
ಹೀಗೆ- ಸ್ವರೂಪೋಪಾಧಿ ಒಪ್ಪದಿದ್ದರೆ, ಒಪ್ಪಿದರೂ ಅದೂ ಜ್ಞಾನದಿಂದ 
ನಾಶವಾಗುತ್ತದೆ ಎಂದೊಪ್ಪಿದರೆ, ಕರ್ತೃತ್ವಾದಿ ಸಮಸಗುಣ ನಾಶವಾದೀತು. 
ಮುಕಿಯಲ್ಲಿ ಒಳೆಗೆ ಹೊರಗೆ ಏನೂ ಕಾಣದೆ ಇದ್ದೀತೆಂದು ಅನಿಷ್ಟಾಪಾದನೆ 
ಮಾಡುತ್ತಿದೆ ಭಾಗವತ ಎನ್ನಬೇಕು ಎಂದು. ಹೀಗೆ ಸ್ಕಾಂದ ಪುರಾಣ ಭಾಗವತದ 


- ಈ ಎರಡು ಶ್ಲೋಕಗಳಿಗೆ ವ್ಯಾಖ್ಯಾನ ಮಾಡಿದೆ. 


ಅ ಬೀಜಂ ಹೃದಯಂ ಬೀಜಹೃದಯಂ nee | 


ಜೀವೋಪಾಧಿರ್ದ್ವಿಧಾ ಪ್ರೋಕ್ತಃ ಸ್ವರೂಪಂ ಬಾಹ್ಯಮೇವ ಚ 
ಬಾಹ್ಯೋಪಾಧಿರ್ಲಯಂ ಯಾತಿ ಮುಕಾವನ್ಯಸ್ಯ ತು ಸ್ಥಿತಿಃ I 


ಸರ್ವೋಪಾಧಿವಿನಾಶೇ ಹಿ ಪ್ರತಿಬಿಂಬಃ ಕಥಂ ಭವೇತ್‌ | 
ಕಥಂ ಚಾತ್ಮವಿನಾಶಾಯ ಪ್ರಯತ್ನಃ ಸೇತ್ಛೃತಿ ಕ್ಷಚಿತ್‌ ॥ 
& cy ಶೆ 


ಅಪುಮರ್ಥತಾ ಚ ಮುಕ್ಕೇಃ ಸ್ಯಾದಭಾವಾತ್‌ ಪುಂಸ ಏವ ತು | 

ಜ್ಞಾನಜ್ಞೇಯಾದ್ಯಭಾವಾಚ್ಚೆ ಸರ್ವಥಾ ನೋಪಪದ್ಯತೇ | 

ತಸ್ಥಾದೇತನ್ನತಂ ಯೇಷಾಂ ತಮೋನಿಷ್ಠಾ ಹಿ ತೇ ಮತಾಃ ॥ 

ಇತಿ ಸ್ಕಾಂದೇ | 

"ಅಬೀಜಂ ಹೃದಯಂ' ಎಂದರೆ "ಅ' ಎಂದು ಬೇರೆಯೇ ಪದ. ನಇುರ್ಥಕ. 
BEER ವಿನಾ ಎಂಬ ಅರ್ಥವಿರುವುದರಿಂದ "ಬೀಜ ಹೃದಯ' ಹೊರತಾಗಿ,' 
ಜೀವಸ್ಟರೂಪೋಪಾಧಿ ಹೊರತಾಗಿ, ಬಾಹ್ಯೋಪಾಧಿ ಮಾತ್ರ ಅಪರೋಕ್ಷದಿಂದ 
ಸುಟ್ಟು ಹೋಗುತ್ತದ ಎಂದರ್ಥ. 
ಜೀವನು ಪರಮಾತ್ಮನ ಪ್ರತಿಬಿಂಬವೆನಿಸಲು ಉಪಾಧಿಗಳು ಎರಡು ಇವೆ. 
ಜೀವಸ್ಟರೂಪಶರೀರಾದಿ ಒಂದು, ಲಿಂಗಶರೀರ ಮುಂತಾದ ಬಾಹ್ಯ ಉಪಾಧಿ 


412 ಶ್ರೀಮದ್‌ಭಾಗವತ ತಾತರ್ಯನಿರ್ಣಯ 


ಇನ್ನೊಂದು. ಬಾಹ್ಯೋಪಾಧಿ ಮಾತ್ರವೇ ಅಪರೋಕ್ಷದಿಂದ ಲಯ ಹೊಂದುತ್ತದೆ. 
ಸ್ವರೂಪೋಪಾಧಿ ಮುಕ್ತಿಯಲ್ಲಿಯೂ ಇರುತದೆ. ಬಾಹ್ಯೋಪಾಧಿಯಂತೆ 
ಸ್ವರೂಪೋಪಾಧಿಯೂ ನಾಶವಾಗುತದೆ ಎಂದರೆ ಪ್ರತಿಬಿಂಬ ಹೇಗೆ ಉಳಿದೀತು? 
ಅದೂ ನಾಶವಾದೀತು. (ಇದನ್ನು ಭಾಗವತ "ಅಪುರುಷಸದ್ದಿನಾಶೇ' ಎಂದಿದೆ.) 
ಪ್ರತಿಬಿಂಬನಾದ ಜೀವ ತಾನೇ ನಾಶಹೊಂದುವುದಾದರೆ ಅಂಥ ಮುಕ್ತಿ 
ಅಪುರುಷಾರ್ಥವಾಗುವುದರಿಂದ ಮುಕಿಗಾಗಿ ಯತ್ನ ಎಲ್ಲಿಯಾದರೂ ಹೇಗೆ 
ಉಂಟಾದೀತು? ಅರ್ಥಿಯಾಗಬಹುದಾದ ಪುರುಷನೇ ಇಲ್ಲದಿದ್ದರೆ ಆ ಮುಕ್ತಿ 
ಪುರುಷಾರ್ಥವಾಗಲಾರದು. ಜ್ಞಾತೃ ಇಲ್ಲದ್ದರಿಂದ ಜ್ಞಾನವಿಲ್ಲ ಜ್ಲಾನವಿಲ್ಲದರಿಂದ 
ಜ್ಞೇಯವಿಲ್ಲ ಎಂದಾದೀತು. ('ಶೈವಾತ್ಮನೋ ಬಹಿರಂತರ್ವಿಚಪ್ಪೇ' ಎಂಬುದರ 
ಅಭಿಪ್ರಾ ಯವಿದು.) ಇದೇ ರೀತಿಯಲ್ಲಿ "ಇಚ್ಛಿಸುವ ಜೀವನಿಲ್ಲ, ಇಚ್ಛೆ ಇಲ್ಲ 
ಇಷ್ಟವಾದ ಸುಖ ಮುಂತಾದುದು ಯಾವುದೂ. ಇಲ್ಲ ("ಮುತಸಮನತದುಣ: 
ಎಂಬುದರ ಅಭಿಪ್ರಾಯವಿದು) ಹೀಗಾಗಿ ಮೋಕ್ಷಕ್ಕೆ ಕೈ ಪುರುಷಾರ್ಥತ್ವವು ಸರ್ವಥಾ 
ಕೂಡುವುದಿಲ್ಲ, ಅದರಿಂದ ಯಾರು ಇಂಥ ಮೋಕ್ಷವನ್ನು ಅಂಗೀಕಾರ ಮಾಡುವರೋ 
ಅವರು ತಾಮಸರು' ಎಂದು ಸ್ಕಂದ ಪುರಾಣದಲ್ಲಿ ಉಕ್ತವಾಗಿದೆ. 


ದಗ್ಗಾಶಯಃ ಬೀಜಾಶಯನಾಶೇ ತದ್ಗುಣಾನಾಂ ಜ್ಞಾನಾದೀನಾಮ- ಲ 
ಭಾವಾನ್ನ ಕಿಂಚಿದ್‌ ವಿಚಕ್ಷೀತ । ಪರಾತ್ಮನೋರ್ಯದಾ ವ್ಯವಧಾನಂ 
ಸಂಸಾರಾವಸ್ಥಾಯಾಂ ತದಾ ಸ್ವಪ್ನ ಇವೇತ್ಯೇತಾವತ್‌ । ಬೀಜ- 

ಹೃದಯನಾಶೇ SPOR ಏವ | ಆತ್ಮನಾಶ ಏವೇತ್ಯರ್ಥಃ । ಅತಃ 
ಸಂಸಾರಾವಸ್ಥೈವೋತ್ತಮಾ ಸ್ಯಾತ್‌ । 


ದಗ್ಗಾಶಯಃ ಎಂಬಲ್ಲಿ ಯದಿ ಎಂದು ಸೇರಿಸಬೇಕು. ಜೀವಸ್ತರೂಪೋಪಾಧಿಯೂ 
ನಾಶವಾಗುತ್ತದೆ ಎಂದು ಅಂಗೀಕರಿಸಿದರೆ ಜೀವನ ಜ್ಞಾನಸುಖ ಇಚ್ಛಾದಿ ಗುಣಗಳೂ 
ಇಲ್ಲವಾದೀತು. ಆಗ ಜೀವನು ಒಳಗೆ ಹೊರಗೆ ಏನನ್ನೂ ಕಾಣಲಾರ. ಪರಮಾತ್ಮ 
ಜೀವಾತ್ಮರಿಗೆ ವ್ಯವಧಾನವಿರುವಾಗ, ಅಂದರೆ ಜೀವನಿಗೆ ಅಪರೋಕ್ಪವಿಲ್ಲದಿದ್ದಾಗ, 
ಸಂಸಾರಾವಸ್ಥೆಯಲ್ಲಿ ಸ್ವಪ್ನದಲ್ಲಿ ಹೇಗೋ ಹಾಗೆ ಅಲ್ಪ ಅಸ್ಥಿರವಾದ 
ಸುಖಭೋಗಮಾತ್ರವಾದರೂ ಇರುತ್ತದೆ. ಸ್ವರೂಪೋಪಾಧಿ ನಾಶವಾದರೆ "ಅಪುರುಷ 
ಏವ' ಆತ್ಮನಾಶವೇ ಆದಂತಾಯಿತು. ಇಂಥ ಮುಕ್ಕವಸ್ಥೆಗಿಂತ ಸಂಸಾರಾವಸ್ಥೆಯೆ 
ವಾಸಿ ಎನ್ನಬೇಕಾದೀತು. 


ಭಿದಾ ಯದಿ ನ ages ಜೀವಾತ್ಮಹಪರಮಾತ್ಮನೋಃ | 
ಮುಕ್ಕಾ ತದಾ ವಿಮೋಕ್ಷಾಯ ಕೋ ಯತ್ನಂ ಕರ್ತಮರ್ಹತಿ | 
ಇತಿ ಬ ೨)ಹ್ಮಾಂಡೇ || 


ಚತುರ್ಥಸ್ಥಂಧ-ಅಧ್ಯಾಯ-22 N 


ಮಗ್ಗಸ್ಯ ಹಿ ಪರೇ$ಜ್ಞಾನೇ ಕಿಂ ನ ದುಃಖತರಂ ಭವೇತ್‌? 
ಪ್ರವೃತಿಧರ್ಮಮೇವಾಹಂ ಮನ್ಯೇ ಭರತಸತ್ತಮ ॥ 
ಇತಿ ಮೋಕ್ಚಧರ್ಮೇ Il 


ಮುಕಿಯಲ್ಲಿ ಜೀವಾತ್ಮಪರಮಾತ್ಮರಿಗೆ ಭೇದವು ಕಾಣದಿದ್ದರೆ ಅಂದರೆ ಜೀವನು ನಾಶ 
ಹೊಂದುವುದಾದರೆ ಮುಕ್ತಿಗಾಗಿ ಯಾರು ಪ್ರಯತ್ನ ಮಾಡಿಯಾನು? ಎಂದು 
ಬ್ರಹ್ಮಾಂಡಪುರಾಣದಲ್ಲಿ ಹೇಳಿದೆ. ಯಾವ ಜ್ಞಾನವೂ ಇಲ್ಲದ ಸ್ಥಿತಿಯಲ್ಲಿರುವವನಿಗೆ 
ಬಹಳ ದುಃಖವಾಗದಿದ್ದೀತೇ? ಏಕೆಂದರೆ ಗಾಢ ನಿದ್ರೆಯಲ್ಲಿಯೂ 
ಸ್ವರೂಪಾದಿಜ್ಞಾನವಿದೆ. ಅದರಿಂದ ಇಂಥ ಮುಕ್ತಿಯನ್ನು ಹೊಂದುವುದಕ್ಕಿಂತ 
ಪ್ರವೃತ್ತಿಧರ್ಮದಿಂದ ಸಂಸಾರವನ್ನು ಹೊಂದುವುದೇ ಮೇಲು ಎಂದು ನಾನು 
ಅಭಿಪ್ರಾಯ ಪಡುತ್ತೇನೆ ಎಂದು ಮೋಕ್ಷಧರ್ಮದಲ್ಲಿ ಹೇಳಿದೆ. 


ಖೇ ಲೇ ate 
೪ ಜ್‌ ಉನಿ 


ವಿಷಯಾಸಕ್ತರಾದ ದುರ್ಜನರ ಸಂಗದಿಂದ ವಿಷಯಾಸಕ್ತಿ ಉಂಟಾಗುತ್ತದೆ. 
ಅದರಿಂದ ಶಾಸ್ವ್ರಾರ್ಥಜ್ಞಾನ, ಭಕ್ತಿಗಳು ನಶಿಸುತ್ತವೆ ಮಿಥ್ಯಾಜ್ನಾನ ಉಂಟಾಗುತ್ತದೆ 


ಅನರ್ಥ ಉಂಟಾಗುತ್ತದೆ. ಅದರಿಂದ ಶಾಸ್ತ್ರ ಓದದವರನ್ನೂ ದುರ್ಜನ ಸರಗ 
ಮಾಡಬಾರದು ಎಂದು ಸನಕಾದಿಗಳು ಪೃಥುಮಹಾರಾಜನಿಗೆ ಉಪದೇಶಿಸಿದರೆಂದು 
ಮೈತ್ರೇಯರು ವಿದುರನಿಗೆ ಹೇಳಿದರು. 
ಇಂದಿ _ಯೈರ್ವಿಷಯಾಕೃಷ್ಟೈರಾಕ್ಷಿಪಂ ಧ್ಯಾಯತೋ ಮನಃ | 
ಚೇತನಾಂ ಹರತೇ ಬುದ್ಧೇಃ ಸುಂಬಸ್ಫೋಯಮಿವ ಹ್ರದಾತ್‌ ॥೩೦॥ 


ಭ್ರಶ್ಯತ್ಯನು ಸ್ಮೃತಿಶ್ಚಿತಂ ಜ್ಞಾನಭ್ರಂಶಃ ಸ್ಥೃತಿಕ್ಚಯೇ | 
ತದ್ರೋಧಂ ಕವಯ: ಪ್ರಾಹುರಾತ್ಕಾಪಹ್ನವಮಾತ್ಮನಃ MAOI 


ನಾತಃ ಪರತರೋ ಲೋಕೇ ಪುಂಸಃ ಸ್ವಾರ್ಥವ್ಯತಿಕ್ರಮಃ | 


ಯದ್ಯಸ್ತ್ಯನ್ಯಸ್ಯ ಪ್ರೇಯಸ್ತ್ವಮಾತ್ಮನಃ ಸ್ವವ್ಯತಿಕ್ರಮಾತ್‌ 1೩೨ ॥ 


ಅಥೇಂದ್ರಿಯಾರ್ಥಾಭಿಧ್ಯಾನಂ 
ಸರ್ವಾರ್ಥಾಪಹ್ನವೋ ನ್ಮಣಾಮ್‌ I 
ಸ್ರಂಸಿತೋ ಜ್ಞಾನವಿಜ್ಞಾನಾದ್‌ 
ಯೇನಾವಿಶತಿ ಮುಗ್ಗತಾಮ್‌ 11೩೩ 11 


414 


ನ ಕುರ್ಯಾತ್‌ ಕರ್ಹಿಚಿತ್‌ ಸಂಗಂ ತಮಸೀವ್ರಂ ತಿತೀರ್ಷುಃ | 
ಧರ್ಮಾರ್ಥಕಾಮಮೋಕ್ಷಾಣಾಂ ಯದತ್ಯಂತವಿಘಾತಕಮ್‌ Wag 1 


ರಾಜನೆ, ನಿನಗೆ ಪರಮಾತ್ಮನ ಬಗ್ಗೆ ಶ್ರವಣ ಮಾಡುವಲ್ಲಿ ಆಸಕ್ತಿ ಇದೆ. ಇದು 
ಎಲ್ಲರಲ್ಲಿ ಇಲ್ಲ ಏಕೆಂದರೆ ಅವರು ವಿಷಯಭೋಗವನ್ನೇ ಸದಾ ಆಲೋಚಿಸುತ್ತಾರೆ. 
ಆಗ ಇಂದ್ರಿಯಗಳು ವಿಷಯಗಳಿಂದ ಆಕರ್ಷಿತವಾಗುತ್ತವೆ. ಇಂದ್ರಿಯಗಳಿಂದ 
ಮನಸ್ಸು ಆಕರ್ಷಿತವಾಗುತ್ತದೆ. ಮನಸ್ಸು ಬುದ್ಧಿಯ ಶಾಸ್ತಾ ಿರ್ಥದ ಬಹುಸ್ಥರಣಶಕ್ತಿಯನ್ನು 
ಕ್ರಮೇಣ ನಾಶಗೊಳಿಸುತ್ತದೆ. ಕೆರೆಯ ತೂಬು ಕೆರೆ ನೀರನ್ನೆಲ್ಲ ಕ್ರಮೇಣ 
ಬರಿದುಗೊಳಿಸುವಂತೆ. 


DAO pe ಸ್ಮರಣಶಕ್ತಿ ನಾಶವಾದೊಡನೆ DRF ಸ್ಮರಣ ನಾಶವಾಗುತ್ತದೆ. ಆ 
ಸ್ಮರಣೆ ನಾಶವಾದಾಗ ಚಿತದಲ್ಲಿದ್ದ ಭಗವದ್ಧಕ್ತಿ ನಾಶವಾಗುತದೆ. ಅದರಿಂದ ಜ್ಞಾನ 
ಭ್ರಂಶ. ತತ್ವಜ್ಞಾನ ನಶಿಸುತ್ತದೆ. ಮಿಥ್ಯಾಜ್ಞಾನ ಹುಟ್ಟುತ್ತದೆ. ಹೀಗೆ ತತ್ವಜ್ಞಾನ 
ನಾಶವಾಗಿ ಮಿಥ್ಯಾಜ್ಞಾನ ಬಂದುಬಿಟ್ಟರೆ ಜೀವನಿಗೆ ತನ್ನ ಸರ್ವಸ್ವವಾದ ಮೋಕ್ಷರೂಪ 
ಪುರುಷಾರ್ಥ ಇಲ್ಲವಾಗುತ್ತದೆ. ನರಕಾದಿ ಅನರ್ಥವೇ ಸಂಭವಿಸುತ್ತದೆ ಎಂದು 
ಬಲ್ಲವರು ಹೇಳುತ್ತಾರೆ. 


ಜ್ಞಾನಭ್ರಂಶಕ್ಕಿಂತ ಹೆಚ್ಚಿನದಾಗಿ ತನ್ನಪರಮಪುರುಷಾರ್ಥನಾಶಕವೂ ಅನರ್ಥಕರವೂ 
ಲೋಕದಲ್ಲಿ ಇನ್ನೊಂದಿಲ್ಲ ಯದ್ಯಪಿ ಬೇರೆ ಪುತ್ರಾದಿ ಸಂಪತ್ತು ತನಗೆ ಅತ್ಯಂತ 
ಪ್ರಿಯವಾದುದು ಇದೆ. ಆದರೂ ಅದರ ನಾಶ ತನ್ನ ಪರಮಪುರುಷಾರ್ಥನಾಶಕವಾದ 
ಜ್ಞಾನಭ್ರಂಶಕ್ಕಿಂತ Bane, 


ಅದರಿಂದ ಮನುಷ್ಯರಿಗೆ ಇಂದ್ರಿಯವಿಷಯಗಳ ನಿರಂತರ ಆಲೋಚನೆ ಸಕಲ 
ಪುರುಷಾರ್ಥನಾಶಕವಾಗಿದೆ. ಮೋಕ್ಷವಿರೋಧಿಯಾಗಿದೆ. ಏಕೆಂದರೆ 
ವಿಷಯಚಿಂತನೆಯಿಂದ ಮನುಷ್ಯ ಸಾಮಾನ್ಯವಿಶೇಷಜ್ಞಾನ ಭ್ರಷ್ಟನಾಗುತಾನೆ. 
ಅದರಿಂದ ಅಜ್ಞಾನಕಾರ್ಯವಾದ ಸಂಸಾರದಲ್ಲಿ ಮುಳುಗುತಾನೆ. ಮೋಕ್ಷಮಾರ್ಗ 
ದಿಂದ ವಿಮುಖನಾಗುತಾನೆ. 


ಶಾಸ್ತ್ರ ಓದಿದವನಿಗೂ ದುರ್ಜನ ಸಂಸರ್ಗದಿಂದ ವಿಷಯಾಸಕ್ತಿ ಮುಂತಾದುವು 
ಬರಬಹುದು. ಅದರಿಂದ ದಾಟಲು ಕಷ್ಟಸಾಧ್ಯವಾದ ಮಿಥ್ಯಾಜ್ಞಾನವನ್ನು ದಾಟಲು 
ಬಯಸುವವನು ಎಂದೂ ದುರ್ಜನ ಸಂಗ ಮಾಡಬಾರದು. ದುರ್ಜನಸಂಸರ್ಗದಿಂದ 
ಬರುವ ಮಿಥ್ಯಾಜ್ಞಾನವು ಧರ್ಮಅರ್ಥಕಾಮಮೋಕ್ಷ ಗಳೆಲ್ಲಕ್ಕೂ ಅತ್ಯಂತ 
ವಿಘಾತಕವಾಗಿರುತ್ತದೆ. 


ಇಲ್ಲಿ ಹಿಂದೆ "ಪೃಥುಮಹಾರಾಜನಿಗೆ ಶ್ರವಣಾಸಕ್ತಿ ಇದೆ "ಅಸ್ತ್ಯೇವ ರಾಜನ್‌' 
(ಶ್ಲೋ.೩೦) ಎಂದು ಹೇಳಿ ಈ ಶ್ರವಣಾಸಕ್ತಿ ಮೋಕ್ಷಕಾರಣವಾಗುತ್ತದೆ ಎನ್ನುವುದನ್ನು 
'ನಿಮಿತ್ತೇ ಸತಿ ಸರ್ವತ್ರ' (ಶ್ಲೋ.೨೯) ವರೆಗೂ ಸಮರ್ಥಿಸಿದ್ದಾರೆ. ಇನ್ನು ಮುಂದೆ 


ಚತುರ್ಥಸ್ಕಂಧ-ಅಧ್ಯಾಯ-22 41> 


"ಇಂದ್ರಿ ಯೈರ್ವಿಷಯಾಸಕ್ಕೈಃ' (ಶ್ಲೋ.೩೦) ಎಂದು ಮುಂತಾಗಿ ವಿಷಯಾಸಕ್ತಿ 
ಸಂಸಾರಕ್ಕೆ ಕಾರಣವಾಗುತ್ತದೆ ಎಂದು ಹೇಳಿದಂತೆ ಕಾಣುತ್ತದೆ. ಹಾಗೇ ಬೇರೆ 
ವ್ಯಾಖ್ಯಾನಕಾರರು ಹೇಳುತಾರೆ. ಆದರೆ ರಾಜನಿಗೆ ಈಗಾಗಲೆ ಶ್ರವಣಾಸಕ್ತಿ 
ಇರುವುದರಿಂದ ವಿಷಯಾಸಕ್ತಿಯ ದುಷ್ಪರಿಣಾಮವನ್ನು ಉಪದೇಶಿಸಬೇಕಾಗಿಲ್ಲ ಈ 
ಶ್ರವಣಾಸಕ್ತಿಯನ್ನು ಹೀಗೇ ಕಾಪಾಡಿಕೊಳ್ಳು, ದುರ್ಜನ ಸಂಸರ್ಗ ಮಾಡಬೇಡ. 
ದುರ್ಜನರು ವಿಷಯಾಸಕ್ತರಾದ್ದರಿಂದ ಅವರ ಸಂಸರ್ಗದಿಂದ ವಿಷಯಾಸಕ್ತಿ 

+ ಉಂಟಾದರೆ ಮುಂದೆ ಅದರಿಂದ ಶಾಸ್ತ್ರದ ವಿಧಿನಿಷೇಧಗಳನ್ನು ಮರೆತು 
ಭಗವದ್ಭಕ್ತಿಯನ್ನೂತೊರೆದು ಮಿಥ್ಯಾಜ್ಞಾನ ಸಂಪಾದಿಸಿ ನರಕಕ್ಕೆ ಹೋಗುವ ಪ್ರಸಂಗ 
ಬರುತ್ತದೆ. ಶಾಸ್ತ್ರ ಓದಿದವನನ್ನೂ ವಿರಕನನ್ನೂ ದುರ್ಜನ ಸಂಸರ್ಗ ತಪ್ಪು ದಾರಿಗೆ 
ಎಳೆಯುತ್ತದೆ ಎಂದು ಸನಕಾದಿಗಳು ರಾಜನನ್ನು ಎಚ್ಚರಿಸುತ್ತಿದ್ದಾರೆ. ದುರ್ಜನ ಸಂಸರ್ಗ 
ಕೇವಲ ಸಂಸಾರಕ್ಕೇ ಕಾರಣವಲ್ಲ ನರಕಾದಿ ಅನರ್ಥಗಳಿಗೆ ಕಾರಣ ಎಂದು 
ಎಚ್ಚರಿಸುವುದು ಸನಕಾದಿಗಳ ಉದ್ದೇಶವಿದೆ. 


ಏವಂವಿಧಾಜ್ಞಾನಕಾರಣಮಾಹ ಇಂದ್ರಿಯೈರ್ವಿಷಯಾಕೃಷ್ಟೈರಿತ್ಯಾದಿ | 


-ooo ಬಹುಸ್ಥರಣಶಕಿಸು ಚೇತನೇತ್ಯುಚ್ಛತೇ ಬುದ್ಧೆಃ | 
Ks ಇತಿ ಶಬ್ದನಿರ್ಣಯೇ ॥ 
ಸ್ಪಹಕ್ಕಪಾತಸ್ತ್ಯಭ್ಯಾಸಾದ್‌ ಭೋಗಾರ್ಥಂ ವ್ಯಾಪ್ಠತಸ್ಯ BD I 
ಭವೇತತೋನನೇಕಶಾಸ್ತ್ರಯಥಾರ್ಥಸ್ಥರಣೇಶಿತಾ [| 


ನಶ್ಯತ್ಯತಃ ಸ್ಮೃತೇರ್ನಾಶಾದ್‌ ಭಗವತ್ಪಕ್ಷಪಾತಿತಾ | 
ವಿನಶ್ಯೇತ್‌ ತೇನ ಚೈವಾಸ್ಯ ಭವೇಜಾ ್ಲಿನವಿಪರ್ಯಯಃ Il 


ನಚ ಜ್ಞಾನವಿಪರ್ಯಾಸಾದನ್ಯನ್ನಾಶಕರಂ ಕೃಚಿತ್‌ | 
ಸರ್ವಸ್ಯೆ ತಸ್ಯ ಮೂಲಂ ಹಿ ದುಷ್ಪಸಂಸರ್ಗ ಏವ ತು ॥ 


ದುಷ್ಠಸಂಗೋ ವಿರಕ್ಯಾಪ್ಯನ್ಯಥಾಜ್ಞಾನಕಾರಣಮ್‌ | 

ಹು ಹಿ z e 
ದುಷ್ಟಸಂಗಾದ್ಧಿ ವಿಷ್ಣೋಶ್ಚ ಸ್ವಾತೃತ್ತಂ ಮನ್ಯತೇ ಬುಧಃ | 
ಅಭಾವಂ ಸ್ನಾತ್ಮನೋನ್ಯಸ್ಯ ಮುಕಿಂ ಚಾಪಿ ನಿರಾತ್ಮತಾಮ್‌ ॥ 

i ಇತ್ಯಾದಿ ಸ್ಕಾಂದೇ | 
ಮೋಕ್ಷಸಾಧನಜ್ಞಾನವಿಲ್ಲದಂತಾಗುವುದಕ್ಕೆ ಕಾರಣವನ್ನು ಸನಕಾದಿಗಳು ಪೃಥುರಾಜನಿಗೆ 
ಹೇಳುತ್ತಾರೆ, “ಇಂದ್ರಿಯೈರ್ವಿಷಯಾಕೃಷ್ಟೈಃ' ಎಂಬ ಶ್ಲೋಕದಿಂದಾರಂಭಿಸಿ "ನ 
ಕುರ್ಯಾತ್‌ ಕರ್ಹಿಚಿತ್‌ ಸಂಗಂ' ಎನ್ನುವ ಶ್ಲೋಕದವರೆಗೆ. 


416 ಶ್ರೀಮದ್‌ಭಾಗವತ ತಾತ್ಪರ್ಯನಿರ್ಣಯ 


ಇಲ್ಲಿ ಚೇತನಾ ಎಂದರೆ ಐದು ಬಗೆಯ ಮನಸ್ಸುಗಳಲ್ಲಿ ಒಂದಾದ ಚೇತನಾ ಅಲ್ಲ 
"ಬುದ್ಧಿಯ ಚೇತನಾ' ಎಂದಿರುವುದರಿಂದ ಬುದ್ಧಿಯ ಚೇತನಾ ಎಂಬ ಶಕ್ತಿ ವಿವಕ್ಷಿತ. 
ಬುದ್ಧಿಯ ಬಹುಸ್ಥರಣಶಕ್ತಿಯನ್ನು ಜ್ಞಾನಿಗಳು ಚೇತನಾ ಎನ್ನುತಾರೆ ಎಂದು 
ಶಬ್ದನಿರ್ಣಯಗ್ರಂಥದಲ್ಲಿ ಹೇಳಿದೆ. 


"ಇಂದ್ರಿ ಯೈರ್ವಿಷಯಾಕೃಷ್ಟೈಃ' ಎಂಬಲ್ಲಿಂದ "ನ ಕುರ್ಯಾತ್‌ ಕರ್ಹಿಚಿತ್‌ ಸಂಗಂ' 
ಎನ್ನುವ ಶ್ಲೋಕದವರೆಗಿನ ಅಭಿಪ್ರಾಯ ಇದು- "ವಿಷಯಭೋಗಕ್ಕಾಗಿ ವಿಶೇಷವಾಗಿ 
ಪ್ರವೃತ್ತಿ ಮಾಡುವ ಮನುಷ್ಯನಿಗೆ ಮತ್ತೆ ಮತ್ತೆ ಅಂಥ ಪ್ರವೃತ್ತಿ ಮಾಡಿದ ಫಲವಾಗಿ 
ತನ್ನ ದೇಹಾದಿವಿಷಯದಲ್ಲಿ ಆಸಕ್ತಿ ಹೆಚ್ಚುತದೆ. (ಇದು "ಧ್ಯಾಯತೋ ಮನ ಆಕ್ಷಿಪಂ' 
ಎಂಬುದರ ಅರ್ಥ.) ಅದರಿಂದ ಮನಸಿಗೆ ಶಾಸ್ತ್ರಗಳಲ್ಲಿ ಹೇಳಿದ ಅನೇಕವಿಧಿನಿಷೇಧಗಳ 
ಸ್ಮರಣಶಕ್ತಿ ಕಡಿಮೆಯಾಗುತ್ತದೆ. (ಇದು "ಚೇತನಾಂ ಹರತೇ ಬುದ್ಧೇಃ) 
ಸ್ಫರಣಶಕ್ತಿನಾಶದಿಂದ ಸ್ಫರಣನಾಶ. (ಸ್ಮೃತಿಕ್ಚಯೇ ಚಿತ್ರಂ ಭ್ರಶ್ಯತಿ) ಭಕ್ತಿನಾಶದಿಂದ 
ಯಥಾರ್ಥಜ್ಞಾನನಾಶ ಅಯಥಾರ್ಥಜ್ನಾನದ ಉತ್ಪತಿಗಳು. (ಜ್ಞಾನಭ್ರಂಶಃ) 
ಅದರಿಂದ ಆತ್ಮನಾಶ, ಅಂದರೆ ನರಕಾದಿಪ್ರಾಪ್ತಿ (ತದ್ರೋಧಂ ಕವಯಃ 
ಪಾ ೨) ಹುರಾತ್ಗಾಪಹ್ನವಮಾತ್ಮನಃ) ಈ ಯಥಾರ್ಥಜ್ಞಾನ ನಾಶ ಮತ್ತು 
ಅಯಥಾರ್ಥಜ್ಞಾನೋತ್ಪತಿಗಳಿಗಿಂತ ಹೆಚ್ಚಿನ ಅನರ್ಥಕರ ಇನ್ನೊಂದಿಲ್ಲ, (ನಾತಃ 


~ ಪರತರೋ ಲೋಕೆ ಪುಂಸಃ ಸ್ವಾರ್ಥವ್ಯತಿಕ್ರಮಃ) ಇದೆಲ್ಲಕ್ಕೂ ಮೂಲ ಕಾರಣ 
ದುಷ್ಪಸಂಸರ್ಗ. (ನ ಕುರ್ಯಾತ್‌ ಕರ್ಹಿಚಿತ್‌ ಸಂಗಂ) ದುರ್ಜನಸಂಸರ್ಗವು 
ವಿರಕ್ತರಿಗೂ ಕೂಡ ಯಥಾರ್ಥಜ್ಞಾನನಾಶ ಮಾಡಿ ಅಯಥಾರ್ಥಜ್ಞಾ ನಕ್ಕೆ ಕಾರಣ 
ವಾಗುವುದು. ಅದು ಹೇಗೆಂದರೆ ದುರ್ಜನ ಸಂಸರ್ಗದಿಂದ ಸರ್ವೋತ್ತಮನಾದ 
ವಿಷ್ಣುವನ್ನೂ ಕೂಡ ತಾನೇ ಎಂದು ಅಜ್ಞಾನಿ ತಿಳಿದು ಕೊಳ್ಳುತ್ತಾನೆ ಚೈತನ್ಯಾತಿರಿಕ್ತ 
ಸಕಲ ಪ್ರಪಂಚವನ್ನು ಮಿಥ್ಯೆ ಎನ್ನುತ್ತಾನೆ. "ನಾನು' ಎನ್ನುವ ಪರಮಪ್ರೇಮಾಸ್ಪದನಾದ 
ಜೀವ ನಾಶವಾಗುವುದನ್ನೆ ಮುಕ್ತಿ ಎನ್ನುತ್ತಾನೆ ಎಂದು ಮುಂತಾಗಿ ಸ್ಕಾಂದಪುರಾಣದಲ್ಲಿ 
ಹೇಳಿದೆ. 


ಲೊ ale ale 
~~ ~~ [A 


ಮೋಕ್ಷ ಪಡೆಯಬೇಕಾದರೆ ಪರಮಾತ್ಮನನ್ನು ಹೇಗೆ ತಿಳಿಯಬೇಕೆಂಬುದನ್ನು 
ಸನಕಾದಿಗಳು ಪೃಥುರಾಜನಿಗೆ ಉಪದೇಶಿಸುತ್ತಾರೆ ಎಂದು ಮೈತ್ರೇಯರು ವಿದುರನಿಗೆ 
ಹೇಳುತಾರೆ. 
ಮನೋಮಾತ್ರಮಿದಂ ವಿಶ್ವಂ ಯಥಾ ಸ್ವಪ್ನೇ ಮನಃಕ್ರಿಯಾ | 
ಕ್ರಿಯಾ ಚ ವಾಸನಾಮಾತ್ರಂ ಸಾ5ನೀಹಾಯಾಂ ಪ್ರಲೀಯತೇ॥ ೩೭ H 
ಆತ್ಮಾತ್ಮನೀಹಯಾ ಸಾಕ್ಷಾತ್‌ ಸ್ವಯಂಜ್ಯೋತಿಃ ಪ್ರಸಿದ್ಧೃತಿ | 
ಏವಂ ವ್ರುದಸ್ಯಾತ್ಮಮಾಯಾಂ ಜಾನನ್ನುಪರಮೇನ್ನುನಿಃ Has il 


ಚತುರ್ಥಸೃಂಧ-ಅಧ್ಯಾಯ-22 aL 


ಜ್ಞಾನವಿಲ್ಲದೆ ಮೋಕ್ಷವಿಲ್ಲವೆಂದಮೇಲೆ ಪರಮಾತ್ಮನನ್ನು ತಿಳಿಯಲೇಬೇಕು. ಅದು 
ಹೀಗೆ- ಈ ಜಗತ್ತು ಹರಿಯ ಇಚ್ಛೆಯಿಂದ ನಿರ್ಮಿತವಾಗಿದೆ. ಸ್ವಪ್ನದಲ್ಲಿ ಕಾಣುವ 
ಪದಾರ್ಥಗಳು ಹೇಗೆ ಹರೀಚ್ಛೆಯಿಂದ ನಿರ್ಮಿತವಾಗಿರುತವೆಯೋ ಹಾಗೆ. ಮತ್ತು 
ಅದು ಹರೀಚ್ಛೆಯಿಂದಲೇ ಇದೆ. ಹರೀಚ್ಛೆಯಿಂದಲೇ ಬದ್ಧವಾಗಿದೆ. ಈ ಸೃಷ್ಟಾ 1ಬಿ 
ಇಚ್ಛೆಗೆ ವ್ಯತಿರಿಕ್ತವಾಗಿ ಸಂಹಾರೇಚ್ಛೆ ಬಂದಾಗ ಜಗತ್ತು ಲಯ ಹೊಂದುತ್ತದೆ. 

ಸಂಹಾರೇಚ್ಛೆಯಿಂದಲೇ ಸಾಕ್ಷಾತ್‌ ಸ್ವಪ್ರಕಾಶನಾದ ವ್ಯಾಪ್ತನಾದ ವಿಷ್ಣು ಮುಕ್ತಿಯಲ್ಲಿ 
ಲಭ್ಯನಾಗುತ್ತಾನೆ. ಹೀಗೆ ತಿಳಿದೇ ಹರಿಯ ಬಂಧಕಶಕಿಯನ್ನು ದೂರ ಮಾಡಿಕೊಂಡು 
ಹರಿಯ ಸಮೀಪದಲ್ಲಿ ಆವಿರ್ಭೂತಸ್ವರೂಪಾನಂದವನ್ನು ಜ್ಞಾನಿ ಅನುಭವಿಸುತ್ತಾನೆ. 


ಬೇರೆ ವ್ಯಾಖ್ಯಾನಕಾರರ ಪಾಠದಲ್ಲಿ ಈ ಎರಡೂ ಶ್ಲೋಕಗಳಿಲ್ಲ ಶ್ರೀಮದಾ 
ಚಾರ್ಯರು ತಂತ್ರಸಾರವಚನಗಳಿಂದಲೇ ಅವುಗಳ ವ್ಯಾಖ್ಯಾನ ಮಾಡುತಾರೆ. 


ಮನೋ ಮಾತ್ರಂ ಹರೇರ್ಯಸ್ಥಾನ್ನನಸಾ ಮೀಯತೇ ಜಗತ್‌ | 
ವ್ಯಾಪ್ರೇ ಮನಸಿ ವಿಷ್ಣೋಶ್ಚ ಸ್ಥಿತತ್ವಾದ್‌ ವಾಸನಾಮಯಮ್‌ Il 


ವಸ ಆಚ್ಚಾದನೇತ್ಯಸ್ಥಾದ್ದಾತೋರ್ವಾ ವಾಸನಾಮಯಮ್‌ | 


ಅತೋ ವಿಷ್ಣೋರನೀಹಾಯಾಂ ಲೀಯತೇ ಸಕಲಂ ಜಗತ್‌ ॥ 1 

ಅನೀಹಾವಸ್ಥ ಏವಾಸ್‌ ಮುಮುಕ್ಸಭಿರವಾಪ್ಯತೇ | 

ಏವಂ ವಿದ್ವಾನ್‌ ಬಂಧಶಕ್ತಿಂ ವೃದಸ್ಯ ಹರಿಮಾಪ್ನತೇ || 

ಪ್ರಕೃತಿರ್ಭಿದಾ ಚ ಮಾಯಾ ಚ ಭ್ರಮಶ್ಚೇತ್ಯಭಿಧೀಯತೇ | 

ಬಂಧಶಕ್ತಿರ್ಯಯಾ ಲೋಕೋ ಬಂಭ್ರಮೀತೃನಿಶಂ ಭುವಿ ॥ 
ಇತಿ ತಂತ್ರಸಾರೇ 


ಹರಿಯ ಇಚ್ಛೆಯಿಂದ ನಿರ್ಮಾಣವಾಗುವುದರಿಂದ ಜಗತ್ತು ಮನೋ 
ಮಾತ್ರವೆನಿಸುತ್ತದೆ ಹೊರತು ಮಿಥ್ಯೆ ಎಂದಲ್ಲ ("ಮನೋಮಾತ್ರಮಿದಂ ವಿಶ್ಚಂ' 
ಎಂಬುದರ ಅರ್ಥ.) "ಸರ್ವತ್ರ ವಸತಿ' ಎಂಬ ವೃೃತ್ಪತ್ತಿಯಂತೆ ವ್ಯಾಪ್ತವಾದ 
ವಿಷ್ಣುವಿನ ಮನಸ್ಸು ವಾಸನಾ ಎನಿಸುತ್ತದೆ. ಅದರಲ್ಲಿ ಸ್ಥಿತವಾಗಿರುವುದರಿಂದ ಜಗತ್ತು 
ವಾಸನಾಮಯ. ("ಕ್ರಿಯಾ ಚ ವಾಸನಾಮಾತ್ರಂ' ಎಂಬಲ್ಲಿ "ಕ್ರಿಯತೇ' ಎಂಬ 
ವ್ರತ್ತತ್ರಿಯಿಂದ ಕ್ರಿಯೆ ಎಂದರೆ ಜಗತ್ತು ಅದು ವಾಸನಾಮಯವಾಗಿದೆ.) ಅಥವಾ 
ವಸ ಆಚ್ಛಾದನೇ ಧಾತುನಿಷ್ಠನ್ನವಾದ ವಾಸನಾಶಬ್ದ ಇಚ್ಛಾವಾಚಕ. ಅದು 
ಎಲ್ಲವನ್ನೂ ವಿಷಯೀಕರಿಸುತ್ತದೆ. ಅದರಿಂದ ಜಗತ್ತು ವಾಸನಾಮಯ. ಹೀಗೆ 
ಸೃಷ್ಟಿಸ್ಟಿತಿಗಳು ಹರೀಚ್ಛಾಧೀನವಾದ್ದರಿಂದ ವಿಷ್ಣುವಿನ "ಅನೀಹಾ' ಸೃಷ್ಟಿಸ್ಪಿತೀಚ್ಛೆಗೆ 
ವಿರುದ್ಧವಾದ ಸಂಹಾರೇಚ್ಛಾ ಬಂದಾಗ ಎಲ್ಲ ಜಗತ್ತು ಲಯ ಹೊಂದುತ್ತದೆ 


418 ಶ್ರೀಮದ್‌ಭಾಗವತ ತಾತ್ಪರ್ಯನಿರ್ಣಯ 


(ಸಾ5ನೀಹಾಯಾಂ ಪ್ರಲೀಯತೇ) ಲಯೇಚ್ಛೆಯೇ ಮೋಕ್ಟಕ್ಕೂ ಕಾರಣವಾಗಿ 
ರುವುದರಿಂದ ಲಯೇಚ್ಛೆ ಉಳ್ಳ ಹರಿಯೇ ಮುಮುಕ್ಚುಗಳಿಗೆ ಮೋಕ್ನದಲ್ಲಿ 
ಲಭ್ಯನಾಗುತಾನೆ. (ಆತ್ಮಾತ್ಮನೀಹಯಾ BAGS) ಹೀಗೆ ತಿಳಿಯುವ wap ಹರಿಯ 
:ಬಂಧಕಶಕ್ತಿಯನ್ನು ದೂರ ಮಾಡಿಕೊಂಡು ಹರಿಯನ್ನು ಹೊಂದುತ್ತಾನೆ (ಏವಂ 
ವ್ರುದಸ್ಕಾತ್ಮಮಾಯಾಂ ಜಾನನ್ನುಪರಮೇನ್ಮುನಿಃ) ಪ್ರಕೃತಿ ಭಿದಾ ಮಾಯಾ ಭ್ರಮ 
ಎಂಬ ಶಬ್ದಗಳಿಂದ ಹರಿಯ ಬಂಧ ಶಕ್ತಿ ಕರೆಸಿಕೊಳ್ಳುತ್ತದೆ ಏಕೆಂದರೆ ಅದರಿಂದಲೆ 
ಸಂಸಾರಿಜೀವರು ಭೂಮಿಯಲ್ಲಿ ಸದಾ ಸಂಸಾರದಲ್ಲಿ ಸುತುತಾರೆ ಎಂದು 
ತಂತ್ರಸಾರದಲ್ಲಿ ಹೇಳಿದೆ. 


at als ats 
~~ ವ pA 


ಮೋಕ್ಷಸ್ವರೂಪವನ್ನು ಸನಕಾದಿಗಳು ಪೃಥುರಾಜನಿಗೆ ಉಪದೇಶಿಸುತ್ತಾರೆ ಎಂದು 
ಮೈತ್ರೇಯರು ವಿದುರನಿಗೆ ಹೇಳುತಾರೆ. 

ನ ಯತ್ರ ನಿದ್ರಾ ಮೂರ್ಚ್ಚಾ ವಾ ನಾರ್ಥದೃಹ್‌ ನ ಮನೋರಥಃ | 

ನಾನುವೃಶಿರ್ನ ಪ್ರಳಯಸದ್‌ ಬ್ರಹ್ಮ ವಿಜಿತಾತ್ಮನಃ 1೩೯ I 


ಮುಕ್ತನಿಯಾಮಕನಾದ ಹರಿಯ ಬಳಿ ಜೀವನಿಗೆ ಸುಷುಪ್ರಿಯಾಗಲಿ ಮೂರ್ಛೆಯಾಗಲಿ 
ಇಲ್ಲ WON BAA ಇಲ್ಲ, HRN, ಜೀವನ್ಮುಕ್ತಿ ಇಲ್ಲ ಪ್ರಳಯವಿಲ್ಲ, ಮನೋನಿಗ್ರಹ 
ಮಾಡಿಕೊಂಡಿರುವ ಜ್ಞಾನಿಗೆ ತನ್ನ ಸ್ವರೂಪವನ್ನು ಆನಂದಪೂರ್ಣವಾಗಿಸುವ ಇಂಥ 
ಹರಿ ಲಭ್ಯನಾಗುತ್ತಾನೆ. 


ಈ ಶ್ಲೋಕವೂ ಬೇರೆ ವ್ಯಾಖ್ಯಾನಕಾರರ ಪಾಠದಲ್ಲಿ ay, ಇಲ್ಲಿ ಅನುವೃತ್ತಿ 
ಎಂದರೆ ಜೀವನ್ಮುಕ್ತಿ ಎಂದು ಶಬ್ದನಿರ್ಣಯವಚನದ ಆಧಾರ ಕೊಟ್ಟು 
ಶ್ರೀಮದಾಚಾರ್ಯರು ವ್ಯಾಖ್ಯಾನಿಸುತಾರೆ. 

ಅನುವೃತ್ತಿರಿತಿ ಪ್ರಾಚ್ಛೈರ್ಜೀವನ್ನುಕಿರುದೀರ್ಯತೇ | 
ಇತಿ ಶಬ್ದನಿರ್ಣಯೇ ॥ 


ಅನುವೃತ್ತಿ ಎಂದು ಜ್ಞಾನಿಗಳು ಜೀವನ್ನುಕ್ತಿಯನ್ನು ಕರೆಯುತಾರೆ ಎಂದು 
ಶಬ್ದನಿರ್ಣಯದಲ್ಲಿ ಉಕ್ತವಾಗಿದೆ. 


ಜೀವಪರಮಾತ್ಮರ ವೈಲಕ್ಷಣ್ಯವನ್ನು ಮುಮುಕ್ಸು ಅವಶ್ಯ ತಿಳಿಯಬೇಕೆಂದು ಅದನ್ನು 
ಸನಕಾದಿಗಳು ಪೃಥುರಾಜನಿಗೆ ಉಪದೇಶಿಸುತಾರೆ ಎಂದು ಮೈತ್ರೇಯರು ವಿದುರನಿಗೆ 
ಹೇಳುತಾರೆ. 


ಚತುರ್ಥಸೃಂಧ-ಅಧ್ಯಾಯ-22 419 


Bo ನರೇಂದ್ರ ಜಗತಾಮಥ ತಸ್ಸುಹಾಂ ಚ 
ದೇಹೇಂದ್ರಿಯಾಸುಧಿಷಣಾತ್ಮಭಿರಾವ್ಧತಾನಾಮ್‌ | 
ಯಃ ಕ್ಷೇತ್ರವಿತ್‌ ತ್ವಮನಯೋರ್ಹ್ಥ್ಚದಿ ವಿಷ್ಣಗಾಧಿಃ 
ಪ್ರತ್ಯಕ್‌ ಚಕಾಸ್ತಿಭಗವಾಂಸ್ತಮವೈಹಿ AOSA ॥೪೦॥ 
ಇವಿ ಮಿ ಲ 
ರಾಜನೆ, ದೇಹ ಇಂದ್ರಿಯ ಪ್ರಾಣ ಬುದ್ಧಿ ಅಹಂಕಾರಗಳಿಂದ ಆವೃತವಾಗಿರುವ 
ಜಂಗಮಸ್ಥಾವರಗಳಿಗೆ ಅಸಿತ್ತವನ್ನು ನೀಡುವವನು ಅವ್ಯಕ್ತಾದಿರೂಪವಾದ ಕ್ಷೇತ್ರವನ್ನು 
ಬಲ್ಲವನು ಯಾರು ಎಲ್ಲರೆ ಒಳಗೆ ಪ ್ರಕಾಶಿಸುತ್ತಿರುವನೋ | ಅವನು ಭಗವಂತ. ನೀನು 
ಈ "ಜಂಗಮಸ್ಥಾವರ ಜಂತುಗಳಲ್ಲಿ ಒಬ್ಬ ನಾನಾದುಖ ಭಾಜನನಾಗಿರುವೆ. ನಿನ್ನ 


ಹೃದಯದಲ್ಲಿ ಮಾತ್ರ ನೀನಿರುವೆ. ಅಂಥ ಜೀವನೆಂದು ನಿನ್ನನ್ನು ನೀನು ತಿಳಿ. ನಾನೂ 
ಅಂಥ ಒಬ್ಬ ಜೀವನೇ ಆಗಿದ್ದೇನೆ. ಜ್ಞಾನದಲ್ಲಿ ನಿನಗಿಂತ ಉತ್ತಮನಾಗಿರಬಹುದಷ್ಟೆ 


ಇಲ್ಲಿ ಬೇರೆ ವ್ಯಾಖ್ಯಾನಕಾರರ ಪ ಶ್ರಕಾರ ಈ ಶ್ಲೋಕದ ಉತರಾರ್ಧ- 


ಯಃ ಕ್ಷೇತ್ರವಿತ್ತಪತಯಾ ಹೃದಿ ವಿಶ್ವಗಾವಿಃ 
ಪ್ರತ್ಯಕ್‌ ಚಕಾಸ್ತಿ ಭಗವಾಂಸಮವೇಹಿ ಸೋಸಸ್ಥಿ | 


“ಜೀವನಿಯಾಮಕನಾಗಿ ಎಲ್ಲೆಡೆ ಬೆಳಗುವ ಆ ಭಗವಂತನನ್ನು "ಸೋಪಸ್ಸಿ' 
"ನಾನೇ ಆ ಭಗವಂತ' ಎಂದು ತಿಳಿ' ಎಂದು ಸನಕಾದಿಗಳು ಉಪದೇಶಿಸುತಾರೆ. 
ಶ್ರೀಧರ ವ್ಯಾಖ್ಯಾನಪ್ರಕಾರ ಇದು ಜೀವಪರಮಾತ್ಮಾಭೇದ. ವೀರರಾಘವ 
ವ್ಯಾಖ್ಯಾನಪ ಚಕಾರ ಜೀವ ಭಗವಂತನ ಶರೀರವಾದ್ದರಿಂದ ಭಗವದಾತ್ಮಕನೆಂದು 
ಅಭಿಪ್ರಾಯ. ಜೀವಗೋಸ್ವಾಮಿ ವ್ಯಾಖ್ಯಾನ ಪ್ರಕಾರ “ಜೀವ ಪರಮಾತ್ಮನ ಅಂಶ, 
ಅಥವಾ ಜೀವನು ಪರಮಾತ್ಮನ ನಿತ್ಯ ಅಧಿಷ್ಠಾನ. ಎನ್ನುವ ಅಭಿಪ್ರಾಯ. “D8 ಶ್ರನಾಥ 
ವ್ಯಾಖ್ಯಾನಪ್ರಕಾರ ಸೂರ್ಯ ರ್ಯ ಗಮಾಚಿತ ಭಾಸ ಚಾ | 
ಬಿಂದ: ಶುಕದೇವವ್ಯಾಖ್ಯಾನಪ ಶಕಾರ ಜೀವ ಸ್ವ ರೂಪತಃ 
ಪರಮಾತ್ಮನಿಗಿಂತ ಭಿನ್ನನಾದರೂ ಅವನ 'ಅಧೀನನಾದ ಪ ಪ್ರಯುಕ್ತ ಅಭಿನ್ನ. 
ಭೇದಸಹಿಷ್ಣು ಅಭೇದವಿದೆ. ಈ ಎಲ್ಲ ವ್ಯಾಖ್ಯಾನಗಳೂ ತತ್ವನಿರ್ಣಯವಚನಕ್ಕೆ 
ವಿರುದ್ಧವಾಗುವುವು. 
ಸರ್ವಸತ್ಪಾಪ್ರದತ್ವಾತ್ತು ಸರ್ವತತ ತಂ ಹರಿಃ ಸ್ಮೃತಃ | 
ಸರ್ವತ್ರ ವಿತತತ್ವಾದ್ವಾ ಸೋತಹಂ ತ್ವಮಿತಿ ಚೋಚ್ಛತೇ [ 
ಸರ್ವಾಂತರ್ಯಾಮಕತ್ವಾತ್ತು ನ ಜೀವಾತ್ಮತ್ವತೋ ಹರಿಃ | 
ಇತಿ ತತ್ಪಿರ್ಣಯೇ I 


420 


ತ್ವಮನಯೋಃ ಸ್ಥಾವರಜಂಗಮಯೋರ್ಮಧ್ಯೇ ಏಕೋ ಜೀವಃ ವಿಷ್ಣಗಾಧಿಃ 
ನಾನಾದುಃಖಃ ಸನ್‌ | ಹೃದಿ ತಮವೈಹಿ | ಅಹಂಚಸ ಜೀವೋಶಸ್ಥಿ | 
ಜ್ಞಾನಾನ್ನಹಾನ್‌ ಭವಾಮಿ | ಯಃ ಕ್ಷೇತ್ರವಿತ್‌ ಸರ್ವಸ್ಯ ಪ್ರತ್ಯಕ್‌ ಚಕಾಸ್ತಿಸ 
ಭಗವಾನಿತಿ । 
ವ್ಯವಧಾನೇನಾನ್ಹಯೋಷಪಿ ಯೋಗ್ಯತಾಪೇಕ್ಷಯಾ ಭವೇತ್‌ | 
ಇತಿ ಶಬ್ದನಿರ್ಣಯೇ । 
ಅಭಿಮಾನಸ್ತ್ವಹಂಕಾರ ಆತ್ಮಾ ಚೇತ್ಯಭಿಧೀಯತೇ ॥ ಇತಿ ಚ । 


ಎಲ್ಲಕ್ಕೂ ಅಸಿತಪ್ರದನಾದ್ದರಿಂದ ಎಲ್ಲವುಗಳ ತತ್ವವೆಂದು ಹರಿ ಕರೆಸಿಕೊಳ್ಳುತ್ತಾನೆ. 
ಅಥವಾ ಸರ್ವತ್ರ ವ್ಯಾಪ್ಟನಾದ್ದರಿಂದ ಸರ್ವತತ್ವವೆನಿಸುತ್ತಾನೆ. ತತನಾದ್ದರಿಂದ ತತ್ತ್ವ 
ಸ್ವಾರ್ಥೇ ತ್ವಪ್ರತ್ಯಯ. ಹೀಗೆ ವ್ಯಾಖ್ಯಾನ ಮಾಡಿದಾಗ "ಸೋsಹಂ' "ತತ್ವಮಸಿ' 
ಶ್ರುತಿಗಳ ವಿರೋಧಕ್ಕೆ ಅವಕಾಶವಿಲ್ಲ, ಏಕೆಂದರೆ ಪರಮಾತ್ಮ ಸರ್ವಾಂತರ್ಯಾಮಿ 
ಯಾದ್ದರಿಂದ, ಸೋತಹಂ ಎಂದರೆ ಆದಿತ್ಯಾಂತರ್ಗತನೇ ನನ್ನ ಅಂತರ್ಯಾಮಿ . 


ಎಂದರ್ಥ ಹೀಗೇ ಹೇಳಬೇಕು, ಹೊರತು, ಜೀವಸ್ಟರೂಪನಾದ್ದರಿಂದ ಎಂದು 
ತಿಳಿಯಬಾರದು ಎಂದು ತತ್ವನಿರ್ಣಯ ಗ್ರಂಥದಲ್ಲಿ ಹೇಳಿದೆ. 


ಶ್ಲೋಕದ ಉತ್ತರಾರ್ಧದಲ್ಲಿ ಒಂದೇ ETO, "ತ್ವಮನಯೋಃ' ಎಂದರೆ ಈ 
ಸ್ಥಾವರ ಜಂಗಮಗಳ ನಡುವೆ ನೀನೂ ಒಬ್ಬ ಜೀವ. ಏಕೆಂದರೆ 'ವಿಷ್ಠಗಾಧಿಃ' 
ನಾನಾದುಚು ಉಳ್ಳವನಾಗಿರುವಿ. "ಹೃದಿ' ಎಂಬುದನ್ನು ದೂರದಲ್ಲಿರುವ "ತಮವೈಹಿ' 
ಎಂಬುದರೊಡನೆ ಅನ್ವಯಿಸಬೇಕು. ಆ ಜೀವ ಹೃದಯದಲ್ಲಿದ್ದಾನೆ ಎಂದು ತಿಳಿ 
ಎಂದರ್ಥ, "ಹೃದಿ ಹ್ಯೇಷ ಆತ್ಮಾ' ಎಂದು ಶ್ರುತಿ ಇರುವುದರಿಂದ. Torg ಎಂದರೆ 
ನಾನೂ ಕೂಡ ಒಬ್ಬ ಜೀವನೇ ಆಗಿದ್ದೇನೆ ಎಂದರ್ಥ. "ನಾನೂ ನೀನೂ ಇಬ್ಬರೂ 
ಜೀವರು' ಎನ್ನದೆ, "ನಾನೂ ಜೀವನೇ ಆಗಿದ್ದೇನೆ' ಎಂದು ಪ್ರತ್ಯೇಕ ಹೇಳಲು 
ಕಾರಣ, ನಾನು ನಿನ್ನಂತೆ ಅಲ್ಲ ಜ್ಞಾನದಿಂದ ನಿನಗಿಂತ ಹಿರಿಯನಾಗಿದ್ದೇನೆ ಎಂದು 
ಸೂಚಿಸುವ ಉದ್ದೇಶವಿದೆ. "ಯಃ ಕ್ಷೇತ್ರವಿತ್‌' ಎಂಬುದನ್ನು "ಸರ್ವಸ್ಯ ಪ್ರತ್ಯಕ್‌ 
ಚಕಾಸ್ತಿ ಸ ಭಗವಾನ್‌' ಎಂಬುದರೊಡನೆ ಅನ್ವಯಿಸಬೇಕು. ಅವ್ಯಕ್ತಾದಿ ಸಕಲ 
ತತ್ವಗಳನ್ನು ತಿಳಿಯುತ್ತ ಎಲ್ಲರ ಒಳಗೆ ಬಿಂಬನಾಗಿ ಹೊಳೆಯುವವನು ಭಗವಂತ 
ಎಂದರ್ಥ. 


ಶ್ಲೋಕದ ಪದಗಳಿಗೆ ದೂರಾನ್ವಯವನ್ನೇಕೆ ಮಾಡಬೇಕು ಎಂದರೆ, ಸನ್ನಿಧಿಗಿಂತ 
ಯೋಗ್ಯತೆ ಪ್ರಬಲವಾದ್ದರಿಂದ ಯೋಗ್ಯತೆಯನ್ನನುಸರಿಸಿ ದೂರವಿರುವ 
ಪದದಿಂದಲೂ ಅನ್ವಯ ಮಾಡಬಹುದು ಎಂದು ಶಬ್ದನಿರ್ಣಯದಲ್ಲಿ ಉಕವಾಗಿದೆ. 


ಚತುರ್ಥಸ್ಕಂಧ-ಅಧ್ಯಾಯ-22 421 


"ದೇಹೇಂದ್ರಿಯಾಸುಧಿಷಣಾತೃಭಿಃ' ಎಂಬಲ್ಲಿ ಆತ್ಮ ಎಂದರೆ ಜೀವನಿಗೆ ಆವರಕ 
ವಾಗಿರುವ ಅಹಂಕಾರ ಎಂದರ್ಥ. ಅಹಂಕಾರವು ಅಭಿಮಾನ ಎಂದೂ ಆತ್ಮಾ 
ಎಂದೂ ಕರೆಸಿಕೊಳ್ಳುತ್ತದೆ ಎಂದೂ ಶಬ್ದನಿರ್ಣಯದಲ್ಲಿ ಉಕ್ತವಾಗಿದೆ. 


ale ate ats 
೨ ~~ FAS 


"ಪುರುಷ ಏವೇದಂ ಸರ್ವಂ' ಎಂಬ ಶ್ರುತಿಯನ್ನು ತಪ್ಪಾಗಿ ತಿಳಿದು ಪರಮಾತ್ಮನನ್ನು 
ಜಗತ್ಸ್ವರೂಪನೆಂದು ಉಪಾಸನೆ ಮಾಡಬಾರದು ಎಂದು ಸನಕಾದಿಗಳು 
ಪೃಥುರಾಜನಿಗೆ ಉಪದೇಶಿಸುತ್ತಾರೆ ಎಂದು ಮೈತ್ರೇಯರು ವಿದುರನಿಗೆ ಹೇಳುತಾರೆ. 


ಯಸ್ಸಿನ್ನಿದಂ ಸದಸದಾತ್ಮತಯಾ ವಿಭಾತಿ ` 
ಮಾಯಾವಿವೇಕವಿಧುತಿಃ ಸ್ರಜಿ ವಾ$ಹಿಬುದ್ಧಿಃ | 
ತಂ ನಿತ್ಯಮುಕ್ತಪರಿಶುದ್ಧವಿಬುದ್ಧತತ್ವ- 


ಪ್ರತ್ಯೂಢಕರ್ಮಕಲಿಲಪ್ರಕೃತಿಂ ಪ್ರಪದ್ಯೇ 1೪೧॥ 


ಯಾರಲ್ಲಿ ಈ ಮೂರ್ತಅಮೂರ್ತ ಪ್ರಪಂಚ ಅಭಿನ್ನವಾಗಿ ತೋರುತ್ತಿದ್ದರೂ ಆ 
~ `ತೋರಿಕೆಹೂಮಾಲೆಯಲ್ಲಿಹಾವೆಂಬಭ್ರಮದಂತೆಇದ್ದುಮಾಯೆ ಎನಿಸುವ ಜ್ಞಾನ 
ಮತ್ತುಪ್ರಪಂಚಗಳ ಸ್ವರೂಪವಿವೇಚನೆಯಿಂದ ತೊಲಗುವುದೋ, ಅವನು ಪರಮಾತೃ 
ಅವನು ನಿತ್ಯಮುಕ್ತ ನಿತ್ಯಶುದ್ಧ ನಿತ್ಯಸರ್ವಜ್ಞ ತತ್ವರೂಪನಾಗಿದ್ದಾನೆ. ಕರ್ಮದಿಂದಲೂ 
ಪ್ರಕೃತಿಯಿಂದಲೂ ದೂರನಾದ ಚಿನ್ಮಾತ್ರಶರೀರಿ. ಹೀಗೆ ಸರ್ವಜೀವವಿಲಕ್ಷಣನಾದ 
ಪರಮಾತ್ಮನನ್ನು ಶರಣು ಹೊಂದಬೇಕು. ("ಪುರುಷ ಏವೇದಂ ಸರ್ವಂ' ಎಂದು 
ಹೇಳಿದಾಗ ಈ ಮೂರ್ತಾಮೂರ್ತ ಪ್ರಪಂಚಸ್ಟರೂಪನೇ ಪರಮಾತ್ಮ ಎನ್ನುವ 
ಭ್ರಮೆ ಬರಲು ಅವಕಾಶವಿದೆ. ಆದರೆ ಜ್ಞಾನವನ್ನೂ ಪ್ರಕೃತಿಯನ್ನೂ ಮಾಯೆ ಎಂದು 
ಕರೆಯುತ್ತಾರೆ. ಈ ಎರಡು ಮಾಯೆಗಳಲ್ಲಿ ವೈಲಕ್ಷಣ್ಯವಿದೆ. ಪರಮಾತ್ಮನಿಗೆ 
ಜ್ಞಾನಮಾತ್ರವೇ ಶರೀರ. ಪ್ರಕೃತಿ ಎಂದೂ ಅವನಿಗೆ ಶರೀರವಾಗಿರುವುದಿಲ್ಲ ಹೀಗೆ 
ಪ್ರಕೃತಿಗಿಂತಲೂ ಪ್ರಕೃತಿಕಾರ್ಯವಾದ ಜಡಶರೀರಉಳ್ಳ ಜೀವರಿಗಿಂತಲೂ ಪರಮಾತ್ಮ 
ಬೇರೆ ವಿಲಕ್ಷಣ ಎಂದು ತಿಳಿದಾಗ ಈ ಭ್ರಮ ತಾನಾಗಿ ನಿರಸನ ಹೊಂದುತದೆ.) 


ಇಲ್ಲಿ "ಸದಸದಾತ್ಮಯಾ' ಎಂದು ಒಂದುಪದವಾಗಿ, "ಮಾಯಾ' "ವಿವೇಕವಿಧುತಿ' 
ಎಂದು ಬೇರೆ ಬೇರೆ ಪದವಾಗಿ ಮಾಡಿಕೊಂಡು "ಬೇರೆ ವ್ಯಾಖ್ಯಾನಕಾರರು 
"ಸದಸದಾತ್ಮಯಾ' ಕಾರ್ಯಕಾರಣಭಾವದಿಂದ ಪ್ರಪಂಚ ಬ್ರಹ್ಮನಲ್ಲಿ ಕಾಣುವುದು 
೧. ಯಸ್ಥಿನ್ನಿದಂ ವಿಶ್ವಂ ಸದಸದಾತ್ಮಕತಯೋತೃಷ್ಟನಿಕೃಷ್ಣಭಾವೇನ ಕಾರ್ಯಕಾರಣ 
ಭಾವೇನ ವಾ ಮಾಯ್ಕೆವ ವಿಭಾತಿ ತಂ ಪ್ರಪದ್ಯೇ | ಮಾಯಾತ್ವೇ ಹೇತುಃ ವಿವೇಕೇನ 
ವಿಧುತಿರ್ನಿರಾಕೃತಿರ್ಯಸ್ಯ ತತ್‌ | - -ಶ್ರೀಧರಃ 


422 ಶ್ರೀಮದ್‌ಭಾಗವತ ತಾತ್ಪರ್ಯನಿರ್ಣಯ 


"ಮಾಯೆ' ಮಿಥ್ಯೆ. ಏಕೆಂದರೆ "ವಿವೇಕವಿಧುತಿ' ವಿವೇಕ ಉಂಟಾದಾಗ ತೊಲಗುವುದು 
ಮಾಯೆಯ ಸ್ವಭಾವ ಎಂದಿದ್ದಾರೆ. ನವೀರರಾಘವವ್ಯಾಖ್ಯಾನದಲ್ಲಿ ಕಾರ್ಯಕಾರಣ 
ಭಾವದಿಂದ ದೇವಮನುಷ್ಯತ್ವಾದಿ ರೂಪಗಳು ಜೀವನಲ್ಲಿ ಕಾಣುವುದು ಮಿಥ್ಯೆ. 
ಎಂದಿದ್ದಾರೆ. 


ವಸುತಃ "ಸದಸತ್‌' "ಆತ್ಮತಯಾ' ಎಂದು ಬೇರೆ ಬೇರೆ ಪದಗಳು. 
“ಮಾಯಾವಿವೇಕವಿಧುತಿಃ ಎಂಬುದು ಒಂದು ಪದ. ಸತ್‌ ಅಸತ್‌ ಗಳೆಂದರೆ 
ಪಂಚಭೂತಗಳು. ಅವು ಪರಮಾತ್ಮನಲ್ಲಿ "ಆತ್ಮತಯಾ' ಅಭೇದದಿಂದ, ಅಭಿನ್ನವಾಗಿ 
ಕಾಣುವುದು ಭ್ರಮೆ. ಶುಕ್ತಿಯಲ್ಲಿ ರಜತದ ಅಭೇದ ಕಂಡಾಗಲೆ ಅದು ಭ್ರಮೆ 
ಎಂದು ಎಲ್ಲರೂ ಒಪ್ಪಿದ್ದಾರೆ. ಅದರಿಂದ "ಆತ್ಮತಯಾ' ಎಂದು ಬೇರೆ ಪದ 
ವಿಟ್ಟುಕೊಂಡರೆ ಮಾತ್ರ ಭ್ರಮೆ ಎನ್ನಲು ಬರುತ್ತದೆ. ಒಂದು ಜ್ಞಾನವು ಭ್ರಮೆ 
ಎನಿಸಲು ಆ ಜ್ಞಾನದಲ್ಲಿ ಕಾಣುವ ಎರಡು ವಸುಗಳಲ್ಲಿ ಒಂದು ಅಸತ್ಯವಾಗಿರಲೇ 
ಬೇಕೆಂದು ನಿಯಮವಿಲ್ಲ. ಎರಡು ವಸ್ತುಗಳ ಅಭೇದ ಅಥವಾ ಸಂಬಂಧ 
ಅಸತ್ಯವಾದರೂ ಸಾಕು, ಅದು ಭ್ರಮೆ ಎನಿಸುತ್ತದೆ. ಆದರೂ ಅದ್ದೆ sons 


ಜ್ಞಾನದಲ್ಲಿ ಕಾಣುವ ಬ್ರಹ್ಮಜಗತ್ತುಗಳಲ್ಲಿ ಜಗತ್ತೂ ಅಸತ್ಯ. ಬ್ರಹ್ಮನಲ್ಲಿ ಜಗತ್ತಿನ 
ಅಭೇದವೂ ಅಸತ್ಯ ಎನ್ನುತ್ತಾರೆ. ಶ್ರೀಮದಾಚಾರ್ಯರು ಅಭೇದ ಮಾತ್ರ ಅಸತ್ಯ, 
ಜಗತ್ತು ಸತ್ಯವಾಗಿರಲಿ ಎನ್ನುತಾರೆ. f 
ವೀರರಾಘವವ್ಯಾಖ್ಯಾನದಲ್ಲಿ ಜೀವನಲ್ಲಿ ದೇವಮನುಷ್ಯತ್ವಾದಿ ಸ್ವರೂಪತ್ವ 
ಭ್ರಮವೆಂದು ಹೇಳಿ ಜೀವನು ಸ್ವತಃ "ನಿತ್ಯಮುಕ್ತಪರಿಶುದ್ದವಿಬುದ್ಧತತ್ವ'ನಾಗಿದ್ದಾನೆ 
ಎನ್ನುತ್ತಾರೆ. ಇದು ಪರಮಾತ್ಮನಿಗೆ ಸ್ವರಸ. ಜೀವನಿಗೆ ಸ್ವರಸವೆನಿಸುವುದಿಲ್ಲ ಮತ್ತು 
"ಪ್ರತ್ಯೂಢ' ಎಂದರೆ ಅನಾದಿಸಂಬದ್ಧವಾದ ಕರ್ಮ ಮತ್ತು ಪ್ರಕೃತಿ ಉಳ್ಳ ಆ 
ಜೀವನನ್ನು "ಪ್ರಪದ್ಯೇ' ಅನುಸಂಧಾನ ಮಾಡುತ್ತೇನೆ ಎನ್ನುತ್ತಾರೆ. ಇವೆಲ್ಲವೂ ಅಸ್ವರಸ. 
ಯತ್‌ಸ್ಟರೂಪತಯಾ ಭಾತಮಜ್ಞಾನಾಂ ಗಗನಾದಿಕಮ್‌ | 
ವಿವೇಕಜ್ಞಾನಿನಾಂ ರಜ್ಜೌ ಸರ್ಪಮಾವದ್‌ ವಿಧೂಯತೇ ಟ 
ತಂ ನಿತ್ಯಮುಕ್ತಭಾವೇನ ನಿರಸಪ್ರಕೃತಿಂ ಭಜೇತ್‌ Il 
ಇತಿ ಜ್ಞಾನವಿವೇಕೇ | 
೧. ಸದಸದಾತ್ಮತಯಾ ಕಾರ್ಯಕಾರಣರೂಪೇಣ ಇದಂ ದೇವಮನುಷ್ಯಾದಿ 
ನಾನಾವಿಧರೂಪಜಾತಂ ಜೀವತಾದಾತ್ಮ್ಯೇನ ಪ್ರತಿಭಾತಿ 1 ತಂ 
ನಿತ್ಯಮುಕ್ತಪರಿಶುದ್ಧವಿಬುದ್ಧ ತತ್ವಂ ಸ್ವತಃ ಪ್ರಕೃತಿಸಂಬಂಧಕರ್ಮರಹಿತ 
ಸ್ವಪ್ರಕಾಶಸ್ವರೂಪಂ ತಥಾಪಿ ಪ್ರತ್ಯೂಢಾ' ಅನಾದಿತಯಾ ರೂಢಮಾಲಂ ಯತ್ಸರ್ಮ 
ತೇನಕಲಿಲಾ ಮಿಶ್ರಾ ಪ್ರಕೃತಿರ್ಯಸ್ಯ ತಂ ಪ್ರಪದ್ಯೇ ಅನುಸಂದಧೇ 1-ವೀರರಾಘವಃ 


ಚತುರ್ಥಸ್ಕಂಧ-ಅಧ್ಯಾಯ-22 aL 


ನ ಭ್ರಾಂತಿರ್ಜಗತೋ ದೃಷ್ಟಿರ್ನಭ್ರಾಂತಿರ್ಹರಿದರ್ಶನಮ್‌ | 
ಅನ್ಯೋನ್ಯಾತ್ಮತಯಾ ದೃಷ್ಟಿರ್ಬ್ಯಾಂತಿರಿತ್ಯವಧಾರ್ಯತಾಮ್‌ I 


ಇತಿ ಚ Il 
ಮಾಯೇತಿ ಜ್ಞಾನನಾಮ ಸ್ಥಾನ್ಮಾಯೇತಿ ಪ್ರಕೃಶಿಸಥಾ | 4 
ಜ್ಞಾನಂ ಸರೂಪಂ ವಿಷ್ಲೋಸು ಪ್ರಕ್ಸಶಿರ್ನ ಹರೇಸನುಃ 1 
eg ನ ಣ ೨ ಲ ಮ 
ಏವಂ ವಿವೇಕಿನೋ AY ಬ್ರಹ್ಮರೂಪೇಣ ನೇಷ್ಮತೇ Il 
ಇತಿ ವಾರಾಹೇ | 


ಜ್ಞಾನಪ್ರಕೃತ್ಯಾಖ್ಯ ಮಾಯಾದ್ವಯಸ್ಯ ವಿವೇಕಜ್ಞಾನಾತ್‌ ಸದಸತೋ 

ರ್ವಿಷ್ಣ್ಯಾತ್ಮತಯಾ ಪ್ರತೀತಿಃ ಸ್ರಜ್ಯಹಿಬುದ್ದಿರಿವ ವಿಧೂಯತ ಇತ್ಯರ್ಥ: | 

ಪಂಚಭೂತಾತ್ಮಕಂ ದೇಹಂ ವಿಷ್ಣೋಃ ಪಶ್ಯಂತ್ಯಯೋಗಿನಃ | 

ತಥಾನ ಯೋಗಿರಾದ್ದಾಂತೋ ಜ್ಞಾನಂ ದೇಹೋ ಯತೋ ಹರೇಃ ॥ 
ಇತಿ ಷಾಡ್ಗುಣ್ಯೇ Il 


"ಪುರುಷ ಏವೇದಂ ಸರ್ವಂ' ಎಂಬ ಶ್ರುತಿಯನ್ನು ಸರಿಯಾಗಿ ತಿಳಿಯದ ಅಜ್ಲರಿಗೆ 
ಆಕಾಶಾದಿ ಪಂಚಭೂತಗಳು ಪರಮಾತ್ಸನ್ನರೂಪವೆಂದು ಭ್ರಾಂತಿ ಉಂಟಾದರೂ, 
ವಿವೇಕಜ್ಞಾನಉಳ್ಳವರಿಗೆ ಹಗ್ಗದಲ್ಲಿ ಹಾವಿನ ಭ್ರಾಂತಿಯಂತೇ ಇದೂ ಭ್ರಾಂತಿ 
ಎಂದು ಭ್ರಮನಿರಸನವಾಗುತದೆ. ಪ್ರಕೃತಿಬಂಧರಹಿತನಾದ ಆ ಭಗವಂತನನ್ನು 
ನಿತ್ಯಮುಕನೆಂದು ಭಜಿಸಬೇಕು ಎಂದು ಜ್ಞಾನವಿವೇಕ ಎಂಬ ಗ್ರಂಥದಲ್ಲಿ ಹೇಳಿದೆ. 
ಇದು ಭಾಗವತಶ್ಲೋಕದ ನೇರವಾದ ವ್ಯಾಖ್ಯಾನವಾಗಿದೆ. 


"ಸರ್ವಂ ಖಲ್ವಿದಂ ಬ್ರಹ್ಮ' "ಸರ್ವವೂ ಬ್ರಹ್ಮಸ್ತರೂಪ' ಎನ್ನುವುದು ಭ್ರಾಂತಿಯೇ 
ಆದರೂ ಅದರಲ್ಲಿ ಜಗತ್ತು ಕಾಣುವುದು ಭ್ರಾಂತಿಯಲ್ಲ ಹರಿಯು ಕಾಣುವುದೂ 
ಭ್ರಾಂತಿಯಲ್ಲ, "ಜಗತ್ತು ಹರಿಸ್ವರೂಪ. ಹರಿಯು wns Bee’ ಎಂದು 
ಅನ್ಯೋನ್ಯವಾಗಿ ಅಭೇದ ಕಾಣುವುದು ಮಾತ್ರ ಭ್ರಾಂತಿ ಎಂದು ತಿಳಿಯಬೇಕು 
ಎಂದೂ ಹೇಳಿದೆ. 


ಮಾಯೆ ಎಂಬ ಶಬ್ದ ಜ್ಞಾನವಾಚಕವಾಗುತ್ತದೆ ಪ್ರಕೃತಿವಾಚಕವೂ ಆಗುತ್ತದೆ. ಆದರೆ 
ಜ್ಞಾನವು ವಿಷ್ಣುವಿನ ಸ್ವರೂಪ. ಪ್ರಕೃತಿ ವಿಷ್ಣುವಿನ ಶರೀರವಲ್ಲ. ಹೀಗೆ ವಿವೇಕ 
ಉಳ್ಳವನಿಗೆ ಜಗತ್ತು ವಿಷ್ಣು ಸ್ವರೂಪವೆಂದು ಭ್ರಾಂತಿ ಬರುವುದಿಲ್ಲ ಎಂದು ವರಾಹ 
ಪುರಾಣದಲ್ಲಿ ಹೇಳಿದೆ. 


ಜ್ಞಾನ ಮತ್ತು ಪ್ರಕೃತಿ ಎರಡೂ ಮಾಯಾ ಎನಿಸುತ್ತವೆ. ಆದರೆ ಅವುಗಳಲ್ಲಿ 
ವಿವೇಕಜ್ಞಾನವಿದ್ದರೆ ಸದಸತುಗಳನ್ನು ವಿಷ್ಣುಸ್ತರೂಪವೆಂದು ಗ್ರಹಿಸುವ ಭ್ರಾಂತಿಯು 


424 ಶ್ರೀಮದ್‌ಭಾಗವತ ತಾತ್ಸರ್ಯನಿರ್ಣಯ 


ಹೂಮಾಲೆಯನ್ನು ಹಾವೆಂದು ತಿಳಿಯುವ ಭ್ರಾಂತಿಯಂತೆ ಕರಗಿ ಹೋಗುತದೆ 
ಎಂದರ್ಥ. ಬ ಡೌ 


ಪಂಚಭೂತಾತ್ಮಕವಾದ ದೇಹವನ್ನು ವಿಷ್ಣುಸ್ತ್ವರೂಪವೆಂದು ಅಯೋಗಿಗಳು 
ತಿಳಿಯುತ್ತಾರೆ. ಯೋಗಿಗಳ ಸಿದ್ಧಾಂತ ಹಾಗಿಲ್ಲ. ಏಕೆಂದರೆ ಹರಿಯ ಶರೀರ 
ಜ್ಞಾನಸ್ವರೂಪ ಎಂದು ಷಾಡ್ಗುಣ್ಯಗ್ರಂಥದಲ್ಲಿ ಉಕ್ತವಾಗಿದೆ. 


ate ats ate 
ನಿ ವ A 


ಪರಮಾತ್ಮತತ್ವ ಮತ್ತು ವಿಷಯಪ್ರಪಂಚ ಎರಡನ್ನೂ ಮನಸ್ಸು ಗ್ರಹಿಸುತ್ತದೆ. 
ಆದರೆ ವಿಷಯಪ್ರ ಪಂಡ ಮೋಕ್ಷಮಾರ್ಗಕ್ಕೆ ವಿರೋಧಿ. ಅದನ್ನು ಮಾತ್ರ 
ತ್ಯಜಿಸಬೇಕೆಂದು Ramone ಪೃಥುರಾಜನಿಗೆ ಉಪದೇಶಿಸುತಾರೆ ಎಂದು 


ಮೈತ್ರೇಯರು ವಿದುರನಿಗೆ ಹೇಳುತಾರೆ. 


ಯತ್ಪಾದಪಂಕಜಪಲಾಶವಿಲಾಸಭಕ್ಷಾ A 
ಕರ್ಮಾಶಯಗ್ರಧಿತಮುದ 3 ಥಯಂತಿ ಸಂತಃ | 


ತತ್ವಂ ನ ತದ್‌ ದ್ವಿಮತಯೋ ಪಿ ವಿರುದ್ಧಮಾರ್ಗ- 
ಸ್ರೋತೋಗುಣಾಸಮರಣಂ ಭಜ ವಾಸುದೇವಮ್‌ ॥೪೨॥ 


ಪರಮಾತ್ಮನ ಪಾದಕಮಲಗಳ ದಳಗಳಂತಿರುವ ಬೆರಳುಗಳ ಕಾಂತಿಯ ಭಕಿಯಿಂದಲೇ 
ಅಂತಃಕರಣದಲ್ಲಿ ಸೇರಿಕೊಂಡಿರುವ ಕರ್ಮವನ್ನೂ ಕರ್ಮಜನ್ಯ ವಿಷಯ 
ಭೋಗದಾಸೆಯನ್ನೂ ಸಜ್ಜನರು ಕಿತುಹಾಕುತ್ತಾರೆ. ಅಂತಃಕರಣದಲ್ಲಿ ಹಾಗೇ 
ಪರಮಾತ್ಮತತ್ವವೂ ಸೇರಿಕೊಂಡಿರುತ್ತದೆ. ಅದನ್ನು ಮಾತ್ರ ಕಿತ್ತುಹಾಗುವುದಿಲ್ಲ 
ಅಂದರೆ, ಕೆಲವೊಮ್ಮೆ ಸಂಸಾರಪ್ರವಾಹದಲ್ಲಿ ಅನುಭವಕ್ಕೆ ಬರುವ 
ಕರ್ಮಜನ್ಯವಿಷಯಭೋಗಗಳನ್ನೂ ಜೊತೆಗೆ ಪರಮಾತ್ಮತತ್ವವನ್ನೂ ಮನಸ್ಸಿನಿಂದ 
ಅವರು ಗ್ರಹಿಸಿರುತ್ತಾರೆ. ದ್ವಿಮತಿಗಳಾಗಿರುತ್ತಾರೆ. ಆದರೂ ವಿಷಯಭೋಗವನ್ನು 
ಮೋಕ್ಷಮಾರ್ಗಕ್ಕೆ ವಿರುದ್ಧವೆಂದು ತಿಳಿದು ಅದನ್ನು ಮಾತ್ರ ಮನಸಿನಿಂದ 
ಕಿತುಹಾಕುತ್ತಾರೆ. ಪರಮಾತ್ಮತತ್ನವನ್ನಲ್ಲ ಅಂಥ ಪರಮಾತ್ಮನಾದ ವಾಸುದೇವನನ್ನು 
ಶರಣು ಹೊಂದಬೇಕು. 


ಇಲ್ಲಿ ಬೇರೆ ವ್ಯಾಖ್ಯಾನಕಾರರು "ತದ್ವನ್ನ ರಿಕಮತಯೋ ಯತಯೋಷಪಿ' 
ಎಂದು ಪಾಠವಿಟ್ಟುಕೊಂಡಿದ್ದಾರೆ. ಭಕ್ತರಾದ ಸಜ್ಜನರು ಭಕ್ತಿಯ ಬಲದಿಂದ 
ಕರ್ಮಗ ಸ ೦ಥಿಯನ್ನು ಕಳಚಿಕೊಳ್ಳುತ್ತಾರೆ' ಆದರೆ ಭಕ್ತಿಯನ್ನೊಲ್ಲದ "ರಿಕಮತಿ' 
ಶೂನ್ಯಮತಿಗಳಾದ ಆದರೆ ಇಂದ್ರಿಯನಿಗ್ರಹ ಉಳ್ಳ ಯತಿಗಳೂ ಕೂಡ 
ಕರ್ಮಗ್ರಂಥಿಯನ್ನು ನಾಶಪಡಿಸಿಕೊಳ್ಳಲಾರರು. ಅದರಿಂದ ನೀನೂ ಭಕ್ತಿ ಮಾಡು 


ಚತುರ್ಥಸ್ಕಂಧ-ಅಧ್ಯಾಯ-22 425 


ಎಂದು ಶ್ರೀಧರವ್ಯಾಖ್ಯಾನದಲ್ಲಿ ಅಭಿಪ್ರಾಯ ಹೇಳುತಾರೆ. ವಿಶ್ವನಾಥವ್ಯಾಖ್ಯಾನದಲ್ಲಿ 
ಜ್ಞಾನಯೋಗಿಗಳಾದ ಯತಿಗಳು ಬುದ್ಧಿಶೂನ್ಯರು. ಅದರಿಂದ ಇಂದ್ರಿಯಗಣದ 
ಪ್ರವಾಹವನ್ನು ತಡೆಯಲು ವಿಫಲಯತ್ನ ಮಾಡುತಾರೆ, ಭಕರು ಆ ಪ್ರವಾಹವನ್ನು 
ಭಗವಂತನ ಕಡೆಗೆ ತಿರುಗಿಸಿ ಅನಾಯಾಸವಾಗಿ ಕರ್ಮಗ್ರಂಥಿಯನ್ನು 
ಕಳೆದುಕೊಳ್ಳುತಾರೆ ಎಂದಿದ್ದಾರೆ. ಶುಕದೇವವ್ಯಾಖ್ಯಾನದಲ್ಲಿ ಭಕಿರಹಿತರಾದ ಯತಿಗಳು 
ಇಂದ್ರಿಯನಿಗ್ರಹಮಾಡಿಕೊಂಡರೂ ಕರ್ಮಗ್ರಂಥಿಯನ್ನು ಕಳೆಯಲಾರರು 
ಎಂದಿದ್ದಾರೆ. ಗಿರಿಧರವ್ಯಾಖ್ಯಾನದಲ್ಲಿ "ರಿಕಮತಯಃ' ಎಂದರೆ ಭಗವಂತನ 
ಅನುಗ್ರಹರಹಿತವಾದ ಬುದ್ಧಿಯವರು ಯತಿಗಳು. ಅದರಿಂದ ಯತಿಗಳು ಸುಖವಾಗಿ 
ಕರ್ಮಗ್ರಂಥಿಯನ್ನು ಕಳೆದು ಕೊಳ್ಳುವುದಿಲ್ಲ ಎಂದಿದ್ದಾರೆ. 


ಇವರೆಲ್ಲರೂ ಭಕ್ತರನ್ನು ಹೊಗಳುವ ಭರದಲ್ಲಿ ಜ್ಞಾನಿಗಳನ್ನು ನಿಂದಿಸಿದ್ದಾರೆ. 
ಅದ್ವೈತಜ್ಞಾನಿಗಳು ಭಗವಂತನನ್ನೂ ಮಿಥ್ಯೆ ಎನ್ನುವುದರಿಂದ ಭಗವದ 
ನುಗ್ರಹರಹಿತರಾಗಿದ್ದುಕರ್ಮಗ್ರಂಥಿಯನ್ನು ಕಳೆದುಕೊಳ್ಳುವಲ್ಲಿ ವಿಫಲರಾಗುವುದೂ 
ಸಹಜವೆ. ಆದರೆ ಆ ವ್ಯಾಖ್ಯಾನಕಾರರು ಜಯವಿಜಯಶಾಪಪ್ರಸಂಗದಲ್ಲಿ ಸನಕಾದಿ 


ಗಳನ್ನು ಭಕ್ತರೆಂದು ಒಪ್ಪಿಲ್ಲ, ಜ್ಞಾನಿಗಳೆಂದು ಒಪ್ಪಿದ್ದಾರೆ. ಅಂಥ ಸನಕಾದಿಗಳು ತಾವು 
ಜ್ಞಾನಿಗಳನ್ನು ನಿಂದಿಸುವುದು ಉಚಿತವಲ್ಲ, 


ವೀರರಾಘವವ್ಯಾಖ್ಯಾನದಲ್ಲಿ "ನರಿಕಮತೆಯಃ' ಎಂದು ಒಂದು 
ಪದವಾಗಿಟ್ಟುಕೊಂಡು ಭಕ್ತಿಭರಿತವಾದ ಮತಿ ಉಳ್ಳವರು ಯತಿಗಳು ಸಜ್ಜನರು 
ಕರ್ಮಗ್ರಂಥಿಯನ್ನು ಕಳೆದುಕೊಳ್ಳುತ್ತಾರೆ ಎಂದಿದ್ದಾರೆ. "ನರಿಕಮತಯೋ 
ಯತಯೋಷಪಿ' ಎಂಬಲ್ಲಿರುವ ಅಪಿಶಬ್ದವನ್ನು "ತ್ವಮಪಿ ತದ್ವತ್‌ ವಾಸುದೇವಂ 
ಭಜ' ಎಂದು ಅಧ್ಯಾಹೃತ ತ್ವಂಪದದೊಂದಿಗೆ ದೂರಾನ್ವಯ ಮಾಡಿದ್ದಾರೆ. ಅದಕ್ಕಿಂತ 
"ತತ್ವಂ ನ ತದ್‌ ದ್ವಿಮತಯೋಪಪಿ' ಎಂಬ ಪಾಠ ಉತ್ತಮ. ಶ್ರೀಮದಾಚಾರ್ಯರು 
ಹಿಡಿದಿರುವ ಪಾಠವಾದ್ದರಿಂದ ವ್ಯಾಸರಿಗೆ ಅದೇ ಸಮ್ಮತ. 


ದ್ವಿಮತಯಃ ಜಗತಿ ಭಗವತಿ ಚ ಪ್ರತೀತಿಯುಕ್ತಾ ಅಪಿ ಭಕ್ತಿವಿಶೇಷಾತ್‌ 
B30 ನೋದ್ಯ 3 ಥಯಂತಿ | ಸಂಸಾರಗುಣಾಸ್ಟೇಷಾಂ ವಿರುದ್ಧಾ ಏವ 
ಪ್ರತೀಯಂತೇ ಯತಃ | l 

"ದ್ವಿಮತಯಃ' ಎಂದರೆ ಜಗತ್ತಿನಲ್ಲಿಯೂ ಭಗವಂತನಲ್ಲಿಯೂ ಪ್ರತೀತಿ 


ಉಳ್ಳವರಾದರೂ ಕೂಡ, ಅಂದರೆ ಸದಾ ಭಗವಂತನನ್ನು ಆಲೋಚಿಸುವವರು, 
ಕೆಲವೊಮ್ಮೆ ವಿಷಯಾಸಕಿಯನ್ನೂ ತೋರುವವರು ಇಂಥವರೂ ಕೂಡ ದಿನೇ ದಿನೇ 


426 ಶ್ರೀಮದ್‌ ಭಾಗವತ ತಾತ್ತರ್ಯನಿರ್ಣಯ 


ಪ್ರವರ್ಧಮಾನವಾಗುವ ಭಕ್ತಿಯ ಪ್ರಭಾವದಿಂದ ವಿಷಯಾಸಕ್ತಿಯನ್ನೇ 
ತೊರೆಯುತ್ತಾರೆ, ಭಗವದ್ಭಕ್ತಿಯನ್ನಲ್ಲ, ಏಕೆಂದರೆ ಅವರಿಗೆ ಸಂಸಾರದಲ್ಲಿ ಅನುಭವಕ್ಕೆ 
ಬರುವ ವಿಷಯಭೋಗಗಳು ಮೋಕ್ಟಮಾರ್ಗಕ್ಕೆ ವಿರೋಧಿಯಾದ್ದರಿಂದ 
ಹೇಯವೆಂದೇ ಕಾಣುತ್ತವೆ. 


ats ate ಲೆ 
pA ~~ pA . 


ಸನಕಾದಿಗಳು ತತ್ವೋಪದೇಶ ಮಾಡಿ ಹೊರಟು ಹೋದಾಗ ಪೃಥುರಾಜ 
ತಾನು ಧನ್ಯನಾದೆನೆಂದುಕೊಂಡ. ಮುಕ್ತಿ ಕರಗತವಾಯಿತೆಂದುಕೊಂಡ ಎಂದು 
ಮೈತ್ರೇಯರು ವಿದುರನಿಗೆ ಹೇಳುತ್ತಾರೆ. 

ವೈನ್ಯಸ್ತು ಧುರ್ಯೋ ಮಹತಾಂ ಸಂಸ್ಥಿತ್ಯಾ SHE Bde OI | 


“Se 
ಆಪಕಾಮಮಿವಾತಾನಂ ಮೇನ SIR DAB? 11೫೨ 1 
~ & Ves Q 


ಪುಥುರಾಜ ಹರಿಯಲ್ಲಿಯೇ ಆಸಕ್ಷನಾಗಿದ್ದು ಸ್ವಾಭಾವಿಕ ಜ್ಞಾನಭಕ್ತಾ ಕದಿ ಗುಣಗಳನ್ನು 
ಹೊತ್ತವನು. ಈಗ ಸನಕಾದಿಗಳು ನೀಡಿದ ಪುರ್ಣ ಅಧ್ಯಾತ್ಮೋಪದೇಶದಿಂದ | 


ತಾನೀಗ ಮುಕನೇ -ಆದೆನೆಂದು; ಮುಕ್ತಿ ತನ್ನ ಕರಗತವಾಯಿತೆಂದು ಭಾವಿಸಿದ: 


ಇಲ್ಲಿ "ಮಹತಾಂ ಧುರ್ಯಃ' "ಶ್ರೇಷ್ಠರಲ್ಲಿ ಶ್ರೇಷ್ಠ' ಎನ್ನುವುದು ಯಾವ 
ದೃಷ್ಟಿಯಿಂದ ಎನ್ನುವುದು ತಿಳಿಯುವುದಿಲ್ಲ. ಮತ್ತು ಮಹಾದುಷ್ಟ ಮಹಾಮೂರ್ಪ 
ಎಂದು ಮುಂತಾಗಿ ದೋಷಗಳಲ್ಲಿಯೂ ಮಹತ್ವವನ್ನು ಹೇಳುವುದುಂಟು. ಅದರಿಂದ 
ಮಹತ್‌ ಶಬ್ದಕ್ಕೆ ಇಲ್ಲಿ ವಿವಕ್ಷಿತವಾದ ಅರ್ಥವನ್ನು ಶಬ್ದನಿರ್ಣಯದಲ್ಲಿ ಹೇಳಿದಂತೆ 
ಇಟ್ಟುಕೊಳ್ಳಬೇಕು- 

ನೈಜಃ ಸರ್ವಗುಣೋತೃರ್ಷ:ಃ ಸರ್ವೇಭ್ಯೋ ಮಹದುಚ್ಕತೇ | 
ಇತಿ ಶಬ್ದನಿರ್ಣಯೇ I 
ಸ್ವಾಭಾವಿಕವಾಗಿ ಎಲ್ಲರಿಗಿಂತ ಎಲ್ಲ ಗುಣಗಳಲ್ಲಿ ಮೇಲೆನಿಸುವುದೇ "ಮಹತ್‌' 
ಎನಿಸುತ್ತದೆ ಎಂದು ಶಬ್ದನಿರ್ಣಯದಲ್ಲಿ ಉಕ್ತವಾಗಿದೆ. 

"ಮಹತಾಂ ಧುರ್ಯಃ' ಎಂದರೆ ಎಲ್ಲರಿಗಿಂತ ಎಲ್ಲ ಗುಣಗಳ ಸ್ವಾಭಾವಿಕ 
ಉತ್ಕೃಷ್ಟತೆಗಳ ಭಾರವನ್ನು ಹೊತ್ತವನು ಪೃಥುರಾಜ. "ಧುರ್ಯ' ಶಬ್ದಕ್ಕೆ ಶ್ರೇಷ್ಠಎಂಬ 
ಅರ್ಥ ರೂಢಿಯಲ್ಲಿದ್ದರೂ ಇಲ್ಲಿ "ಧೂರ್ವಹ' ಭಾರವನ್ನು ಹೊತ್ತವನು ಎಂಬ 
ಯೋಗಾರ್ಥ ವಿಟ್ಟುಕೊಳ್ಳಬೇಕು. 


ಳ್ಳಿ 
- ಹ ಹ ಜಿ 


ಚತುರ್ಥಸೃಂಧ-ಅಧ್ಯಾಯ-22 427 


ಪೃಥುರಾಜನ ಗುಣಗಳಿಗೆ ಉಪಮಾನಗಳನ್ನು ಮೈತ್ರೇಯರು ವಿದುರನಿಗೆ 
ಹೇಳುತಾರೆ. 


ಕಂದರ್ಪ ಇವ ಸೌಂದರ್ಯೆೇ ಮನಸ್ವೀ ಮೃಗರಾಡಿವ | 
= ೦ 
ವಾತಲ್ಯೇ ಮನುವನ್ನ ಹಾಂ ಪ್ರಭುತ್ವೇ ಭಗವಾನಜಃ | 
= ಸ 
ಬೃಹಸ್ಪತಿರ್ರಹ್ಮವಾದೇ ಆತ್ಮತತ್ವೇ ಸ್ವಯಂ ಹರಿಃ Wee i 
ಸೌಂದರ್ಯದಲ್ಲಿ ಮನ್ಮಥನಂತೆ, ನಿರ್ಭಯತೆಯಲ್ಲಿ ಸಿಂಹದಂತೆ, ವಾತ್ತಲ್ಯದಲ್ಲಿ 
ಮನುಮಹಾರಾಜನಂತೆ, ಪ್ರಜೆಗಳ ಮೇಲಿನ ಪ್ರಭುತ್ವದಲ್ಲಿ ಭಗವಾನ್‌ 


ಚತುರ್ಮುಖನಂತೆ, ವೇದಪ್ರವಚನದಲ್ಲಿ ಬೃಹಸ್ಪತಿಯಂತೆ, ಪರಮಾತ್ಮತತ್ವಜ್ಞಾನದಲ್ಲಿ 
ಸಾಕ್ಷಾತ್‌ ಹರಿಯಂತೆ ಪೃಥುರಾಜನಿದ್ದ 


ಇಲ್ಲಿ ಬೇರೆ ವ್ಯಾಖ್ಯಾ ನಕಾರರು "ಆತ್ಮವತ್ತ್ವೈ € ಸ್ವಯಂ BOs’ ಎಂದು 
ಪಾಠವಿಟ್ಟುಕೊಂಡು ಜಿತೇಂದ್ರ ಯತ್ವ ದಲ್ಲಿ ತಿ ಸ್ವಾಧೀನತ್ವ ದಲ್ಲಿ ಸಾಕ್ಷಾತ್‌ 
ಹರಿಯಂತೆ ಎಂದು ವ್ಯಾಖ್ಯಾನಿಸಿದ್ದಾರೆ. ಆದರೆ ಪೃಥುರಾಜ ಬಾರೀ ಗುಣದಲ್ಲಿ 
ಹರಿಗೆ ಸಮಾನನೆನಿಸಲು ಸಾಧ್ಯ ವೆ? "ಎಂಬುದರ ಬಗ್ಗೆ ಯಾರೂ ವಿಚಾರ ಮಾಡಿಲ್ಲ. 


ಉಪಮಾನದಲ್ಲಿ ಉಪಮೇಯ 08 ಆಧಿಕ್ಯವಿರುವುದು ಸಹಜ. ಆದರೆ GH, ವಿರಲೇ 
ಬೇಕೆಂಬ ನಿಯಮವಿಲ್ಲ 'ಸಾದೃಶ್ಯಲಕ್ಕ್ಮೀರುಲ್ಲನ ತಿ ದ್ವಯೋಃ' ಎರಡರಲ್ಲಿಯೂ 
ಮನೋಜ್ಞವಾದ ಸಾದೃಶ್ಯವಿದ್ದರೆ ಜಟ "ಅದರಿಂದ E ಪೃಥು ಹರಿಗೆ ಸಮಾನನೆಂದು 
ತಿಳಿಯುವ ಸಂಭವವಿದೆ. ವ್ಯಾಖ್ಯಾನಕಾರರು ಇದನ್ನು ಸ. ಅದರಿಂದ 
ಶ್ರೀಮದಾಚಾರ್ಯರು ಹೇಳುತ್ತಾರೆ- 


ಅನಾದ್ಯಂತಂ ಪರಂ ಬ್ರಹ್ಮ ನ ದೇವಾ ಯಷಯೋ ವಿದುಃ | 
ಏಕಸದ್‌ ವೇದ ಭಗವಾನ್‌ ಪ್ರಭುರ್ನಾರಾಯಣಃ ಸ್ವರಾಟ್‌ ॥ 
ಇತಿ ಮೋಕ್ಚಧರ್ಮೇಷು 
"ಆತ್ಮತತ್ವೇ' ಎಂದು ಪಾಠ. ಆತ್ಮತತ್ವಜ್ಞಾನದಲ್ಲಿ ಪೃಥುರಾಜ ಸಾಕ್ಷಾತ್‌ ಹರಿಯಂತೆ 
ಎಂದರೆ ಇದು ಅಧಿಕದ್ಭಷ್ಟಾಂತ. ಕಿಂಚಿತ್‌ ಸಾಮ್ಯ ವಿವಕ್ಷಿತ. ಏಕೆಂದರೆ ಆದಿ 
ಅಂತ್ಯವಿಲ್ಲದ ಪರಬ್ರಹ್ಮತತ್ವವನ್ನು ದೇವತೆಗಳಾಗಲಿ sbarivenO ಯಾರೂ 
ಪೂರ್ಣ ತಿಳಿಯಲಾರರು. ಸ್ವತಂತ್ರನಾದ ಪ್ರಭು ಭಗವಾನ್‌ ನಾರಾಯಣ ತಾನೇ 
ತನ್ನ ತತ್ವವನ್ನು ಪೂರ್ತಿ ತಿಳಿಯಬಲ್ಲ ಎಂದು ಮೋಕ್ಷಧರ್ಮದಲ್ಲಿ ಉಕ್ತವಾಗಿದೆ. 


ಪೃಥು ಕರ್ಮಜದೇವನಾದರೂ ತನ್ನ ಯೋಗ್ಯತಾನುಸಾರ ಸ್ವಲ್ಪ ಮಾತ್ರ 
ಹರಿಯನ್ನು ತಿಳಿಯಬಲ್ಲ ಅದರಿಂದ ಹರಿಯ ಕಿಂಚಿತ್‌ ಸಾಮ್ಯವಿವಕ್ಷಿತ. 


ate ಲೆ ಲ್‌ 
~~ ~~ ~~ 


428 ಶ್ರೀಮದ್‌ಭಾಗವತ ತಾತ್ಪರ್ಯನಿರ್ಣಯ 


ಗುರುಭಕ್ತಿ ಲಜ್ಜೆ ವಿನಯ ಕೀರ್ತಿ ಮುಂತಾದ ಗುಣಗಳಲ್ಲಿ ಪೃಥುರಾಜ 
ಶ್ರೀರಾಮಚಂದ್ರನಂತಿದ್ದ ಏನ್ನುತ್ತಾರೆ ಮೈತ್ರೇಯರು ವಿದುರನಿಗೆ. 


ಭಕ್ತ್ಯಾ ಗೋಗುರುವಿಪ್ರೇಷು ವಿಷಕ್ಷೇನಾನುವರ್ತಿಷು I 
ಹ್ರಿಯಾ ಪ್ರಶ್ರಯಶೀಲಾಭ್ಯಾಮಾತ್ಮತುಲ್ಯಃ ಪರೋದ್ಯಮೇ ॥ ೬೫ ॥ 


ಕೀರ್ತ್ಯೋರ್ದ್ವಗೀತಯಾ ಪುಂಭಿಸ್ತೈಲೋಕ್ಕೇ ತತ್ರತತ್ರ | 
ಪ್ರವಿಷ್ಠಃ ಕರ್ಣರಂಧ್ರೇಷು ಸ್ತ್ರೀಣಾಂ ರಾಮಃ ಸತಾಮಿವ ॥೬೬॥ 


ಗೋವುಗಳು ಬ್ರಾಹ್ಮಣರು ಗುರುಹಿರಿಯರು ಮತ್ತು ಭಗವದ್ಭಕ್ತರ ವಿಷಯದಲ್ಲಿ ಭಕ್ತಿ 
ಲಜ್ಜೆ ವಿನಯ, ಶೀಲ ಪರೋಪಕಾರಗುಣಗಳಿಂದ, ಮತ್ತು ಮೂರು 
ಲೋಕಗಳಲ್ಲಿಯೂ ಸಜ್ಜನರು ಎಲ್ಲೆಡೆ ಉಚ್ಚದ್ದನಿಯಿಂದ ಹಾಡುವ ಕೀರ್ತಿಯಿಂದ, 
ಸಜ್ಜನರ ಕಿವಿದೆರೆಗಳಲ್ಲಿ ಶ್ರೀರಾಮನಂತೆ, ಸ್ತ್ರೀಯರ ಕಿವಿದೆರೆಗಳಲ್ಲಿ ಪೃಥುರಾಜ 
ತುಂಬಿಕೊಂಡಿದ್ದ ಅನುಪಮನಾಗಿದ್ದ 


ಇಲ್ಲಿ ಶ್ರೀರಾಮಚಂದ್ರನ ದೃಷ್ಟಾಂತ ಅಧಿಕದೃಷ್ಟಾಂತ ಎನ್ನುವುದರಲ್ಲಿ 


e 


ಸಂದೇಹವಿಲ್ಲ ಆದರೆ ಜೇರೆ ವ್ಯಾಖ್ಯಾನಕಾರರು ಪೃಥುರಾಜ ಭಕ್ತಿ ಲಜ್ಜೆ 


ವಿನಯಾದಿಗುಣಗಳಲ್ಲಿ ಆತ್ಮತುಲ್ಕ, ಅನುಪಮನಾಗಿದ್ದ ಎಂದೂ, ಕೀರ್ತಿಯಲ್ಲಿ 
ಶ್ರೀರಾಮಚಂದ್ರನಂತಿದ್ದ ಎಂದೂ ಹೇಳಿದ್ದಾರೆ. ವಸ್ತುತಃ ಭಕ್ನಾದಿಗುಣಗಳಲ್ಲಿಯೂ 
ಪೃಥು ರಾಮನಂತಿದ್ದ ಎಂದು ಬ್ರಹ್ಮಾಂಡಪುರಾಣ ಹೇಳಿದೆ. ಅದರಿಂದ "ಭಕ್ತ್ಯಾ 
ಗೋಗುರುವಿಪ್ರೇಷು' ಎಂಬಲ್ಲಿಂದ "ರಾಮಃ ಸತಾಮಿವ' ಎಂಬಲ್ಲಿವರೆಗೂ 
ಏಕಾನ್ವಯವನ್ನೇ ಹೇಳಬೇಕು. 

ಶ್ರೀರಾಮನಿಗೆ ಗೋಗುರುವಿಪ್ರರಲ್ಲಿ ಭಕ್ತಿ ಕೂಡುವುದಿಲ್ಲ ಏಕೆಂದರೆ ಅವನು 
ಸಾಕ್ಷಾದ್‌ ಭಗವಂತನ ಅವತಾರ. ಆದರೂ ಲೋಕಕ್ಕೆ ಧರ್ಮಶಿಕ್ಷಣ ಕೊಡುವ 
ಉದ್ದೇಶದಿಂದ ಭಕ್ತಿಯನ್ನು ಪ್ರದರ್ಶನ ಮಾಡಿದ್ದಾನೆ. ಅದನ್ನು ದೃಷ್ಟಾಂತವಾಗಿ 
ಕೊಟ್ಟಿದ್ದಾರೆ ಎಂದು ಗ್ರಹಿಸಬೇಕು. 


ಗುರುವಿಪ್ರೇಷು ಭಕ್ತ್ಯಾ ಚ ಪರೇಷಾಂ ಹಿತಕೃತ್ರಯಾ | 
ಪ್ರಶ್ರಯೇಣ ಚ ಕೀರ್ತ್ಯಾ ಚ HP ರಾಮಮನುವ್ರತಃ Il 

ಇತಿ ಬ್ರಹ್ಮಾಂಡೇ | 
ನ ಗುರುರ್ನಚ ಧರ್ಮೋಸ್ತಿ ರಾಮದೇವಸ್ಯ ಕುತ್ರಚಿತ್‌ | 
ತಥಾಪಿ ಧರ್ಮರಕ್ಷಾರ್ಥಂ ಗುರುಭಕಿಮದರ್ಶಯತ್‌ Il 

ಇತಿ ವಾರಾಹೇ ॥ 


ಚತುರ್ಥಸ್ಕಂಧ-ಅಧ್ಯಾಯ-22 429 


ಗುರುಗಳಲ್ಲಿ ಬ್ರಾಹ್ಮಣರಲ್ಲಿ ಭಕ್ತಿ, ಪರರಿಗೆ ಉಪಕಾರ ಮಾಡುವುದು, ವಿನಯ 
ಕೀರ್ತಿ ಮುಂತಾದಗುಣಗಳಲ್ಲಿ ಪೃಥುರಾಜ ಶ್ರೀರಾಮನಂತಿದ್ದ ಎಂದು ಬ್ರಹ್ಮಾಂಡ 
ಪುರಾಣದಲ್ಲಿ ಹೇಳಿದೆ. 


ಶ್ರೀರಾಮದೇವನಿಗೆ ಎಲ್ಲಿಯೂ ಗುರುವಿಲ್ಲ ದೇವರಿಲ್ಲ ಧರ್ಮವಿಲ್ಲ ಆದರೂ 
ಧರ್ಮರಕ್ಷಣೆಗಾಗಿ ಗುರುಭಕ್ತಿಯನ್ನು ಪ್ರದರ್ಶಿಸಿದನೆಂದು ವರಾಹ ಪುರಾಣದಲ್ಲಿ 
ಹೇಳಿದೆ. 
ಇತಿ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯವಿರಚಿತೇ 
ಶ್ರೀಮದ್ಭಾಗವತತಾತ್ಪರ್ಯನಿರ್ಣಯೇ ಚತುರ್ಥಸ್ಕಂಧೇ 
ದ್ವಾವಿಂಶೋಧ್ಯಾಯಃ II 


—o— 


ಅಧ್ಯಾಯ-೨೩ 
ಅಧ್ಯಾಯಸಾರಾಂಶ 


ಪೃಥುರಾಜ ವೃದ್ಧನಾದಾಗ ತಾನು ತನ್ನ ಮಗಳಂತೆ ಕಾಪಾಡುತ್ತಿದ್ದ 
ಪೃಥಿವಿಯನ್ನು ಪುತ್ರರ ವಶದಲ್ಲಿರಿಸಿ ಪತ್ನಿಯೊಂದಿಗೆ ತಪೋವನವನ್ನು 
ಸೇರಿದ. ತೀವ್ರತಪಸ್ಸು ಮಾಡಿದ. ನಾಲ್ಕೂ ದಿಕ್ಕುಗಳಲ್ಲಿ ಅಗ್ನಿ, ಮೇಲ್ಗಡೆ 
ಸೂರ್ಯನ ತಾಪ, ಹೀಗೆ ಪಂಚಾಗ್ನಿ ತಪಸ್ಸು ಬೇಸಗೆಯಲ್ಲಿ ಕತ್ತಿನ ವರೆಗೆ 
ನೀರಲ್ಲಿ ಮುಳುಗಿ ತಪಸ್ಸು ಚಳಿಗಾಲದಲ್ಲಿ ಹೀಗೆ ಭಗವಾನ್‌ ಸನತ್ಕುಮಾರ 
ಉಪದೇಶಿಸಿದಂತೆ ತಪಸ್ಸು ಮಾಡಿ ಅಪರೋಕ್ಷಜ್ಞಾನವನ್ನು 
ಆವಿರ್ಭಾವಗೊಳಿಸಿಕೊಂಹು, ಲಿಂಗಶರೀರವನ್ನು ಸುಟ್ಟುಕೊಂಡ. 
ಪ್ರಾರಬ್ಧ ತೀರಿದಾಗ ಸ್ಥೂಲಶರೀರವನ್ನೂ ಬಿಡಲು ಸಂಕಲ್ಲಿಸಿ 


ಯೋಗಬಲದಿಂದ ಉದಾನವಾಯುವನ್ನುಮೂಲಾಧಾರದಿಂದ ಮೇಲಕ್ಕೆ 
ತಂದು ಬ್ರಹ್ಮರಂಧ್ರದಲ್ಲಿ ನಿಲ್ಲಿಸಿದ. ಪಂಚಭೂತಗಳ ಮತ್ತು 
ಭೂತಾಭಿಮಾನಿಗಳ ಲಯಚಿಂತನೆಯನ್ನೂ ಮಾಡಿದ. ಬಳಿಕ ಇನ್ನುಳಿದ 
ತತ್ವಗಳ ಲಯಚಿಂತನೆಯನ್ನೂ ಮಾಡಿ ಶರೀರತ್ಯಾಗ ಮಾಡಿದ. ಪತ್ನಿ 
ಅರ್ಚಿದೇವಿ ನದಿಯಲ್ಲಿ ಮಿಂದು ಪತಿಗೆ ಜಲಾಂಜಲಿಯನ್ನು ಇತ್ತು 
ಆಕಾಶದಲ್ಲಿ ನೆರೆದಿದ್ದ ದೇವತೆಗಳಿಗೆ ವಂದಿಸಿ ಪತಿಯ ಚತೆಗೆ ಮೂರು 
ಬಾರಿ ಪ್ರದಕ್ಷಿಣೆ ಮಾಡಿ ಪತಿಧ್ಯಾನ ಮಾಡುತ್ತ ಅಗ್ನಿಯನ್ನು ಪ್ರವಶಿಸಿದಳು. 
ದೇವತೆಗಳು ಹೂಮಳೆಗರೆದರು. ವಾದ್ಯಗಳನ್ನೂ ಮೊಳಗಿಸಿದರು. 
ರಾಣಿಯನ್ನು ಹೊಗಳಿದರು. ಪೃಥುರಾಜನ ಚರಿತ್ರೆಯ ಶ್ರವಣ ನಾಲ್ಕೂ 
ಪುರುಷಾರ್ಥಗಳಿಗೆ ಸಾಧನವಾಗಿದೆ. 


ಲೆ ale ate 
> n> > 


ಅನನ್ಯಭಕ್ತಿಯಿಂದ ಉಪಾಸನೆ ಮಾಡಿ ಪೃಥುರಾಜ ಭಗವಂತನ 
ಅಪರೋಕ್ಷಜ್ಞಾನವನ್ನು ಪಡೆದನೆಂದು ಮೈತ್ರೇಯರು ವಿದುರನಿಗೆ ಹೇಳುತಾರೆ. 


ತಸ್ಯಾನಯಾ ಭಗವತಃ ಪರಿಶುದ್ಧಕರ್ಮ- 
ಸತ್ನಾತ್ಸನಸದನುಸಂಸ್ಕರಣಾನುಪೂರ್ವಾ | 


ಚತುರ್ಥಸ್ಕಂಧ-ಅಧ್ಯಾಯ-23 431 


ಜ್ಞಾನಂ ವಿರಕಿಮದಭೂನ್ನಿಶಿತೇನ ಯೇನ 
ಚಿಚ್ಛೇದ ಸಂಶಯಪದಂ ನಿಜಜೀವಕೋಶಮ್‌ OAN 


ಪರಿಶುದ್ಧಕರ್ಮ, ಸತ್ವಗುಣಯುಕ್ತವಾದ ಮನಸ್ಸುಳ್ಳ ಪೃಥುರಾಜನಿಗೆ ಆ 

ಅನನ್ಯಭಕ್ತಿಯಿಂದ ವಿರಕ್ತಿ ಸಹಿತವಾಗಿ ಭಗವಂತನ ಅಪರೋಕ್ಷಜ್ಞಾನ, ಅವನ 

ನಿರಂತರ ದ್ಯಾನದ ಫಲವಾಗಿ ಆವಿರ್ಭವಿಸಿತು. ಭಕ್ತಿಯಿಂದ ಹರಿತವಾಗಿಸಿಕೊಂಡ 

ಆ ಜ್ಞಾನದಿಂದ ತತ್ನಸಂಶಯಕ್ಕೆ ಆಸ್ಪದವಾದ ತನ್ನ ಜಡ ಮನಸ್ಸನ್ನು ಆತ 

ಶಿಥಿಲಗೊಳಿಸಿದ. 

ಇಲ್ಲಿ ಕರ್ಮಜದೇವನಾದ್ದರಿಂದ ಪೃಥು ಅಪರೋಕ್ಷಜ್ಞಾನಿಯೇ ಆಗಿದ್ದ ಈಗ 
ಅಪರೋಕ್ಷಜ್ಞಾನವನ್ನು ಪಡೆದನೆನ್ನುವುದು ಹೇಗೆ ಎಂಬ ಪ್ರಶ್ನೆ ಬರುತ್ತದೆ. ಬೇರೆ 
ವ್ಯಾಖ್ಯಾನಕಾರರು ಈ ಜ್ಞಾನವನ್ನು ಅಪರೋಕ್ಷಜ್ಞಾನವೆನ್ನುವುದಿಲ್ಲ ಆದರೂ ಈ 
ಹಿಂದೆ ಪೃಥುವಿಗೆ ಜ್ಞಾನವಿದ್ದಿತು, ಈಗ ಹೊಸದಾಗಿ ಜ್ಞಾನ ಬಂದಿದೆ ಎನ್ನುವುದು 
ಹೇಗೆ ಎಂಬ ಪ್ರಶ್ನೆ ಅವರಿಗೂ ಇದೆ. ಆದರೆ ಅದನ್ನು ಅವರು ವಿಚಾರಮಾಡುವುದಿಲ್ಲ 
ವಿಶ್ವನಾಥವ್ಯಾಖ್ಯಾನದಲ್ಲಿ ಪೃಥುರಾಜ ಭಕ್ತ. ಭಕ್ತರಿಗೆ ಬ್ರಹ್ಮಜ್ಞಾನವೂ 
ಯೋಗಗಸಿದ್ಧಿಗಳೂ ಮೂರ್ತಿಮತ್ತಾಗಿ ಬಂದು ನಮ್ಮನ್ನು ಭಗವಂತ ನಿನಗಾಗಿ 


ಕಳಸಿಕೊಟ್ಟಿದ್ದಾನೆ ಸ್ವೀಕರಿಸು ಎಂದು ಬೇಡುತ್ತಾರೆ. ಭಕರು ಭಕ್ತಿಮಾಧುರ್ಯವನ್ನೇ 
ಆಸ್ವಾದಿಸುವವರು, ಬ್ರಹ್ಮಜ್ಞಾನ ಬೇಡವೆನ್ನುವವರು. ಬ್ರಹ್ನಜ್ಞಾನದಿಂದಾಗ 
ಬೇಕಾಗಿರುವ ಲಿಂಗದೇಹಭಂಗವನ್ನು ಭಕ್ತಿಯೇ ನಿಧಾನವಾಗಿ ಭಕನಿಗೆ 
ಅರಿವಿಲ್ಲದಂತೆಯೇ ಮಾಡಿ ಬಿಡುತ್ತದೆ. ಆದರೂ ಉಂಡ ಅನ್ನ ಜಠರಾಗ್ನಿಯಿಂದಲೇ 
ಜೀರ್ಣವಾಗುತ್ತಿದ್ದರೂ ಬೇಗನೆ ಜೀರ್ಣವಾಗಲೆಂದು ಔಷಧವನ್ನು ಸ್ವೀಕರಿಸುವಂತೆ 
ಪೃಥುರಾಜ ಭಗವಂತನನ್ನು ಶೀಘ್ರವಾಗಿ ತಲಪುವ ಉಕ್ಕಂಠೆಯಿಂದ ಲಿಂಗಭಂಗಕ್ಕಾಗಿ 
ಬ್ರಹ್ಮಜ್ಞಾನವನ್ನು ಸ್ವೀಕರಿಸಿದ. ವಸುತಃ ಪೃಥುರಾಜನಿಗೆ ಲಿಂಗಶರೀರವೆ ಇಲ್ಲ 
ಅವನ ಶರೀರ ಭಗವಂತನ ಶರೀರ. ಶರೀರತ್ಯಾಗಕ್ಕೆ ಅವನು ಪ್ರಯತ್ನಿಸುವುದು 
ಭಕ್ತಿಯ ಮಹಿಮೆ. ಭಕ್ತಿಮಹಿಮೆಯಿಂದ ತನ್ನನ್ನು ಸಂಸಾರಿ ಎಂದು 
ಭಾವಿಸಿಕೊಳ್ಳುತ್ತಿದ್ದಾನಷ್ಟೆ ಭಗವದವತಾರಗಳು ಶರೀರತ್ಯಾಗ ಮಾಡಿದ ಹಾಗೆ 
ಮಾಯೆಯಿಂದ ತೋರಿಕೊಳ್ಳುವಂತೆ ಪೃಥುವು ಹಾಗೆ ಮಾಡುತ್ತಿದ್ದಾನೆ ಎಂದು 
ಮುಂತಾಗಿ ಹೇಳಿದ್ದಾರೆ. ಇವೆಲ್ಲ ಅಪ್ರಾಮಾಣಿಕ ಕಲ್ಪನೆಗಳು. ಅದರಿಂದ ಹೀಗೆ 
ಹೇಳಬೇಕು- 


ಆವಿರ್ಭಾವತಿರೋಭಾವ್‌ ಜ್ಞಾನಸ್ಯ ಜ್ಞಾನಿನೋಷಪಿತು | 
ಅಪೇಕ್ಷಾ WAG ಜ್ಞಾನಮುತ್ತನ್ನಮಿತಿ ಚೋಚ್ಯತೇ I 
ಇಂ al ಬಿ 3 
ಇತಿ ತಂತ್ರಸಾರೇ | 


ಎ8 


432 ಶ್ರೀಮದ್‌ಭಾಗವತ ತಾತ್ಪರ್ಯನಿರ್ಣಯ 


ಅಪರೋಕ್ಷಜ್ಞಾನಿಗೂ ಕೂಡ ಆ ಜ್ಞಾನ ಸದಾ ಇದ್ದರೂ ಅದು ಆವಿರ್ಭೂತ 
ವಾಗಿರಬೇಕೆಂದಿಲ್ಲ ಅದಕ್ಕೆ ಆಗಾಗ ಆವಿರ್ಭಾವ ತಿರೋಧಾನಗಳಿರುತ್ತವೆ. ಅದರಿಂದ 
ಆವಿರ್ಭಾವವಾದಾಗ ಉತ್ಪನ್ನವಾಯಿತೆಂದೂ ತಿರೋಧಾನಗೊಂಡಾಗ ಈತ 
ಅಜ್ಞಾನಿಯೆಂದೂ ಪುರಾಣಾದಿಗಳಲ್ಲಿ ವ್ಯವಹರಿಸುತಾರೆ. ಹೊರತು, ಆಗಲೆ ಅದು 
ಉತ್ಪನ್ನವಾಯಿತೆಂದಾಗಲಿ ಅದಕ್ಕೆ ಹಿಂದೆ ಆತ ಅಜ್ಞಾನಿಯೆ ಆಗಿದ್ದನೆಂದಾಗಲಿ 
ವಿವಕ್ಷಿತವಲ್ಲ ಎಂದು ತಂತ್ರಸಾರದಲ್ಲಿ ಹೇಳಿದೆ. 


ate ale ate 
N AJ ಉನಿ 


ಪೃಥುರಾಜ ತನ್ನಲ್ಲಿಸ್ವರೂಪಭೂತವಾದ ಭಗವದಪರೋಕ್ಷ ಕ ಆವಿರ್ಭಾವಿಸಿದಾಗ 
ಇನ್ನು ಮಾನಸ ಅಪ ಪರೋಕ್ಷವೇಕೆ, ಅದು ನಶ್ಚರವೆಂದು "ಉಪೇಕ್ಷೆ ಮಾಡಿದ. 
ಹರಿಕಥೆಯಲ್ಲಿ ದೃಢವಾದ "ಆಸಕ್ತಿಯನ್ನು ಸ್ವ ಸ್ವರೂಪ ಪಜ್ಞಾನದ ಸಹಾಯದಿಂದಲೇ 
ಮಾಡುತ್ತ ಮಾನಸ ಅಪರೋಕ್ಷವನ್ನು ಉಪಯೋಗಿಸಿಕೊಳ್ಳದಿದ್ದುದರಿಂದ ಅವನು 
ಅದನ್ನು ಬಿಟ್ಟಂತೆಯೇ ಆಯಿತು ಎಂದು ಮೈತ್ರೇಯರು ವಿದುರನಿಗೆ ಹೇಳುತಾರೆ. 


ಛಿನ್ನಾನ್ಯ ೈಧೀರಧಿಗತಾತ್ಸಗತಿರ್ನಿರೀಹ- 


ಸತ್‌ ತತೃಜೇ ಚ್ಛನದಿದಂ ವಯುನೇನ ಯೇನ 1- 


ತಾವನ್ನ ಯೋಗಗತಿಭಿರ್ಯತಿರಪ್ರಯತ್ನೋ 
ಯಾವದ್‌ ಗದಾಗ್ರಜಕಥಾಸು ರತಿಂ: ನ ಕುರ್ಯಾತ್‌ ॥೧೨॥ 


ಅಪರೋಕ್ಷಜ್ಞಾನದಿಂದ ಸಂಶಯಜ್ಞಾನವನ್ನು ಹೀಗೆ ನಾಶಪಡಿಸಿಕೊಂಡು ಪೃಥುರಾಜ 
ವ್ಯರ್ಥಕರ್ಮಗಳನ್ನು ಪರಿತ್ಯಜಿಸಿ ತನ್ನ ಸ್ವರೂಪಜ್ಞಾನವನ್ನು ವ್ಯಕಮಾಡಿಕೊಂಡು, 
ಅದರ ಬಲದಿಂದ, ಮನಸಿನಲ್ಲಿದ್ದ ಅಪರೋಕ್ಷಜ್ಞಾನವನ್ನೂ ಕೂಡ ಇದು ನಶ್ಚರ, 
ಅನಪೇಕ್ಷಿತವೆಂದು ಭಾವಿಸಿದ. ಯದ್ಯಪಿ ಸಂಶಯಕ್ಕೆ ಆಸ್ಪದವಾದ ಜಡಮನಸನ್ನು ಈ 
ಅಪರೋಕ್ಷಜ್ಞಾನದಿಂದಲೇ ಶಿಥಿಲಗೊಳಿಸಿದ್ದ. ಆದರೆ ಆ ಅಪರೋಕ್ಷಜ್ಞಾನ 
ಜಡಮನಸ್ಸಿನ ಪರಿಣಾಮರೂಪವಾಗಿದ್ದು ಕ್ಷಣಮಾತ್ರ ಇರುವಂಥದ್ದು. 
ಸ್ವರೂಪಜ್ಞಾನವೇ ಶಾಶ್ಚತ ಎಂಬ ವಿವೇಕದಿಂದ ಅದನ್ನೂ ಅನಪೇಕ್ಷಿತವೆಂದೇ ಬಗೆದ. 
ಮತ್ತು ಸ್ವರೂಪಜ್ಞಾನ ಆಗಲೇ ಆವಿರ್ಭೂತವಾಗಿತ್ತು ಹರಿಕಥೆಯಲ್ಲಿ ದೃಢವಾದ 
ಆಸಕ್ತಿಯೇ ಸ್ನ ಪಜ್ಞಾನಾವಿರ್ಭಾವದ ಕಾರ್ಯ. ಅದಿಲ್ಲದಿರುವಾಗ ಜಡಮನಸಿನ 
ಪ್ರಯತ್ನ ಬೇಕು. ಅದು ಇರುವಾಗ ಜಡಮನಸ್ಸು ಬೇಕಾಗಿಲ್ಲ 


ಇಲ್ಲಿಬೇರೆ ವ್ಯಾಖ್ಯಾನಕಾರರು ಜ್ಞಾನದ ಕಾರ್ಯ ಲಿಂಗಭಂಗ. ಅದು ಆಯಿತೆಂದ 
ಮೇಲೆ ಜ್ಞಾನವೇಕೆ ಬೇಕು ಎಂದು ಪೃಥುರಾಜ ಅದನ್ನು ಬಿಟ್ಟು ಬಿಟ್ಟ ಎಂದು 
ಹೇಳಿದ್ದಾರೆ. ಆದರೆ ಲಿಂಗಭಂಗವಿನ್ನೂ ಆಗಿಲ್ಲ ಮೊದಲಿಗೆ ಸ್ಥೂಲ ಶರೀರವನ್ನು 
ಬಿಡಬೇಕು. ಸ್ಥೂಲಶರೀರವನ್ನು ಬಿಟ್ಟ ಬಳಿಕ ಲಿಂಗಶರೀರ ವಿರಜಾಸ್ನಾನದಿಂದ ಬಿಟ್ಟು 


ಚತುರ್ಥಸ್ಕಂಧ-ಅಧ್ಯಾಯ-23 433 


ಹೋಗುತ್ತದೆ. ಅದರಿಂದ ಭಾಗವತ ಹೇಳುವ ಲಿಂಗಭಂಗ ವಸುತಃ ಲಿಂಗಶರೀರದ 
ವಿಯೋಗವಲ್ಲ ಅದರಲ್ಲಿರುವ ಬಂಧಕಶಕ್ತಿ ಸಡಿಲವಾಯಿತೆಂದು ಇಷ್ಟೇ ಅರ್ಥ. 
ಜಾ ನವಿಲ್ಲದೆ ಹೋದರೆ ಬಂಧಕಶಕ್ತಿ ದೃಢವಾಗುತ್ತದೆ. ಅದರಿಂದ wy ನವನ್ನು ಜ್ಞಾನಿ 
ಬಿಟ್ಟು ಬಿಡುವಂತಿಲ್ಲ ವೀರರಾಘವವ್ಯಾಖ್ಯಾನದಲ್ಲಿ ದೇಹಾತ್ಮವಿವೇಕಜ್ಞಾನದಿಂದ 
ಆತ್ಯಾಪರೋಕ್ತವಾದಾಗ ಆತ್ಮಾಪ ಪರೋಕ್ಷದಲ್ಲಿ ಆತ್ಮ ಮಾತ್ರ ಕಾಣುತದೆ ದೇಹ 
ಕಾಣುವುದಿಲ್ಲ. ಅದರಿಂದ BEIS ದೇಹಾತ್ಯವಿವೇಕಜ್ಞಾನವನ್ನು 
ಬಿಟ್ಟನೆಂದು ಹೇಳಿದ್ದಾರೆ ಎಂದಿದೆ. ಆತ್ಮಾಪರೋಕ್ಪದಲ್ಲಿ ಆತ್ಮನಲ್ಲಿ ಶರೀರಭೇದ 
“ಕಾಣುತ್ತದೆ. ಕಾಣುವುದಿಲ್ಲವೆನ್ನುವಂತಿಲ್ಲ ಅದರಿಂದ ಈ ವ್ಯಾಖ್ಯಾನವೂ ಸರಿಯಲ್ಲ. 


ಅದರಿಂದ ಜಡವಾದ ಅಂತಃಕರಣದಲ್ಲಿ ಹುಟ್ಟಿರುವ ಅಪರೋಕ್ಷಜ್ಞಾನವೇನಿದ್ದರೂ 
ಅದು ಅನಿತ್ಯ. ಮೋಕ್ಷದಲ್ಲಿ ಅದು ಇರುವುದಿಲ್ಲ ಸ್ವರೂಪಭೂತವಾದ ಅಪರೋಕ್ಷ 
ನಿತ್ಯ, ಮೋಕ್ಷದಲ್ಲಿ ಇರುತ್ತದೆ. ಈಗ ಜೀವನ್ಮುಕ್ತವಸ್ಥೆಯಲ್ಲಿಯೂ ಅದು 
ಆವಿರ್ಭೂತವಾಗಿದ್ದರೆ ಅದರಿಂದಲೆ ಭಗವಂತನನ್ನು ಭಕ್ತಿಯಿಂದ ಉಪಾಸನೆ 
ಮಾಡುವುದು ಸುಲಭ. ಯತ್ನಪೂರ್ವಕವಾಗಿ ಜಡಮನಸಿನಲ್ಲಿ ಏಕಾಗ್ರತೆ 


ತಂದುಕೊಂಡು ಭಗವಂತನನ್ನು ಕಾಣುವ ಆವಶ್ಯಕತೆ ಇಲ್ಲ ನದ ಜ್ಞಾನಿ ಮಾನಸ 
ಅಪರೋಕ್ಷವನ್ನು ಬಳೆಸಿಕೊಳ್ಳುವುದಿಲ್ಲ. ಬಗಗ ಅದನ್ನು ಆತ ಬಿಟ್ಟಂತೆಯೇ 
ಆಗುವುದೆಂದು ಭಾಗವತದ ಅಭಿಪ್ರಾಯವನ್ನು ಶ್ರೀಮದಾಚಾರ್ಯರು 
ಬ್ರಹ್ಮತರ್ಕವಚನದ ಆಧಾರ ತೋರಿಸಿ ಸ್ಪಷ್ಟ ಪಡಿಸುತ್ತಾರೆ. 


ಅಪರೋಕ್ಷತಯಾ ವೃತಿಜ್ಞಾನಭೇದನಿರೀಕ್ಷಣಮ್‌ [ 
ಸ್ವರೂಪಜ್ಞಾನಸಂಸ್ಥಿತ್ಕಾ ಜ್ಞಾನತ್ಯಾಗ ಉದೀರ್ಯತೇ | 
ಸಧೂಪಜ್ಞಾನತಃ ಸಮ್ಯಗ್‌ ರತಿರ್ವಿಷ್ಟುಕಥಾಸು ಚ ॥ 

ಬ್ರಹ್ಮತರ್ಕೇ || 


ಜಡ ಅಂತಃಕರಣದ ಪರಿಣಾಮರೂಪವಾದ ಅಪರೋಕ್ಷಜ್ಞಾನ ಸ್ವರೂಪಭೂತ 
ಜ್ಞಾನಕ್ಕಿಂತ ಭಿನ್ನ ಎಂದು ಜ್ಞಾನಿಗೆ ಮೊದಲಿಗೇ ತಿಳಿದಿದ್ದರೂ ಸ್ವರೂಪಭೂತಜ್ಞಾನ 
ಆವಿರ್ಭೂತವಾದಾಗ ನಿತ್ಯವಾದ ಆ ಜ್ಞಾನಕ್ಕೂ ನಶ್ಚರವಾದ ಜಡ ಅಪರೋಕ್ಷಕ್ಕೂ 
ಅಂತರ ಬಹಳ ಇದೆ ಎಂದು ಅಪರೋಕ್ಷವಾಗಿ ಕಾಣುತ್ತಾನೆ. ಇದನ್ನೇ ಜಡ 
ಅಪರೋಕ್ಷದ ತ್ಯಾಗ ಎನ್ನುತಾರೆ. ಮತ್ತು ಸ್ವರೂಪಜ್ಞಾನದಿಂದಲೆ ಚೆನ್ನಾಗಿ 
ವಿಷ್ಣುಕಥಾಶ್ರವಣಾದಿಗಳಲ್ಲಿ ಆಸಕ್ತಿ ಬರುವುದರಿಂದ ಜಡ ಅಪರೋಕ್ಷವನ್ನು ಅದಕ್ಕೆ 
ಬಳಸಿಕೊಳ್ಳುವುದಿಲ್ಲ. ಇದೂ ತ್ಯಾಗವೇ ಎಂದು ಬ್ರಹ್ಮತಿರ್ಕ ಹೇಳುತ್ತದೆ. 


als als ale 
~~ PAY pA 


434 ಶ್ರೀಮದ್‌ಭಾಗವತ ತಾತ್ತರ್ಯನಿರ್ಣಯ 


ಪೃಥುರಾಜ ತನ್ನನ್ನು ಪರಮಾತ್ಮನ ಆಶ್ರಯದಲ್ಲಿರುವವನೆಂದು ಚಿಂತಿಸುತ್ತ ಅಂತ್ಯ 
ಕಾಲ ee ಶರೀರತ್ಯಾ ಗ ಯಾಡಿದೊದು ಮೈತ್ರೆ ಯರು ವಿದುರನಿಗೆ ಹೇಳುತಾರೆ. 


ಏವಂಸ ವೀರಪ್ರವರಃ ಸಂಯೋಜ್ಯಾತ್ಮಾನಮಾತ್ಮನಿ I 
ಬ್ರಹ್ಮಭೂತೋ ದೃಢಂ ಕಾಲೇ ತತ್ಯಾಜ ಸ್ವಳಳೇಬರಮ್‌ Il ೧೩ ॥ 
ಹೀಗೆ ವೀರಶ್ರೇಷ್ಠನಾದ ಪೃಥುರಾಜ ತನ್ನ ಮನಸ್ಸನ್ನು ದೃಢವಾಗಿ ಪರಮಾತ್ಮನಲ್ಲಿ 


ನೆಟ್ಟು ತಾನು 'ಹರಬ್ರ ಹ್ಮನಲ್ಲಿ ನೆಲಸಿದ್ದೇನೆಂಬ ಪ್ರ ಜ್ಞೆಯನ್ನು ಹೊಂದಿ 
ತರೀರಕುರಣಪಾದ ಪ್ರಾ ರಬ್ಧ ತೀರಿದಾಗ ಶರೀರವನ್ನು ತ್ಯಜಿಸಿದ. 


ಇಲ್ಲಿ "ಬ್ರಹ್ಮಭೂತ' ಎಂದರೆ "ಬ್ರಹ್ಮನಾಗಿರುವವನು', "ಬ್ರಹ್ಮಾತ್ಮೈಕ್ಯವನ್ನು 
ಅನುಸಂಧಾನ ಮಾಡುವವನು' ಎಂದು ಹೇಳಿದಂತೆ ಕಾಣುತ್ತದೆ 
ಗಿರಿಧರವ್ಯಾಖ್ಯಾನದಲ್ಲಿ ಹಾಗೇ ಸ್ಪಷ್ಟ ಹೇಳಿದೆ. ಅದು ಸರಿಯಲ್ಲ 

ಬ್ರಹ್ಮಣಿ ಭೂತಃ । 


ಬ್ರಹ್ಮನಲ್ಲಿರುವವನು, ತಾನು ಬ RERE ಆಶ್ರಯಿಸಿಕೊಂಡಿರುವೆನೆಂಬ ಅನಿಸಿ 
ಉಳ್ಳವನು ಎಂದರ್ಥ. 


ಖೊ ate ಲೇ 
~~ kA ಗ್‌ 


ಪೃಥುರಾಜ ಶರೀರತ್ಯಾಗ ಮಾಡಿದ ವಿಧಾನವನ್ನು ಮೈತ್ರೇಯರು ವಿದುರನಿಗೆ 
ಹೇಳುತ್ತಾರೆ. 
ಉತ್ಸರ್ಪಯನ್ನಸೂನ್‌ Hegre oe ನಿಸ್ನಹಃ । 
ವಾಯುಂ ವಾಯ್‌ ಕ್ಷಿತೌ ಕಾಯಂ ತೇಜಸ್ತೇಜಸ್ಕಯೂಯುಜತ್‌ || 
I ೧೫ ॥ 
ಪೃಥುರಾಜ ಭ್ರೂಮಧ್ಯದಲ್ಲಿ ನಿಂತ ವಾಯುವನ್ನು ಬ್ರಹ್ಮರಂಧ್ರದಲ್ಲಿ ಪ್ರವೇಶ 
ಮಾಡಿಸಿ ಶರೀರವನ್ನು ತ್ಯಜಿಸಿದ. ಆ ಕಾಲದಲ್ಲಿ ಸ್ಲಿರಚಿತನಾಗಿ ಪಂಚಭೂತಗಳ ಲಯ 
ಚಿಂತನೆ ಮಾಡಿದ. ದೇಹದಲ್ಲಿರುವ ವಾಯು ಹೊರಗಿನ ವಾಯುವಿನಲ್ಲಿ 
ದೇಹದಲ್ಲಿರುವ ಪಾರ್ಥಿವಭಾಗ ಹೊರಗಿನ ಮಣ್ಣಿನಲ್ಲಿ ದೇಹದಲ್ಲಿರುವ ತೇಜಸ್ಸಿನ 
ಭಾಗ ಹೊರಗಿನ ತೇಜಸ್ಸಿನಲ್ಲಿ ಸೇರಿಹೊಗುತ್ತದೆ ಎಂದು ಸಮಾಧ್ಯವಸ್ಥೆಯಲ್ಲಿ 
ಚಿಂತಿಸಿದ. 
ಖಾನ್ಯಾಕಾಶೇ ದ್ರವಂ ತೋಯೇ ಯಥಾಸ್ಥಾನಂ ವಿಭಾಗಶಃ । 
ಕ್ಲಿತಿಮಂಭಸಿ ತತ್‌ ತೇಜಸ್ಯದೋ ವಾಯೌ ನಭಸ್ಯಮುಮ್‌ HOR ॥ 


ಚತುರ್ಥಸ್ಥಂಧ-ಅಧ್ಯಾಯ-23 43> 


ಶರೀರದಲ್ಲಿರುವ ಆಕಾಶಭಾಗ ಹೊರಗಿನ ಆಕಾಶದಲ್ಲಿ ಜಲಭಾಗ ಹೊರಗಿನ 
ಜಲದಲ್ಲಿ ಸೇರಿಹೋಗುತದೆ ಎಂದು ಚಿಂತಿಸಿದ. ದೇಹದಲ್ಲಿರುವ 
ಪಂಚಭೂತಭಾಗಗಳಿಗೆ ಹೊರಗಿನ ಪಂಚಭೂತಗಳು ಕಾರಣಗಳು. ಕಾರ್ಯವು 
ಕಾರಣದಲ್ಲಿಯೆ ಲಯ ಹೊಂದಬೇಕಾಗಿರುವುದರಿಂದ ಹಾಗೇ ಚಿಂತಿಸಿದ. ಯದ್ಯಪಿ 
ಶರೀರದಲ್ಲಿ. ಪಂಚಭೂತಭಾಗಗಳು ಬೇರೆಬೇರೆಯಾಗಿ ಕಾಣುವುದಿಲ್ಲ ಆದರೂ 
ಮನಸಿನಲ್ಲಿ ಆ ಭಾಗಗಳನ್ನು ಬೇರೆಬೇರೆಯಾಗಿ ಆಲೋಚಿಸಿ ಲಯ ಚಿಂತನೆಗೈದ. 
ಹೀಗೆ ಶರೀರದಲ್ಲಿರುವ ಪಂಚಭೂತಗಳಿಗೆ ಹೊರಗಿನ ಪಂಚಭೂತಗಳಲ್ಲಿಲಯಚಿಂತನ 
ಮಾಡಿದ ಬಳಿಕ ಹೊರಗಿನ ಪಂಚಭೂತಗಳಿಗೂ ಕಾರ್ಯಕ್ಕೆ ಕಾರಣದಲ್ಲಿ 
ಲಯಚಿಂತನ ಮಾಡಿದ. ಅದು ಹೇಗೆಂದರೆ ಪೃಥಿವಿಯನ್ನು ಜಲದಲ್ಲಿ ಜಲವನ್ನು 
ತೇಜಸಿನಲ್ಲಿ ತೇಜಸ್ಸನ್ನು ವಾಯುವಿನಲ್ಲಿ ವಾಯುವನ್ನು ಆಕಾಶದಲ್ಲಿ ಎಂದು. 


ಇಂದ್ರಿಯಾಣಿ ಸಮಸಾನಿ ತನ್ಮಾತ್ರಾಣಿ ಯಥೋದ್ಭವಮ್‌ I 
ಭೂತಾದೀಂಸಾನ್‌ ಸಮುತ್‌ಕ್ಟಿಪ್ಕ ಮತತ್ಯಾತ್ಮನಿ ಸಂದಧೇ ॥೧೭॥ 


ತತ್ವಗಳ ಉತ್ಪತಿಗನುಗುಣವಾಗಿ ಎಲ್ಲ ಇಂದ್ರಿಯಗಳನ್ನೂ ತೈಜಸಾಹಂಕಾರದಲ್ಲಿ 
ಇಂದ್ರಿಯದೇವತೆಗಳ ದೇಹಗಳನ್ನೂ ಮನಸ್ಸನ್ನೂ ವೈಕಾರಿಕಾಹಂಕಾರದಲ್ಲಿ 
ಗಳನ್ನು ತಾಮಸಾಹಂಕಾರದಲ್ಲಿಲಯಚಿಂತನೆ ಮಾಡಿ ತ್ರಿವಿಧ ಅಹಂಕಾರವನ್ನು 


ಮತ್ತು ಅದರ ದೇವತೆಗಳಾದ ಗರುಡ ಶೇಷ ರುದ್ರರನ್ನು ಸರಸ್ವತಿಯ ಮೂಲಕ 
ಮಹತತ್ವ ಮತ್ತು ಅದರ ಅಭಿಮಾನಿ ಚತುರ್ಮುಖನಲ್ಲಿ ಲಯಚಿಂತನೆ ಮಾಡಿದ. 


ತಂ ಸರ್ವಗುಣವಿನ್ಯಾಸಂ ಜೀವೇ ಮಾಯಾಮಯೇ ನ್ಯಧಾತ್‌ | 
ತಂ ಚಾನುಶಯಮಾತ್ಮಸ್ಮಮಸಾವನುಶಯೀ ಪುಮಾನ್‌ | 
ಜ್ಞಾನವೈರಾಗ್ಯವೀರ್ಯೇಣ ಸ್ವರೂಪಸ್ಥೋ ವ್ಯಧಾತ್‌ ಪ್ರಭುಃ ॥ ೧೮ ॥ 


ಅಹಂಕಾರಾದಿ ಸರ್ವಕಾರ್ಯಗಳಿಗೆ ಕಾರಣನಾದ ಚತುರ್ಮುಖನನ್ನು ಹರಿಗೆ 
ನಿತ್ಯಾವಿಯೋಗಿನಿಯಾದ್ದರಿಂದ ಮಾಯೆ ಎಂದೂ ಜೀವರ ಪ್ರಾಣಗಳನ್ನು 
ಧರಿಸುವುದರಿಂದ ಜೀವ ಎಂದೂ ಕರೆಸಿಕೊಳ್ಳುವ ಮಹಾಲಕ್ಷ್ಮಿಯಲ್ಲಿಲಯ ಚಿಂತನ 
ಮಾಡಿದ. ಮಹತ್ತತ್ತವನ್ನು ಜೀವಶರೀರವಾಗಿ ಪರಿಣಮಿಸುವುದರಿಂದ ಜೀವ 
ಎಂದು ಕರೆಸಿಕೊಳ್ಳುವ ಜಡ ಮಾಯೆಯೆನಿಸಿದ ಅವ್ಯಕತತ್ವದಲ್ಲಿ ಲಯಚಿಂತನೆ 
ಮಾಡಿದ. ಮಹಾಲಕ್ಷ್ಮಿ ಲಯದಲ್ಲಿ ಹರಿಯೊಂದಿಗೆ ಶಯನ ಮಾಡುವುದರಿಂದ 
ಅನುಶಯ ಎನಿಸುತ್ತಾಳೆ. ಅಂಥ ಮಹಾಲಕ್ಷ್ಮಿಯನ್ನು ಹರಿಯ ಅಧೀನಳೆಂದು 
ಚಿಂತಿಸಿದ. ಮಹಾಲಕ್ಷ್ಮಿಯ ಬಂಧಕ ಶಕ್ತಿಗೆ ವಶರಾಗಿ ರುವುದರಿಂದ ಜೀವರು 
ಎಲ್ಲರೂ ಅನುಶಯಿಗಳು. ಅಂಥ ಅನುಶಯಿಯಾದ ಪೃಥುರಾಜ 
ಜ್ಞಾನವೈರಾಗ್ಯಬಲದಿಂದ ಲಯಚಿಂತನೆಗೆ ಸಮರ್ಥನಾಗಿದ್ದು ಕೊನೆಯಲ್ಲಿ 
ಸರ್ವಾತ್ರ ಯನಾದ "ಸ್ವರೂಪ'ನೆನಿಸಿದ ಅಪ್ರಾ ಕೃತವಿಗ್ರ ಹನಾದ “ಹರಿಯಲ್ಲಿಯೇ' 
ಮನಸ್ಸನ್ನಿಟ್ಟ ಹೀಗೆ ಲಯಚಿಂತನ ಮಾಡಿ ಶರೀರತ್ಕಾಗ ಮಾಡಿದ. 


436 ಜೀವವ ಭ್‌ ತಾತ್ಸರ್ಯನಿರ್ಣಯ 


ಇಲ್ಲಿ ರಾಜ ದೇಹದಲ್ಲಿರುವ ಒಂದೊಂದಾಗಿ ಪೃಧಿವ್ಯಾದಿ ತತ್ವ ಗಳನ್ನು ಅವುಗಳ 
ಕಾರಣಗಳಲ್ಲಿ ಕ್ರಮವಾಗಿ. ಲಯಗೈೆಸಿದನೆಂದರೆ ದೇಹ ಮತ್ತೆ ಉಳಿಯುವುದಿಲ್ಲ 
ಆದರೆ ರಾಣಿ ಅರ್ಚಿದೇವಿ ಮೃತದೇಹಕ್ಕೆ ಅಗ್ನಿಸಂಸ್ಕಾರ ಮಾಡುವುದು ಮುಂದೆ 
ವರ್ಣಿತವಾಗಿದೆ. ಹಾಗಾದರೆ ಆಚರ ನೀಟ ಪ್ರಶ್ನೆ ಬರುತ್ತದೆ. ಬೇರೆ 
ವ್ಯಾಖ್ಯಾನಕಾರರು ಲಯವನ್ನು ಚಿಂತಿಸಿದನೆಂದು ಅಭಿಪ್ರಾ ಟ್ರ ಹೇಳಿದ್ದಾರೆ. ಆದರೆ 
Sas ee ಮಾಡಿದ ಮಾತ್ರಕ್ಕೆ ಲಯ ಮಾಡದ ತಾಗುವುದು ಎನ್ನುವುದಕ್ಕೆ 
ಪ್ರಮಾಣದ ಆಧಾರವನ್ನು ಕೊಟ್ಟಿಲ್ಲ 


ಅಸ್ಕೇದಂ ಕಾರಣಮಿತಿ ಜ್ಞಾನಮೇವ ವಿಲಾಪನಮ್‌ । 
ಸಮಾಧಿಕಾಲೇ ವಿಜ್ಞೇಯಂ ದೇಹಾದೇರ್ದರ್ಶನಾತ್‌ ಪುನಃ ॥ 
ಇತಿ ಚ ॥ 
ಇದಕ್ಕೆ ಇದು ಕಾರಣ, ಅದರಿಂದ ಇದು ಇದರಲ್ಲಿ ಲಯ ಹೊಂದುತ್ತದೆ ಎಂದು 


ಸಮಾಧಿಕಾಲದಲ್ಲಿ ಚಿಂತಿಸುವುದೇ ಲಯ ಮಾಡುವುದರ ಅಭಿಪ್ರಾ ಯ ಏಕೆಂದರೆ 
ಸಮಾಧಿಯ ಅನಂತರವೂ ದೇಹ ಕಂಡು ಬರುತ್ತದೆ ಎಂದೂ ಹೇಳಿದೆ. 


“ಜೀವೇ-ಮಾಯಾಮಯೇ ನ್ಯಧಾತ್‌' ಎಂದು ಮುಂತಾಗಿ ಹೇಳಿದ ಜೀವ 
"ಮಾಯಾಮಯ" "ಅನುಶಯ' "ಅನುಶಯಿ' "ಸ್ವರೂಪ'ಗಳಿಂದರೇನು? ಬೇರೆ 
ವ್ಯಾಖ್ಯಾನ ಪ್ರಕಾರ ಅನುಶಯವೆಂದರೆ ಉಪಾಧಿಯಾದ ಮಾಯೆ. ಅನುಶಯಿ 
Sone ಉಪಾಧಿಉಳ್ಳವನು. ಮಾಯೋಪಾಧಿ ಉಳ್ಳವನಾದ್ದರಿಂದ ಜೀವನು 
ಮಾಯಾಮಯ ಎನಿಸುತ್ತಾನೆ. ಲಯಚಿಂತನೆಯಲ್ಲಿ ಮಹತತ್ವವನ್ನು ಈ 
ಮಾಯಾಮಯವಾದ ಜೀವನಲ್ಲಿ ಲಯಗೊಳಿಸುತ್ತಾನೆ. ಉಪಾಧಿ ಯಾದ ಆ 
ಮಾಯೆಯನ್ನು ತ್ಯಜಿಸಿ ಬ್ರ By ಕೃವನ್ನು ಹೊಂದುತ್ತಾನೆ "ಎಂದು ಶಿ ಶ್ರೀಧರವ್ಯಾಖ್ಯಾನ 
ಹೇಳುತ್ತದೆ. ಇಲ್ಲಿ ಜರಾ ಬಜಾನ ಮಾಯೆ ಎಂದರೆ ಮಾಯಾಮಯವಾದ 
ಲಿಂಗಶರೀರ ವಿವಕ್ಷಿತ. ಅದರಿಂದ ಲಿಂಗಶರೀರವನ್ನು ತೊರೆದು ಮುಕ್ತನಾಗುತಾನೆ 
ಎಂದಂತಾಯಿತು. ಆದರೆ ಇದು ಹಿಂದೆಯೇ “ಚಿಚ್ಛೇದ ಸಂಶಯಪ ದಂ 
ನಿಜಜೀವಕೋಶಂ' (ಶ್ಲೋ. ೧೧) ಎಂಬಲ್ಲಿ ಉಕ್ತವಾಗಿದೆ. ಪೃಥುರಾಜ 
ಜ್ಞಾನಬಲದಿಂದ ಲಿಂಗಭಂಗ ಮಾಡಿಕೊಂಡಾಗಿತ್ತು ಪುನಃ ಈಗ ಲಿಂಗಭಂಗ 
ಮಾಡಿಕೊಳ್ಳುವುದು ಅರ್ಥಶೂನ್ಯವಾಗುವುದು. ವಿಶ್ವನಾಥವ್ಯಾಖ್ಯಾನ ಈ 

ಪ್ರಶ್ನೆಯನ್ನೆಶಿಕೊಂಡು "ಹೌದು, ಇದು ಪಿಷ್ಠಪೇಷಣವೆ' ಎಂದು ಸಮತಿ ಹೇಳಿದೆ. 
ಮಹತ್ವತ್ವವನ್ನು ಮಾಯೋಪಾಧಿಕನಾದ ಜೀವನಲ್ಲಿ ಲಯಗೊಳಿಸುವುದೂ 
ಅರ್ಥಶೂನ್ಯ. “ಮಾಯೋಪಾಧಿ ಎಂದರೆ ಲಿಂಗಶರೀರ. ಲಿಂಗಶರೀರದ ಎಲ್ಲ 
ಭೌತಿಕಾಂಶಗಳನ್ನೂ ಸಮಷ್ಟಿಭೂತಗಳಲ್ಲಿ ಲಯಗೊಳಿಸಿದರೆ ಆ ಶರೀರ ಎಲ್ಲಿ 


ಚತುರ್ಥಸ್ಕಂಧ-ಅಧ್ಯಾಯ-23 437 


ಉಳಿಯುತ್ತದೆ? ಇದು ಚಿಂತನ ಮಾತ್ರವೆನ್ನುವುದಾದರೆ ಲಿಂಗಭಂಗವೂ ಚಿಂತನೆಯೇ 
ಆದೀತು. ಮುಕ್ತಿ ಉಂಟಾಗಲಾರದು. ಪೃಥುರಾಜ ಮುಕನಾಗಿ ಹೋದನೆನ್ನುತಾರೆ. 
ಅದರಿಂದ ಹೀಗೆ ವ್ಯಾಖ್ಯಾನ ಮಾಡಬೇಕು- 

ಮಾಯೇತಿ ಪ್ರಕೃತಿಶ್ಚೇತಿ ಮಾಯಾ ಜೀವಶ್ಚ ಕಥ್ಯತೇ | 

Bees ಕೇಶವಂ ಯಸ್ಮಾತಸ್ಮಾದನುಶಯೋಪಪಿಚ | 

ಏತೈಸ್ತು ನಾಮಭಿರ್ವಾಚ್ಯಾ ಶ್ರೀರ್ವಿಷ್ಟೋರನಪಾಯಿನೀ ॥ 

ತಥೈವಾನುಶಯೀ ಜೀವಸ್ತಯಾ ಬದ್ದೋ ಯತಃ ಸದಾ | 

ಪುರುಷಃ ಶಯನಾತ್‌ ಪೂರ್ಷು ತಥಾsಹಾನಾದಹಂ ಸ್ಮೃತಃ || 

ಅಪ್ರಾಕೃತತನುತ್ವಾತ್ತು ಸ್ವರೂಪಂ ಹರಿರುಚ್ಕತೇ | 

ನಿತ್ಯಚಿದ್ಧರ್ಶನಾನ್ನಿತ್ಯಂ ಬ್ರಹ್ಮ ಪೂರ್ಣತ್ವತಃ ಸದಾ ॥ 

ಇತಿ ಭಾಗವತತಂತ್ರೇ | 


ಮಾಯೆ ಎಂದೂ ಪ್ರ ಕೃತಿ ಎಂದೂ ಜಡಪ್ರ ಕೃತಿ ಹೇಳಲ್ಪಡುತ್ತದೆ. ಹಾಗೆಯೇ ಜೀವ 
- ಎಂದರೂ ಕರಿಯೊಂದಿಗೆ ಸದಾ ಇಡುವ ದರಂದ ಅನುಶಯ ಎಂದರೂ 


ಜಡಪ್ರಕೃತಿ ಎಂದರ್ಥ. ಮಾಯೆ ಪ್ರ ಕೃತಿ ಜೀವ ಅನುಶಯ ಶಬ್ದಗಳಿಂದ ಲಕ್ಷ್ಮಿಯೂ 
ಹೇಳಲ್ಪಡುತ್ತಾಳೆ. ಅವಳು ಮಾಯೆ ಏಕೆಂದರೆ, ಮಾ ಎಂದರೆ ಇಲ್ಲ. ಅಯ-ವಿಯೋಗ. 
ವಿಷ್ಣುವಿನಿಂದ. ಎಂದೂ ವಿಯೋಗವಿಲ್ಲದವಳು ಮಾಯೆ. ಹಾಗೆಯೇ ಅನುಶಯಿ 
ಎಂದರೆ ಜೀವ. ಏಕೆಂದರೆ ಅನುಶಯವೆನಿಸಿರುವ ಲಕ್ಷ್ಮಿಯಿಂದ ಸದಾ 
ಬದ್ಧನಾಗಿರುತ್ತಾನೆ. ಲಯಚಿಂತನ ಮಾಡುವ ಜೀವನನ್ನು ಇಲ್ಲಿ ಅನುಶಯಿ ಎಂದು 
ಕರೆದಂತೆ ಬೇರೆ ಕಡೆ ಪುರುಷ ಅಹಂ ಶಬ್ದಗಳಿಂದಲೂ ಅವನನ್ನು ಕರೆಯುವುದು 
ಕಂಡುಬರುತ್ತದೆ. ಅನೇಕ ಶರೀರಗಳಲ್ಲಿ ವಾಸಮಾಡುವುದರಿಂದ ಪುರುಷನೆಂದೂ 
ಅಹೇಯನಾದ್ದರಿಂದ ಅಹಂ ಎಂದೂ ಜೀವನು ಕರೆಯಲ್ಲಡುತಾನೆ. "ಸ್ಪರೂಪಸ್ಥೋ 
ವ್ಯಧಾತ್‌ ಪ್ರಭುಃ' ಎಂಬಲ್ಲಿಸ್ಟರೂಪ ಎಂದರೆ ಭಗವಂತ. ಸ್ವಸ್ವರೂಪಭೂತವಾದ, 
ರೂಪ-ಶರೀರಉಳ್ಳವನು ಎಂದರ್ಥ. ಅಪ್ರಾಕೃತಶರೀರಿಯಾದ್ದರಿಂದ ಹರಿ ಸ್ವರೂಪ 
ಎನಿಸುತ್ತಾನೆ. ನಿತ್ಯ ಎಂದರೂ ಹರಿಯೆ. ನಿ-ನಿತ್ಯವೂ, ತ್‌ -ವಿಸ್ಪತವಾಗಿ, ಪೂರ್ಣವಾಗಿ 
ಸ್ಪಷ್ಟವಾಗಿ, ಯ-ಚಿದ್ರೂಪಜ್ಞಾನದಿಂದ ತಿಳಿಯುತ್ತಾನೆ, ಎಂದು ವ್ಯತ್ಪತ್ರಿ ಸದಾ 
ಪೂರ್ಣ ನಾದ್ದರಿಂದ ಬ್ರಹ್ಮನೆನಿಸುತ್ತಾನೆ ಎಂದು ಭಾಗವತತಂತ್ರದಲ್ಲಿ ಹೇಳಿದೆ. 


ಪೃಥುರಾಜ ಶರೀರತ್ಯಾಗ ಮಾಡಿದಾಗ ರಾಣಿ ಅರ್ಚಿದೇವಿ ಸಹಗಮನ 
ಮಾಡುತ್ತಾಳೆ. ಆಗ Beaches ಮೊಳಗಿದುವು ಪು ಪುಷ್ಪವೃಷ್ಟಿಯಾಯಿತು. 
ದೇವತಾಸ್ಟ್ರೀಯರು ಅವಳನ್ನು Bx, ಎಂದು ಕೊಂಡಾಡಿದರು ಎಂದು ಮೈತ್ರೇಯರು 


ವಿದುರನಿಗೆ ಹೇಳುತಾರೆ. 


438 ಶ್ರೀಮದ್‌ಭಾಗವತ ತಾತರ್ಯನಿರ್ಣಯ 


ಅಹೋ ಇಯಂ ವಧೂರ್ಧನ್ಯಾ 
ಯಾ ಚೈವಂ ಭೂಭುಜಾಂ ಪತಿಮ್‌ | 
ಸರ್ವಾತ್ಮನಾ ಪತಿಂ ಭೇಜೇ 
ಯಚಜ್ಞೇಶಂ ಶ್ರೀವಧೂರಿವ I ೨೫ ॥ 
ದೇವಿಯರು ಪರಸ್ಪರ ಹೇಳಿಕೊಂಡರು- 


ಆಶ್ಚರ್ಯ! ಪ್ಯೂ ಸಾಧ್ವಿ ಎಂಥ ಧನ್ಯಳು! ಲಕ್ಷಿ ಲಕ್ಷ್ಮೀದೇವಿ ಯಜ್ಞೇಶ್ವರನಾದ ಹರಿಯನ್ನು 
ಸೇವಿಸುವಂತೆ ರಾಜರುಗಳಿಗೆ ರಾಜನಾದ ಪತಿಯನ್ನು ಈಕೆ ಎಲ್ಲ ರೀತಿಯಿಂದಲೂ. 
ಸೇವಿಸಿದಳು. 


ಇಲ್ಲಿ ಧನ್ಯಶಬ್ದಾರ್ಥವೇನು? ಬೇರೆ ವ್ಯಾಖ್ಯಾನಕಾರರು ಕೃತಾರ್ಥ ಎನ್ನುತ್ತಾರೆ. 
ಧನ್ಯ ಎಂದರೂ ಧನಉಳ್ಳವನು, ಕೃತಾರ್ಥ NE ಅರ್ಥವನ್ನು ಧನವನ್ನು 
ಸಂಪಾದಿಸಿದವನು ಎಂದಾಗುತ್ತದೆ. ಅದರಿಂದ ಧನ್ಯಶಬ್ದವನ್ನು ಕೃತಾರ್ಥ ಎಂದು. 
ಪರ್ಯಾಯಶಬ್ದದಿಂದ ಏವರಿಸುವುದು ಸರಿಯಲ್ಲ. ಮತ್ತು ರಾಣಿಯನ್ನು ಧನಸಂಪತು 


ಉಳ್ಳವಳೆಂದು ದೇವತಾಸ್ಟೀಯರು ಕೊಂಡಾಡುತ್ತಿಲ್ಲ. ಅದಕ್ಕ  ಪ್ರಮಾಣಪುರಸರವಾಗಿ...... 


ಧನ್ಯಶಬ್ದಾರ್ಥವನ್ನು 5, ಮದಾಚಾರ್ಯರು ಹೇಳುತಾರೆ- 
ಅನಪೇಕ್ಷೋ ಗುಣೈಃ: ಪೂರ್ಣೋ ಧನ್ಯ ಇ ತ್ಯುಚ್ಛತೇ ಬುಧೈಃ || 
ಇತಿ ಶಬ್ದನಿರ್ಣಯೇ I 
ಜ್ಞಾನಭಕ್ತಾ ದಿ ಸ್ವಯೋಗ ಸರ್ವಗುಣ ಪೂರ್ಣನಾಗಿದ್ದು ಫಲಾಪೇಕ್ಷೆಯಿಲ್ಲದೆ 
ಕರ್ತವ್ಯಕರ್ಮ ಮಾಡುವವನು ಧನ್ಯ ಎನಿಸುತ್ತಾನೆ. ಧನ್ಯ ಎಂಬಲ್ಲಿ ಧನವೆಂದರೆ 
ಇಂಥ ಗುಣಕರ್ಮಸಂಪತ್ತು ಎಂದು ಶಬ್ದನಿರ್ಣಯದಲ್ಲಿ ಹೇಳಿದೆ. 


ಇತಿ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯವಿರಚಿತೇ 
ಶ್ರೀಮದ್ಭಾಗವತತಾತ್ಪರ್ಯನಿರ್ಣಯೇ ಚತುರ್ಥಸ್ಕಂಧೇ 
ತ್ರಯೋವಿಂಶೋನಧ್ಯಾಯಃ ॥ 


— 0. 


ಅಧ್ಯಾಯ-೨೪ 
ಅಧ್ಯಾಯಸಾರಾಂಶ 


ಪೃಥುರಾಜನ ವಂಶದಲ್ಲಿ ಮುಂದೆ ಹವಿರ್ಧಾನರಾಜನ ಪುತ್ರ 
ಬರ್ಹಿಷ್ಮಂತ ಅಥವಾ ಬರ್ಹಿಷದರಾಜ ಯಜ್ಞಕರ್ಮದಲ್ಲಿ ಬಹಳ 
ಆಸಕ್ತನಾಗಿದ್ದ. ಯಜ್ಞಶಾಲೆಗಳಲ್ಲಿ ಪೂರ್ವಾಗ್ರವಾಗಿ ನೆಲದ ಮೇಲೆ 
ದರ್ಭೆಗಳನ್ನು ಹರಡಿ ಭೂತಳವಿಡೀ ದರ್ಭೆಗಳಿಂದ ಮುಚ್ಚಿಹೋಗುವಂತೆ 
ಮಾಡಿದ್ದರಿಂದ ಅವನು ಪ್ರಾ,ಚೀನಬರ್ಹಿ ಎನಿಸಿದ. ಅವನ ಪತ್ನಿ 
ಸಮುದ್ರ,ರಾಜನ ಕುಮಾರಿ ಶತದ್ರುತಿ. ಸರ್ವಾಂಗಸುಂದರಿ. 
ವಿವಾಹಕಾಲದಲ್ಲಿ ಆಕೆ ಅಗ್ನಿಗೆ ಪ್ರದಕ್ಷಿಣ ಮಾಡುವಾಗ ಅಗ್ನಿ ಅವಳಲ್ಲಿ 
ಮೋಹಗೊಂಡನಂತೆ. ಹೀಗೆ ಎಲ್ಲ ದೇವತೆಗಳೂ ಅಸುರಗಂಧರ್ವ 


ಮುಂತಾದವರೂ ಅವಳ ರೂಪಕ್ಕೆ ಮನ ಸೋತವರೆ. ಅವಳಲ್ಲಿ ರಾಜನಿಗೆ 
ಪ್ರಚೇತಸರೆಂಬ ಒಂದೇ ಹೆಸರಿನ ಹತ್ತು ಮಂದಿ ಮಕ್ಕಳು ಜನಿಸಿದರು. 
ಪುತ್ರಸಂತಾನವನ್ನು ಬೆಳೆಸಲು ಅವರಿಗೆ ತಂದೆ ಆದೇಶ ನೀಡಿದಾಗ ಅವರು 
ಮೊದಲಿಗೆ ತಪಸ್ಸಿಗೆ ಹೊರಟರು. ದಾರಿಯಲ್ಲಿ ಕಣ್ವಾಶ್ರಮದ ಬಳಿಯ 
ಒಂದು ಸರೋವರದಲ್ಲಿ ಗಂಧರ್ವಗಾನ ಕೇಳಿ ಬಂದಿತು. ಸಾಕ್ಷಾತ್‌ ಶಿವ 
ಮೈದೋರಿ ನುಡಿದ. ರಾಜಕುಮಾರರೆ, ನೀವು ವಿಷ್ಣುಭಕ್ತರು. 
ವಿಷ್ಣುಭಕ್ತರನ್ನು ಕಂಡರೆ ನನಗೆ ಬಲು ಪ್ರೀತಿ. ನಮ್ಮ ತಂದೆ ಬ್ರಹ್ಮನೂರು 
ಜನ್ಮಸಾಧನೆ ಮಾಡಿ ಬ್ರಹ್ಮಪದವಿಗೆ ಬಂದು ಲಕ್ಷ್ಮೀದ್ವಾರಾ ಹರಿಯನ್ನು 
ಮುಕ್ತಿಯಲ್ಲಿ ಸೇರುವನು. ಹೀಗೆ ನಾವೆಲ್ಲರೂ ಅನೇಕ ಜನ್ಮ ಸಾಧನೆ 
ಮಾಡಬೇಕು. ನೀವು ನಿಮ್ಮ ಅಭೀಷ್ಟಸಿದ್ದಿಗಾಗಿ ನಾನು ಉಪದೇಶಿಸುವ 
ಈ ಮಂತ್ರವನ್ನು ಜಪಿಸಿ ಹರಿಯನ್ನು ಆರಾಥಿಸಿರಿ- 
“ಸರ್ವಾಂತರ್ಯಾಮಿಯಾದ ಹರಿಗೆ .ನಮಸ್ಕಾರ. ಪದ್ಮನಾಭನಿಗೆ 
ನಮಸ್ಕಾರ, ವಾಸುದೇವನಿಗೆ ಸಂಕರ್ಷಣನಿಗೆ ಪ್ರದ್ಯುಮ್ನನ್ನಿಗೆ, ಅನಿರುದ್ದನಿಗೆ 
ನಮಸ್ಕಾರ, ಸದಾ ವಾಯುದೇವನಲ್ಲಿ ನೆಲೆಸಿದ ಹರಿಗೆ ನಮಸ್ಕಾರ. ಸಂತತಿ 
ಪ್ರವರ್ತಕನಾದ ಹರಿಗೆ ನಮಸ್ಕಾರ. ಅಹಂಕಾರಾಭಿಮಾನಿ ರುದ್ರನಿಗೆ 
ಪ್ರಭುವೆನಿಸಿದ ಹರಿಗೆ ನಮಸ್ಕಾರ. ನಮಗೆ ನಿನ್ನ ದರ್ಶನ ನೀಡು. 
ಕರಚರಣಾದಿ ಸುಂದರ ಅವಯವಉಳ್ಳ ನಿನ್ನ ರೂಪವನ್ನು ತೋರು. ನಿನ್ನ 


440 ಶ್ರೀಮದ್‌ಭಾಗವತ ತಾತ್ವರ್ಯನಿರ್ಣಯ 


ಭಕ್ತರ ಸಂಗ ನೀಡು. ಜಗತ್ತಿನ ಸೃಷ್ಟಿಸಂಹಾರಾದಿಗಳನ್ನು ಸ್ವತಂತ್ರವಾಗಿ 
ನಡೆಸುವ ನಿನ್ನನ್ನು ತಿಳಿದವನು ಯಾರು ತಾನೆ ನಿನ್ನ ಆರಾಧನೆ ಮಾಡದೆ 
ಬಿಟ್ಟಾನು? ಈ ಜಗತ್ತೇ ನಶ್ವರವೆಂದು ತಿಳಿದಿರುವ ನಮಗೆ ಶಾಶ್ವತ 
ಗಮ್ಯಸ್ಥಾನ Ves.’ ಹೀಗೆ ನಾನು ಉಪದೇಶಿಸಿರುವ ಈ ರುದ್ರ,ಗೀತಮಂತ್ರ, 
'ಯೋಗಾದೇಶ' ಎನಿಸಿದೆ. ಪ್ರಪಂಚಸೃಷ್ಟಿಮಾಡಲು ಬಯಸಿದ ಬ್ರಹ್ಮ 
ಮಕ್ಕಳಾದ ನಮಗೆ ಈ ಸ್ತೋತ್ರವನ್ನು ಉಪದೇಶಿಸಿದ್ದ ಈ ಸ್ತೋತ್ರದಿಂದ 
ಹರಿಯನ್ನೊಲಿಸಿಕೊಂಡೇ ನಾವು ಸೃಷ್ಟಿಕಾರ್ಯ ನಡೆಸಿದೆವು. ಬೆಳಗಿನ 
ಜಾವದಲ್ಲಿ ಈ ಸ್ತೋತ್ರ,ದ ಪಠನ ಶ್ರವಣಗಳಿಂದ ಕರ್ಮಬಂಧನದಿಂದ 
ಮುಕ್ತಿಯಾಗುವುದು.' 


ಲೇ ಲೇ ಲೆ 
ಗ್‌ pA pA 


ಪ್ರಾಚೀನಬರ್ಹಿರಾಜ ಶತದ್ರುತಿಯನ್ನು ಮದುವೆಯಾದ. ಆಕೆ ಎಷ್ಟು ಸುಂದರಿ 
ಎಂದರೆ ವಿವಾಹಕಾಲದಲ್ಲಿ ಅವಳು ಅಗ್ನಿಪ್ರದಕ್ಷಿಣೆ ಮಾಡುವಾಗ ಅಗ್ನಿ ಅವಳಲ್ಲಿ 
ಮೋಹಗೊಂಡನೆಂದು ಮೈತ್ರೇಯರು ವಿದುರನಿಗೆ ಹೇಳುತ್ತಾರೆ. 


ಸಾಮುದ್ರೀಂ ದೇವದೇವೋಕಾಮುಪಯೇಮೇ ಶತದ್ರುತೀಮ್‌ । 
ಯಾಂ ವೀಕ್ಷ್ಯ ಚಾರುಸರ್ವಾಂಗೀಂ ಕಿಶೋರೀಂ ಸುಷ್ಮೃಲಂಕ್ಛತಾಮ್‌ I 
ಪರಿಕ್ರಮಂತೀಮುದ್ದಾಹೇ ಚಕಮೇಸಗ್ಗೀ ಶುಕೀಮಿವ Woon 


ವಿಬುಧಾಸುರಗಂಧರ್ವಮುನಿಸಿದ್ದದುಹೋರಗಾಃ I 
ವಿಜಿತಾಃ ಸೂರ್ಯಯಾ ದಿಕ್ಷು ಕ್ಷಣಯಂತೈ ವ ROWS? I ೧೨ II 


ದೇವದೇವನಾದ ಬ್ರಹ್ಮನ ಆದೇಶದಂತೆ ಪ್ರಾಚೀನಬರ್ಹಿರಾಜ ಸಮುದ್ರರಾಜನ 
ಕುಮಾರಿಯಾದ ಶತದ್ರುತಿಯನ್ನು ಮದುವೆಯಾದ. ವಿವಾಹಕಾಲದಲ್ಲಿ 
ಸರ್ವಾಂಗಸುಂದರಿಯಾದ ಆ ಬಾಲೆ ಚೆನ್ನಾಗಿ ಅಲಂಕ್ಕತಳಾಗಿ GAR ಪ್ರದಕ್ಷಿಣೆ 
ಮಾಡುತ್ತಿದ್ದಾಗ ಅಗ್ನಿ ಅವಳಲ್ಲಿ ಶುಕೀ ಎಂಬ ರಾಜಕುಮಾರಿಯಲ್ಲಿಹೇಗೋ ಹಾಗೆ, 
ಮೋಹಗೊಂಡ. ಮತ್ತು ನವವಧುವಾದ ಆಕೆ ದಿಕ್ಕುಗಳಲ್ಲಿ mores ಧ್ವನಿ ಮಾಡುತ್ತ 
ನಡೆದರೆ ದೇವತೆಗಳು ಅಸುರರು ಗಂಧರ್ವರು ಖಷಿಗಳು ಸಿದ್ಧರು ನಾಗರು ಎಂದು 
ಎಲ್ಲರೂ ಮನಸೋತು ಪರವಶರಾಗಿ ಹೋಗುತ್ತಿದ್ದರು. 


ಇಲ್ಲಿ "ಶುಕೀಮಿವ' ಎಂದರೆ ಹಿಂದೆ ಸಪ್ತಜುಷಿಗಳ ಸತ್ರದಲ್ಲಿ ಅವರ ಪತ್ನಿಯರನ್ನು 
ನೋಡಿ ಅಗ್ನಿ ಕಾಮತಾಪಕ್ಕೊಳಗಾದ. ಅದಕ್ಕೆ ಅವನ ಪತ್ನಿ ಸ್ವಾಹಾದೇವಿ 
ಸಪರ್ಷಿಪತ್ನಿಯರ ರೂಪ ಧರಿಸಿ ಅವನನ್ನು ರಮಿಸಿದಳು. ಅವನ ವೀರ್ಯವನ್ನು 
ಹೆಣ್ಣುಗಿಳಿಯ ರೂಪದಿಂದ ಒಯ್ದು ಜೊಂಡುಹುಲ್ಲಿನ ಪೊದೆಯಲ್ಲಿಹಾಕಿ ಬಂದಳು. 


" ಚತುರ್ಥಸ್ಫಂಧ-ಅಧ್ಯಾಯ-24 441 


ಆ ಸ್ವಾಹಾದೇವಿಯನ್ನು ಸಪ್ಪರ್ಷಿಪತ್ನಿಯರೆಂಬ ಭ್ರಮದಿಂದ ಅಗ್ನಿ ಕಾಮಿಸಿದ. 
ಹಾಗೇ ಶತದ್ರುತಿಯನ್ನೂ ಕಾಮಿಸಿದ' ಎಂದು ಬೇರೆ ವ್ಯಾಖ್ಯಾನಕಾರರೆಲ್ಲರೂ 
ಅಭಿಪ್ರಾಯವನ್ನು ಹೇಳಿದ್ದಾರೆ. ಆದರೆ ಮಹಾಭಾರತ ವನಪರ್ವದಲ್ಲಿ ಹೇಳಿದಂತೆ 
ಸ್ವಾಹಾದೇವಿ ಹೆಣ್ಣುಗಿಡುಗಪಕ್ಷಿ ರೂಪದಿಂದ ಅಗ್ನಿವೀರ್ಯವನ್ನು ಒಯ್ದಳು. 
ಹೆಣ್ಣುಗಿಳಿಯ ರೂಪದಿಂದಲ್ಲ ಹೆಣ್ಣಗಿಳಿಯ ರೂಪದಿಂದ ಎಂದು ಒಪ್ಪಿದರೂ 
ಹೆಣ್ಣುಗಿಳಿಯ ರೂಪದಲ್ಲಿದ್ದಾಗ ಅವಳನ್ನು ಅಗ್ನಿ ಕಾಮಿಸಲಿಲ್ಲ, ಸಪರ್ಷಿಪತ್ನಿಯರ 
ರೂಪದಿಂದ ಇದ್ದಾಗ PAAR. ಅದರಿಂದ "ಶುಕೀಂ ಇವ' ಎನ್ನುವುದು 
ಉಚಿತವಾಗುವುದಿಲ್ಲ. ಇದಕ್ಕಿಂತ ಸಪ್ಪರ್ಷಿಪತ್ನಿಯರನ್ನು ಹೇಗೋ ಹಾಗೆ 


ಶತದ್ರುತಿಯನ್ನು ಕಾಮಿಸಿದನೆಂದಿದ್ದರೆ ಉಚಿತವಾಗುತ್ತಿತ್ತು. ವಸ್ತುತಃ 
ಸಪ್ಪರ್ಷಿಪತ್ನಿಯರಂಥ ರೂಪ ತನ್ನ ಪತ್ನಿಗೆ ಬೇಕೆಂದು ಅಗ್ನಿ ಬಯಸಿದ. ಹೊರತು 
ಸಪರ್ಷಿಪತ್ನಿಯರನ್ನೇ ಅಲ್ಲ. ಅದರಿಂದ ಸ್ವಾಹಾದೇವಿ ಆ ರೂಪ ಧರಿಸಿ ಪತಿಯನ್ನು 
ರಮಿಸಿದಳು. ಅಗ್ನಿ ಭ್ರಾಂತಿಯಿಂದ ತನ್ನ ಪತ್ನಿಯನ್ನೇ ಯಷಿಪತ್ನಿಯರೆಂದು ತಿಳಿದು 
ಕೂಡಿದನೆನ್ನುವುದು ನಿರಾಧಾರ. ಶ್ರೀಮದಾಚಾರ್ಯರು ಹೇಳುವಂತೆ ಶುಕೀ ಎಂಬ 


ರಾಜಕುಮಾರಿಯನ್ನು ಅಗ್ನಿ ಅವಳು ತನಗೆ ಪತ್ನಿಯಾಗಲು ಯೋಗ್ಯಳೆಂದು ಕಾಮಿಸಿ 


ಅಪಹರಿಸಿದನೆಂದರೆ ಸೂಕ್ತವೆನಿಸುತ್ತದೆ. 
ರಾಜಪುತ್ರೀಂ ಶುಕೀಮಗ್ನಿರಾವರ್ತಂತೀಂ ಪ್ರದಕ್ಷಿಣಮ್‌ । 
ಆದಾಯಾಂತರಧಾದ್‌ ದಾನಸಮಯೇ ಮನ್ಮಥಾತುರಃ Il 
ಇತಿ ಬ್ರಾಹ್ಮೇ ॥ 
ಶುಕೀ ಎಂಬ ರಾಜಕುಮಾರಿ ವಿವಾಹಕಾಲದಲ್ಲಿ ಅಗ್ಗಿಪ್ರದಕ್ಷಿಣೆ ಮಾಡುತ್ತಿದ್ದಾಗ ಅಗ್ನಿ 


ಕಾಮಾತುರನಾಗಿ ಅವಳನ್ನು ಅಪಹರಿಸಿ ಅದೃಶ್ಯನಾದನೆಂದು ಬ್ರಹ್ಮಪುರಾಣದಲ್ಲಿ 
ಹೇಳಿದೆ. 


ಳೇ ale ale 
> Ad a 4 


ವಿಷ್ಣುಭಕ್ತರಾದ ಪ್ರಚೇತಸರಿಗೆ ಶಿವ ತಾನಾಗಿ ಒಲಿದು ಮೈದೋರಿ ಹೇಳುತಾನೆ 
ನನಗೆ ವಿಷ್ಣುಭಕ್ತರೆಂದರೆ ಬಲು ಪ್ರಿಯರು. ವಿಷ್ಣುಭಕೋತಮರಾದ ಬ್ರಹ್ಮದೇವರ 
ಸಾಧನೆ ಆದರ್ಶಪ್ರಾಯವಾದುದು ಎನ್ನುತ್ತ ಯಜುಯೋಗಿಗಳ ಸಾಧನೆಯನ್ನು ಶಿವ 
ಹೇಳುತಾನೆ ಎಂದು ಮೈತ್ರೇಯರು ವಿದುರನಿಗೆ ಹೇಳುತಾರೆ. 


ಸ್ವಧರ್ಮನಿಷ್ಠು ಶತಜನ್ಮಭಿಃ ಪುಮಾನ್‌ 
ವಿರಿಂಚತಾಮೇತಿ ತತಃ ಪರಂ ಹಿ ಮಾಮ್‌ | 
ಅವ್ಯಾಕೃತಂ ಭಾಗವತೋsಥ ವೈಷ್ಣವಂ 
ಪದಂ ಯಥಾರ್ಹಂ DNB! ಕಲಾತ್ಯಯೇ 1೨2೯ I 


442 ಶ್ರೀಮದ್‌ಭಾಗವತ ತಾತ್ಪರ್ಯನಿರ್ಣಯ 


ಯಜುಯೋಗಿಯು ಅನಾದಿಕಾಲದಿಂದ ಭಗವದ್ಭಕನಾಗಿದ್ದರೂ ವಿಶೇಷಾಪರೋಕ್ಷ 
ಹೊಂದಿದ ಬಳಿಕ ನೂರು 'ಬ್ರಹ್ಮಕಲ್ಪಕಾಲ ಸ್ವಧರ್ಮನಿಷ್ಠನಾಗಿ ಬ್ರಹ್ಮಪದವಿಯನ್ನು 
ಹೊಂದುತಾನೆ. ಬಳಿಕ ಲಯಕಾಲದಲ್ಲಿ ಭಗವತ್ವಾಪಿಗೆ ಅನುಜ್ಞೆ ಪಡೆಯಲು 
ಲಕ್ಷ್ಮಿಯನ್ನು ಹೊಂದುತಾನೆ. ಅನುಜ್ಞೆ ಪಡೆದು ಅವ್ಯಾಕೃತನಾದ ವಾಸುದೇವನನ್ನು 
ಹೊಂದುತ್ತಾನೆ. ಬಳಿಕ ಲಿಂಗಭಂಗಾನಂತರದಲ್ಲಿ ಹರಿಯನ್ನು ಪ್ರವೇಶಿಸುತಾನೆ. 
ಹಾಗೇ ನಾನೂ ಕೂಡ ಅನಾದಿ ಭಕ್ತನಾಗಿದ್ದರೂ ವಿಶೇಷಾಪರೋಕ್ಷಾನಂತರ ವಿವಿಧ 
ಉಪಾಸನೆಗಳಿಂದ ರುದ್ರಪದವಿ ಹೊಂದಿ ಶೇಷಪದವಿಯನ್ನೂ ಹೊಂದಿ 
ಲಯಕಾಲದಲ್ಲಿ ಹರಿಯನ್ನು ಹೊಂದುತ್ತೇನೆ. 


ಇಲ್ಲಿ ಬೇರೆ ವ್ಯಾಖ್ಯಾನಕಾರರು "ತತಃ ಪರಂ ಹಿ ಮಾಂ' ಎಂಬುದನ್ನು 
ರುದ್ರದೇವರು ತನ್ನಪರವಾಗಿ ಹೇಳುತ್ತಾರೆಂದು ವ್ಯಾಖ್ಯಾನಿಸಿದ್ದಾರೆ. ನೂರು ಜನ್ಮಗಳಲ್ಲಿ 
ಪುಣ್ಯಸಾಧನೆ ಮಾಡಿದವನು ಬ್ರಹ್ಮಪದವಿಯನ್ನು ಹೊಂದುತ್ತಾನೆ. ಇನ್ನೂ ಹೆಚ್ಚು 
ಪುಣ್ಯಮಾಡಿದವನು ನನ್ನ ಲೋಕವನ್ನು ಹೊಂದುತ್ತಾನೆ. ಭಗವದ್ಭಕ್ತನು ಮಾತ್ರ 
ದೇಹಾವಸಾನದಲ್ಲಿ ನೇರ ವೈಕುಂಠವನ್ನೇ ಸೇರುತಾನೆ. ಇದರಿಂದ ಬ್ರಹ್ಮನಿಗಿಂತ 
ರುದ್ರಪಾರ್ಷದರು ಹೆಚ್ಚು ಪುಣ್ಯ ಮಾಡಿದವರು. ಅವರಿಗಿಂತಲೂ ವಿಷ್ಣುಭಕ್ತರು 


ಶ್ರೇಷ್ಠರು. ರುದ್ರಪಾರ್ಷದರಾಗಲು ಹೆಚ್ಚು ಪುಣ್ಯವೇಕೆ ಮಾಡಬೇಕೆಂದರೆ “ತತಃ 
ಪರಂ' ಬ್ರಹ್ಮನಿಗಿಂತ ರುದ್ರ ಶ್ರೇಷ್ಠ. ಏಕೆಂದರೆ ರುದ್ರ ಈಶ್ವರ. ಹಾಗಾದರೆ 
“ಯಥಾಹಂ ವಿಬುಧಾಃ' "ನಾನೂ ದೇವತೆಗಳೂ ಹೇಗೆ ಅಧಿಕಾರಾವಸಾನದಲ್ಲಿ 
ಲಿಂಗಭಂಗ ಹೊಂದಿ ವೈಕುಂಠವನ್ನು ಸೇರುವೆವೋ ಹಾಗೆ' ಎಂದುದು ಹೇಗೆ : 
ಕೂಡುತ್ತದೆ? ಎಂದರೆ ನಾನು ಈಶ್ವರನೇ ಆದರೂ "ಆಧಿಕಾರಿಕವದ್‌ ವರ್ತಮಾನಃ' 
ಆಯಾ ಪದವಿಗಳಲ್ಲಿರುವ ಬೇರೆ ದೇವತೆಗಳಂತೆ ನಾನು ವರ್ತಿಸುತ್ತೇನೆ' ಎನ್ನುತ್ತಾನೆ 
ರುದ್ರ. ಇದು ಶ್ರೀಧರವ್ಯಾಖ್ಯಾನದಲ್ಲಿ ನೀಡಿರುವ ವಿವರಣೆ. ಇದು ಸರಿಯಲ್ಲ 
ಬೇರೆ ದೇವತೆಗಳಂತೆ ತಾನೂ ಒಂದು ಪದವಿಯಲ್ಲಿ ಇರಲಿ. ಆದರೆ ಅವರಂತೆ 
ಲಿಂಗಭಂಗ ಹೊಂದುವುದು ಈಶ್ವರನಾದ ರುದ್ರನಿಗೆ ಹೇಗೆ ಕೂಡುತ್ತದೆ? 


ಈ ಸಮಸ್ಯೆಯ ಪರಿಹಾರಕ್ಕಾಗಿ ವಿಶ್ವನಾಥವ್ಯಾಖ್ಯಾನದಲ್ಲಿ ಹೇಳಿದೆ- "ನಾನು 
ಪ್ರತಿಕ್ಷಣ ವೈಕುಂಠಕ್ಕೆ ಹೋಗಿ ಬಂದು ಪ್ರಕಾಶದಿಂದ ಭಗವಂತನನ್ನು ಭಜಿಸುತ್ತೇನೆ. 
ಬೇರೆ ದೇವತೆಗಳು ಮಾತ್ರ ಲಿಂಗಭಂಗಾನಂತರದಲ್ಲಿಯೇ ಹೋಗುತ್ತಾರೆ' ಎಂದು." 


೧. ಸ್ವಧರ್ಮನಿಷ್ಯಃ ಪುಮಾನ್‌ ಬಹುಭಿರ್ಜನೃಭಿರ್ವಿರಿಂಚತಾಂಪಾ ್ರಿಪ್ಲೋತಿ | SSeS 
ಪುಣ್ಯಾತಿಶಯೇನ ಮಾಮೇತಿ | ಭಾಗವತಸ್ತು ಅಥ ದೇಹಾಂತೇ ವ್ಯಾಕೃತಂ 
ಪ್ರಪಂಚಾತೀತಂ ವೈಷ್ಣವಂ ಪದಮೇತಿ | ಯಥಾಹಂ ರುದ್ರೋ 
ಭೂತ್ವಾ 5 $ಧಿಕಾರಿಕವದ್‌ ವರ್ತಮಾನೋ ವಿಬುಧಾ ದೇವಾಶ್ಚಾಧಿಕಾರಿಕಾಃ 
ಕಲಾತ್ಯಯೇ ಧಿಕಾರಾಂತೇ ಲಿಂಗಭಂಗೇ ಸತ್ಯೇಷ್ಯಂತಿ | -ಶ್ರೀಧರಃ 


ಚತುರ್ಥಸ್ಕಂಧ-ಅಧ್ಯಾಯ-24 443 


ಆದರೆ ರುದ್ರ ವೈಕುಂಠಕ್ಕೆ ಹೋಗಿ ಭಗವಂತನನ್ನು ಭಜಿಸುವುದಾದರೆ ಅವನೂ 
ಬ್ರಹ್ಮನಂತೆ ಒಬ್ಬ ಜೀವನೆಂದಂತಾಯಿತು, ಈಶ್ವರನಲ್ಲ ಮತ್ತು ಪ್ರಕಾಶದಿಂದ 
ಪ್ರತಿಕ್ಷಣ ಭಗವಂತನನ್ನು ಭಜಿಸುವವನು ಅಲ್ಲೇ ಇರುತಾನೆ ತಾನೆ? "ಯಥಾ ಅಹಂ 
ಏಮಿ' "ನಾನು ಹೇಗೆ ಹೋಗುತ್ತೇನೋ' ಎನ್ನುವುದು ಕೂಡುವುದಿಲ್ಲ, ಹೀಗೆ ಅವರ 
ವ್ಯಾಖ್ಯಾನದಲ್ಲಿ ಬಹಳ ಅಸಂಗತಿ ಇದ್ದರೂ ವಂಶೀಧರವ್ಯಾಖ್ಯಾನದಲ್ಲಿ 
ವಿಜಯದ್ವಜೀಯವನ್ನು ಅನುವಾದ ಮಾಡಿ "ಈ ರೀತಿಯ ವ್ಯಾಖ್ಯಾನ ಸೊಗಸಾಗಿಲ್ಲ, 
ಅಸಾರ್ವತ್ರಿಕವಾದ್ದರಿಂದ” ಎನ್ನುತ್ತಾರೆ! ಹರಿಪ್ರಸಾದದಿಂದ ಶಿವ ಶೈವಪದವಿಯನ್ನು 
ಪಡೆದನೆಂದು ವಿಜಯದ್ವಜೀಯದಲ್ಲಿ ಹೇಳಿದ್ದು ಅವರಿಗೆ ಸೊಗಸಾಗಿ ಕಾಣಲಿಲ್ಲ 
"ತತಃ ಪರಂ ಹಿ ಮಾಂ' ಎಂಬುದನ್ನು "ಬಳಿಕ ಲಕ್ಷ್ಮಿಯನ್ನು ಹೊಂದುತ್ತಾನೆ ಬ್ರಹ್ನ' 
ಎಂದು ವ್ಯಾಖ್ಯಾನಿಸಿದ್ದು ಸಹನೆಯಾಗಲಿಲ್ಲ 

ಶ್ರೀಮದಾಚಾರ್ಯರು ಮಾಡಿದ ವ್ಯಾಖ್ಯಾನ ಸೊಗಸಾಗಿದೆ. ಷಾಡ್ಗುಣ್ಯವೆಂಬ 
ಗ್ರಂಥಕ್ಕೆ ಅನುಸಾರವಾಗಿರುವುದರಿಂದ ಪ್ರಾಮಾಣಿಕವಾಗಿದೆ. 

ಮಾಂಶ್ರಿಯಂ। 


ನರರಾರರುಜವೋ-ನಾಮ-ಯೇ-ದೇವಾ-ಯೋಗ್ಯಾ ಬ್ರಹ್ಮಹದಸ್ಯ ತು. 
ತ ಏವ ಶತಜನ್ಮಾನಿ ವಿಶೇಷೋಪಾಸಕಾ ಹರೇಃ ॥ 
ಪ್ರಾಪ್ಯ ಬ್ರಹ್ಮಪದಂ ಪಶ್ಚಾತ್‌ ಶ್ರಿಯಂ ಪ್ರಾಪ್ಯಾನುಮೋದಿತಾಃ | 
ತಯಾ ತತೋ ಹರಿಂ ಯಾಂತಿ ವಸಂತಿ ಹರಿಸನ್ನಿಧೌ || 
ಅನಾದಿಕಾಲಭಕ್ಷಾಶ್ಚ ಜ್ಞಾನಿನಸ್ಟೇ ನ ಸಂಶಯಃ | 
ವಿಶಿಷಾ ಜ್ಞಾನಭಕ್ನಾದ್‌ ಸರ್ವಜೀವನಿಕಾಯತಃ ॥ 
ಆ ಇಗ ಇಲ್ರಿ 
ಸರ್ವದಾಪಿ ವಿಶೇಷೇಣ ಶತಜನ್ಮಪ್ರಯತ್ನತಃ | 
ಸ್ವಹದಪ್ರಾಪಿರುದ್ದಿಷ್ಟಾ ತತೋ ಮುಕ್ತಿರವಾಪ್ಯತೇ ॥ 
ತಥೈವ: ಚತ್ಲಾಧಿಂಶದ್ಧಿಃ ಪದಂ ಶೈವಂ ಚ ಜನ್ಮಭಿಃ | 
ವಿಂಶದ್ಬಿರೈಂದ್ರಂ ದಶಭಿರನ್ಯೇಷಾಮಪ್ಯದೀರಿತಮ್‌ II 
ಇತಿ ಷಾಡುಣ್ಣೇ I 
ns 
"ಮಾಂ' ಎಂಬ ಶಬ್ದದಿಂದ ರುದ್ರದೇವರು “ತನ್ನನ್ನು ಬ್ರಹ್ಮದೇವರು ಹೊಂದುತ್ತಾರೆ' 
ಎಂದು ಹೇಳುತ್ತಿಲ್ಲ. "ಮಾ' ಎಂದರೆ ಲಕ್ಷ್ಮಿ ಲಕ್ಷ್ಮಿಯನ್ನು ಹೊಂದುತ್ತಾರೆ ಎಂದರ್ಥ. 


ಏಕೆಂದರೆ ಷಾಡ್ಗುಣ್ಯಗ್ರಂಥದಲ್ಲಿ ಹಾಗೆ ಹೇಳಿದೆ. ಅಲ್ಲಿ ಈ ಶ್ಲೋಕದ ವ್ಯಾಖ್ಯಾನ 
ಸ್ಪಷ್ಟವಾಗಿದೆ- "ಬ್ರಹ್ಮಪದವಿಗೆ ಯೋಗ್ಯರಾಗಿರುವ ಖುಜುಗಳೆಂಬ ದೇವತೆಗಳಿದ್ದಾರೆ. 


444 ಶ್ರೀಮದ್‌ಭಾಗವತ ತಾತರ್ಯನಿರ್ಣಯ 


ಅವರೇ ನೂರು ಬ್ರಹ್ಮಕಲ್ಪ ಕಾಲ ಅಂದರೆ ತೊಂಬತ್ತೊಂಬತ್ತು ಬ್ರಹ್ಮಕಲ್ಪಕಾಲ 
ಉಷ ಹರಿಯನ್ನು ವಿಶೇಷವಾಗಿ ಉಪಾಸನೆ ಮಾಡಿ ಬ ಬ್ರಹ್ಮಪದವಿಯನ್ನು ಹೊಂದಿ 
ಬ್ರಹ್ಮಕಲ್ಪಗಳಾದ ಬಳಿಕ ಲಕ್ಷ್ಮಿಯನ್ನು ಹೊಂದಿ ಅವಳಿಂದ ಅನುಜ್ಞೆ ಪಡೆದು 
ae ವಾಸುದೇವನನ್ನು ಹೊಂದುತಾಕೆ. ಪ್ರಳಯ ಕಲ್ಪದ ” ಅನಂತರ 
ಲಿಂಗಭಂಗ ಪಡೆದು ಶ್ವೇತದ್ದೀಪ.. ಮುಂತಾದ ವಿಷ್ಣುರೋಕವನ್ನು ಡೊಂದಿ ಅಲ್ಲಿ 
ಹರಿಯ ಸನ್ನಿಧಿಯಲ್ಲಿ ವಾಸಮಾಡುತಾರೆ. (ಭಾಗವತಶ್ಟೋಕದಲ್ಲಿ “ಪುಮಾನ್‌” 
ಎಂದು ನೂರು ಮಂದಿ ಯಜುಯೋಗಿಗಳ ಸಮುದಾಯವನ್ನು ಏಕವಚನದಿಂದ 
ಹೇಳಿದೆ.) ಯಜುಯೋಗಿ ಜೀವರು ಅನಾದಿಕಾಲದಿಂದ ಭಕ್ತರು. ಸರ್ವವೇದಾರ್ಥ 
ಜ್ಞಾನಿಗಳು ಜ್ಞಾನಭಕ್ತ್ಯಾ ದಿಗಳಲ್ಲಿ ಎಲ್ಲ ಜೀವ ಸಮುದಾಯಕ್ಕಿಂತಲೂ ಸರ್ವದಾ 
ಶ್ರೇಷ್ಠ ಷ್ಠರೂ ಆಗಿರುತ್ತಾರೆ. ಆದರೂ ವಿಶೇಷವಾಗಿ ನೂರು ಬ ಬ್ರಹ್ಮಕಲ್ಪಗಳ ಸಾಧನೆ 
ಮಾಡಿ ಬ ್ರಹ್ಮಪದವಿಯನ್ನು ಹೊಂದುತ್ತಾರೆ. ಬಳಿಕ ಮುಕ್ತಿ ವದು 
(ಯಥಾಹಂ ANA?’ ಎಂದರೆ "ಯಥಾ. ಪುಮಾನ್‌ ಏತಿ ತಥಾ ಅಹಮಪಿ 
ಎಂದರ್ಥ.) ಬ್ರಹ್ಮದೇವರಂತೆ ನಾನೂ ಕೂಡ, ಅಂದರೆ ರುದ್ರಪದವಿಗೆ ಕ 
ಜೀವರೂ ಕೂಡ (ಅನಾದಿಕಾಲದಿಂದ ಭಕ್ತರಾಗಿದ್ದು ವಿಶೇಷ ಅಪರೋಕ್ಷ ಪಡೆದ 
ಬಳಿಕ) ನಲ್ವತ್ತು ಬ್ರಹ್ಮಕಲ್ಪಗಳ ಕಾಲ ವಿಶೇಷವಾಗಿ ಉಪಾಸನೆ ಮಾಡಿ 


~ ರುದ್ರಪದವಿಯನ್ನು ಹೊಂದಿ ಮುಕ್ತರಾಗುತ್ತಾರೆ. ಇಂದ್ರಪದವಿಗೆ ಯೋಗ್ಯರಾದ 
ಜೀವರೂ ಹಾಗೇ ಇಪ್ಪತ್ತು ಬ ಬ್ರಹ್ಮತಲ್ಪಗಳ ಸಾಧನೆಯಿಂದ ಇಂದ್ರ ಪದವಿಯನ್ನು 
ಹೊಂದಿ ಮುಕ್ತರಾಗುತ್ತಾರೆ. ಸೂರ್ಯಚಂದ್ರಾದಿ ಬೇರೆ ದೇವತೆಗಳು ಹತ್ತು 
ಬ್ರಹ್ಮಕಲ್ಪಗಳ ಸ ಸಾಧನೆಯಿಂದ ಅವರ ಪದವಿಗಳನ್ನು ಹೊಂದಿ ಮುಕ್ತರಾಗುತ್ತಾರೆ. 

ಎಂದು ಷಾಡ್ದುಣ್ಯ ದಲ್ಲಿ ಉಕ್ತವಾಗಿದೆ. 


als ಖೇ ale 
“w ಇ ww 


ರುದ್ರದೇವರು ಪ ಶ್ರಚೇತಸರಿಗೆ "ತಾನು ಒಲಿದು ಮೈದೋರಲು ಕಾರಣ ತಾನೂ 
ವಿಷ್ಣುಭಕ್ತ ಅದರಿಂದ ವಿಷ್ಣುಭಕ್ತರಾದ ನಿಮ್ಮಲ್ಲಿ ಪ್ರೀತಿ' ಎನ್ನುತ್ತಾರೆ ಎಂದು 
ಮೈತ್ರೇಯರು ವಿದುರನಿಗೆ ಹೇಳುತಾರೆ. 


ಅಥ ಭಾಗವತಾ ಯೂಯಂ ಪ್ರಿಯಾಃ ಸ್ಥ ಭಗವಾನ್‌ ಯಥಾ | 
ನಮೇ ಭಾಗವತಾನಾಂ ಚ ಪ್ರೇಯಾನನ್ಯೋಪಸ್ತಿ ಕರ್ಹಿಚಿತ್‌ ॥ ೩೦ II 


ಯಜುಯೋಗಿಗಳಂತೆ ನಾನೂ ಅನಾದಿಕಾಲದಿಂದ ವಿಷ್ಣುಭಕ್ತನಾಗಿರುವುದರಿಂದ 
ನೀವೂ ವಿಷ್ಣುಭಕರಾದ್ದರಿಂದ ನಿಮ್ಮಲ್ಲಿಯೂ ನನಗೆ ವಿಷ್ಣುವಿನಲ್ಲಿ ಹೇಗೋ ಹಾಗೆ 
ಪ್ರೀತಿಯಿದೆ. ನನಗೆ ಭಗವದ್ಬಕ್ಪರಿಗಿಂತ ಹೆಚ್ಚು ಪಿ ತ್ಯಾಸ್ಪದನು prone 
ಇಲ್ಲ ನನಗೂ ಬೇರೆ ಭಗವದ್ಧಕ್ತರಿಗೂ oa ಹೆಚ್ಚು ಪಿ ತ್ಯಾಸದನೂ 
ಮತೊಬ್ಬನೆಂದೂ ಇಲ್ಲ 


ಚತುರ್ಥಸ್ಕಂಧ-ಅಧ್ಯಾಯ-24 445 


ಇಲ್ಲಿ "ಅಥ'ಶಬ್ದವನ್ನು ವೀರರಾಘವವ್ಯಾಖ್ಯಾನದಲ್ಲಿ "ನನು' ಎಂದು 
ವ್ಯಾಖ್ಯಾನಿಸಿದ್ದಾರೆ. ಅದು ವ್ಯರ್ಥ. ಶ್ರೀಧರವ್ಯಾಖ್ಯಾನದಲ್ಲಿ "ಅಥ ಭಾಗವತತ್ವಾತ್‌' 
ಎಂದು ಹೇಳಿದೆ. "ಭಾಗವತಾ ಯೂಯಂ' ಎಂಬುದು ಹೇತುಗರ್ಭವಿಶೇಷಣ, 
ಪ್ರಚೇತಸರು ಭಕರಾದ್ದರಿಂದ ಪ್ರಿಯರು ಎಂದಂತಾಗುವುದು. ಗಿರಿಧರವ್ಯಾಖ್ಯಾನದಲ್ಲಿ 
"ಯಸ್ಮಾದ್‌ ಭಗವದ್ಭಕ್ತೋ ಮಮ ಪ್ರಿಯಃ ಅಥ BRS’ 'ಭಗವದ್ಬಕ್ತರು ನನಗೆ 
ಪ್ರಿಯರಾದ್ದರಿಂದ' ಎಂದಿದ್ದಾರೆ. ಆದರೆ ಹಿಂದಿನ ಶ್ಲೋಕದಲ್ಲಿ "ಯಥಾಹಂ' ಎಂದು 
ತಾನು ಭಕನಾಗಿದ್ದುದನ್ನು ಹೇಳಿದ್ದರಿಂದ ಅದನ್ನು ಬಿಟ್ಟುಅದಕ್ಕಿಂತ ಹಿಂದಿನ ಶ್ಲೋಕದಲ್ಲಿ 
"ಭಗವಂತಂ ವಾಸುದೇವಂ ಪ್ರಪನ್ನಃ ಸ ಪ್ರಿಯೋ ಹಿ ಮೇ' ಎಂಬುದನ್ನು ಈ 
ಶ್ಲೋಕದಲ್ಲಿ ಹೇತುವಾಗಿಟ್ಟುಕೊಳ್ಳುವುದು ಉಚಿತವಲ್ಲ ಮತ್ತು ಈ ಶ್ಲೋಕದಲ್ಲಿ 
"ಭಾಗವತಾ ಯೂಯಂಪ್ರಿಯಾಸ್ಥ' ಎಂಬುದರೊಡನೆ ಅನ್ವಯವೂ HI SHY, 
"ಭಗವದ್ಬಕ್ತರು ನನಗೆ ಪ್ರಿಯರಾದ್ದರಿಂದ ನೀವು ಭಕರಾದ್ದರಿಂದ ನೀವು ನನಗೆ 
ಪ್ರಿಯರು' ಎನ್ನುವುದಕ್ಕಿಂತ ಹಿಂದಿನಶ್ಲೋಕದಲ್ಲಿ ಹೇಳಿದಂತೆ "ನಾನೂ ಭಕನಾದ್ದರಿಂದ 
ಭಕ್ತರಾದ ನೀವು ನನಗೆ ಪ್ರಿಯರು' ಎನ್ನುವುದು ಹೆಚ್ಚು ಸಂಗತವಾಗುತ್ತದೆ. 


ಅಥ ಏವಮನಾದಿಭಕೋ ಹಂ ಯತಃ ಅತಃ ಪ್ರಿಯಾ ಯೂಯಮ್‌। 


"ಅಥ' ಎಂದರೆ, ಹೀಗೆ ನಾನು ಅನಾದಿಭಕ್ತನಾದ್ದರಿಂದ, ನನಗೆ ನೀವು ಪ್ರಿಯರು 
ಎಂದರ್ಥ. 


ಬ ale ate 
a> [A a> 


ರುದ್ರದೇವರು ಪ್ರಚೇತಸರಿಗೆ "ಸರ್ವಸ್ಥಾ ಆತ್ಮನೇ ನಮ' ಎಂದು ಪ್ರಾರಂಭಿಸಿ 
ರುದ್ರಗೀತೆಯನ್ನು ಉಪದೇಶಿಸುತ್ತಾರೆ ಎಂದು ಮೈತ್ರೇಯರು ವಿದುರನಿಗೆ ಹೇಳುತ್ತಾರೆ. 


ರುದ್ರ ಉವಾಚ 


ಜಿತಂ ವ ಆತವಿದುರ್ಯಾಃ ಸಸಯೇ ಸಸಿರಸು ವಃ | 
ಆ .@ Bao Bud ಎ 


ಭವತಾಂ ರಾಧಸೇ ರಾಧ್ಯಂ ಸರ್ವಸ್ಮಾ ಆತ್ಮನೇ ನಮಃ I ೩೩ ॥ 
ರುದ್ರ ನುಡಿದ- 

ಆತ್ಮಜ್ಞಾನಿಗಳಲ್ಲಿ ಶ್ರೇಷ್ಠರಾದ ಪ್ರಚೇತಸರೆ, ನೀವು ಸಕಲಾಭೀಷ್ಟವನ್ನು ಪಡೆಯುವಿರಿ. 
ನಿಮ್ಮ ಸ್ವರೂಪಾನಂದ ಪ್ರಾಪಿಗೆ ಬೇಕಾದ ಹರಿಭಕ್ತಿ ನಿಮಗೆ ಲಭಿಸಲಿ. ನೀವು ನಿಮ್ಮ 
ಮನೋಭೀಷ್ಠಸಿದ್ದಿಗಾಗಿ ಈ ಸೋತ್ರದಿಂದ ಹರಿಯನ್ನು ಆರಾಧಿಸಬೇಕು- 
ಸರ್ವಾಂತರ್ಯಾಮಿಯಾದ ಸ್ವಾಮಿಗೆ ನಮಸ್ಕಾರ ಎಂದು ಮುಂತಾಗಿ. 


446 ಶ್ರೀಮದ್‌ಭಾಗವತ ತಾತ್ಪರ್ಯನಿರ್ಣಯ 


ಇಲ್ಲಿ ‘ABFA,’ ಎಂದರೆ ಸರ್ವಸ್ವರೂಪನಾದ ಆತ್ಮನಿಗೆ ನಮಸ್ಕಾರ' ಎಂದು 
ಎಲ್ಲ ಬೇರೆ ವ್ಯಾಖ್ಯಾನಕಾರರೂ ಹೇಳುತ್ತಾರೆ. ಏಕೆಂದರೆ ಅದ್ವೈತ ವಿಶಿಷ್ಟಾದ್ವೈತ 
ಭೇದಾಭೇದ ಈ ಎಲ್ಲ ವಾದಗಳಲ್ಲೀಯೂ ಪ್ರಪಂಚಸ್ವರೂಪ ಭಗವಂತ ಇದು 
ಪ್ರಮಾಣಬಾಧಿತ. ಸರ್ವಾಂತರ್ಯಾಮಿ ಭಗವಂತ ಎನ್ನಬೇಕು. ಇದಕ್ಕೆ 
ಪ್ರಮಾಣವನ್ನು ಶ್ರೀಮದಾಚಾರ್ಯರು ತೋರಿಸುತಾರೆ. 


ಸರ್ವಾಂತರ್ಯಾಮಕಾತ್ವಾತ್ತು ಸರ್ವನಾಮಾ ಜನಾರ್ದನಃ | 
ನತು ಸರ್ವಸ್ವರೂಪತ್ವಾತ್‌ ಸರ್ವೇಶೋಃಸ್‌ ಹರಿರ್ಯತಃ | 
ಇತಿ ಬ್ರಹ್ಮತರ್ಕೇ ॥ 
ಶ್ರೀಹರಿ ಸರ್ವೇಶ್ವರನೆಂದು ಶಾಸ್ತ್ರಹಿದ್ಧನಾಗಿರುವುದರಿಂದ ಸರ್ವಾಂತರ್ಯಾಮಿತ್ವ 
ಪ್ರಯುಕ್ತವೇ ಅವನು ಸರ್ವ ಎಂಬ ಶಬ್ದದಿಂದ ಕರೆಸಿಕೊಳ್ಳುತ್ತಾನೆ ಹೊರತು 
ಸರ್ವಸ್ವರೂಪತ್ವ ಪ್ರಯುಕವಲ್ಲ ಎಂದು ಬ್ರಹ್ಮತರ್ಕದಲ್ಲಿ ಉಕವಾಗಿದೆ. 
ಈ ಬ್ರಹ್ಮತರ್ಕವಚನದಲ್ಲಿ "ಸರ್ವನಾಮಾ' ಎಂದರೆ ಎಲ್ಲ ನಾಮಗಳೂ 
ಪರಮಾತ್ಮನಿಗೆ ಸಲ್ಲುತ್ತವೆ ಎಂದೂ ಅರ್ಥ ವಿವಕ್ಷಿತ. ಅದರಿಂದ ಮುಂದೆ ಊರ್ಜ 


ಇಡ್‌ ಮೊದಲಾದ ಶಬ್ದಗಳಿಂದ ಸ್ತುತಿಸುವುದು ಊರ್ಜ ಇತ್ಯಾದಿ ಪದಾರ್ಥಗಳಲ್ಲಿ 
ಅಂತರ್ಯಾಮಿ ಎಂಬ ಅಭಿಪ್ರಾಯದಿಂದ ಎಂದಂತಾಗುವುದು. 

ಭಕ್ತಿಯೊಗದ ವೈಶಿಷ್ಟ ವನ್ನು ರುದ್ರದೇವರು ರುದ್ರಗೀತೆಯಲ್ಲಿ ಪ್ರಚೇತಸರಿಗೆ 
ಉಪದೇಶಿಸುತ್ತಾರೆ ಎಂದು ಮೈತ್ರೇಯರು ವಿದುರನಿಗೆ ಹೇಳುತ್ತಾರೆ. 


ಭವಾನ್‌ ಭಕಿಮತಾಂ ಲಭ್ಯೋ ದುರ್ಲಭಃ ಸರ್ವದೇಹಿನಾಮ್‌ | 

ಸ್ವಾದಾಜ್ಯಸ್ಯಾಪ್ಯಭಿಮತಾ ಏಕಾಂತೇನಾತೃವಿದ್ಧತಿಃ H ೫೫ H 

ಶ್ರೀಹರಿ, ನೀನು ಭಕ್ತರಿಗೆ ಮಾತ್ರ ಲಭ್ಯ. ಎಲ್ಲ ಶರೀರಿಗಳಿಗೆ ಸಿಗುವವನಲ್ಲ, 

ಇಂದ್ರಾದಿಗಳಿಗೆ ಸ್ವರ್ಗಾಧಿಪತ್ಯ ದೊರೆಯುವುದಕ್ಕೂ ಪರಮಾತ್ಮಚ್ಞಾನಿಗಳಿಗೆ 

ಮೋಕ್ಷಹೇತುವಾದ ಭಕ್ತಿಯೇ ಅವಶ್ಯ ಬೇಕೆಂದು ಸರ್ವಸಮೃತವಾಗಿದೆ. 

ಇಲ್ಲಿ "ಸ್ವಾರಾಜ್ಯಸ್ಯ' ಎಂದರೆ “ಸ್ವರ್ಗಲೋಕದಲ್ಲಿ ರಾಜ್ಯವನ್ನು ಹೊಂದಿರುವ 
ವನಿಗೂ ನೀನು, ಅಂದರೆ, ಶ್ರೀಹರಿ, ಅಪೇಕ್ಷಿತನಾಗಿರುವಿ' ಎಂದು ಬೇರೆ 
ವ್ಯಾಖ್ಯಾನಕಾರರು ಹೇಳುತ್ತಾರೆ. ವೀರರಾಘವವ್ಯಾಖ್ಯಾನದಲ್ಲಿ ಸ್ವಾರಾಜ್ಯವೆಂದರೆ 
ಮೋಕ್ಷ, "ಮೋಕ್ಷಕ್ಕಿಂತಲೂ ನೀನು ಹೆಚ್ಚು ಪ್ರಿಯನಾಗಿರುವಿ' ಎಂದು ಹೇಳಿದ್ದಾರೆ. 
ಇದಕ್ಕೆ ಕಾರಣ "ಸ್ವಾರಾಜ್ಯಸ್ಯಾಪ್ಯಭಿಮತಃ' ಎಂದು ಅವರ ಪಾಠ. ವಸುತಃ ಮುಂದಿನ 
ಶ್ಲೋಕದಲ್ಲಿ ಸ್ಪಷ್ಟಹೇಳುವಂತೆ "ಸತಾಮಪಿ ದುರಾಪಯಾ ಏಕಾಂತಭಕ್ತಾ  ಸಜ್ಜನರಿಗೂ 


ಚತುರ್ಥಸ್ಕಂಧ-ಅಧ್ಯಾಯ-24 447 


ಅಲಭ್ಯವಾದ ಏಕಾಂತಭಕ್ತಿಯ ವೈಶಿಷ್ಟ್ಯವನ್ನು ಹೇಳಲು, ಈ ಶ್ಲೋಕದಲ್ಲಿ 
"ಸ್ವಾರಾಜ್ಯಸ್ಯಾಪ್ಯಭಿಮತಾ' ಎಂಬ ಪಾಠವೆ ಉತ್ತಮವಾಗಿದೆ. ಆಗ “ಆತ್ಮವಿದ್ಧತಿಃ' 
ಎಂದರೆ "ಜ್ಞಾನಿಗಳಿಗೆ ಸದ್ಗತಿ ಹೇತುವಾದ ಭಕಿ' ಎಂದರ್ಥ. ಅದು ಸ್ವರ್ಗ 
ಸಾಮ್ರಾಜ್ಯಕ್ಕೂ ಹೇತು. ಮೋಕ್ಷಮಾತ್ರವಲ್ಲ, ಸ್ವರ್ಗವೂ ಕೂಡ ಭಕ್ತಿಯಿಲ್ಲದೆ 
ಸಿಗಲಾರದು. ಇಂದ್ರಾದಿಗಳು ಭಕಿಯಿಂದಲೆ ಸ್ವರ್ಗಸಾಮ್ರಾಜ್ಯ ಪಡೆದರು. 
"ಇಂದ್ರಾದೇಃ ಸ್ವಾರಾಜ್ಯಸ್ಯಾಪಿ ಅಭಿಮತಾ' "ಇಂದ್ರಾದಿಗಳಿಗೆ ಸ್ವರ್ಗಸಾಮ್ರಾಜ್ಯ 
ಪ್ರಾಪಿಗೂ ಭಕ್ತಿಯೇ ಹೇತುವಾಗಿ ಅಭೀಷ್ಟವಾಗಿದೆ' ಎನ್ನಬೇಕು. ಅದಕ್ಕೆ 
“ಇಂದ್ರಾದೇಃ' ಎಂದು ಶಬ್ದವನ್ನು ಸೇರಿಸಬೇಕು. 

ಸ್ಟಾರಾಜ್ಯಸ್ಯ ಇಂದ್ರಾದೇಃ | 

"ಸಧಾಜ್ಯಸ್ಯ' ಎಂಬಲ್ಲಿ "ಇಂದ್ರಾದೇಃ' ಎಂದು ಸೇರಿಸಿಕೊಳ್ಳಬೇಕು. 

೫ ಜೇ "ಸೇ 


ಭಗವದ್ಭಕರ ಸಂಗವನ್ನು ರುದ್ರಗೀತೆಯಲ್ಲಿ ರುದ್ರದೇವರು ಹೊಗಳುತ್ತಾರೆ 


ಎಂದು ಮೈತ್ರೇಯರು ವಿದುರನಿಗೆ ಹೇಳುತಾರೆ. : aN 


BPOOBE CHO ತುಲಯೇ ನ ಸ್ವರ್ಗಂ ನಾಪುನರ್ಭವಮ್‌ | 
ಭಗವತಂಗಿಸಂಗಸ್ಕ ಮರ್ತ್ಯಾನಾಂ ಕಿಮುತಾಶಿಷಃ 11೫೮ ॥ 
ಭಗವದ್ಬಕ್ತರ ಸಂಗದಲ್ಲಿ ಕಳೆವ ಅದೆ ಕ್ಷಣಕ್ಕೂ ಕೂಡ ಸ್ಪರ್ಗವನ್ನಾಗಲಿ 


ಸಂಸಾರನಿವೃತ್ತಿಯನ್ನಾಗಲಿ ನಾನು ಹೋಲಿಸಲಾರೆ. ಹೀಗಿರುವಾಗ ಮರ್ತ್ಯರು 
ಬಯಸುವ ರಾಜ್ಯಾದಿ ತುಚ್ಛಭೋಗಗಳಿಗೆ ಅದು ಹೇಗೆ ಸಮನಾದೀತು? 


ಇಲ್ಲಿ ಬೇರೆ ವ್ಯಾಖ್ಯಾನಕಾರರು ಮೋಕ್ಷಸುಖಕ್ಕಿಂತಲೂ ಭಕ್ತರ ಸಂಗ ಹೆಚ್ಚಿನದೆಂದು 
ಹೇಳಿದ್ದಾರೆ. ಇದು ಕೇವಲ ಅತಿಶಯೋಕ್ತಿಯಾಗುವುದು. ಶುಕದೇವವ್ಯಾಖ್ಯಾನದಲ್ಲಿ 
"ಉವಾಹ ಕೃಷ್ಣೋ ಭಗವಾನ್‌ ಶ್ರೀದಾಮಾನಂ ಪರಾಜಿತಃ' ಆಟದಲ್ಲಿಸೋತು ಕೃಷ್ಣ 
ಶ್ರೀದಾಮನನ್ನು ಹೊತ್ತು ನಡೆದನೆಂದು ಗೋಪರಿಗೂ, "ಬಿಭರ್ತಿ ಕ್ವಚಿದಾಜ್ಞಪಃ 
" ಪೀಠಕೋನ್ಮಾನಪಾದುಕಂ' ಗೋಪಿಯರು ಆಜ್ಞೆ ಮಾಡಿದರೆ ಕೃಷ್ಣ ಅವರ 
ಆಸನಪಾದುಕೆಗಳನ್ನೂ ಹೊತ್ತನೆಂದು ಗೋಪಿಯರಿಗೂ ಕೃಷ್ಣ ಮುಕಿಸುಖಕ್ಕಿಂತ 
ಅಧಿಕಸುಖವಿತನೆಂದು ಹೇಳಿ, ಇದು ಅತಿಶಯೋಕ್ತಿಯಾಯಿತೇನೋ ಎಂದೆನಿಸಿ 
ಹೇಳಿದ್ದಾರೆ- "ಜೀವಸ್ವರೂಪ ಮಾತ್ರ ಪ್ರಾಪ್ತಿ ಇಲ್ಲಿ ಮೋಕ್ಷಶಬ್ದಾರ್ಥವೆಂದೂ 
ಹೇಳಬಹುದು.' ಎಂದು ಅದರಿಂದ ಭಾಗವಶಶ್ಲೋಕಕ್ಕೆ ಹೀಗೆ ತಾತ್ಪರ್ಯ 
ಹೇಳಬೇಕು- 


448 ಶ್ರೀಮದ್‌ಭಾಗವತ ತಾತ್ಸರ್ಯನಿರ್ಣಯ 


ಸಂಗೋ ಭಾಗವತೈರ್ಭೂಯಾನ್‌ ಅಪುನರ್ಭವಮಾತ್ರತಃ | 
ಯತೋ ವಿಶಿಷ್ಠಮಾನಂದಂ ಮುಕ್ತ್‌ ಜನಯತಿ ಸ್ಫುಟಮ್‌ | 
ಇತಿ ಚ। 
ಭಗವದ್ಧಕರ ಸಂಗ ಅದರಿಂದ ಉಂಟಾಗುವ ಸಂಸಾರನಿವೃತ್ತಿಮಾತ್ರಕ್ಕಿಂತ ಶ್ರೇಷ್ಠ. 


ಏಕೆಂದರೆ ಅದು ಮುಕ್ತಿಯಲ್ಲಿ ಮಹತ್ತಾದ ಸ್ವರೂಪಾನಂದವನ್ನು ಕೂಡ ವ್ಯಕ್ತ ಮಾಡಿ 
ಕೊಡುತದೆ ಎಂದೂ ಹೇಳಿದೆ. 


ats ate ats 
pA pS “ನ 


ಗಂಗಾಸ್ನಾನ ಶಾಸ್ತ್ರಶ್ರವಣಗಳಿಂದ ಶುದ್ದಾಂತಃಕರಣರಾದ ಭಕ್ತರ ಸಂಗವನ್ನು 


ಹರಿಯಲ್ಲಿ ಕೇಳಿಕೊಳ್ಳಬೇಕೆಂದು ರುದ್ರಗೀತೆಯಲ್ಲಿ ರುದ್ರದೇವರು ಪ್ರಚೇತಸರಿಗೆ 
ಹೇಳುತ್ತಾರೆ ಎಂದು ಮೈತ್ರೇಯರು ವಿದುರನಿಗೆ ಹೇಳುತಾರೆ. 


ಅಥಾನಘಾಂಘೊ ್ಯೀಸವ ಕೀರ್ತಿತೀರ್ಥಯೋ- 


ರಂತರ್ಬಹಿಃ ಸ್ನಾನವಿಧೂತಪಾಷ್ಠನಾಮ್‌ | 
= a= 


ಸ್ಯಾತ್‌ ಸಂಗಮೋತನುಗ್ರಹ ಏಷ ನಸವ 1೫೯ ॥ 


ಪಾಪಹರನೆ! ನಿನ್ನ ಪಾದಮಹಿಮಸಂಕೀರ್ತನರೂಪವಾದ ಶಾಸ್ತ್ರದಲ್ಲಿ ಮುಳುಗಿ, ನಿನ್ನ 
ಪಾದತೀರ್ಥರೂಪವಾದ ಗಂಗೆಯಲ್ಲಿಯೂ ಮುಳುಗಿ, ಈ ಒಳಗಿನ ಹೊರಗಿನ 
ಸ್ಥಾನಗಳಿಂದ ಒಳಗಿನ ಹೊರಗಿನ ಎಲ್ಲ ಪಾಪಗಳನ್ನು ಕಳೆದುಕೊಳ್ಳುವ ನಿನ್ನ ಭಕ್ತರ 
ಪ್ರಾಣಿದಯೆ ಮತ್ತು ಒಳ್ಳೆಯ ಅಂತಃಕರಣಸ್ಪಭಾವ ಉಳ್ಳವ ರಾಗಿರುತಾರೆ. ಅವರ 
ಸಂಗ ನಮಗಾಗಲಿ. ಇದು ನಮಗೆ ನೀನು ಮಾಡಬೇಕಾಗಿರುವ ಅನುಗ್ರಹ. 


ಇಲ್ಲಿ ಬೇರೆ ವ್ಯಾಖ್ಯಾನಕಾರರು '"ಅಥಾನಘಫಾಂಘ್ರೇಸವ' ಎಂದು 
ಪಾಠವಿಟ್ಟುಕೊಂಡು "ಪಾಪಪರಿಹಾರಕವಾದ ಪಾದಉಳ್ಳ ನಿನ್ನ ಕೀರ್ತಿ ತೀರ್ಥದಲ್ಲಿ 
ಸ್ನಾನ' ಎಂದು ವ್ಯಾಖ್ಯಾನಿಸಿದ್ದಾರೆ. ಆದರೆ ಸಾಕ್ಷಾತ್ತಾಗಿ ಪಾದದಿಂದ ಜನಿಸಿದ 
ಗಂಗಾಜಲ ಎಂಬ ಅರ್ಥ ಈ ಪಾಠದಲ್ಲಿಸಿಗುವುದಿಲ್ಲ "ಅಥಾನಘಾಂಘ್ರ್ಯೋಸವ' 
ಎಂಬ ಪಾಠ ಹೆಚ್ಚು ಅರ್ಥಪೂರ್ಣವಾಗಿದೆ. ನಿನ್ನ ಪಾದಗಳಿಂದ ಶಾಸ್ತ್ರಗಳೂ 
ಗಂಗಾಜಲವೂ ಜನಿಸಿವೆ. ಪಾದಗಳನ್ನು ಕುರಿತಾಗಿ ಶಾಸ್ತ್ರಗಳು ಹೊರಡುವುದರಿಂದ 
ಅವು ಪಾದಜನ್ಯವಾಗಿವೆ. ಗಂಗಾಜಲ ಪಾದಗಳಿಂದಲೆ ಜನ್ಯವಾಗಿದೆ. 
"ಬ್ರಾಹ್ಮಣೋ 5ಸ್ಕ ಮುಖಮಾಸೀತ್‌' ಎಂಬಂತೆ: ಕಾರ್ಯಕಾರಣಗಳಿಗೆ 
ಅಭೇದವ್ಯಪದೇಶ. ಅದರಿಂದ ಅಭೇದಾನ್ವಯ ಕೂಡುತ್ತದೆ ಅಥವಾ "ಅಂಘ್ರೊ 38 
ಜಾತಯೋಃ' ಎಂದು ಜಾತಶಬ್ದಾಧ್ಯಾಹಾರವನ್ನೂ ಮಾಡಬಹುದು. 


ಚತುರ್ಥಸ್ಕಂಧ-ಅಧ್ಯಾಯ-24 449 


ಅಂಘ್ರೋರ್ಜಾತಯೋಃ ಕೀರ್ತಿತೀರ್ಥಯೋಃ | 


"ಅಂಘ್ರೊ Meg ಎಂದರೆ ಪಾದಗಳಿಂದ ಹುಟ್ಟಿರುವ ಎಂದರ್ಥ. ಅಥವಾ 
"ಜಾತಯೋಃ' ಎಂದು ಅಧ್ಯಾಹಾರಮಾಡಿಕೊಂಡು ಪಾದಗಳಿಂದ ಹುಟ್ಟಿದ ಶಾಸ್ತ್ರ 
ಮತ್ತು ಗಂಗಾಜಲಗಳಲ್ಲಿ ಎಂದು ಅನ್ವಯಿಸಬೇಕು. 

f: 


ate ats ats 
> ~~ “ನ 


ಭಗವಂತ ಪ್ರಪಂಚದಲ್ಲಿ ಎಲ್ಲೆಡೆ ವ್ಯಾಪಿಸಿದ್ದರೂ ಅಜ್ಲರಿಗೆ ಕಾಣುವುದಿಲ್ಲ 
ಎಂದು ರುದ್ರಗೀತೆಯಲ್ಲಿ ರುದ್ರ ದೇವರು ಪ ಪ ಚೇತನರಿಗೆ ಉಪ ಪದೇಶಿಸುತ್ತಾರೆ ಎಂದು 
ಮೈತ್ರೇಯರು ವಿದುರನಿಗೆ ಹೇಳುತಾರೆ. 


ಯತ್ರೇದಂ ವ್ಯಜ್ಯತೇ ವಿಶ್ವಂ DIAR ಚ ಭಾತಿ ಯತ್‌ | 
ತತ್ತ್ವಂ ಬ್ರಹ್ಮಪರಂ ಜ್ಯೋತಿರಾಕಾಶಮಿವ AASV ॥ LO ॥ 


ನಿನ್ನಲ್ಲಿ ಪ್ರಪಂಚ ಆಶ್ರಯಿಸಿರುವುದು ಜ್ಞಾನಿಗಳಿಗೆ ಗೋಚರವಾಗುತದೆ. ಪ್ರಪಂಚದಲ್ಲಿ 
ನೀನಿರುವುದೂ ಅವರಿಗೇ ಗೋಚರ ಹೊರತು ಅಜ್ಞಾನಿಗಳಿಗೆ ಗೋಚರವಾಗುವುದಿಲ್ಲ 


ಇಲ್ಲಿ ಬೇರೆ ವ್ಯಾಖ್ಯಾನಕಾರರು "ವಿಶ್ವಸ್ಥಿನ್ನವಭಾತಿ' ಎಂದು ಪಾಠವಿಟ್ಟು 
ಕೊಂಡಿದ್ದಾರೆ. 

ಶ್ರೀಧರೀಯದಲ್ಲಿಇದಕ್ಕೆ ವ್ಯಾಖ್ಯಾನವಿಲ್ಲ, ಗಿರಿಧರವ್ಯಾಖ್ಯಾನದಲ್ಲಿ 'ಪ್ರಪಂಚದಲ್ಲಿ 
ಬ್ರಹ್ಮ ಸಚ್ಚಿದಾನಂದರೂಪದಿಂದ ಕಾರಣವಾಗಿ ಪಟದಲ್ಲಿತಂತುವಿನಂತೆ ಕಾಣುತದೆ' 
ಎಂದು ವ್ಯಾಖ್ಯಾನ ಮಾಡಿದ್ದಾರೆ. ಅದ್ವೈತಾನುಸಾರವೂ ಹೀಗೇ ವ್ಯಾಖ್ಯಾನ 
ಮಾಡಬೇಕು. ಅವರು 'ಘಟಃ ಸನ್‌' ಎಂಬಲ್ಲಿ ಕಾಣುವ "ಸತ್‌' ಬ್ರಹ್ಮ ಎನ್ನುತಾರೆ. 

ಆದರೆ ಸಂಸಾರಾವಸ್ಥೆಯಲ್ಲಿ ಬ್ರಹ್ಮ ಅಜ್ಞಾನಾವೃತವಾಗಿದೆ, ಕಾಣುವುದಿಲ್ಲಎಂದು 
ಅವರೇ ಹೇಳುತ್ತಾರೆ. ಅದರಿಂದ ಅಜ್ಞಾನಿಗಳಿಗೆ ಬ ಹ್ಮ ಕಾಣುವುದಿಲ್ಲ, ಜ್ಞಾನಿಗಳಿಗೆ 
ಅಜ್ಞಾನಕಲ್ಲಿತವಾದ ಪ ಪ್ರಪಂಚವೇ ಕಾಣುವುದಿಲ್ಲ ಯಾರಿಗೂ ಪ್ರಪಂಚದಲ್ಲಿ 

ಬ್ರಹ್ಮದರ್ಶನ ಸ ಸಾಧ್ಯವಿಲ್ಲ ಹೀಗಾಗಿ 'ವಿಶ್ವಸ್ಥಿನ್‌ ನ ಚ ಭಾತಿ' ಎಂದೇ ಪಾಠ 
ವಿಟ್ಟುಕೊಳ್ಳಬೇಕು. "ವಿಶ್ವದಲ್ಲಿ ಕಾಣುವುದಿಲ್ಲ' ಎಂದರ್ಥ. ಕಾಣುವುದಿಲ್ಲವೆಂದರೆ 
ಇಲ್ಲವೆಂದರ್ಥವಲ್ಲ ವೇದಾಂತದಲ್ಲಿ ಹೇಳಿರುವುದರಿಂದ ಇದೆ. ಇದ್ದರೂ 
ಕಾಣುವುದಿಲ್ಲ ಯಾರಿಗೂ ಕಾಣುವುದಿಲ್ಲ ಎನ್ನಬೇಕು. ಜಗತ್ತನ್ನು ಸತ್ಯವೆನ್ನುವವರು 
ನಾವು ಜಗತ್ತಿನಲ್ಲಿ ಪರಮಾತ್ಮನಿದ್ದರೂ ಅಜ್ಲಾನಿಗಳಿಗೆ ಕಾಣುವುದಿಲ್ಲ, ಬಗಗ 
ಕಾಣುತಾನೆ 'ಎನ್ನುತ್ತೇವೆ. 


450 ಶ್ರೀಮದ್‌ಭಾಗವತ ತಾತ್ಸರ್ಯನಿರ್ಣಯ 


ವಿಶ್ವಸ್ತಿನ್‌ ಸ್ಥಿತಮಹಿ ನ ಭಾತ್ಯಜ್ಞಾನಾಮ್‌ 1 
ಶ್ರೀಹರಿ ಪ್ರಪಂಚದಲ್ಲಿದ್ದರೂ ಅಜ್ಲರಿಗೆ ಅವನು ಕಾಣಿಸುವುದಿಲ್ಲ. 


ale ale als 
~~ ~~ ~~ 


ಶ್ರೀಹರಿ, ನೀನು ನಿನ್ನ ಅಧೀನದಲ್ಲಿರುವ ಪ್ರಕೃತಿಯಿಂದ ಪ್ರಪಂಚಸೃಷ್ಟಿಮಾಡುವಿ. ' 
ನಿನ್ನಲ್ಲಿ ಜೀವಜಡಗಳಿಂದ ಭೇದವನ್ನು ತಿಳಿಯುವುದು ಯಥಾರ್ಥವೆ. ಏಕೆಂದರೆ 
ಜ್ಞಾನಿಗಳಿಗೆ ಈ ಭೇದಜ್ಞಾನ ಬರುತ್ತದೆ ಎಂದು ರುದ್ರಗೀತೆಯಲ್ಲಿ ರುದ್ರನು 
ಹೇಳುತ್ತಿದ್ದಾನೆ ಎಂದು ಮೈತ್ರೇಯರು ವಿದುರನಿಗೆ ಹೇಳುತ್ತಾರೆ. 
ಯೋ ಮಾಯಯೇದಂ ಪುರುರೂಪಯಾಸೃಜದ್‌ 
ಬಿಭರ್ತಿ ಭೂಯಃ ಕೃಪಯತೃವಿಕ್ರಿಯಃ | 
ಯದ್ವೇದಬುದ್ಧಿಃ BATS ಸತ್ಮಸಂಸ್ಥಯಾ 
ತಮಾತ್ಮತಂತ್ರಂ ಭಗವನ್‌ ಪ್ರತೀಮಹಿ We II 
ಭಗವಂತನೆ, ನಿನ್ನ ಅಧೀನವಾಗಿರುವ ನಾನಾರೂಪಿಯಾದ ಪ್ರಕೃತಿಯಿಂದ ನೀನು ಈ 


ಪ್ರಪಂಚವನ್ನು ಸ್ಫಜಿಸುವಿ. ಕಾಪಾಡುವಿ. ತಿರುಗಿ ಲಯ ಮಾಡುವಿ. ಆದರೂ ನೀನು 

ನಿರ್ವಿಕಾರನಾಗಿರುವಿ. ಅದರಿಂದ ನಿನ್ನಲ್ಲಿ ಜೀವಜಡಗಳಿಂದ ಭೇದವನ್ನು ತಿಳಿಯುವುದು 

ಯಥಾರ್ಥಜ್ಞಾನಿಗಳಿಗೆ ಮಾತ್ರ ಶಕ್ಕವಿರುವುದರಿಂದ ಮತ್ತು ಯಥಾರ್ಥ ಸಾಕ್ಷಿಜ್ಞಾನ 

ಸಿದ್ಧವಾದ್ದರಿಂದ ಯಥಾರ್ಥಜ್ಞಾನವೇ ಆಗಿದೆ. ಅಂಥ ಸ್ವತಂತ್ರನಾದ ನಿನ್ನನ್ನು ನಾವು 

ಸಾಕ್ಷಾತ್‌ ಕರಿಸಿಕೊಳ್ಳುವೆವು. 

ಇಲ್ಲಿ "ಯದ್ಭೇದಬುದ್ಧಿಃ ಸದಿವಾತ್ಮದುಃಸ್ಥಯಾ' ಎಂದು ಪಾಠವಿಟ್ಟುಕೊಂಡು 
ಬೇರೆ ವ್ಯಾಖ್ಯಾನಕಾರರು ಆತ್ಮದುಸ್ಥಯಾ, ನಿನ್ನಲ್ಲಿತನ್ನ ಪ್ರಭಾವ ತೋರಲು ಅಶಕವಾದ 
ಮಾಯೆಯಿಂದ ನೀನು 'ಸದಿವ' ವಾಸವವೆಂಬಂತೆ ಕಾಣುವ ಪ್ರಪಂಚವನ್ನು 
ನಿರ್ಮಿಸುವಿ. ಬೇರೆಯವರಿಗೆ ಮಾತ್ರ ಮಾಯೆಯಿಂದ ಭೇದಬುದ್ಧಿ ಉಂಟಾಗುತ್ತದೆ 
ಎಂದಿದ್ದಾರೆ. ಆದರೆ ಸಕಲ ಪ್ರಮಾಣವಿರೋಧವನ್ನು ಕಡೆಗಣಿಸಿ 'ಸದಿವ' ಎಂದು 
ಪದಚ್ಛೇದ ಮಾಡಿ ಜಗತ್ತು ಸತ್‌ ಅಲ್ಲ “ಸತ್‌ ಇವ' ಸತ್‌ನಂತೆ ಕಾಣುತದೆ ಎಂದು 
ಅರ್ಥಮಾಡಬೇಕಾಗಿಲ್ಲ "ಸದಿವಾ' ಎಂದೂ ಪದಚ್ಛೇದ ಮಾಡಲು ಬರುತ್ತದೆ. 


ಆಗ ದಿವಾ, ಹಗಲು ಎಂದರೆ ಯಥಾರ್ಥಜ್ಞಾನ. ರಾತ್ರಿಎಂದರೆ ಅಜ್ಞಾನ. 
ಸದಿವರು ಯಥಾರ್ಥಜ್ಞಾನಿಗಳು. ಅವರಲ್ಲಿಯೇ ಭೇದಜ್ಞಾನವಿದೆ ಎಂದ ಮೇಲೆ 


ಅದು ಅಯಥಾರ್ಥವಾಗಿರಲು ಸಾಧ್ಯವಿಲ್ಲ. 'ಸದಿವಾಃ' ಎಂದರೆ `' 


ಯಥಾರ್ಥಜ್ಞಾನಯುಕರು, ಜ್ಞಾನಿಗಳು ಅವರಿಗೆ ಸಂಬಂಧಿಸಿದ್ದರಿಂದ ಭೇದಬುದ್ಧಿ 


ಚತುರ್ಥಸೃಂಧ-ಅಧ್ಯಾಯ-24 aol 


‘ROD’ ಬನಿಸುತದ, ಮತ್ತು ಯಥಾರ್ಥಜ್ಞಾನವೆನಿಸುತದೆ. ಹೀಗೆ ಅರ್ಥ 
ಮಾಡದಿದ್ದರೆ, "ಸದಿವ' ಸತ್‌ ಅಲ್ಲದ, ಸತ್ತಿನಂತೆ ಕಾಣುವ ವಿಶ್ವವನ್ನು ಯಾವ 
ಮಾಯೆ ಉಂಟುಮಾಡುತ್ತದೋ ಆ ಮಾಯೆ ಫೇದಬುದ್ಧಿಯನ್ನು ಉಂಟುಮಾಡುತ್ತದೆ 
ಎಂದಮೇಲೆ ಭೇದಬುದ್ಧಿ  ಅಯಥಾರ್ಥವೆಂದಂತಾಗುತ್ತದೆ. ಇದು ಷಾಡ್ಗುಣ್ಯ ಎಂಬ 
ಗ್ರಂಥದಲ್ಲಿ ಭೇದಜ್ಞಾನ ವಾಸ್ತವ "ಅದರಿಂದ ಮುಕ್ತಿಯಾಗುತದೆ' ಎಂದು. ಹೇಳಿದ್ದೆ 
ವಿರುದ್ಧವಾಗುತ್ತದೆ. 


ಯಸ್ಯ ಜೀವಾದಿಭ್ಯೋ ಭೇದಬುದ್ಧಿ; ಸದಿವಾ ಸಮೃಗ್‌ ಜ್ಞಾನಂ | 
ಸಮ್ಯಗ್‌ಜ್ಞಾ _ನಿವಿಷಯಾ ಸತ್ಯೆ ವೇತ್ಯರ್ಥ:ಃ I 
ರಾತ್ರಿರಜ್ಞಾನಮುದ್ಧಿಷೂು ಸಮ್ಯಗ್‌ಜ್ಞಾನಂ ದಿವಾ ಸ್ಮೃತಮ್‌ | 
ಇತಿ ಶಬ್ದನಿರ್ಣಯೇ | 
ಜೀವೇಭ್ಯೋ ಜಡತಶ್ಚೈ ವ ಭೇದಜ್ಞಾನಂ ಹರೇಃ ಸದಾ 


ವಾಸವಂ ಜ್ಞಾನಮುದಿಷ್ಟ ದ ತೇನ ಮುಕ್ತಿರವಾಷ್ಯತೇ || 
ಇತಿ ಷಾಡ್ಸುಣ್ಯೇ | 


ಶ್ರೀಹರಿಯಲ್ಲಿ ಜೀವಜಡಗಳಿಂದ ಭೇದವಿದೆ ಎನ್ನುವ ಬುದ್ಧಿ "ಸದಿವಾ' ಎನಿಸಿದೆ. 
ಅಂದರೆ ಯಥಾರ್ಥಜ್ಞಾನವೆನಿಸಿದೆ. ಹೇಗೆಂದರೆ "ದಿವಾ' ಎಂದರೆ ಸಮ್ಯಗ್‌ wo ನ. 
ಅದರಿಂದ ಕೂಡಿರುವವರು ಸಮ್ಯಗ್‌ಜ್ಞಾನಿಗಳು "ಸದಿವಾಃ' ಎನಿಸುತಾರೆ. ಅವರಲ್ಲಿ 
ಮಾತ್ರ ಉದಿಸುವುದರಿಂದ ಅದಕ್ಕೆ ಅವರು ವಿಷಯಭೂತರು. ಹೀಗೆ ಭೇದಬುದ್ಧಿ 
ಸಮ್ಯಗ್‌ ಜ್ಞಾನಿವಿಷಯಕವಾಗಿದ್ದು "ಸದಿವ'ರ ಸಂಬಂಧಿಯಾದ್ದರಂದ “ಸದಿವಾ' 
ಎನಿಸುತ್ತದೆ. ಹೀಗೆ ಅದು ಸತ್ಯವೆಂದೇ ಸಿದ್ಧವಾಗುತ್ತದೆ. 

ರಾತ್ರಿ ಎಂದು ಅಜ್ಞಾನವೂ, ದಿವಾ ಎಂದು ಸಮ್ಯಗ್‌ ಜ್ಞಾನವೂ ಕರೆಸಿಕೊಳ್ಳುತ್ತದೆ 
ಎಂದು ಶಬ್ದನಿರ್ಣಯದಲ್ಲಿ ಹೇಳಿದೆ. ಸಿವಾ ಜಡಗಳಿಂದಲೂ ಹರಿಗೆ 


ಭೇದವನ್ನು “geodon ಸದಾ ವಾಸ್ತವವಾದ ಜ್ಞಾನವೆನಿಸುತ್ತದೆ. ಏಕೆಂದರೆ 
ಅದರಿಂದ ಮುಕ್ತಿ ಲಭಿಸುತ್ತದೆ ಎಂದು ಷಾಡ್ಸುಣ್ಯ ಎಂಬ ಗ್ರಂಥದಲ್ಲಿ ಹೇಳಿದೆ. 


ಯಾಗಾದಿ ಕರ್ಮಗಳಿಂದಲೂ ಸ್ವತಂತ್ರಪರಮಾತ್ಮನನ್ನೇ ಆರಾಧಿಸಬೇಕು. 
ಅವನಿಲ್ಲದೆ ಶರೀರದಲ್ಲಿ ಯಾವ ಕ್ರಿ ಕ್ರಿಯೆಯೂ ಆಗದು ae ರುದ್ರಗೀತೆಯಲ್ಲಿ 
ರುದ್ರದೇವರು ಪ್ರಚೇತಸರಿಗೆ ಉಪದೇಶಿಸುವುದನ್ನು ಮೈತ್ರೇಯರು ವಿದುರನಿಗೆ 
ಹೇಳುತಾರೆ. 


452 `  ಶ್ರೀಮದ್‌ಭಾಗವತ ತಾತ್ಪರ್ಯನಿರ್ಣಯ 


ಕ್ರಿಯಾಕಲಾಪೈರಿದಮೇವ ಯೋಗಿನಃ 
ಶ್ರದ್ಧಾನ್ವಿಶಾಃ ಸಾಧು ಯಜಂತಿ ಸಿದ್ಧಯೇ | 
ಭೂತೇಂದಿ ಯಾಂತಃಕರಣೋಪಲಕ್ಚಣಂ 
ವೇದೇ ಚತಂತ್ರೇ ಚತ ಏವ ಕೋವಿದಾಃ || ೬೩ ॥ 


ಕರ್ಮಯೋಗಿಗಳೂ ಕೂಡ ಶ್ರದ್ದಾಯುಕ್ತರಾಗಿ ಯಾಗಾದಿ ಕ್ರಿಯಾಕಲಾಪಗಳಿಂದ 
ಈ ಪರಬ್ರಹ್ಮನನ್ನೇ ಅಪರೋಕ್ಷಜ್ಞಾನಕ್ಕಾಗಿ ಚೆನ್ನಾಗಿ ಆರಾಧಿಸುತಾರೆ. ಭೂತ 
ಇಂದ್ರಿಯ ಅಂತಃಕರಣಯುಕವಾದ ಶರೀರ ಅಸ್ವಂತ್ರನಾದ ಜೀವನ 
ವಶವಲ್ಲವಾದ್ದರಿಂದ ಸ್ವತಂತ್ರ ಪರಬ್ರಹ್ಮನೊಬ್ಬನಿರಲೇಬೇಕೆಂಬ ಅಭಿಪ್ರಾಯ ಈ 
ಕರ್ಮಯೋಗಿಗಳಿಗೆ ಇದ್ದರೆ ಮಾತ್ರ ಅವರು ವೇದಗಳಲ್ಲಿಯೂ ಪಂಚರಾತ್ರ 
ಗಳಲ್ಲಿಯೂ ಕೋವಿದರೆನಿಸುತಾರೆ. 


ಇಲ್ಲಿ "ಭೂತೇಂದ್ರಿಯಾಂತಃಕರಣೋಪಲಕ್ಷಿತಂ' ಎಂದು ಬೇರೆ ವ್ಯಾಖ್ಯಾನಕಾರರ 
ಪಾಠ. ವೀರರಾಘವವ್ಯಾಖ್ಯಾನದಲ್ಲಿ ಭೂತೇಂದ್ರಿಯಾಂತಃಕರಣ ಯುಕ್ತವಾದ 
ದಿವ್ಯಮಂಗಲವಿಗ್ರಹ ವಿಶಿಷ್ಟ ಎಂದು ಅರ್ಥ ಮಾಡಿದ್ದಾರೆ. "ಉಪಲಕ್ಷಿತ' ಎಂದರೆ 


‘DSA! ಎಂದು ವ್ಯಾಖ್ಯಾನ. ಶ್ರೀಧರಾದಿಗಳು ಹಾಗೆ ವ್ಯಾಖ್ಯಾನ ಮಾಡಿಲ್ಲ 
ಭೂತೇಂದ್ರಿಯಾಂತಃಕರಣಗಳು ಅಸ್ವತಂತ್ರವಾದ್ದರಿಂದ ನಿಯಾಮಕನು ಭಗವಂತ 
ಎಂದಿದ್ದಾರೆ. ಆದರೆ ಭಗವಂತನಿಗೆ ಜಡಶರೀರವನ್ನು ಅವರೂ ಒಪ್ಪಿದ್ದಾರೆ. ಅದರಿಂದ 
ನಿಯಾಮಕನಾದ ಭಗವಂತ ನಿಯಮ್ಯವಾದ ಶರೀರದಿಂದ ವಿಶಿಷ್ಠನಾಗಿದ್ದಾನೆ ಎಂದೇ 
ಅವರ ಅಭಿಪ್ರಾಯವಿದ್ದಂತೆ ಕಾಣುತ್ತದೆ. ಅದರಿಂದ ಶ್ರೀಮದಾಚಾರ್ಯರು 
ಹೇಳುತಾರೆ. "ಉಪಲಕ್ಟಣ'ಶಬ್ದವನ್ನು ಭಾಗವತ ಪ್ರಯೋಗಿಸಿದ್ದರಿಂದ ಭಗವಂತ 
ಉಪಲಕ್ಷಿತನಾಗುತ್ತಾನೆ. ಜೀವರ ಜಡಶರೀರಕ್ಕೆ ಜೀವರು ಸ್ವಯಂ 
ಅಸ್ವತಂತ್ರರಾದ್ದರಿಂದ ಸ್ವತಂತ್ರ ನಿಯಾಮಕರಲ್ಲ ಸ್ವತಂತ್ರನಾದ ಹರಿಯೇ 
ನಿಯಾಮಕ ಎಂದು ಜಡಶರೀರದಿಂದ ಭಗವಂತ ಉಪಲಕ್ಷಿತನಾಗುತಾನೆ ಅಂದರೆ 
ಸ್ವತಂತ್ರಭಗವಂತನೊಬ್ಬ ನಿಯಾಮಕನಿರಬೇಕೆಂದು ಯುಕ್ತಿಯಿಂದ ಸಿದ್ಧನಾಗುತ್ತಾನೆ. 
ಹೊರತು ಜಡಶರೀರದಿಂದ ವಿಶಿಷ್ಠನಾಗುವುದಿಲ್ಲ, 


P = 
ಭೂತೇಂದ್ರಿಯಾಂತಃಕರಣೈರುಪಲಕ್ಷ್ಯತೇ | 

ಪಂಚಭೂತ ಇಂದ್ರಿಯ ಅಂತಃಕರಣಗಳಿಂದ ಅವುಗಳಿಗೆ ಸ್ವತಂತ್ರನಿಯಾಮಕನಾದ 
ಭಗವಂತ ಯುಕ್ತಿಯಿಂದ ಸಿದ್ಧನಾಗುತ್ತಾನೆ, ಹೊರತು ಅವುಗಳಿಂದ ವಿಶಿಷ್ಟನಾಗುವುದಿಲ್ಲ. 


ale ate ate 
"> 


Ena pS ~ 


ಚತುರ್ಥಸ್ಕಂಧ-ಅಧ್ಯಾಯ-24 453 


ಲಯಕಾಲದಲ್ಲಿ ಚೇತನ ಅಚೇತನ ಪ್ರಕೃತಿಗಳೆರಡೂ ಸುಪ್ಪವಾಗಿದ್ದುವು. ಬಳಿಕ 
RAPO ಬಂದಾಗ ಅವುಗಳಿಂದ ಪರಮಾತ್ಮ ಪ್ರಪಂಚಸ್ಪಷ್ಟಿ ಮಾಡುತ್ತಾನೆ ಎಂದು 
ರುದ್ರಗೀತೆಯಲ್ಲಿ ರುದ್ರದೇವರು ಪ್ರಚೇತಸರಿಗೆ ಉಪದೇಶಿಸುತಾರೆ ಎಂದು 
ಮೈತ್ರೇಯರು ವಿದುರನಿಗೆ ಹೇಳುತಾರೆ. 


ತ್ವಮೇಕ ಆದ್ಯಃ ಪುರುಷಃ ಸುಪಶಕಿ- 
ಜಃ > ಬಿ 
ಸಯಾ ರಜಃಸತ್ತೃತಮೋ ವಿಭಿದ್ದತೇ | 
ಎವಿ d 
ಮಹಾನಹಂ ಖಂ ಮರುದಗ್ನಿವಾರ್ಧರಾಃ 
ಸುರರ್ಷಯೋ ಭೂತಗಣಾ ಇದಂ ಯತಃ We? I 
ಈ ಸೃಷ್ಟಿಗೆ ಮೊದಲು ಪುರುಷನಾದ ನೀನೊಬ್ಬನೆ ಇರುವಿ. ಪ್ರಕೃತಿ ಜಗದ್ವಾಪಾರವನ್ನು 
ಬದಿಗಿಟ್ಟುನಿನ್ನಲ್ಲೆ ರಮಿಸುತ್ತಾಳೆ. ಜಡಪ್ರಕೃತಿಯಲ್ಲಿಯೂ ಜಗದ್ವ್ವಾಪಾರವಿರುವುದಿಲ್ಲ. 
ಬಳಿಕ ಸೃಷ್ಟಿಕಾಲದಲ್ಲಿ ನಿನ್ನಿಂದ ಪ್ರಕೃತಿಯ ಸತ್ವ ರಜತಮ ಎಂಬ ತ್ರಿಗುಣಗಳೂ 


ಅವುಗಳ ಅಭಿಮಾನಿ ಲಕ್ಷಿ £ ರೂಪಗಳೂ ವ್ಯಕ್ತವಾಗುತ್ತವೆ. ಅವುಗಳಿಂದ ಮುಂದೆ 
ಮಹತ್ತತ್ವ ಅಹಂಕಾರತತ್ವ ಆಕಾಶ ವಾಯು ತೇಜ ಜಲ ಪೃಥಿವಿಗಳು ಅವುಗಳಿಂದ 


ದೇವತೆಗಳು ಖಷಿಗಳು ಮನುಷ್ಯರು ಮುಂತಾದವರು ಹೀಗೆ ಇಡೀ ಪ್ರಪಂಚ 
ಸೃಷ್ಟಿಯಾಗುತ್ತದೆ. 

s ಇಲ್ಲಿ ಬೇರೆ ವ್ಯಾಖ್ಯಾನಕಾರರು "ಸುಪ್ಪಶಕ್ತಿ' ಎಂದರೆ ಮಾಯಾಶಕ್ತಿ ಸುಪವಾಗಿತ್ತು 
. ಅಂದರೆ ಸ್ಥೂಲಕಾರ್ಯರೂಪದಿಂದ ಪರಿಣಮಿಸದೆ ಸೂಕ್ಷ್ಮರೂಪದಿಂದಲೆ ಇದ್ದಿತು 
ಎಂದು ವ್ಯಾಖ್ಯಾನ ಮಾಡುತಾರೆ. ಅನಿರ್ವಚನೀಯ ಮಾಯೆಯನ್ನು ಅಥವಾ 
ಜಡಪ್ರಕೃತಿಯನ್ನು ಮಾತ್ರ ‘88’ ಶಬ್ದದಿಂದ ಇಟ್ಟುಕೊಳ್ಳುತ್ತಾರೆ. ಜಡಪ್ರಕೃತಿಯ 
ಅಭಿಮಾನಿನಿಯಾದ ರಮಾದೇವಿಯನ್ನು ಬಿಟ್ಟುಬಿಡುತ್ತಾರೆ. ರಮಾದೇವಿ 
ಜ್ಞಾನಾನಂದಮಯಶರೀರ ಉಳ್ಳವಳು. ಅಜ್ಞಾನಕಾರ್ಯವಾದ ಸುಪ್ತಿ ಅವಳಿಗೆ 
ಅಸಂಭಾವಿತ. ಅದರಿಂದ ಹೀಗೆ ಹೇಳಬೇಕು- 


ಸುಪ್ಪಶಟ್ರ AN RB | 
= == -2 ಠ್‌ 
ಪ್ರಕೃತೇಃ ಸ್ವಾಪ ಉದ್ದಿಷ್ಟೋ ಹರ್ಯನ್ಯಸ್ಯ ತ್ವದರ್ಶನಮ್‌ | 
ವಿಶೇಷೇಣ ಹರ್‌ ಚಾಪಿ ರತಿರ್ಜ್ಲಾನಾತ್ಮಿಕಾ ಯತಃ ॥ 
ಇತಿ ಸತ್ಯಸಂಹಿತಾಯಾಮ್‌ । 
"ಸ್ವಂ ಹೃಪೀತೋ Bass’ ಎಂದು ಶ್ರುತಿ ಹೇಳುವಂತೆ ಸ್ವಾಪವೇ ಸುಪ್ರಿ ಅಂದರೆ ಸ್ವ 


ಸ್ವತಂತ್ರ ಪರಮಾತ್ಮನನ್ನು ಆಪ್ತಿ ಸೇರುವುದೇ ಸ್ವಾಪ WA, ರಮಾದೇವಿ ಸೃಷ್ಟಿಕಾಲ 
ದಲ್ಲಿಯೂ ಪರಮಾತ್ಮನನ್ನು ಸೇರಿರುತ್ತಾಳೆ. ಆದರೆ ಜಗದ್ವಾಪಾರವನ್ನೂಮಾಡುತಾಾಳಿ. 


454 ಶ್ರೀಮದ್‌ಭಾಗವತ ತಾತ್ಪರ್ಯನಿರ್ಣಯ 


ಲಯಕಾಲದಲ್ಲಿ ಜಗದ್ವ್ವಾಪಾರವನ್ನು ಬದಿಗಿಟ್ಟು ವಿಶೇಷವಾಗಿ ಪರಮಾತ್ಮನನ್ನೇ 
ಸೇರಿರುತಾಳೆ. ಹೀಗೆ ಸುಪಳಾದ ರಮಾದೇವಿ ಎಂಬ ಶಕ್ತಿ ಅಂದರೆ ಪತ್ನಿ ಉಳ್ಳವನು 
ಸುಪಶಕ್ತಿ ಎನಿಸುತಾನೆ. 

ಚೀತನಪ್ರಕೃತಿಗೆ ಲಯಕಾಲದಲ್ಲಿ ಸ್ವಾಪ ಎಂದರೆ ಹರಿಗಿಂತ ಬೇರೆಯಾದ ಪ್ರಪಂಚದ 
ವಿಷಯದಲ್ಲಿ ಯಾವ ವ್ಯವಹಾರವನ್ನೂ ಮಾಡದಿರುವುದು ಮತ್ತು ವಿಶೇಷವಾಗಿ 
ಹರಿಯಲ್ಲಿರಮಿಸುವುದು ಹೊರತು ಅಜ್ಞಾನಕಾರ್ಯವಾದ Aw wo, ಸ್ವರೂಪಳಾದ 
ಅವಳಿಗೆ ಕೂಡುವುದಿಲ್ಲ ಎಂದು ಸತ್ಯಸಂಹಿತೆಯಲ್ಲಿ ಹೇಳಿದೆ. 


ato ಟೊ ate 
ಜ್‌ PAY ಡಿ 


ಪರಮಾತ್ಮ ಜೀವರ ಶರೀರಗಳನ್ನು ಪ್ರವೇಶಿಸಿ ಅವರ ಇಂದ್ರಿಯಗಳಲ್ಲಿ 
ಅಂತರ್ಗತವಾದ ತನ್ನ ಇಂದ್ರಿಯಗಳಿಂದ ವಿಷಯಪದಾರ್ಥಗಳಲ್ಲಿರುವ ಸ್ವಾಖ್ಯ 
ಸಾರಭಾಗ ಮಾತ್ರವನ್ನು ಭೋಗಿಸುತಾನೆ ಎಂದು ರುದ್ರಗೀತೆಯಲ್ಲಿ ರುದ್ರದೇವರು 
ಪ್ರಚೇತಸರಿಗೆ ಉಪದೇಶಿಸುವುದನ್ನು ಮೈತ್ರೇಯರು ವಿದುರನಿಗೆ ಹೇಳುತ್ತಾರೆ. 


ಸೃಷ್ಟಂ ಸ್ವಶಕ್ತೇದಮನುಪ್ರವಿಷ್ಠ- 


ಶ್ಲತುರ್ವಿಧಂ ಪುರಮಾತ್ಮಾಂಶಕೇನ | 
ಅಥೋ ವಿದುಸ್ತ್ವಾಂ ಪುರುಷಂ ಸಂತಮತ್ರ 
ಭುಂಕ್ತೇ ಹೃಷೀಕೈರ್ಮಧು ಸಾರಘಂ ಯತಃ I ೬೫ 1 


ಜರಾಯುಜ ಅಂಡಜ ಸ್ವೇದಜ ಉದ್ಬಿ ಜವೆಂಬ ನಾಲ್ಕು ಬಗೆಯ ಶರೀರವನ್ನು 
ಸ್ವರೂಪಶಕ್ತಿಯಿಂದಲೂ ಲಕ್ಷ್ಮೀದೇವಿಯ ಮೂಲಕವೂ ನೀನು ಸೃಷ್ಟಿಸಿ ಅದರ 
ಪಾಲನೆಗಾಗಿ ನಿನ್ನ ಸ್ವರೂಪಾಂಶಗಳಿಂದ ಪ್ರವೇಶಿಸಿ ಆ ಶರೀರದಲ್ಲಿ ಜೀವರ 
ಇಂದ್ರಿಯಗಳಲ್ಲಿ ಅಂತರ್ಗತವಾದ ನಿನ್ನ ಇಂದ್ರಿಯಗಳಿಂದ ವಿಷಯ 
ಪದಾರ್ಥಗಳಲ್ಲಿರುವ ಸ್ವಾಖ್ಯವಾದ ಸಾರಭಾಗವನ್ನು ಮಾತ್ರ ಭೋಗಿಸುವೆ. ಹೀಗೆ 
ಜೀವರ ಶರೀರವನ್ನು ಪ್ರವೇಶಿಸಿರುವುದರಿಂದಲೆ ಪುರುಷನೆನಿಸಿರುವಿ. ಮತ್ತು 
ಸಾರಮಾತ್ರವನ್ನು ಭೋಗಿಸುವುದರಿಂದಲೆ ನಿರ್ದೊೋಹನೆನಿಸಿರುವಿ ಎಂದು ಜ್ಞಾನಿಗಳು 
ತಿಳಿದಿದ್ದಾರೆ. 


ಇಲ್ಲಿ ಬೇರೆ ವ್ಯಾಖ್ಯಾನಕಾರರು "ಸಾರಘಂ ಯಃ' ಎಂದು ಪಾಠವಿಟ್ಟುಕೊಂಡು 
"ತಂ ಜೀವಂ ವಿದುಃ' ಎಂದು ಅಧ್ಯಾಹಾರ ಮಾಡಿ ‘DOW’ ಎಂದರೆ "ಸರಘಾ' 
ಎಂದು ಕರೆಸಿಕೊಳ್ಳುವ ದುಂಬಿ ಕೂಡಿಡುವ ಜೇನುತುಪ್ಪ ಜೇನುತುಪ್ಪದಂಥ 
ವಿಷಯಸುಖ ಉಣ್ಣುವವನು ಜೀವ ಎಂದಿದ್ದಾರೆ. ಆದರೆ ಇಲ್ಲಿ "ಮಧು' 
ಶಬ್ದವಿರುವುದರಿಂದ "ಸಾರಘ' ಶಬ್ದವ್ಯರ್ಥ. ಮತ್ತು 'ತ್ವಾಂ ಪುರುಷಂ ವಿದುಃ, ಯಃ 
ಸಾರಘಂ ಮಧು yoke’ ಎಂದು ಶ್ಲೋಕದಲ್ಲಿ ಒಂದೇ ವಾಕ್ಕವಿದ್ದರೂ ಅದನ್ನು 


ಚತುರ್ಥಸ್ಕಂಧ-ಅಧ್ಯಾಯ-24 455 


ಒಡೆದು "ತಂ ಜೀವಂ ವಿದುಃ' ಎಂದು ಒಂದು ವಾಕ್ಯವನ್ನೇ ಅಧ್ಯಾಹಾರ ಮಾಡಿ 
ಸೇರಿಸುವುದು ಬಹಳ ಅಸ್ವರಸ. "ಯಃ ಸಾರಘಂ ಮಧು ಭುಂಕ್ತೇ ತಂ ತ್ವಾಂ 
ಪುರುಷಂ ವಿದುಃ' ಎಂದು ಒಂದೇ ವಾಕ್ಯ ಮಾಡಿದರೆ ಕ್ಲೇಶವಿಲ್ಲ 
'ಸಾರಘಂ' ಎಂದರೆ 'ಸಾರಮಾತ್ರ' ಎಂದರ್ಥ. ಮಧು ಎಂದರೆ ಸುಖ. 
ಅಸಾರವಾದ ಕರ್ಮಫಲಸುಖದುಃಖಗಳನ್ನು ಜೀವ ಉಂಡರೂ ಭಗವಂತ 
ಸಾರಮಾತ್ರವಾದ ಸ್ವಾಖ್ಯಸುಖವನ್ನೇ ಉಣ್ಣುತಾನೆ. ಅವನನ್ನೇ ಮುಖ್ಯವಾಗಿ ಪುರುಷ 
ಎನ್ನುತ್ತಾರೆ ಎಂದು ವ್ಯಾಖ್ಯಾನಿಸುವುದು ಉಚಿತ. 
ಅವಧಾರಣೇ ಘಶಬ್ದಃ ಸ್ಯಾತ್‌ ಸಾರಮಾತ್ರಂ ತು ಸಾರಥಮ್‌ | 
ಇತಿ ಶಬ್ದನಿರ್ಣಯೇ | 


ಘಶಬ್ದ ಅವಧಾರಣಾರ್ಥದಲ್ಲಿದೆ. ಅದರಿಂದ ಸಾರಘ ಎಂದರೆ ಸಾರಮಾತ್ರ ಎಂದು 
ಅರ್ಥವಾಗುವುದು ಎಂದು ಶಬ್ದನಿರ್ಣಯದಲ್ಲಿ ಹೇಳಿದೆ. 


ate ats NJ 
“~~ pA pA 


"ನಮ್ಮೆಲ್ಲರ ಗುರುವಾದ ಬ್ರಹ್ಮನೂ ಮನುಗಳೂ ನಿಷ್ಕಾಮನೆಯಿಂದ ಅರ್ಚಿಸುವ 
ಹರಿಪಾದಕಮಲವನ್ನು ಯಾರು ಅರ್ಚಿಸದೆ ಬಿಟ್ಟಾನು' ಎಂದು ರುದ್ರದೇವರು 
ರುದ್ರಗೀತೆಯಲ್ಲಿ ಹೇಳುವ ಮಾತನ್ನು, ಮೈತ್ರೇಯರು ವಿದುರನಿಗೆ ಹೇಳುತ್ತಾರೆ. 


ಕಸ್ತತ್ರದಾಬ್ದಂ ವಿಜಹಾತಿ ಪಂಡಿತೋ 
ಯತ್‌ ತೇ ಪುಮಾನಪ್ಯಯಮಬ್ಬಕೀತನಃ | 
ವಿಶಂಕಯಾ ತಸ್ಕದ್ಯುರುರರ್ಚತಿ ಸ್ಮಯದ್‌ 
ವಿನೋಪಪತಿಂ ಮನವಶ್ನತುರ್ದಶ 11 ೬೮॥ 
ನಿನ್ನ ಪಾದಕಮಲವನ್ನು ಹೀಗೆ ಸರಿಯಾಗಿ ತಿಳಿದವನು ಯಾರು ತಾನೆ ಆರಾಧಿಸದೆ 
ಬಿಟ್ಟಾನು? ಏಕೆಂದರೆ ನಮ್ಮ ತಂದೆಯೂ ಗುರುವೂ ಆದ ಕಮಲಾಸನ ಬ್ರಹ್ಮನೂ 
ಕೂಡ ಶಂಕೆ ಇಲ್ಲದೆ ಅದನ್ನು ಆರಾಧಿಸುತ್ತಿದ್ದಾನೆ. ಹದಿನಾಲ್ಕು ಮನುಗಳೂ ಕೂಡ 
ಹರಿಪ್ರೀತಿ ಹೊರತು ಬೇರೆ ಫಲದ ನಿರೀಕ್ಷೆ ಇಲ್ಲದೆಯೆ ಸ್ವಾಭಾವಿಕವಾಗಿ ಅದನ್ನು 
ಆರಾಧಿಸುತ್ತಾರೆ. 
ಇಲ್ಲಿ "ವಿನಾ ಉಪಪತ್ರಿಂ' ಎಂದರೆ ಶ್ರೀಧರವ್ಯಾಖ್ಯಾನದಲ್ಲಿ ಶ್ರೀಮದಾಚಾರ್ಯರ 
ತಾತ್ಸರ್ಯವಾಕ್ಯವನ್ನೇ ಹೀಗೆ ತೆಗೆದು ಕೊಂಡಿದ್ದಾರೆ- 


tos -> ಖಾತ ಮೆ 2 > 
ಅಸ್ಥಾದೇತತ್‌ ಫಲಂ ಭವತೀತ್ಯುಪಪ ತ್ರಫೇಕ್ಷಾಂ ವಿನಾಪಿ ಸ್ವಭಾವತ ಏವ | 


456 ಶ್ರೀಮದ್‌ ಭಾಗವತ ತಾತ್ಪರ್ಯನಿರ್ಣಯ 


ಆದರೆ ಗಿರಿಧರ ವ್ಯಾಖ್ಯಾನದಲ್ಲಿ "ಏನಾ ಉಪಪತ್ತಿಂ' ಎಂದರೆ ಯುಕ್ತಿಯಿಂದ 
ದೃಢನಿಶ್ಚಯ ಮಾಡಿಕೊಳ್ಳದೆಯೇ ಪಿತಾಮಹರಾದ ಬ್ರಹ್ಮದೇವರ ನಡೆನುಡಿ 
ಗಳಲ್ಲಿರುವ ವಿಶ್ವಾಸದಿಂದಲೇ ಮನುಗಳು ಹರಿಪಾದಕಮಲವನ್ನು ಅರ್ಚಿಸಿದರು 
ಎಂದಿದ್ದಾರೆ. ದೃಢನಿಶ್ಚಯವಿಲ್ಲದೆ ಅರ್ಚಿಸಿ ಫಲವೇನು? ಅದರಿಂದ ಇಲ್ಲಿ ಉಪಪತ್ತಿ 
ಎಂದರೆ ಯುಕ್ತಿಯಲ್ಲ ಲೌಕಿಕಫಲಪ್ರಾಪಿಯೇ ಉಪಪತ್ತಿ ಅದರ ಅಪೇಕ್ಷೆ ಇಲ್ಲದೆ 
ಸ್ವಾಭಾವಿಕಭಕ್ತಿಯಿಂದಲೇ ಮನುಗಳು ಹರಿಪಾದಕಮಲವನ್ನು ಅರ್ಚಿಸಿದರು 
ಅಸ್ಥಾದೇತದ್‌ ಭವತೀತ್ಯುಪಪತ್ತ ಶ್ರ್ಯಪೇಕ್ಟಾಂ ವಿನಾಪಿ ಸ್ವಭಾವತ ಏವ | 
"ವಿನೋಪಪತ್ತಿಂ' ಎಂದರೆ ಹರಿಪಾದಕಮಲದ ಅರ್ಚನೆಯಿಂದ ನನಗೆ ಲೌಕಿಕ 
ಫಲಸಿಗುತ್ತದೆ. ಎಂದು ಲೌಕಿಕಫಲಪ್ರಾಪ್ತಿಯನ್ನು ಬಯಸದೆಯೇ ಸ್ವಾಭಾವಿಕ 
ಭಕ್ತಿಯಿಂದ' ಎಂದರ್ಥ. 


ಬೇ ale ಲೇ 
pS ಕೃತಿ pd 


ಪ್ರತಿದಿನವೂ ನಿದ್ರೆಯಲ್ಲಿ ಪ್ರಾಜ್ಞನನ್ನು ಆಲಿಂಗಿಸಿ ಜೀವ ಸುಖಪಡುತಾನೆ. 


ತದರೆ`ಆತ ತನ್ನ ಸುಖವನ್ನು ಕಾಣುವುದಿಲ್ಲ 
3 l ಮಾತ್ರ ಕಾಣುತ್ತಾನೆ, ಪ್ರಾಜ್ಞನನ್ನು ಕಾಣುವುದಿಲ್ಲ ' 


ಅದರಿಂದ ಪರಮಾತ್ಮಜ್ಞಾನ ಬಲು ದುರ್ಲಭ ಎನ್ನುತ್ತಾರೆ ರುದ್ರಗೀತೆಯಲ್ಲಿ 
ರುದ್ರದೇವರು. ಇದನ್ನು ಮೈತ್ರೇಯರು ವಿದುರನಿಗೆ ಹೇಳುತಾರೆ. 


ಯತ್‌ಸ್ಪ ಹೊ ತಹರಹರ್ಮುಕ್ತ- 
ಕ್ಲೇಶಃ ಶೇತೇ5ಮೃತಾಂಬುಧಾ | 
ತಾವದ್‌ ವೇದಾಥ ತತ್‌ ತೇsಂಘ)ಂ 9 
ಜನೋರನು ಸ್ಥರತೇ ಚತತ್‌ Wee I 
ನಿನ್ನ ಪಾದಕಮಲಸ್ಪರ್ಶದಿಂದಲೆ ಸಂಸಾರಿಜೀವ ಪ್ರತಿದಿನ ಸುಷುಪಿಯಲ್ಲಿ ಎಲ್ಲ 
ಕ್ಲೇಶಗಳಿಂದ ಮುಕನಾಗಿ ಅಮೃತಸಮುದ್ರದಂಥ ಸ್ವರೂಪಾನಂದವನ್ನು 
ಅನುಭವಿಸುತ್ತಾನೆ. ಆದರೂ ಆಗಪಾ ತ್ರಜ್ಞನಾಮಕನಾದ ನಿನ್ನ ಆ ಪಾದ ಕಮಲವನ್ನು 


ತಿಳಿಯುವನೇನು? BY, ಆಗ ಯಾವುದೇ ಜ್ಞಾನವಿರುವುದಿಲ್ಲ ಎನ್ನಲಾಗದು. 
ಏಕೆಂದರೆ ಇಷ್ಟು ಹೊತ್ತು ಸುಖವಾಗಿ ನಿದ್ದೆ ಮಾಡಿದೆನೆಂದು ಅನಂತರ ಸ್ಥರಿಸುತ್ತಾನೆ. 


ಬೇರೆ ವ್ಯಾಖ್ಯಾನಕಾರರ ಪಾಠದಲ್ಲಿ ಈ ಶ್ಲೋಕವಿಲ್ಲ 
ಅಹರಹಃ ಕ್ಲೇಶಮೋಕ್ಪಃ ಸುಪ್ಮ್‌ । ತಾವದ್ದೇದೇತ್ಯಾಕ್ಷೇಪೋ 
ದೌರ್ಲಭ್ಯಜ್ಞಾಪನಾರ್ಥಮ್‌ I 


ಚತುರ್ಥಸ್ಕಂಧ-ಅಧ್ಯಾಯ-24 ar 


ಪ್ರತಿದಿನವೂ ಸುಪುಪಿಯಲ್ಲಿ ಜೀವನಿಗೆ ಪ್ರಾಜ್ನನಾಮಕ ಪರಮಾತ್ಮನ ಆಲಿಂಗನದಿಂದ 
ದುಃಖಪರಿಹಾರವಾಗುತ್ತದೆ. ಆದರೂ ಆಗಆ ಪರಮಾತ್ಮನನ್ನು ಜೀವನು ತಿಳಿಯುವನೆ? 
ಇಲ್ಲ ಎಂದು ಆಕ್ಷೇಪ. ಇದು ಪರಮಾತ್ಸಜ್ಞಾ 28 ದುರ್ಲಭವೆಂದು ತಿಳಿಸುವುದಕ್ಕಾಗಿ. 
ಇತಿ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯವಿರಚಿತೇ 
ಶ್ರೀಮದ್ಭಾಗವತತಾತ್ಪರ್ಯನಿರ್ಣಯೇ ಚತುರ್ಥಸ್ಕಂಧೇ 
ಚತುರ್ವಿಂಶೋನಧ್ಯಾಯಃ I 


226-5 


ಅಧ್ಯಾಯ-೨೫ 
ಅಧ್ಯಾಯಸಾರಾಂಶ 


ರುದ್ರದೇವರು ಉಪದೇಶಿಸಿದ ರುದ್ರ ಗೀತಮಂತ್ರವನ್ನು ಜಪಿಸುತ್ತ 
ಪ್ರಚೇತಸರು ಸಮುದ್ರ,ಗರ್ಭದಲ್ಲಿ ಬಹುಕಾಲ, ತಪಸ್ಸು ಮಾಡಿದರು. 
ಪ್ರಾ,/ಚೀನಬರ್ಹಿರಾಜನ ಬಳಿಗೆ ನಾರದರು ಬಂದು ಕಾಮ್ಯಯಜ್ಞಗಳಲ್ಲಿ 
ಪಶುಗಳನ್ನು ಕೊಲ್ಲಿಸಿದರೆ ಅವು ಪರಲೋಕದಲ್ಲಿ ಅದೇ ರೀತಿ ಅವನಿಗೆ 
ಹಿಂಸೆ ಮಾಡುತ್ತವೆ ಎಂದರು. ರಾಜ ವಧಿಸಿದ ಪಶುಗಳನ್ನು ಯೋಗಬಲ 
ದಿಂದ ಪ್ರತ್ಯಕ್ಷ ತೋರಿಸಿ ಅವು ನಿನ್ನ ಹಿಂಸಾಚಾರಕ್ಕೆ ಪ್ರತಿಯಾಗಿ ನಿನ್ನನ್ನು 
ಹಿಂಸಿಸಲು ಕಾದಿವೆ ನೋಡು ಎಂದರು. ಕಾಮ್ಯಕರ್ಮದಲ್ಲಿ ಆಸಕ್ತರಾ 
ದವರು ಪರಮಾತ್ಮತತ್ವಜ್ಞಾನದಿಂದ ವಂಚಿತರಾಗಿ ಹೀಗೆ ಅನರ್ಥ 


ಭಾಗಿಗಳಾಗುತ್ತಾರೆ ಎನ್ನುವಲ್ಲಿ ಒಂದು ಇತಿಹಾಸವನ್ನು ವರ್ಣಿಸಿದರು. 
ಪುರಂಜನನೆಂಬ ಒಬ್ಬ ರಾಜನಿಗೆ ಅವಿಜ್ಞಾತನೆಂಬ ಮಿತ್ರನಿದ್ದ. ರಾಜ 
ಮಿತ್ರನನ್ನು ಬಿಟ್ಟು ಒಬ್ಬನೇ ತನಗೆ ಯೋಗ್ಯವಾದ ಪಟ್ಟಣವನ್ನು ಹುಡುಕುತ್ತ 
ಸಂಚರಿಸಿದ. ಹಿಮಾಲಯದ ದಕ್ಷಿಣದಲ್ಲಿ ಭಾರತಭೂಮಿಯಲ್ಲಿ ಒಂದು 
ನವದ್ವಾರಯುಕ್ತವಾದ ಪಟ್ಟಣವನ್ನು ಕಂಡ. ಆ ಪಟ್ಟಣದ ಒಡತಿ 
ಪುರಂಜನಿ. ಅವಳಿಗೆ ಹತ್ತು ಮಂದಿ ಭೃತ್ಯರು ಒಬ್ಬ ಮುಖ್ಯಭ್ಯತ್ಯ. 
ಅಂಗರಕ್ಷಣೆ ಹಾಗೂ ನಗರ ರಕ್ಷಣೆಯನ್ನು ಐದು ಹೆಡೆಗಳ ಒಂದು ಸರ್ಪ 
ನಡೆಸುತ್ತಿತ್ತು. ರಾಜ ಅವಳ ರೂಪಕ್ಕೆ ಮನಸೋತ. ಅವಳೂ ರಾಜನನ್ನು 
ಬಯಸಿದಳು. ಗಾಂಧರ್ವವಿಧಿಯಿಂದ ಅವರಿಬ್ಬರೂ ವಿವಾಹವಾದರು. 
ನಗರದಿಂದ ಬೇರೆ ಬೇರೆ ದೇಶಗಳಿಗೆ ಹೋಗಲು ರಾಜನಿಗೆ 
ನವದ್ವಾರಗಳು. ಮೇಲುಗಡೆ ಏಳು ಬಾಗಿಲುಗಳು, ಕೆಳಗಡೆ ಎರಡು 
ಬಾಗಿಲುಗಳು. ಏಳರಲ್ಲಿ ಐದು ಪೂರ್ವಾಭಿಮುಖ, ಎರಹು 
ಪಶ್ಚಿಮಾಭಿಮುಖ, ಒಂದು ದಕ್ಷಿಣಾಭಿಮುಖ. ಇನ್ನೊಂದು 
ಉತ್ತರಾಭಿಮುಖ. ಈ ಎಲ್ಲ ದ್ವಾರಗಳಲ್ಲಿ ರಾಜನಿಗೆ ಬೇರೆ ದೇಶಗಳಿಗೆ 
ಪ್ರಯಾಣ ಮಾಡಲು ಬೇರೆಬೇರೆ ಮಿತ್ರರಿದ್ದರು. ಖದ್ಯೋತಾ 


ಚತುರ್ಥಸ್ಕಂಧ-ಅಧ್ಯಾಯ-25 459 


ಆವಿರ್ಮಖೀ ಎಂಬ ಪೂರ್ವದ ಎರಡು ಬಾಗಿಲುಗಳಿಂದ ರಾಜ 
ದ್ಯುಮಂತನೆಂಬ ಮಿತ್ರನೊಂದಿಗೆ ವಿಭಾ,ಜಿತದೇಶಕ್ಕೆ ಹೋಗಿ ಬರುತ್ತಿದ್ದ 
ನಲಿನಿ ನಾಲಿನಿ ಎಂಬ ಎರಡು ಪೂರ್ವದ ಬಾಗಿಲುಗಳಿಂದ 
ಅವಧೂತನೆಂಬ ಮಿತ್ರನೊಂದಿಗೆ ಸೌರಭದೇಶಕ್ಕೆ ಹೋಗಿ ಬರುತ್ತಿದ್ದ 
ಮುಖ್ಯಾ ಎಂಬ ಪೂರ್ವದ ಬಾಗಿಲಿನಿಂದ ರಸಜ್ಞ ವಿಪಣರೆಂಬ 
ಮಿತ್ರರೊಂದಿಗೆ ಆಪಣ ಮತ್ತು ಬಹೂದನದೇಶಗಳಿಗೆ ಹೋಗಿ ಬರುತ್ತಿದ್ದ. 
ದೇವಭೂ ಎಂಬ ದಕ್ಷಿಣದ ಬಾಗಿಲಿನಿಂದ ಶ್ರುತಧರನೆಂಬ 
ಮಿತ್ರನೊಂದಿಗೆ ದಕ್ಷಿಣಪಾಂಚಾಲಕ್ಕೂ ಪಿತೃಭೂ ಎಂಬ ಉತ್ತರದ 
ಬಾಗಿಲಿನಿಂದ ಶ್ರುತಧರನೊಂದಿಗೆ ಉತ್ತರಪಾಂಚಾಲಕ್ಕೂ ಹೋಗಿ 
ಬರುತ್ತಿದ್ದ. ಪಶ್ಚಿಮದ ಆಸುರೀ ದ್ವಾರದಿಂದ ದುರ್ಮದನೆಂಬ 
ಮಿತ್ರನೊಂದಿಗೆ ಗ್ರಾಮ್ಯಕದೇಶಕ್ಕೆ ಹೋಗುತ್ತಿದ್ದ. ನಿರ್‌ಖುತಿ ಎಂಬ 
ಇನ್ನೊಂದು ಪಶ್ಚಿಮದ ದ್ವಾರದಿಂದ ಲುಬ್ಬಕನೆಂಬ ಮಿತ್ರ, ನೊಂದಿಗೆ 
ವೈಶಸದೇಶಕ್ಕೆ ಹೋಗುತ್ತಿದ್ದ. ಈ ಸ್ನೇಹಿತರು. ಮಾತ್ರವಲ್ಲದೆ ರಾಜನಿಗೆ 


ಇಬ್ಬರು ಕಣ್ಣಿಲ್ಲದ ಸಹಾಯಕರು: ಇಷ್ಟಬಂದಲ್ಲಿಗೆ ಹೋಗಲು —— 


ಇಷ್ಟಕಾರ್ಯ ನಡೆಸಲು ಸಹಾಯ ಮಾಡುವವರು. ನಿರ್ವಾಕ್ಯ ಉಪಸ್ಕಾರ 
ಎಂಬ ಈ ಇಬ್ಬರು ರಾಜನಿಗೆ ಸದಾ ಬೇಕಾಗುತ್ತಾರೆ. ಅಂತಃಪುರದಲ್ಲಿ 
ವಿಷೂಚಿ ಎಂಬ ಒಬ್ಬ ಸ್ನೇಹಿತನೂ ಇದ್ದಾನೆ. ಇವರೆಲ್ಲರ ಒಹತಿಯಾದ 
ಪುರಂಜನಿ ತನ್ನ ಹಾವಭಾವವಿಲಾಸಗಳಿಂದ ರಾಜನನ್ನು ವಶಪಡಿಸಿಕೊಂಡು 
ಪೂರ್ತಿ ಕೈಗೊಂಬೆಯಾಗಿ ಮಾಡಿಕೊಂಡಿದ್ದಳು. 


ato ats ಲೇ 
~~ „> A 


ಪ್ರಾಚೀನಬರ್ಹಿರಾಜ ಯಾಗಾದಿ ಕರ್ಮಗಳಲ್ಲಿಯೇ ಆಸಕನಾಗಿರುವುದನ್ನು 
ಕಂಡು ನಾರದರು ಅವನಿಗೆ 'ಪುರಂಜನೋಪಾಖ್ಯಾನವನ್ನು ಹೇಳಲು ಹೊರಟು 
ಮೊದಲಿಗೆ ಅವನು ಯಜ್ಞದಲ್ಲಿ ಬಲಿಕೊಟ್ಟಿರುವ ಪಶುಗಳನ್ನು ಯೋಗ 
ಸಾಮರ್ಥ್ಯದಿಂದ ತಿರುಗಿ ಜೀವಂತವಾಗಿ ತೋರಿಸಿ ಅವು ನಿನ್ನನ್ನು ಪರಲೋಕದಲ್ಲಿ 
ಹಿಂಸಿಸಬೇಕೆಂದು ನೀನು ಸಾಯುವುದನ್ನೇ ಕಾಯುತ್ತಿವೆ ನೋಡು ಎಂದು ಹೇಳುತಾರೆ. 
ಹೀಗೆ ಮೈತ್ರೇಯರು ವಿದುರನಿಗೆ ಹೇಳುತಾರೆ. 


ಪ್ರಾಚೀನಬರ್ಹಿಷಂ ಕೃತ್ಯ ಕರ್ಮಸ್ಥಾಸಕಚೇತಸಮ್‌ | 
ನಾರದೋತಧ್ಯಾತ್ಮತತ್ನಜ್ಞಃ ಕೃಪಾಳುಃ ಪ್ರತ್ಯಬೋಧಯತ್‌ aN 


“de 


460 ಶ್ರೀಮದ್‌ಭಾಗವತ ತಾತರ್ಯನಿರ್ಣಯ 


ನಾರದ ಉವಾಚ l 
ಶ್ರೇಯಸ್ತ್ವಂ ಕತಮದ್‌ ರಾಜನ್‌ ಕರ್ಮಣಾ S SZR ಈಹಸೇ I 
ದುಃಖಹಾನಿಃ ಸುಖಾವಾಪಃ ಶ್ರೆಯಸನ್ನೇಹ ಚೇಷ್ಯತೇ We I 
ಭೋಭೋಃ ಪ್ರಜಾಪತೇ ರಾಜನ್‌ ಪಶೂನ್‌ ಪಶ್ಯ ತ್ಹಯಾನದ್ದರೇ | 
ಸಂಜ್ಞಾಫಿತಾನ್‌ ಜೀವಸಂಘಾನ್‌ ನಿರ್ಫಣೇನ ಸಹಸ್ರಶಃ Hou 
ಏತೇ ತ್ವಾಂ ಸಂಪ್ರತೀಕ್ಷಂತೇ ಸ್ಮರಂತೋ ವೈಶಸಂ ತವ | | 
ಸಂಪರೇತಮಯಃಕೂಟೈೆಶ್ಚಿಂದಂತ್ಯುತ್ತಿತಮನ್ಯವಃ Hou 


ವಿದುರ, ಪ್ರಾಚೀನಬರ್ಹಿರಾಜನ ಮನಸ್ಸು ಕರ್ಮದಲ್ಲಿಯೇ ಆಸಕವಾದುದನ್ನು 
ಕಂಡು ಅಧ್ಯಾತ್ಮ ತತ್ವಜ್ಞರಾದ ಕೃಪಾಳುಗಳಾದ ನಾರದರು ಅವನಿಗೆ ತಿಳಿಹೇಳಿದರು. 


ನಾರದರು ಹೇಳಿದರು- ರಾಜನೆ, ನೀನು ಕರ್ಮದಿಂದ ಪಡೆಯ ಬಯಸುವ ಅಭೀಷ್ಟ 
ಯಾವುದು? ಸ್ಪರ್ಗಾದಿ ಸುಖವೆನ್ನುವುದಾದರೆ ಅದು ತುಚ್ಛ. ಸಂಸಾರ ನಿವೃತ್ತಿ 
ಮೋಕ್ಷಸುಖಪ್ರಾಪ್ತಿಎನ್ನುವುದಾದರೆ ಸ್ವರ್ಗಾದಿಕಾಮನೆ ಉಳ್ಳವನಿಗೆ ಅದು ಲಭ್ಯವಲ್ಲ, 


ಓ ಓ ಪ್ರಜಾಪಾಲಕನಾದ ರಾಜನೆ, ನೋಡು. ನೀನು ನಿಷ್ಕರುಣೆಯಿಂದ ಯಜ್ಞದಲ್ಲಿ 
ಕೊಲ್ಲಿಸಿದ ಸಾವಿರಾರು ಪಶುಗಳನ್ನು ನೋಡು. ಅವೂ ನಿನ್ನಂತೆಯೆ ಜೀವರು ತಾನೆ? 


ಈ ಪಶುಗಳು ನಿನ್ನ ಹಿಂಸಾಚಾರವನ್ನು ನೆನೆಯುತ್ತ ನಿನಗಾಗಿ ಕಾದಿವೆ. ನೀನು 

ಮೃತನಾದಾಗ ಪರಲೋಕದಲ್ಲಿನಿನ್ನನ್ನು ಇವು ಕೋಪದಿಂದ ಕಬ್ಬಿಣದ ಆಯುಧಗಳಿಂದ 

ಕೊಚ್ಚಿ ಹಾಕುತ್ತವೆ. 

ಇಲ್ಲಿ ವೇದೋಕವಾದ ಯಾಗಾದಿಕರ್ಮವನ್ನು ನಾರದರು ಏಕೆ ನಿಂದಿಸುತಾರೆ 
ಎಂಬ ಪ್ರಶ್ನೆ ಬರುತ್ತದೆ. ಗಿರಿಧರವ್ಯಾಖ್ಯಾನದಲ್ಲಿ "ರಾಜ ವೇದವಿಹಿತವಲ್ಲದ 
ಪ್ರಾಣಿಹಿಂಸೆ ಮಾಡಿದ್ದಾನೆ. ಆ ಪ್ರಾಣಿಗಳನ್ನೇ ನಾರದರು ಯೋಗಬಲದಿಂದ ಪುನಃ 
ತೋರಿಸಿದ್ದಾರೆ. ವೇದವಿಹಿತ ಹಿಂಸೆಯಿಂದ ಪಶುವಿಗೆ ಸ್ವರ್ಗವೇ ಸಿಗುತ್ತದೆ ಅದನ್ನು 
ಅವರು ನಿಂದಿಸುತ್ತಿಲ್ಲ' ಎಂದಿದ್ದಾರೆ. ಆದರೆ "ಅಧ್ವರೇ ಸಂಜ್ಞಾಪಿತಾನ್‌' "ಯಜ್ಞದಲ್ಲಿ 
ಕೊಲ್ಲಿಸಿದ' ಎಂದರೆ ವೈದಿಕ ಹಿಂಸೆಯನ್ನೇ ನಾರದರು ನಿಂದಿಸುತ್ತಿದ್ದಾರೆ. 
ವೇದಬಾಹ್ಯಹಿಂಸೆಗೊಳಗಾದ ಪಶುಗಳನ್ನು ತೋರಿಸಿ ವೈದಿಕ ಹಿಂಸೆಯನ್ನುನಾರದರು 
ನಿಂದಿಸುವುದೂ ಅಸಂಗತವಾಗುತ್ತದೆ. ವೀರರಾಘವವ್ಯಾಖ್ಯಾನದಲ್ಲಿ' 
"ವೈದಿಕಹಿಂಸೆಯಿಂದ ಪಶುಗಳಿಗೆ ಸ್ವರ್ಗ ಸಿಗುತ್ತದೆ, ಅದರಿಂದ ಪಶುಗಳು ರಾಜನಲ್ಲಿ 
ಕೋಪಗೊಳ್ಳುವುದು ಅಸಂಭವ. ಆದರೂ ಕೋಪಗೊಂಡಿವೆ ಎಂದು ನಾರದರು 
ಹೇಳುವುದು ಕೇವಲ ಯಾಗಾದಿಕರ್ಮದಲ್ಲಿ ವೈರಾಗ್ಯವನ್ನು ಉಪದೇಶಿಸುವ 


ಚತುರ್ಥಸ್ಥಂಧ-ಅಧ್ಯಾಯ-25 461 


ಅಭಿಪ್ರಾಯದಿಂದ ಹೊರತು ಯಥಾರ್ಥವಲ್ಲ' ಎಂದಿದ್ದಾರೆ. ಆದರೆ ರಾಜನಿಗೆ 
ನಾರದರು ಪಶುಗಳನ್ನು ತೋರಿಸಿ ಅವು ಕೋಪಗೊಂಡಿರುವುದನ್ನು ತೋರಿಸಿದಾಗ 
ರಾಜ ಭಯಪಟ್ಟಿರಬಹುದು. ಆದರೆ ಈ ಕಥೆಯಿಂದ ಭಾಗವತಶ್ರೋತೃಗಳು ಪಾಠ 
ಕಲಿಯುವುದು ಹೇಗೆ? ಯಾಗದಲ್ಲಿ ಮಾಡುವ ಪಶುಹಿಂಸೆಯಿಂದ ಪಶುಗಳಿಗೆ 
ಅಪಕಾರವಾಗುವುದಿಲ್ಲತಾನೆ? ಎಂಬ ಪ್ರಶ್ನೆ ಬರುತ್ತದೆ. ಇದಕ್ಕೆ ಶ್ರೀಮದಾಚಾರ್ಯರು 
ಕೊಡುವ ಸಮಾಧಾನ ಹೀಗೆ, ಯಾಗೀಯ ಹಿಂಸೆ ಪಾಪಸಾಧನವಲ್ಲ ಪಶುವಿಗೆ 
ಸ್ವರ್ಗ ಸಿಗುವುದರಿಂದ ಅದಕ್ಕೆ ಅಪಕಾರ ಮಾಡಿದಂತಾಗುವುದಿಲ್ಲ ನಿಜ. ಆದರೆ 
ಯಾಗವನ್ನು ಸರಿಯಾಗಿ ಮಾಡಿದರೆ ಮಾತ್ರ ಹೀಗೆ ಹೇಳಬಹುದು. ‘New 
ಕರ್ಮಣೋ ಗತಿಃ' ವೈದಿಕಕರ್ಮವನ್ನು ಸರಿಯಾಗಿ ತಿಳಿಯುವುದು ಕಷ್ಟ ತಿಳಿದರೂ 
ಮಾಡುವಾಗ ಪ್ರಮಾದದಿಂದ ದೋಷಗಳುಂಟಾಗಬಹುದು. ಪಶುವಿಗೆ ಸ್ವರ್ಗವಿಲ್ಲ 
ಯಜಮಾನನಿಗೂ ಸ್ವರ್ಗವಿಲ್ಲ ಎಂದಾಗಬಹುದು. ಏಕೆ? ನರಕವೆ ಉಂಟಾಗ 
ಬಹುದು. ಅದರಿಂದ ಪ್ರಾಚೀನಬರ್ಹಿ ಮಾಡಿದ ಯಾಗಗಳು ದೋಷ 
ಪೂರ್ಣವಾಗಿದ್ದು ಅವುಗಳಲ್ಲಿ ಹತವಾದ ಪ್ರಾಣಿಗಳು ಕೋಪಗೊಂಡಿದ್ದನ್ನುನಾರದರು 
ತೋರಿಸುತಾರೆ. 


ಯಥಾವತ್‌ಕರ್ಮ ಕರ್ತುಸ್ತು ಜ್ಞಾನಸಾಹಾಯ್ಯಕಾರಕಮ್‌ I 
ಅನ್ಯಥಾ ಕುರ್ವತಃ ಕರ್ಮ ನಿರಯಾಯ ಭವಿಷ್ಯತಿ ॥ 


ತಥಾಪಿ ಕರ್ಮ ನಿಂದಂತಿ ನ ಯತಃ ಕರ್ತುಮಂಜಸಾ | 
ಶಕ್ಯಂ ಜ್ಞಾನಫಲಸ್ಯಾಪಿ ಬಹುತ್ವಾನ್ಮೋಹನಾಯ ಚ ॥ 
ಇತಿ ಬ್ರಹ್ಮಾಂಡೇ । 


ಕರ್ಮ ಯಥಾವತ್ತಾಗಿ ಲೌಕಿಕಫಲಕಾಮನೆಯಿಲ್ಲದೆ ವಿಧ್ಯಕ್ಷರೀತಿಯಲ್ಲಿ 
ಮಾಡುವವನಿಗೆ ಜ್ಞಾನಕ್ಕೆ ಸಹಕಾರಿಯಾಗುತ್ತದೆ. ಶ್ರವಣಾದಿಗಳಿಂದ ಜ್ಞಾನಸಂಪಾದನ 
ಮಾಡಲು ಹೊರಟಾಗ ಅದಕ್ಕೆ ಕರ್ಮ ಅಂತಃರಣಶುದ್ಧಿ ಮಾಡುವ ಮೂಲಕ 
ಸಹಕಾರಿಯಾಗುತ್ತದೆ ಮತ್ತು ಅಪರೋಕ್ಸಜ್ಞಾನದಿಂದ ಮೋಕ್ಷದಲ್ಲಿ 
ಆನಂದಾಭಿವೃದ್ಧಿಯಾಗಬೇಕಾದರೂ ಕರ್ಮ ಅದಕ್ಕೆ ಸಹಾಯ ಮಾಡುತ್ತದೆ. 
ವಿಧ್ಯುಕವಲ್ಲದ ರೀತಿಯಲ್ಲಿ ವಿಧಿಲೋಪವಾಗುವಂತೆ ಮಾಡಿದರೆ ಕರ್ಮ ಅವನಿಗೆ 
ನರಕಕ್ಕೇ ಸಾಧನವಾಗುತ್ತದೆ. ಆದರೂ ಇದು ಕರ್ಮದ ದೋಷವಲ್ಲ ಮಾಡುವವನ 
ದೋಷ. ಕರ್ಮವನ್ನೇಕೆ ನಿಂದಿಸಬೇಕು ಎಂದರೆ ಇದು ಕರ್ಮದ ದೋಷವೆ, 
ಏಕೆಂದರೆ ಕರ್ಮವನ್ನು ಸಾಂಗವಾಗಿ ನಿರ್ದುಷ್ಠವಾಗಿ ಮಾಡಲು ಶಕ್ಕವೆ ಅಲ್ಲ 
"ಸರ್ವಾರಂಭಾ ಹಿ ದೋಷೇಣ ಧೂಮೇನಾಗ್ಲಿರಿವಾವೃತಾಃ' ಬೆಂಕಿ ಇದ್ದಲ್ಲಿ ಹೊಗೆ 
ಇರುವಂತೆ ಕರ್ಮವೆಂದರೆ ಅದರಲ್ಲಿ ದೋಷವಿದ್ದೇ ಇರುತದೆ. ಫಲಕಾಮನೆಯಿಂದ 


462 ಶ್ರೀಮದ್‌ಭಾಗವತ ತಾತ್ಪರ್ಯನಿರ್ಣಯ 


ಕರ್ಮ ಮಾಡುವಾಗ ಈ ದೋಷ ಬಾಧಕವಾಗುತದೆ. ಅದರಿಂದ ಕರ್ಮವನ್ನು 
ನಿಂದಿಸುತ್ತಾರೆ. ಮತ್ತು ಕರ್ಮದಿಂದ ಶ್ರಮಪಟ್ಟು ಸಂಪಾದಿಸುವ ಸ್ವರ್ಗಫಲವು ಕೂಡ 
ಜ್ಞಾನದಿಂದ ಸಿಗುವ ಮೋಕ್ಷಫಲದ ಮುಂದೆ ಅತಿ ತುಚ್ಛವಾಗುತ್ತದೆ. ಜ್ಞಾನಫಲ 
ಬಹಳ ಮಹತಾಗಿರುತ್ತದೆ. ಈ ಕಾರಣದಿಂದಲೂ ಕರ್ಮವನ್ನು ನಿಂದಿಸುತಾರೆ ಮತ್ತು 
ವೈದಿಕಕರ್ಮ ಹಿಂಸಾಯುಕವಾದ್ದರಿಂದ ಅದನ್ನು ಸರ್ವಥಾ ಮಾಡಬಾರದೆಂದು 
ಅಸುರರು ತಪ್ಪಾಗಿ ತಿಳಿಯಲೆಂಬ ಉದ್ದೇಶದಿಂದಲೂ ಕರ್ಮವನ್ನು ನಿಂದಿಸುತ್ತಾರೆ 
ಎಂದು ಬ್ರಹ್ಮಾಂಡಪುರಾಣದಲ್ಲಿ ಹೇಳಿದೆ. 


ate ಟೊ als 
೨೦ ~~ ಇನ 


ಹಿಂದೆ ಪುರಂಜನನೆಂಬ ರಾಜನಿದ್ದ ಅವನು ನವದ್ವಾರಯುಕವಾದ ಒಂದು 
ನಗರವನ್ನು ಕಂಡನೆಂದು ನಾರದರು ಪುರಂಜನೋಪಾಖ್ಯಾನವನ್ನು ಪ್ರಾಚೀನ 
ಬರ್ಹಿರಾಜನಿಗೆ ಹೇಳಲು ಪ್ರಾರಂಭಿಸಿದ್ದಾರೆ ಎಂದು ಮೈತ್ರೇಯರು ವಿದುರನಿಗೆ 
ಹೇಳುತಾರೆ. 


ಆಸೀತ್‌ ಪುರಂಜನೋ ನಾಮ ರಾಜಾ ರಾಜನ್‌ ಬೃಹಚ್ಛ _ವಾಃ | 


ತಸ್ಯಾವಿಜ್ಞಾತನಾಮಾ$ sಸೀತ್‌ ಸಖಾತವಿಜ್ಞಾತಿಚೇಷ್ಟಿತಃ 11೧೦11 
ಇ | ಟ್ರ 

ಸ ಏಕದಾ ಹಿಮವತೋ ದಕ್ಷಿಣೇಷ್ಟಥ ಸಾನುಷು । 

ದದರ್ಶ ನವಭಿರ್ದ್ವಾರ್ಭಿಃ ಪುರೀಂ ಲಕ್ಷಿತಲಕ್ಷಣಾಮ್‌ 11 ೧೩ I 


ರಾಜನೆ, ಹಿಂದೆ ಮಹಾಕೀರ್ತಿಶಾಲಿಯಾದ ಪುರಂಜನನೆಂಬ ರಾಜನಿದ್ದ ಅವನಿಗೆ 
ಅವಿಜ್ಞಾತ ಎಂಬ ಹೆಸರಿನ ಮಿತ್ರನಿದ್ದ ಆ ಮಿತ್ರನ ಚಟುವಟಿಕೆಗಳು ಯಾರಿಗೂ 
ಕಾಣಿಸುತ್ತಿರಲಿಲ್ಲ 

ರಾಜ ಒಮ್ಮೆ ಹಿಮಾಲಯದ ದಕ್ಷಿಣ ತಪ್ಪಲಿನ ಭಾರತಭೂಪ್ರದೇಶದಲ್ಲಿ ಒಂಬತ್ತು 
ಬಾಗಿಲುಗಳಿಂದ ಕೂಡಿದ, ಎಲ್ಲ ಲಕ್ಷಣಗಳಿಂದೊಪ್ಪುವ ಒಂದು ಪಟ್ಟಣವನ್ನು ಕಂಡ. 


ಈ ಪುರಂಜನನೆಂಬ ರಾಜ ,ಅವನು ಕಂಡ ನಗರ, ನಗರದಲ್ಲಿ ಪುರಂಜನಿ 
ಎಂದು ಇಡೀ ಕಥೆ ಕೇವಲ ಕಾಲ್ಪನಿಕ. ವಸುತಃ ಇದು ಪ್ರಾಚೀನಬರ್ಹಿರಾಜನ ಕಥೆ. 
ಅದನ್ನು ಬೇರೆ ರಾಜನ ಕಥೆಯಾಗಿ ಕಲ್ಪಿಸಿ "ಅಪ್ರಸುತಪ್ರಶಂಸಾ' ಎಂಬ ಅಲಂಕಾರದ 
ಭಾಷೆಯಲ್ಲಿ ನಾರದರು ವರ್ಣಿಸುತ್ತಾರೆ ಎಂದು ವಿಶ್ವನಾಥವ್ಯಾಖ್ಯಾನ ಹೇಳುತ್ತದೆ. 
ಜೀವಗೋಸ್ವಾಮಿ ವ್ಯಾಖ್ಯಾನ ಇದನ್ನು ಸಹಿಸುವುದಿಲ್ಲ. ಪುರಾತನ ಇತಿಹಾಸವೆಂದು 
ನಾರದರು ಹೇಳುವುದು ಸುಳ್ಳೆನ್ನಬಾರದು ಎನ್ನುತ್ತದೆ. ಗಿರಿಧರವ್ಯಾಖ್ಯಾನವೂ “ಇದು 
ನಾನು ಕಲ್ಪಿಸಿದ ಕಥೆ ಎಂದು ಅಶ್ರದ್ಧೆ ತೋರಬೇಡ. ನಾನು ಕಲ್ಪಿಸಿದ ಈಗಿನ 
ಕಥೆಯಲ್ಲ ಪುರಾತನ' ಎಂದು ಹೇಳುತ್ತದೆ. ಆದರೆ ಪುರಂಜನ ಯಾರು, ಯಾರ 


ಚತುರ್ಥಸ್ಕಂಧ-ಅಧ್ಯಾಯ-25 e 463 


DN ಇತ್ಯಾದಿ ಪರಿಚಯವನ್ನು ಯಾವ ವ್ಯಾಖ್ಯಾನವೂ ನೀಡುತ್ತಿಲ್ಲ. 

ತಂತ್ರಭಾಗವತದಲ್ಲಿ ಅದು ಕಂಡು ಬರುತ್ತದೆ ಎನ್ನುತ್ತಾರೆ ಶ್ರೀಮದಾಚಾರ್ಯರು- 
ದೇವಜೀವಾಭಿಮಾನೀ ತು ಬ್ರಹ್ಮೈವ ತು ಚತುರ್ಮುಖಃ 
ಮಾನುಷಾಣಾಂ ತು ಜೀವಾನಾಮಭಿಮಾನೀ ಪುರಂಜನಃ 
ಸತು ರಾಜಾ ಹರೇಃ ಪುತ್ರಸ್ತ್ವಾಸುರಾಣಾಂ ಕಲಿಃ ಸ್ವಯಮ್‌ | 
ಜೀವಸಂಸ್ಕತಿವತ್‌ ತಸ್ಮಾತ್‌ ಪುರಂಜನಕಥಾಪಿ ತು Il 


ತಸ್ಮಾಜ್ಜೀವಸೃತಿಜ್ಞಪೆ ಪುರಂಜನಕಥಾಂ ಮುನಿಃ | 
w o PSA 
ನಾರದೋ ಶಶ್ರಾವಯದ್‌ ವಿದ್ವಾನ್‌ ನೃಪಂ ಪ್ರಾಚೀನಬರ್ಹಿಷಮ್‌ Il 


ಪ್ರಾಯಸ್ತು ತತ್ಕಥಾ ಜೀವೇ ಸ್ಥಿತಾ ಪ್ರತ್ಯೇಕಶೋಷಪಿ ತು | 
ಪ್ರತ್ಯೇಕಂ ಯತ್ತು ಯುಜ್ಯೇತ ತದುನ್ನೇಯಂ ಯಥಾತಥಾ ॥ 


ಉಕ್ತಂ ಭಾಗವತೇಪ್ಯೇತತ್‌ ಪುರಾಣೇ ಯಾವದಿಷ್ಯತೇ | 


ಪ್ರತ್ಯೇಕಶಸ್ತು ಜೀವಾನಾಂ ತದನ್ಯತ್‌ ತಸ್ಯ ಕೇವಲಮ್‌ Il N 
l ಇತಿ ತಂತ್ರಭಾಗವತೇ | 

ಚತುರ್ಮುಖ ಬ್ರಹ್ಮದೇವರು ಸರ್ವಜೀವಾಭಿಮಾನಿಗಳಾದರೂ, ವಿಶೇಷವಾಗಿ 
ದೇವಜೀವಾಭಿಮಾನಗಳು ಅವರೇ. ಪುರಂಜನನಾಗಲಿ ಕಲಿಯಾಗಲಿ ಅಲ್ಲ 
ಮನುಷ್ಯಜೀವರಿಗೆ ಮಾತ್ರ ಅಭಿಮಾನಿ ಪುರಂಜನ. ಅಸುರಜೀವರಿಗೆ ಕಲಿ ತಾನೇ 
ಅಭಿಮಾನಿ, ಪುರಂಜನನಲ್ಲ ಈ ಪುರಂಜನ ಒಬ್ಬ ರಾಜ, ಹರಿಯ ಪುತ್ರ. ಅವನು 
ಮನುಷ್ಯಜೀವಾಭಿಮಾನಿಯಾದ್ದರಿಂದ ಅವನ ಕಥೆ ಪ್ರಾಯಃ 
ಜೀವಸಂಸಾರಕಥೆಯಂತೆಯೇ ನಡೆಯುತದೆ. ಹೀಗೆ ಕಥೆಗಳು ಒಂದೇ 
ರೀತಿಯಿರುವುದರಿಂದ ಜೀವಸಂಸಾರವನ್ನು ಪರ್ಯಾಯವಾಗಿ ತಿಳಿಸುವ 
ಉದ್ದೇಶದಿಂದ ಜ್ಞಾನಿಗಳಾದ ನಾರದಮುನಿ ಪ್ರಾಚೀನಬರ್ಹಿರಾಜನಿಗೆ 
ಪುರಂಜನಕಥೆಯನ್ನು ಹೇಳಿದರು. ಹೆಚ್ಚಿನ ಮಟ್ಟಿಗೆ ಆ ಕಥೆಯೇ ಜೀವನ 
ವಿಷಯದಲ್ಲಿಯೂ ಪ್ರತಿಯೊಂದು ಅಂಶದಲ್ಲೂ ಸರಿ ಹೊಂದುತ್ತದೆ. ಯಾವ ಅಂಶ 
ಇಬ್ಬರಲ್ಲಿಯೂ ಸಮಾನವಾಗಿ ಕೂಡುವುದೋ ಅದನ್ನು ಮಾತ್ರ ಯಥಾವತ್ತಾಗಿ 
ಊಹಿಸಿಕೊಳ್ಳಬೇಕು. ಇದನ್ನು ಭಾಗವತಪುರಾಣದಲ್ಲಿಯೆ ಹೇಳಿದೆ. ಜೀವರ 
ವಿಷಯದಲ್ಲಿ ಪುರಂಜನ ಕಥೆ ಎಷ್ಟು ಅಂಶಗಳಲ್ಲಿ ಸಮಾನವಿರುವುದೋ ಆ 
ಅಂಶಗಳನ್ನು ಮಾತ್ರ ಜೀವರ ವಿಷಯದಲ್ಲಿಟ್ಟುಕೊಂಡು ಉಳಿದ ಬೇರೆ ಅಂಶಗಳನ್ನು 
ಕೇವಲ ಪುರಂಜನನಿಗೇ ಸಂಬಂಧಿಸಿದ್ದೆಂದು ತಿಳಿಯಬೇಕು. ಎಂದು ತಂತ್ರಭಾಗವತದಲ್ಲಿ 
ಉಕ್ತವಾಗಿದೆ. 


ale ಲೇ ಲೆ 
> “~~ ~~ 


464 ಶ್ರೀಮದ್‌ ಭಾಗವತ ತಾತ್ಪರ್ಯನಿರ್ಣಯ 


ರಾಜಾಪುರಂಜನ ಪುರಂಜನಿಯನ್ನು ಕಂಡ. ಅವಳ ಪರಿವಾರದವರನ್ನೂ ಕಂಡ. 
ಅವಳನ್ನು ಮದುವೆಯಾದ ಎಂದು ನಾರದರು ಪ್ರಾಚೀನಬರ್ಹಿರಾಜನಿಗೆ ಹೇಳುತಾರೆ 
ಎಂದು ಮೈತ್ರೇಯರು ವಿದುರನಿಗೆ ಹೇಳುತಾರೆ. 


ಯದ್ಧಚ್ಛೆಯಾ$$5ಗತಾಂ ತತ್ರ ದದರ್ಶ ಪ್ರಮದೋತಮಾಮ್‌ | 


33. ರ್ದಶಭಿರಾಯಾಂತೀಮೇಕೈಕಶತನಾಯಕ್ಕೆಃ Il ೨೦ ॥ 


ನಾರದ ಉವಾಚ . 
ಇತಿ ತೌ ದಂಪತೀ ತತ್ರ ಸಮುದ್ಯ ಸಮಯಂ ಮಿಥಃ । ' 
ತಾಂ ಪ್ರವಿಶ್ಯ ಪುರೀಂ ರಾಜನ್‌ ಮುಮುದಾತೇ ಶತಂ ಸಮಾಃ I OP ॥ 
ರಾಜಾ ಪುರಂಜನ ಅಕಸ್ಮಾತ್‌ ಅಲ್ಲಿಗೆ ಬಂದ ಒಬ್ಬಸುಂದರಿಯನ್ನು ಕಂಡ. ಹತ್ತುಜನ 


ಸೇವಕರೊಂದಿಗೆ ಅವಳು ಬರುತ್ತಿದ್ದಳು. ಆ ಸೇವಕರಿಗೆ ಒಬ್ಬೊಬ್ಬರಿಗೂ ನೂರಾರು 
ಮಂದಿ ಸ್ಟ್ರೀಯರಿದ್ದರು. 


| ಜನ್ನ ವ ಸಸ 
ದಂಪತಿಗಳಾಗಿ ಆ ಪಟ್ಟಣವನ್ನು ಪ್ರವೇಶಿಸಿ ನೂರು ವರ್ಷಕಾಲ ಆನಂದಿಸಿದರು. 


ಪುರಂಜನನು ನಿತ್ಯಸಂಸಾರಿ ಜೀವರಿಗೆ ಅಭಿಮಾನಿಯಾಗಿರುವಂತೆ ಅವನ ರಾಣಿ 
ಪರಿವಾರದವರೂ ಕೂಡ ನಿತ್ಯಸಂಸಾರಿ ಜೀವರ ಬುದ್ಧ್ಯಾದಿಗಳಿಗೆ ಅಭಿಮಾನಿಗಳೆಂದು 
ತಂತ್ರಭಾಗವತವೇ ಹೇಳುತ್ತದೆ. 


ಯೇ ಪುರಂಜನಭೃತ್ಯಾದ್ಯಾ ಭಾರ್ಯಾದ್ಯಾಃ ಸರ್ವ ಏವ ಚ ॥ 


Bese ಮಾನುಷಬುದ್ಧಾ ಕದೇರ್ವಿಚ್ಛೇಯಾ ಅಭಿಮಾನಿನಃ Il 


ಗಾಯತ್ರಾ ದ್ಯಾಸ್ತು ದೇವಾನಾಂ Sess ಚೈತೇಷು ಸಂಸ್ಥಿತಾಃ | 
ಅಲಕ್ಷಿ ೇದ್ವಾಪರಾದ್ಯಾಸು ಆಸುರಾಸೇ ಪಿ ಮಾನುಷಾಃ Il 
& ಜೆಂ ಎಂ 
ಇತಿ ಚ। 


ಪುರಂಜನನ ಭ್ಹತ್ಯರು ಮಿತ್ರರು ರಾಣಿ, ಅವಳ ಭೃತ್ಯರು ಇವರೆಲ್ಲರೂ ನಿತ್ಯಸಂಸಾರಿ 
ಜೀವರ ಬುದ್ಧಿ ಇಂದ್ರಿಯ ಮುಂತಾದವುಗಳಿಗೆ ಅಭಿಮಾನಿಗಳು. ಎಂದು ತಿಳಿಯ 
ಬೇಕು. ಗಾಯತ್ರೀ ವಾರುಣೀ ಮುಂತಾದವರು ದೇವಾದಿಗಳ ಬುದ್ದಿ 
ಇಂದ್ರಿಯಾದಿಗಳಿಗೆ ಅಭಿಮಾನಿಗಳು. ಅವರು ನಿತ್ಯಸಂಸಾರಿಗಳ ಬುದ್ಧಿ 
ಇಂದ್ರಿಯಾದಿಗಳಲ್ಲಿಯೂ ಅಭಿಮಾನಿಗಳಾಗಿದ್ದಾರೆ. ಕಲಿಭಾರ್ಯಿ ಅಲಕ್ಷ್ಮಿ 
ದ್ವಾಪರಯುಗಾಭಿಮಾನಿ ದ್ವಾಪರನೆಂಬ ಅಸುರ ಮುಂತಾದವರು ಅಸುರಜೀವರ 


ಚತುರ್ಥಸ್ಕಂಧ-ಅಧ್ಯಾಯ-25 465 


ಬುದ್ಧಾ *ದಿಗಳಿಗೆ ಅಭಿಮಾನಿಗಳು, ನಿತ್ಯಸಂಸಾರಿ ಜೀವರ ಬುದ್ಧಾ $ದಿಗಳಿಗೂ 
ಅಭಿಮಾನಿಗಳು ಎಂದೂ ತಂತ್ರಭಾಗವತದಲ್ಲಿ ಉಕವಾಗಿದೆ. 


als als ate 
> [AS ~~ 


ಪುರಂಜನ ಪಟ್ಟಣದ ದಕ್ಷಿಣ ಉತ್ತರ ದ್ವಾ ರಗಳು, ಅವುಗಳಿಂದ ಪುರಂಜನ 
ಹೋಗುವ ದೇಶಗಳು, ಹೋಗುವಾಗ ಅವನ ಜೂತೆಗಿರುವ ಮಿತ್ರರು ಓವೆಲ್ಲವನ್ನೂ 
ನಾರದರು ಪ್ರಾಚೀನಬರ್ಹಿರಾಜನಿಗೆ ಹೇಳುತಾರೆ ಎಂದು ಮೈತ್ರೆ ಯತು ವಿದುರನಿಗೆ. 
ಹೇಳುತ್ತಾರೆ. 


ಪಿತ್ಚಭೂರ್ನ್ವಪ ಪ ಪುರ್ಯಾ ದ್ಯಾ ದಕ್ಷಿಣೇನ ಪುರಂಜನಃ I 


ರಾಷ್ಟ್ರಂ ದಕ್ಷಿಣಪಾಂಚಾಲಂ bs ಶ್ರುತಧರಾನ್ನಿತಃ I ೫೦ 1 
ದೇವಭೂರ್ನಾಮ ಪುರ್ಯಾ ದ್ಯಾ ಉತರೇಣ ಪುರಂಜನಃ । 
ರಾಷ್ಟ್ರಮುತ್ತರಪಾಂಚಾಲಂ ಯಾತಿ ಶ್ರುತಧರಾನ್ವಿತಃ I ೫೨ ॥ 


ಪಟ್ಟಣಕ್ಕೆ ದಕ್ಷಿಣಪಾರ್ಶ್ವದಲ್ಲಿ ದೇವಭೂ ಎಂಬ ದ್ವಾರವಿದೆ. ಅದರಿಂದ ಪುರಂಜನ 


2 2 ಪ -5 
ಪಾರ್ಶ್ವದಲ್ಲಿ ಪಿತ್ಛಭೂ ಎಂಬ ದ್ವಾರವಿದೆ. ಆ ದ್ವಾರದಿಂದ ಪುರಂಜನ ಶ್ರುತಧರ 
ನೊಂದಿಗೆ ಉತ್ತರಪಾಂಚಾಲರಾಷ್ಟ್ರಕ್ಕೆ ಹೋಗುತ್ತಾನೆ. (ಬಲಗಿವಿಯೇ ದೇವಭೂ 
ಎಂಬ ದ್ದಾರ. ಎಡಗಿವಿ ಪಿತ್ಛಭೂ ಎಂಬ DP. "ಶ್ರುತಧರ' ಎಂದರೆ ಶ್ರವಣ 
ಮಾಡಿದ ಶಾಸ್ತ್ರವನ್ನು ಸ್ವೀಕರಿಸುವ ಶ್ರವಣೇಂದ್ರಿಯ ಮತ್ತು ಅದರ ಅಭಿಮಾನಿಗಳು. 
ಅವರೊಂದಿಗೆ ಜೀವ ಶಾಸ್ತ್ರಶ್ರವಣ ಮಾಡುತ್ತಾನೆ. ಬಲಗಿವಿಯಿಂದ ನಿವೃತ್ತ 
ಕರ್ಮಪ್ರತಿಪಾದಕವಾದ ಶಾಸ್ತ್ರವನ್ನು ಕೇಳುತ್ತಾನೆ. ಇದು ದಕ್ಷಿಣ ಪಾಂಚಾಲ. 
ಅಂದರೆ ನಾಲ್ಕು ವೇದಗಳೂ ಇತಿಹಾಸವೂ ಸೇರಿ ಪಂಚ, ಐದೇ vod ತತ್ವವನ್ನು 
ತಿಳಿಸಲು ಸಾಕು. ಸಮರ್ಥವಾಗಿದೆಯಾದ್ದರಿಂದ ದಕ್ಷಿಣವೆನಿಸುತ್ತದೆ. ಎಡಗಿವಿಯಿಂದ 
ಪ್ರವೃತಕರ್ಮಪ್ರತಿಪಾದಕಶಾಸ್ತ್ರಶ್ರವಣವಾಗುವುದು. ಆ ಶಾಸ್ತಧೇ ಉತ್ತರಪಾಂಚಾಲ. 
ಉತ್ಕೃಷ್ಟವಾದ ಶಬ್ದಾದಿಪಂಚ ಪ್ರತಿಪಾದನಕ್ಕೆ ಸಮರ್ಥವಾಗಿದೆ.) 


ಇಲ್ಲಿ ದಕ್ಷಿಣ ಉತ್ತರ ದ್ವಾರಗಳೆಂದರೆ ಜೀವನ ವಿಷಯದಲ್ಲಿ ಅವನ ಬಲ ಎಡ 
ಕಿವಿಗಳು ಎಂದು ಮುಂತಾಗಿ ಮುಂದೆ (ಅ.೨೯.ಶ್ಲೋ.೧೩,೧೪) ನಾರದರು 
ಹೇಳುತಾರೆ. ಆದರೆ ಅಲ್ಲಿ ಬಲಗಿವಿ ಪಿತ್ಫಯಾಣ ಮಾರ್ಗಕ್ಕೆ ಸಾಧನ ಎಂದಿದೆ. 
ವಸ್ತುತಃ ದೇವಯಾನಮಾರ್ಗಕ್ಕೆ ಸಾಧನವಾದ ಮಂತ್ರೋಪದೇಶಾದಿಗಳು 
ಬಲಗಿವಿಯಲ್ಲಿ ಎಂಬುದು ಪ ಸಿದ್ದವಾಗಿದೆ. ಅದರಿಂದ ಅಲ್ಲಿ ಹೇಳಿದ್ದನ್ನು ಹಾಗೇ 
ಗ್ರಹಿಸಬಾರದು. ಯಥಾಯೋಗ್ಯವಾಗಿ ವ್ಯತ್ಯಾಸಮಾಡಿ ಅನ್ವಯ ಹೇಳಬೇಕು. 
ಬೇರೆ ವ್ಯಾಖ್ಯಾನಕಾರರು ಇದನ್ನು ಗಮನಿಸುವುದಿಲ್ಲ. 


466 ಶ್ರೀಮದ್‌ಭಾಗವತ ತಾತ್ಪರ್ಯನಿರ್ಣಯ 


ದಕ್ಷಿಣಶ್ರೋತ್ರಮಾರ್ಗೇಣ ದೇವಲೋಕಂ ವ್ರಜತ್ಯಸ್‌ೌ | 
ವಾಮಶ್ರೋತ್ರೇಣ ಪಿತೃಣಾಮಿತಿ ವೇದವಿದೋ ವಿದುಃ ॥ 
ಇತಿ ಪ್ರವೃಶಿತಂತ್ರೇ | 
ಬಲಗಿವಿಯ ಮಾರ್ಗದಿಂದ ಜೀವನು ದೇವಲೋಕವನ್ನೂ ಎಡಗಿವಿಯ 
ಮಾರ್ಗದಿಂದ ಪಿತ್ತಲೋಕವನ್ನೂ ಹೊಂದುತಾನೆ ಎಂದು ಪ್ರವೃತಿತಂತ್ರಗ್ರಂಥದಲ್ಲಿ 
ಹೇಳಿದೆ. 
ಅದರಿಂದ ಮುಂದೆ (ಅ.೨೯, ಶ್ಲೋ.೧೩, ಪಿತ್ಛಭೂಃ ಉತ್ತರಃ ಕರ್ಣಃ, 
ದೇವಭೂಃ ದಕ್ಷಿಣಃ ಕರ್ಣಃ ಎಂದು ಅನ್ವಯಿಸಿಕೊಳ್ಳಬೇಕು. ಪ್ರಕೃತದ ಎರಡು 
ಶ್ಲೋಕಗಳಲ್ಲಿಯೂ "ಪಿತೃಭೂಃ' ಎಂಬುದನ್ನು ೫೨ನೇ ಶ್ಲೋಕದಲ್ಲಿಯೂ, 
“ದೇವಭೂಃ' ಎಂಬುದನ್ನು ೫೧ನೇ ಶ್ಲೋಕದಲ್ಲಿಯೂ ಅನ್ವಯಿಸಿಕೊಳ್ಳಬೇಕು. 
ಆಗ ಅದು ಪ್ರವೃತ್ತಿತಂತ್ರವಚನಕ್ಕೆ ಸರಿ ಹೊಂದುತ್ತದೆ. 
ಇತಿ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯವಿರಚಿತೇ 
ಶ್ರೀಮದ್ಭಾಗವತತಾತ್ತರ್ಯನಿರ್ಣಯೇ ಚತುರ್ಥಸ್ಥಂಧೇ 


ಪಂಚವಿಂಶೋಧ್ಯಾಯಃ || 


p=. 


ಅಧ್ಯಾಯ-೨೬ t 
ಅಧ್ಯಾಯಸಾರಾಂಶ 


ರಾಜಾ ಪುರಂಜನ ಬೇಟೆಗೆಂದು ರಥವೇರಿದ. ಆ ರಥಕ್ಕೆ ಐದು 
ಕುದುರೆಗಳು. ಎರಡು ಈಷಾದಂಡಗಳು. ಎರಡು ಚಕ್ರಗಳು, ಒಂದು 
ಅಚ್ಚು ಮೂರು ಧ್ವಜಗಳು ಐದು ಕಟ್ಟುಗಳು. `ಒಂದು ಲಗಾಮು ಒಬ್ಬ 
ಸಾರಥಿ. ಒಂದು ಆಸನ. ಎರಡು ನೊಗಗಳು. ಐದು ಆಯುಧಗಳು ಏಳು 
ಆವರಣಗಳು ಐದು ಬಗೆಯ ಗತಿಗಳು. ಹನ್ನೊಂದು ಸೇನಾಪಡೆಗಳೊಂದಿಗೆ 
ರಾಜ ಪಂಚಪ್ರಸ್ಥವೆಂಬ ಕಾಡಿಗೆ ಹೊರಟ. ರಾಣಿ ಅವನ ವಿರಹವನ್ನು 
ಒಂದು ಕ್ಷಣವೂ ಸಹಿಸುವವಳಲ್ಲ ಆದರೂ ರಾಜನಿಗೆ ಬೇಟೆಯ ಚಟ. 
ಅದರಿಂದ ರಾಣಿಯನ್ನು ಬಿಟ್ಟು ಕಾಡಿಗೆ ಬೇಟೆಗಾಗಿ ಬಂದ. 


ನಿರ್ದಯವಾಗಿ ಮೃಗಗಳನ್ನು ಕೊಂದ. ಹಸಿವು ಬಾಯಾರಿಕೆಗಳಿಂದ ಬಳಲಿ 
ಬೇಟಿ ನಿಲ್ಲಿಸಿ ಅರಮನೆಗೆ ಹಿಂತಿರುಗಿದ. ಸ್ನಾನಭೋಜನಗಳನ್ನು ಮುಗಿಸಿ 
ಅಷ್ಟರಲ್ಲಿ ಮುನಿಸಿಕೊಂಡಿದ್ದ ರಾಣಿಯನ್ನು ತೊಡೆಯ ಮೇಲಿರಿಸಿಕೊಂಡು 
ಮುದ್ದು ಮಾಡಿ ಸಮಾಧಾನ ಪಡಿಸಿದ. 


ಖೇ pA ate 
“ನ “ww “ನ 


ರಾಜಾ ಪುರಂಜನ ಕಾಡಿಗೆ ಬೇಟೆಗೆ ಹೋಗಿ ನಿರ್ದಯವಾಗಿ ಮೃಗಗಳನ್ನು 
ಕೊಂದಿದ್ದು ಸರಿಯಲ್ಲ, ಅದು ಶಾಸ್ತ್ರವಿರುದ್ಧ ಎಂಡು ನಾರದರು 
ಪ್ರಾಚೀನಬರ್ಹಿರಾಜನಿಗೆ ಹೇಳುತಾರೆ ಎಂದು ಮೈತ್ರೇಯರು ವಿದುರನಿಗೆ 
ಹೇಳುತಾರೆ. 


ತೀರ್ಥೇಷು ಶ್ರುತಿದೃಷ್ಟೇಷು ರಾಜಾ ಮೇಧ್ಯಾನ್‌ ಪಶೂನ್‌ ವನೇ | 
ಯಾವದರ್ಥಮಲಂ ಲುಬ್ಬೋ ಹನ್ಯಾದಿತಿ ನಿಯಮೃತೇ lt I 
ಬೇಟೆ ರಾಜನಿಗೆ ವಿಹಿತವೆ ಆದರೆ ಮಾಂಸಾರ್ಥಿಯಾದ ರಾಜ ಶ್ರುತಿವಿಹಿತವಾದ 
ಶ್ರಾದ್ಧಾದಿ ಪವಿತ್ರಕಾರ್ಯಗಳಲ್ಲಿ ಮಾತ್ರ ಭಕ್ಷಣಕ್ಕೆ ಯೋಗ್ಯವಾಗಿರುವ ಮೃಗಗಳನ್ನು 
ಮಾತ್ರ ಆ ಕಾರ್ಯಗಳಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರವೇ ಕೊಲ್ಲಬೇಕೆಂದು 
ಶಾಸ್ತ್ರಗಳಲ್ಲಿ ಕಟ್ಟುನಿಟ್ಟಾಗಿ ನಿಯಮ ಮಾಡಿದೆ. 


468 ಶ್ರೀಮದ್‌ಭಾಗವತ ತಾತರ್ಯನಿರ್ಣಯ 


ಇಲ್ಲಿ ರಾಜ ತನಗೆ ಮೃಗಮಾಂಸ ಎಷ್ಟು ಬೇಕೋ ಅಷ್ಟೆ ಮೃಗಗಳನ್ನು 
ಅವುಗಳಲ್ಲಿಯೂ ಭಕ್ಷಣಕ್ಕೆ ಯೋಗ್ಯವಾದ ಮೃಗಗಳನ್ನು ಮಾತ್ರ ಬೇಟೆಯಾಡಬೇಕು. 
ಎಂದರೆ ತನಗೆ ಮಾಂಸ ಬೇಕಾಗಿಲ್ಲದಿದ್ದಾಗ ಅಷ ಭಕ್ತ ಕ್ಕ ಯೋಗ್ಯವಲ್ಲದಿದ್ದಾಗ 
ಲೋಕೋಪದ್ರವ ಉಂಟು ಮಾಡುವ ಮೃಗಗಳನ್ನು ರೋಕೋಪಕಾರಕ್ಕಾಗಿ 
ಕೊಲ್ಲುವುದು ತಪ 39 ಅದು ರಾಜನ ಕರ್ತವ್ಯವಲ್ಲವ? ಸತ ಶ್ನೆ ಬರುತ್ತದೆ. ಬೇರೆ 
ವ್ಯಾಖ್ಯಾನಕಾರರು ಇದರ ಬಗ್ಗೆ Sine ಮಾಡಿಲ್ಲ. ಶ್ರ್ರೀಮಧಾಜಾ ಖರ 
ತೋರಿಸುವ ಅಧ್ಯಾತ್ಮಗ್ರ ಗ ಂಥವಚನ ಸಮಾಧಾನ ಹೇಳುತ್ತದೆ. ಲೋಕೋಪಕಾರಕ್ಕಾ! ಗಿ 
ಬಹುಹಿಂಸೆ ಮಾಡಿದರೂ ದೋಷವಿಲ್ಲ ಎನ್ನುತ್ತದೆ ಮತ್ತು ಈ ನಿಯಮ 
ಅಜ್ಞಾನಿಗಳಿಗಾಗಿ ಇದೆ, ಜ್ಞಾನಿಗಳಿಗೆ ಈ ನಿಯಮ "ಅನ ನ್ಹಯಿಸುವುದಿಲ್ಲ ಎನ್ನುತ್ತದೆ. 


ಅಲುಬ್ಬೋ ಲೋಕೋಪಕಾರಾರ್ಥಂ ಫನ್‌ ಆತ್ಮಾರ್ಥಾದಧಿಕಮಪಿ 
ಹನ್ಯಾತ್‌ | 


ಉಪಕಾರ: ಸತಾಂ ಯೇನ ತತ್‌ ಕೃತ್ವಾ ನೈವ ದುಷ್ಕತಿ I 
ಅತೀವ ನಿಂದಿತಮಪಿ ಬಹುಹಿಂಸಾಯುಗೇವ ವಾ | 


ಅಥವಾ ಜ್ಞಾನಿನಃ ಕರ್ಮ ನ ದುಷ್ಠಮಪಿ ಲಿಪ್ಯತೇ Il 

ಆತ್ಮ ೈಧ್ಯಾತ್ಮೇ I 
ತನಗೆ ಮಾಂಸದ ಲೋಭವಿಲ್ಲದಿದ್ದಾಗ ಲೋಕೋಪ ಕಾರಕ್ಕಾಗಿ ತನಗೆ 
ಬೇಕಾದುದಕ್ಕಿಂತಲೂ ಹೆಚ್ಚು ಮೃಗಗಳನ್ನು ರಾಜ ಕೊಲ್ಲಬಹುದು. ಯಾವ 
ಕರ್ಮದಿಂದ” ಸಜ್ಜನರಿಗೆ ಉಪಕಾರವಾಗುವುದೋ ಅಂಥ ಕರ್ಮ ಬಹಳ 
ನಿಷಿದ್ದವಾಗಿದ್ದರೂ ಬಹಳ ಹಿಂಸಾಯುಕವಾಗಿದ್ದರೂ ಅದನ್ನು ಮಾಡಿ ರಾಜ 
ದೋಷಭಾಗಿಯಾಗುವುದಿಲ್ಲ ರಾಜ ಅಪ ಪರೋಕ್ಷಜ್ಜಾನಿಯಾಗಿದ್ದರೆ - ಅವನು 
ಮಾಂಸಲೋಭ ಉಳ ಧೃವನಾಗಿದ್ದರೂ ನಿಷಿದ್ದಕರ್ಮ ಮಾಡಿದರೂ ಅವನಿಗೆ ಕರ್ಮ 
ಲೇಪವಿಲ್ಲ ಎಂದು ಅಧ್ಯಾತ್ಮಗ್ರ ರಥದಲ್ಲಿ ಹೇಳಿದೆ. 


ಇತಿ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯವಿರಚಿತೇ 
ಶ್ರೀಮದ್ಭಾಗವತತಾತ್ವರ್ಯನಿರ್ಣಯೇ ಚತುರ್ಥಸ್ಕಂಧೇ 
Riles oe Swe, odds || 


ರಿ 


ಅಧ್ಯಾಯ-೨೭ 
ಅಧ್ಯಾಯಸಾರಾಂಶ 


ರಾಜಾ ಪುರಂಜನ ರಾಣಿಯನ್ನು ಒಲಿಸಿಕೊಂಡು ಅವಳ ತೋಳನ್ನು 
ದಿಂಬಾಗಿ ಮಾಡಿಕೊಂಡು ಅಮೂಲ್ಯವಾದ ಹಾಸಿಗೆ ಮೇಲೆ ಮಲಗಿದ. 
ಹೀಗೇ ವಿಷಯಭೋಗದಲ್ಲಿ ರಾಜನ ಯಾೌವನಕಾಲವೆಲ್ಲ ಅರೆಕ್ಷಣದಂತೆ 
ಕಳೆದು ಹೋಯಿತು. ಅಷ್ಟರಲ್ಲಿ ಅವನಿಗೆ ಒಂದು ಸಾವಿರದ ನೂರು 
ಮಂದಿ ಪುತ್ರರು ನೂರಹತ್ತು ಮಂದಿ ಪುತ್ರಿಯರು ಜನಿಸಿದರು. 
ಅವರೆಲ್ಲರಿಗೂ ರಾಜ ವಿವಾಹ ಮಾಡಿಸಿದ. ಪುತ್ರರಿಗೆ ಒಬ್ಬೊಬ್ಬರಿಗೂ 
ನೂರು ಮಂದಿ ಪುತ್ರರು ಜನಿಸಿದರು. ಹೀಗೆ ಇಡೀ ಪಾಂಚಾಲದೇಶದಲ್ಲಿ 
ಪುರಂಜನನ ವಂಶ ಹರಡಿತು. ಅವನು ಇನ್ನೂ ಹೆಚ್ಚಿನ ವಿಷಯಾಸೆಯಿಂದ 
ಕಾಮ್ಯಯಜ್ಞಗಳಲ್ಲಿ ಘೋರವಾದ ಪಶುಹಿಂಸೆಗಳನ್ನು ನಡೆಸಿದ. ದೇವ 
ಪಿತೃ ಭೂತಗಳನ್ನೂ ಆರಾಧಿಸಿದ. ಅಷ್ಟರಲ್ಲಿ ಮುಪ್ಪಿನ ಕಾಲ ಬಂದೇ 


ಬಿಟ್ಟೆತು-ನೆರೆ ರಾಜ್ಯದಲ್ಲಿ ಆಗ-ಚಂಹಪೇಗನೆಂಬ-ಗಂಥರ್ವ ಆಳುತ್ತಿದ್ದ. 
ಅವನಿಗೆ ಬಲಿಷ್ಠರಾದ ಮುನ್ನೂರ ಅರವತ್ತು ಗಂಧರ್ವಸ್ಥೆನಿಕರು. ಅವರಿಗೆ 
ಅಷ್ಟೇ ಸಂಖ್ಯೆಯಲ್ಲಿ ಗಂಧರ್ವಿಯರು ಜೊತೆಗಿದ್ದರು. ಅವರು 
ಒಬ್ಬೊಬ್ಬರಾಗಿ ಸರದಿಯಂತೆ ಬಂದು ಪುರಂಜನನ ಪಟ್ಟಣವನ್ನು ಲೂಟಿ 
ಮಾಡುತ್ತಿದ್ದರು. ಆಗ ಸದಾ ಎಚ್ಚರವಿದ್ದ ಐದು ಹೆಡೆಯ ಸರ್ಪ ಪಟ್ಟಣವನ್ನು 
ಕಾಪಾಡುತಿತ್ತು ಹೀಗೆ ರಾಜಾ ಪುರಂಜನ ನೂರುವರ್ಷಗಳವರೆಗೆ 
ಸತತವಾಗಿ ಏಕಾಕಿಯಾಗಿ ಏಳುನೂರಿಪ್ಪತ್ತುಗಂಧರ್ವಗಂಧರ್ವಿಯರೂಡನೆ 
ಹೋರಾಡಿ ಬಲಗುಂದಿದ. ಚಂಡವೇಗನ ಕನ್ಯೆ ಜರೆ ಸುಂದರಿಯಲ್ಲ 
ಅದರಿಂದ ಅವಿವಾಹಿತೆಯಾಗಿಯೇ ಉಳಿದಿದ್ದಳು. ಅವಳು ನನ್ನನ್ನು ಮದುವೆ 
ಯಾಗಲು ಬೇಡಿದಳು. ನಾನು ತಿರಸ್ಕರಿಸಿದೆ. ಭಯ ಎಂಬ ಯವನರಾಜನ 
ಬಳಿಗೆ ಕಳಿಸಿದೆ. ಅವನು ತನ್ನ ಅಣ್ಣ ಪ್ರಜ್ವಾರನ ಬಳಿಗೆ ಕಳಿಸಿದ. 
ಪ್ರಜ್ವಾರ ಜರೆಯರು ಮದುವೆಯಾದರು. ಬಳಿಕ ಜರೆ ಜನರನ್ನು ಅವರಿಗೆ 
ತಿಳಿಯದಂತೆ ಪ್ರವೇಶಿಸಿ ಅನುಭವಿಸತೊಹಗಿದಳು. ಯವನರಾಜನು 
ಪ್ರಜ್ವಾರ-ಜರೆಯರ ಸಹಾಯದಿಂದ ಆಧಿವ್ಯಾಧಿಗಳಿಂಬ ಸೈನಿಕರೊಂದಿಗೆ 
ಈ ಲೋಕದಲ್ಲಿ ಯಾರಿಗೂ ತಿಳಿಯದಂತೆ ಸಂಚರಿಸುತ್ತಾನೆ ಎಂದು 
ನಾರದರು ನುಡಿದರು. 


ate ate ats 
“ನಿ ~ rAd 


470 ಶ್ರೀಮದ್‌ಭಾಗವತ ತಾತ್ಪರ್ಯನಿರ್ಣಯ 


ಜರಾಭಿಮಾನಿದೇವತೆ ಯವನರಾಜನ ಬಳಿಗೆ ಹೋಗಿ ತನ್ನನ್ನು 
ಮದುವೆಯಾಗೆಂದು ಕೇಳಿಕೊಳ್ಳುತಾಳೆ ಎಂದು ನಾರದರು ಪ್ರಾಚೀನಬರ್ಹಿರಾಜನಿಗೆ 
ಹೇಳುತಾರೆ ಎಂದು ಮೈತ್ರೇಯರು ವಿದುರನಿಗೆ ಹೇಳುತ್ತಾರೆ. 


ದ್ವಾವಿಮಾವನುಶೋಚಂತಿ ಬಾಲಾವಸದವಗ್ರಹ್‌ | 
ಯೋ ಲೋಕಶಾಸೊ ತ್ರ ಪನತಂ ನರಾತಿನ ತದಿಚ್ಛತಿ || ೨೫ ॥ 


ಲೋಕಕ್ಕೆ ವಿರುದ್ಧವಾಗದಿದ್ದು ಶಾಸ್ತ್ರವಿಹಿತವಾಗಿರುವ ಅಥವಾ 
ಲೋಕವಿರುದ್ಧವಾಗಿದ್ದರೂ ಶಾಸ್ತ್ರವಿಹಿತವಾಗಿರುವ ವಸ್ತುವನ್ನು ಬೇಡಿದರೂ 
ಕೊಡದವನು ಮತ್ತು ಕೊಟ್ಟರೂ ಬೇಡ ಎನ್ನುವವನು ಇವರಿಬ್ಬರೂ ದುರಾಗ್ರ ನಳ 
ಮೂಢರು. ಅವರ. ಬಗ್ಗೆ 'ಬಲ್ಲವರು ಮರುಕಪಡುತ್ತಾರೆ. 


ಇಲ್ಲಿ "ಲೋಕಶಾಸ್ಟ್ರೋಪನತಂ' ಲೋಕವನ್ನಾಗಲಿ ಶಾಸ್ತ್ರವನ್ನಾಗಲಿ ಎರಡನ್ನೂ | 
ಮೀರಬಾರದು ಎಂದಿದೆ. ಆದರೆ ಶಾಸ್ತ್ರೀಯ ಕರ್ತವ್ಯಕ್ಕೆ ಲೋಕ "ಅಡ್ಡಿಯಾದರೂ' 
ಅದನ್ನು ಲೆಕ್ಕಿಸ ದೆ ಶಾಸ್ತ್ರೀಯಕರ್ತವ್ಯ ಮಾಡಲೇಬೇಕು. ಅದರಿಂದ ಈ 
ಭಾಗವತವಾಕ್ಕಕ್ಕೆ ಹೇಗೆ ಅಭಿಪ್ರಾ ಯ ಹೇಳಬೇಕು? ಎಂಬ ಪ್ರಶ್ನೆ ಬರುತ್ತದೆ. ಬೇರೆ ' 


ವ್ಯಾಖ್ಯಾನಕಾರರು ಈ ಪ್ರಶ್ನೆಯನ್ನು ಎತ್ತಿಕೊಳ್ಳುವುದಿಲ್ಲ ಗರಿಥರವ್ಯಾಪ್ಯಾನದಲ್ಲಿ 
ಲೋಕವನ್ನಾಗಲಿ ಶಾಸ್ತ್ರ ವನ್ನಾಗಲಿ ಒಂದನ್ನು ಅನುಸರಿಸಬೇಕೆಂದು ಹೇಳಿದೆ. wore 
ಲೌಕಿಕಕಾರ್ಯ ಶಾಸ್ತ್ರವಿರುದ್ಧವಾದರೂ ಮಾಡಬಹುದೆಂದು ಹೇಳಿದಂತಾಗುತ್ತದೆ. 
ಇದು ಸರಿಯಲ್ಲ ಲೋಕವಿರುದ್ದವಾದರೂ ಶಾಸ್ತ್ರೀಯಕರ್ತವ್ಯ ಮಾಡಬೇಕು 
ಹೊರತು ಶಾಸ್ತ್ರವಿರುದ್ಧವಾದ ಲೌಕಾರ್ಯ ಮಾಡಬ ತು. ಇದನ್ನು 
ಶಿ ಮದಾಚಾರ್ಯರು ತೋರಿಸುವ ಪದ್ಧಪುರಾಣವಚನ ಸ್ಪಷ್ಟ ಪಡಿಸುತ್ತದೆ. 


ಅಲ್‌ೌಕಿಕಂ ಚ ಶಾಸ್ತ್ರೀಯಂ ಕರ್ತವ್ಯಂ ಲ್‌ೌಕಿಕಂ ಕುತಃ | 
ಲೋಕಾರ್ಥಂ ಶಾಸ್ತ್ರಹಾ ಯಾತಿ ನಿರಯಂ ತ್ವಿತರಃ ಸುರಾನ್‌ II 
ಇತಿ ಪಾದ್ದೇ | 
ಲೋಕವಿರುದ್ಧವಾದರೂ ಶಾಸ್ತ್ರವಿಹಿತವಾದರೆ ಮಾಡಬೇಕು.ಇನ್ನು ಶಾಸ್ತ್ರೀಯವಾ 
ಗಿದು 2 ಲೋಕಸಮ್ಮತವಾಗಿದ್ದರೆ ಮಾಡಬೇಕೆಂದು ಬೇರೇನು ಹೇಳಬೇಕು? ಲೌಕಿಕಕ್ಳಾಗಿ 
ಶಾಸ್ತ್ರವಿಹಿತವನ್ನು ಮಾಡದವನು ನರಕಕ್ಕೆ ಹೋಗುತ್ತಾನೆ. ಶಾಸ್ತ್ರೀಯ 


ಕರ್ಮಾಚರಣೆಗಾಗಿ ಲೌಕಿಕವನ್ನು ಪರಿತ್ಯಾಗ ಮಾಡಿದರೂ ಸ್ಪರ್ಗಪಡೆಯುತಾನೆ 
ಎಂದು ಪದ್ಧಪುರಾಣ ಹೇಳಿದೆ. 


ಇತಿ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯವಿರಚಿತೇ 
ಶ್ರೀಮದ್ಭಾಗವತತಾತರ್ಯನಿರ್ಣಯೇ ಚತುರ್ಥಸ್ಥಂಧೇ RBA IC SB, Odd: 1 


ಅಧ್ಯಾಯ-೨೮ 
ಅಧ್ಯಾಯಸಾರಾಂಶ 


ಪುರಂಜನನ ಪಟ್ಟಣವನ್ನು ಜರೆ ಪ್ರವೇಶಿಸಿ ಯಾರಿಗೂ ತಿಳಿಯದಂತೆ 
ಭೋಗಿಸತೊಡಗಿದಳು. ಯವನ ಸೈನಿಕರಾದ ಆಧಿವ್ಯಾಧಿಗಳೂ ನುಗ್ಗಿ 
ಪಟ್ಟಣವನ್ನು ್ನಹಾಳುಗೈ ದರು. ಗಂಧರ್ವಗಂಧರ್ವಿಯರ ದಾಳಿಯಿಂದಲೂ 
ಯಿತ ಶ್ರವೇಶದಿಂದಲೂ ರಾಜಾ ಪುರಂಜನ ಬಲಹೀನನಾದ. ಅವನ 
ಪರಿವಾರದವರು ಅವನನ್ನು ಹಿಂದಿನಂತೆ ಆದರಿಸಲಿಲ್ಲ. ಅವನಿಗೂ Bod 
ಸ ವಿಷಯಭೋಗದಲ್ಲಿ ಏನೂ ರಸವಿಲ್ಲದಂತಾಯಿತು. 


ಬಯಸಲಿಲ್ಲ ಹೆಂಡತಿಮಕ್ಕಳ 'ಪರಿವಾರವನ್ನು ಒಲಸಿಕೊಳ್ಳಲೇದೇ o ಯತ್ನ 
ಮಾಡಿದ. ಒಂದು ದಿನ ಯವನರು ಪಟ್ಟ ವನ್ನು ಮುತ್ತಿದರು. ಪ್ರಜ್ವಾ ರ 
ಇಡೀ ಪಟ್ಟಣವನ್ನು ಸುಹಲು ತೊಡಗಿದ. ಹಣ್ಣುಮುದುಕನಾದ. ಬಾಜ 
ಪ್ರ,ಜ್ವಾರನೊಡನೆ ಹೋರಾಹಲಾರದೆ ಪತ್ನೀಪುತ್ರ,ರ ಬಗ್ಗೆ ಶೋಕಿಸಿದ. 
ಅಷ್ಟ ರಲ್ಲಿಯವನರಾಜ ಭಯ ಅಲ್ಲಿಗೆ ಬಂದುಬಿಟ್ಟಿ ದ್ದ ಅವನು ರಾಜನನ್ನು 
ಪಶುವಿನಂತೆ ಸೆಳೆದೊಯ್ದ. ಸರ್ಷವೂ ಯವನರ vs, ಮಣವನ್ನು 
ಎದುರಿಸಲಾರದೆ ಪಟ್ಟ ಣದಿಂದ ಹೊರಕ್ಕೆ ಹೊರಟು ಹೋಯಿತು. ಒಡನೆ. 
ಪಟ್ಟಣ ನೆಲಸಮವಾಯಿತು. ಮೃತ್ಯು ತನ್ನನ್ನೆಳೆಯುವಾಗಲೂ ರಾಜ ತನ್ನ 
ಮಿತ್ರನಾದ ಅವಿಜ್ಞಾತನನ್ನು ನೆನೆಯಲಿಲ್ಲ. ರಾಣಿ ಪುರಂಜನಿಯನ್ನೇ ನೆನೆದ. 
ಬಳಿಕ ರಾಜ ನರಕದಲ್ಲಿ ಪೀಡೆಗಳನ್ನು ಅನುಭವಿಸಿ ಪುನರ್ಜನ್ಮದಲ್ಲಿ 
ವಿದರ್ಭರಾಜನ ಮಗಳು ವೈದರ್ಭಿಯಾಗಿ ಜನಿಸಿದ. ರಾಣಿ ಪಾಂಡ್ಯರಾಜ 
ಮಲಯಧ್ವ ಜನಾಗಿ ಜನಿಸಿದಳು. ಅವರಿಬ್ಬರೂ ವಿವಾಹ ಮಾಡಿಕೊಂಡರು. 

ಮಲಯದ್ವ ಜನಿಗೆ ವೈದರ್ಭಿಯಲ್ಲಿ ಏಳು ಮಂದಿ ಪುತ್ರರೂ ಒಬ್ಬಳು 
ಕನ್ಯೆಯೂ "ಜನಿಸಿದರು. ಅವನು ಅಂತ್ಯಕಾಲದಲ್ಲಿ ರಾಜ್ಯವನ್ನು ಮಕ್ಕಳಿಗೆ 
ಒಪ್ಪಿಸಿ ಮಲಯಪರ್ವತದಲ್ಲಿ ತಪಸು ಪಸ್ಸು ಮಾಡಿ ಶರೀರತ್ಯಾಗ ಮಾಡಿದ. 

ವೈದರ್ಭಿ ಶೋಕ ತಡೆಯಲಾರದೆ ವಿಲಾಪ ಮಾಡುತ್ತ ಪತಿಯ ಚಿತೆಯಲ್ಲಿ 


472 ಶ್ರೀಮದ್‌ಭಾಗವತ ತಾತ್ವರ್ಯನಿರ್ಣಯ 


ಸಹಗಮನ ಮಾಡಲು ಉದ್ಯುಕಳಾದಳು. ಆಗ ಅವಿಜ್ಞಾತನೆಂಬ ಮಿತ್ರ, 
ಬ್ರಾ,ಹ್ಮಣರೂಪದಿಂದ ಬಂದು "ನೀನು ಹೆಣ್ಣಲ್ಲ ನಾವಿಬ್ಬರೂ ಮಾನಸ 
ಸರೋವರದಲ್ಲಿ ವಿಹರಿಸುತ್ತಿದ್ದ ಹಂಸಗಳು. ನೀನು ನನ್ನನ್ನು ಮರೆತುದರ 
ಪರಿಣಾಮವಾಗಿ ಪುರಂಜನನಾಗಿ ಜನಿಸಿದೆ. ಬಳಿಕ ವೈದರ್ಭಿಯಾದೆ. 
ಶೋಕವನ್ನು ಬಿಟ್ಟು ಪರಮಾತ್ಮನಲ್ಲಿ ಮನಸ್ಸಿಡು' ಎಂದು ಬೋಧಿಸಿದ. 


ale we se 
ri [AN 


ಸ್ವಪ್ನದೃಷ್ಟಾಂತದಿಂದ ಜೀವನಿಗಿಂತ ಪರಮಾತ್ಮ ಬೇರೆ ಎನ್ನುವುದು ಸಿದ್ಧ. ಏಕೆಂದರೆ 
ಸ್ವಪ್ನದಲ್ಲಿ ಜೀ ಜೀವನಿಗೆ ಏನೂ ಸ್ವಾತಂತ್ರ ವಿಲ್ಲ ಹೀಗೆ ಮಲಯದ್ದ ಜರಾಜ 5 ದೃಢವಾಗಿ 
ತಿಳಿದು ಜೀವನ್ಮುಕ್ತನಾದನೆಂದು Saad ಪ್ರಾಚೀನಬರ್ಹಿಗೆ ಪುರಂಜನೋ 
ಪಾಖ್ಯಾನ ಹೇಳಿದರು. ಇದನ್ನು ಮೈತ್ರೇಯರು ವಿದುರನಿಗೆ ಹೇಳುತ್ತಾರೆ. 

ಸ ವ್ಯಾಪಕತಯಾ $sತ್ಗಾನಂ ವ್ಯತಿರಿಕತಯಾ S SZA I 

ವಿದ್ದಾನ್‌ ಸ್ಪನ್ನಇವಾಮೃಶ್ಯ ಸಾಕ್ಷಿಣಂ ವಿರರಾಮ ಹ IYO 1 


ಜೀವನಲ್ಲಿ ಸಾಕ್ಷಾದ್‌ ದ್ರಷ್ಟಾರನಾಗಿರುವ seca ಹೊರಗೆ 


T ಪ್ರೇರಕನಾಗಿ ಆ ಪರಮಾತ್ಛ 
ಜೀವನಿಗಿಂತ ವ್ಯತಿರಿಕ್ಷನಾಗಿರುವಂತೆ Bem ವ್ಯತಿರಿಕನೇ ಆಗಿರುತ್ತಾನೆ 
ಎಂದೂ ಮನಸಿನಲ್ಲಿ ದೃಢ ಮಾಡಿಕೊಂಡು "ಮಲಯದ್ದಣರಾಜ ಸಂಸಾರದಿಂದ 
ವಿರಕನಾಗಿ ಜೀವನ್ಮುಕ್ತೆನಾದ. 


ಇಲ್ಲಿ ಬೇರೆ ವ್ಯಾಖ್ಯಾನಕಾರರು ಮಲಯದ್ವಜ ನೂರು ದಿವ್ಯವರ್ಷಕಾಲ 
ಭಗವಾನ್‌ ವಾಸುದೇವನನ್ನು ಧ್ಯಾನಿಸಿ ದೇಹಾದಿಗಳನ್ನು ಮರೆತು ತಾನು 
ದೇಹಾದಿಗಳಿಗಿಂತ ಭಿನ್ನನೆಂದು ತಿಳಿದುಕೊಂಡ, ಸ್ವಪ್ನಪದಾರ್ಥಕ್ಕಿಂತ ಅದನ್ನು 
ಕಾಣುವ ತಾನು ಹೇಗೆ. ಬೇರೆಯೋ ಹಾಗೆಯೆ ದೇಹವನ್ನು ಕಾಣುವ ತಾನು 
ದೇಹಕ್ಕಿಂತ ಬೇರೆ ಎಂದು ತಿಳಿದ ಎನ್ನುತ್ತಾರೆ. ವೀರರಾಘವವ್ಯಾಖ್ಯಾನದಲ್ಲಿ ಪರಮಾತ್ಮ 
ನ್ಯಾಪಕನಾದ್ದರಿಂದ ತನ್ನಿಂದ ಬೇರೆ ಎಂದು ತಿಳಿದು ದೇಹಾದಿಗಳೆಲ್ಲ 
ಕ್ವಾಪ್ತಪದಾರ್ಥಗಳಂತೆ ಅನಿತ್ಯವೆಂದು ವಿರಕಿಹೊಂದಿದ ಎಂದಿದೆ. ಜೀವಗೋಸ್ವಾಮಿ 
ನ್ಯಾಖ್ಯಾನದಲ್ಲಿ ಸ್ವಾಪ್ನಪದಾರ್ಥ ಮತ್ತು ಅದನ್ನು ಕಾಣುವ ತಾನು ಹೇಗೆ ಬೇರೆಯೋ 
DOA ವ್ಯಾಪಕನಾದ ಪರಮಾತ್ಮನಿಗಿಂತ ಬೇರೆ ಎಂದು ತಿಳಿದನೆನ್ನುತಾರೆ. ಆದರೆ 
ಜೀವನಿಗೆ ಸ್ವಾತಂತ್ರಾ ಭಿಮಾನವೇ ಸಂಸಾರಕ್ಕೆ ಕಾರಣ. ಮಲಯದ್ವಜ ನೂರು 
ನಿವ್ಯವರ್ಷಕಾಲ ತಪಸ್ಸು ಮಾಡಿ ಸ್ವಪ್ನದಲ್ಲಿ ತಾನು ಎಷ್ಟು ಅಸ್ವತಂತ್ರನೋ ಅಷ್ಟೇ 
ತಾಗರದಲ್ಲಿಯೂ ಅಸ್ವ ತಂತ ಶ್ರನೆ, 3303 7 ಶ್ರನೆನ್ನುವುದು ಕೇವಲ ಅಭಿಮಾನವೆಂದು 
ನೃಢವಾಗಿ ತಿಳಿದುಕೊಂಡು ಜೀವನ್ಮಕ್ರನಾದನೆಂದು ಹೇಳುವುದೇ ಸ ಸ್ವರಸವಾಗುತ್ತದೆ. 


ಚತುರ್ಥಸ್ಪಂಧ-ಅಧ್ಯಾಯ-28 473 


ಸ್ಪಹ್ನೇನ ಶಾರೀರಮಭಿಪ್ರಹತ್ಯಾಸುಪಃ ಸುಪಾನಭಿಚಾಕಶೀತೀತಿ 
ಶ್ರುತಿಪ್ರಸಿದ್ಧಃ ಸ್ವಪ್ನ ಇವೇತಿ ದೃಹ್ಟಾಂತತ್ವೇನೋಚ್ಛತೇ | Whe ಹಿ 
ಜೀವಸ್ಯಾಸ್ಟಾತಂತ್ರ 0 ಪ್ರಸಿದ್ಧಂ | ಅತಸ್ಪತ್ರ ಪರಮೇಶ್ವರಾಧೀನತ್ನಂ 
ಪ್ರಸಿದ್ಧಮೇವ | ಅತೋ ಜೀವವೃತಿರಿಕ್ತ ಈಶ್ವರಃ ಸಿದ್ಧಃ 1 


ಸ್ಪಹ್ನೇ ಯತೋ ನ ಸ್ವತಂತ್ರಸತ್ರ ತದ್ದರ್ಶಕಃ ಪರಃ | 
ಜೀವಾದನ್ಯಸ್ತು ವಿಜ್ಞೇಯಃ ಸ ವಿಷ್ಣುರವಧಾರ್ಯತಾಮ್‌ ॥ 
l ಆತಿ ವಾರಾಹೇ | 


"ಪರಮಾತ್ಮ ಶರೀರಧಾರಿಯಾದ ಜೀವನಿಗೆ ಸ್ವಪ್ನಾವಸ್ಥೆ ಉಂಟು ಮಾಡಿ ತಾನು 
ಸ್ವಪ್ನಾವಸ್ಥೆ ಇಲ್ಲದವನಾಗಿ ಸುಪ್ಪರಾದ ಜೀವರನ್ನು ಪ್ರಕಾಶಗೊಳಿಸುತ್ತಾನೆ' ಎಂಬ 
ಶ್ರುತಿಯಲ್ಲಿ ಸ್ವಪ್ನಾವಸ್ಥೆಯಲ್ಲಿ ಜೀವ ಅಸ್ಪತಂತ್ರನೆಂದು ಪ್ರಸಿದ್ಧನಾಗಿದ್ದಾನೆ. ಅವನನ್ನೇ 
"ಸ್ವಪ್ನ ಇವ' ಎಂದು ದೃಷ್ಟಾಂತವಾಗಿ ಹೇಳುತ್ತಾರೆ. ಏಕೆಂದರೆ ಸ್ವಪ್ನದಲ್ಲಿ ಜೀವನಿಗೆ 
ಅಸ್ವಾತಂತ್ರ್ಯ. ಎಂಬುದು ಪ್ರಸಿದ್ಧವಿದೆ. ಜೀವನಿಗೆ ಸ್ವಪ್ನವನ್ನು ಪರಮಾತ್ಮನೇ 
ತೋರಿಸಬೇಕೆಂದಮೇಲೆ ಜೀವ ಪರಮಾತ್ಮನಿಗೆ ಅಧೀನ. ಜೀವನಿಗಿಂತ ಪರಮಾತ್ಮ 


ಬೇರೆ ಎನ್ನುವುದು ಸಿದ್ಧವಾಗುತ್ತದೆ. 
"ಸ್ಪಪ್ಣಾವಸ್ಥೆಯಲ್ಲಿರುವ ಜೀವ ಸ್ಪತಂತ್ರನಲ್ಲ, ಆಗ ಅವನಿಗೆ "ಸ್ಥಪ್ಪವನ್ನು ತೋರಿಸುವ 
ಪರಮಾತ್ಮನೇ ಸ್ವತಂತ್ರ, ಜೀವನಿಗಿಂತ ಬೇರೆ' ಎಂದು ತಿಳಿಯುವುದು ಸಾಧ್ಯ. ಆ 
ಸ್ವತಂತ್ರಪರಮಾತ್ಮ ವಿಷ್ಣುವೇ ಎಂದು ತಿಳಿಯಬೇಕು' ಎಂದು ವರಾಹ ಪುರಾಣದಲ್ಲಿ 
ಹೇಳಿದೆ. 


ale ate d 
> A > 


"ಪಂಚಾರಾಮ' 'ನವದ್ವಾರ' ಮುಂತಾದುವನ್ನು ಅವಿಜ್ಞಾತನೆಂಬ ಮಿತ್ರ 


ವೈದರ್ಭಿಗೆ ವರ್ಣಿಸುತಾನೆ ಎಂದು ನಾರದರು ಪುರಂಜನೋಪಾಖ್ಯಾನದಲ್ಲಿ 
ಹೇಳುವುದನ್ನು ಮೈತ್ರೇಯರು ವಿದುರನಿಗೆ ಹೇಳುತ್ತಾರೆ. 


ಪಂಚೇಂದ್ರಿಯಾರ್ಥಾ ಆರಾಮಾ 
ದ್ವಾರೋ ಫ್ರಾಣಾದಯಃ ಪ್ರಭೋ | 
ತೇಜೋಬನ್ನಾನಿ ಕೋಷ್ಠಾನಿ 
ಗೋಳಕೇಂದ್ರಿಯಸಂಗ್ರಹಃ 11೫೭ ॥ 
ಶಬ್ದಾದಿ ಪಂಚೇಂದ್ರಿಯವಿಷಯಗಳೇ ಐದು ಉಪವನಗಳು. ಮೂಗು ಮುಂತಾ 


ದುವು ನವದ್ದಾರಗಳು. ತೇಜ ಅಪ್‌ ಅನ್ನಗಳು ಮೂರು ಕೊಠಡಿಗಳು. ಜ್ಞಾನೇಂದ್ರಿಯ 
ಗೋಲಕಗಳೇ ಆರು ಹೊರ ಅಂಗಳಗಳು. 


474 ಶ್ರೀಮದ್‌ಭಾಗವತ ತಾತ್ತರ್ಯನಿರ್ಣಯ 


ಇಲ್ಲಿ "ಕುಲಮಿಂದ್ರಿಯಸಂಗ್ರಹಃ' ಎಂದು ಪಾಠವಿಟ್ಟುಕೊಂಡು 
ವೀರರಾಘವವ್ಯಾಖ್ಯಾನ ಮತ್ತು ಗಿರಿಧರವ್ಯಾಖ್ಯಾನಗಳಲ್ಲಿ ಆರು ಜ್ಞಾನೇಂದ್ರಿಯಗಳ 
ಸಂಗ್ರಹ, ಅಂದರೆ ಸಮೂಹವೆ ಕುಲ ಎಂದಿದ್ದಾರೆ. ಆದರೆ ಕುಲ ಎಂದರೆ ಹೊರ 
ಅಂಗಳ. ಷಟ್‌ ಕುಲ ಆರು ಹೊರ ಅಂಗಳಗಳು ಪುರಂಜನನ ಪಟ್ಟಣದಲ್ಲಿ ಇವೆ 
ಎಂದಿದೆ. ಅಧ್ಯಾತ್ಮದಲ್ಲಿ ದೇಹವೆಂಬ ಪಟ್ಟಣದಲ್ಲಿ ಆರು ಹೊರ ಅಂಗಳಗಳು ಆರು 
ಇಂದ್ರಿಯಗಳು ಎಂದಿದ್ದರೆ ಸಾಕಾಗಿತ್ತು ಆರು ಇಂದ್ರಿಯಗಳ ಸಮೂಹವೆಂದು 
ಸಂಗ್ರಹಶಬ್ದವ್ಯರ್ಥ. ಸಮೂಹವನ್ನೇ ಅಂಗಳ ಎನ್ನುವುದಾದರೆ ಸಮೂಹ ಒಂದೇ 
ಇದೆ. ಆರು ಸಮೂಹದಿಲ್ಲ ವಸ್ತುತಃ ಸಂಗ್ರಹ ಎಂದರೆ ಇಲ್ಲಿಸಂಗ್ರಹಿಸಿಡುವ ಸ್ಥಳ. 
ಆರು ಇಂದ್ರಿಯಗಳಿರುವ ಸ್ಥಳಗಳು, ಅಂದರೆ ಇಂದ್ರಿಯಗೋಲಕಗಳು ಎನ್ನಬೇಕು. 


ಇಂದ್ರಿಯಾಣಿ ಯತ್ರ ಸಂಗೃಹ್ಯಂತೇ ಸ ಗೋಲಕೇಂದ್ರಿಯಸಂಗ್ರಹಃ | 


ಇಂದ್ರಿಯಗಳು ಎಲ್ಲಿ ಸೇರಿಕೊಂಡಿರುತವೋ ಅದು ಗೋಲಕವೆನಿಸುವ 
ಇಂದ್ರಿಯಸಂಗ್ರಹ. 


ಇಲ್ಲಿ 'ಸ ಗೋಲಕ ಇಂದ್ರಿಯಸಂಗ್ರಹಃ' ಎಂದೂ ‘AD ಗೋಲಕೇಂದ್ರಿಯ 


ಸಂಗ್ರಹಃ" ಎಂದೂ ಪಾಠಗಳಿವೆ. ಇಂದ್ರಿಯಗಳನ್ನುತುಂಬಿಕೊಂಡಿರುವ “ಗೋಲಕ 
ಅಥವಾ ಗೋಲಕಾ'ವೇ ಇಂದ್ರಿಯಸಂಗ್ರಹ ಶಬ್ದದಿಂದ ವಿವಕ್ಷಿತವಾಗಿದೆ ಎಂದರ್ಥ. 


ate ಬೇ ಲೇ 
pS PAS ೨೦ 


ಅವಿಜ್ಞಾತನೆಂಬ ರೂಪದಿಂದ ಬಂದ ಪರಮಾತ್ಮ ವೈದರ್ಭಿಯಾಗಿ ಜನಿಸಿದ 
ಪುರಂಜನನಿಗೆ ಪರಮಾತ್ಮತತ್ವವನ್ನು ಉಪದೇಶಿಸಿದನೆಂದು ನಾರದರು 
ಪ್ರಾಚೀನಬರ್ಹಿಗೆ ಹೇಳುತ್ತಾರೆ. ಇದನ್ನು ಮೈತ್ರೇಯರು ವಿದುರನಿಗೆ ಹೇಳುತ್ತಾರೆ. 


ಅಹಂ ಭವಾನ್ನ ಚಾನ್ಯಸ್ತ್ವಂ ತ್ಹಮೇವಾಹಂ ಎಚಕ್ಷ್ಯಭೋಃ I 
ನ ನೌ ಪಶ್ಯಂತಿ ಕವಯಶ್ಚಿದ್ರಂ ಜಾತು ಮನಾಗಪಿ ೬೨ I 


ನೀನು ನನ್ನ ಅಧೀನ. ಬೇರೆ ಸ್ವತಂತ್ರವ್ಯಕ್ತಿಯಲ್ಲ ಮತ್ತು ನೀನು ನನಗೆ ಸದ್ಧಶನಾಗಿರುವೆ 
ಎಂದೇ ತಿಳಿ. ನಮ್ಮಿಬ್ಬರಲ್ಲಿ ಈ :ಬಿಂಬಪ್ರತಿಬಿಂಬಭಾವ ಸಂಬಂಧ ಎಂದಾದರೂ 
ಸ್ವಲ್ಪವಾದರೂ ವ್ಯತ್ಯಾಸವಾಗುವುದನ್ನು ಜ್ಞಾನಿಗಳು ಎಂದೂ ಒಪ್ಪುವುದಿಲ್ಲ 


ಇಲ್ಲಿ "ಅಹಂ ಭವಾನ್‌ ನಚಾನ್ಯಸ್ತ್ಯಂ' ನೀನು ನಾನೇ, ನನಗಿಂತ ನೀನು ಬೇರೆ 
ಅಲ್ಲ, ಎಂದು ಜೀವಪರಮಾತ್ಮರಿಗೆ ಅಭೇದವನ್ನು ಹೇಳುವಂತೆ ಕಾಣುತ್ತದೆ. ಬೇರೆ 
ವ್ಯಾಖ್ಯಾನಕಾರರು ಹಾಗೇ ಹೇಳಿದ್ದಾರೆ. ವಸ್ತುತಃ ಜೀವನ was ಭಗವಂತನ 
ಅಧೀನ. ಮತ್ತು ಇಬ್ಬರಿಗೂ ಸಾದೃಶ್ಯವಿದೆ. ಅದರಿಂದ ಅಭೇದವ್ಯವಹಾರ. 


ಚತುರ್ಥಸ್ಕಂಧ-ಅಧ್ಯಾಯ-28 475 


ಜೀವಸತಾಪ್ರದತ್ವಾಚ್ಚ ಸದೃಶತ್ವಾಚ್ಚ ಕೇಶವಃ | 
ಕಥ್ಯತೇ ತದಭೇದೇನ ನ ತು ಜೀವಸ್ಥಧೂಪತಃ 11 ಇತಿ ಚ ॥ 
ಜೀವನಿಗೆ ಹರಿ ಅಸಿತ್ತಪ್ರದನಾಗಿದ್ದಾನೆ. ಇಬ್ಬರಿಗೂ ಸಾದೃಶ್ಯವಿದೆ ಅದರಿಂದ 
ಜೀವನೇ ಹರಿ ಎಂದು ಅಭೇದವ್ಯವಹಾರ ಹೊರತು ಹರಿ ಜೀವನಿಂದ್ಯ ಅಭಿನ್ನ 
ಎಂದಲ್ಲ ಎಂದೂ ಹೇಳಿದೆ. i 
ಇತಿ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯವಿರಚಿತೇ 
ಶ್ರೀಮದ್ಭಾಗವತತಾತ್ಸರ್ಯನಿರ್ಣಯೇ ಚತುರ್ಥಸ್ಕಂಧೇ 
ಅಷ್ಟಾವಿಂಶೋಧ್ಯಾಯಃ 1i 


—0— 


476 


ಅಧ್ಯಾಯ-೨೯ 
ಅಧ್ಯಾಯಸಾರಾಂಶ 


ಪುರಂಜನನ ಕಥೆ ಕೇವಲ ಕಾಲ್ಪನಿಕವಲ್ಲ ನಡೆದ ಸಂಗತಿಯೆ. 
ಆದರೂ ಈ ಕಥೆಯಲ್ಲಿ ಅಧ್ಯಾತ್ಮವೂ ಗರ್ಭಿತವಾಗಿದೆ. ಶರೀರದ 
ಹೃದಯವೆಂಬ ಮಾನಸ ಸರೋವರದಲ್ಲಿ ಜೀವಪರಮಾತ್ಮರೆಂಬ ಇಬ್ಬರು 
ಹಂಸಗಳು ಮಿತ್ರರು. ಪರಮಾತ್ಮಹಂಸವೇ ಅವಿಜ್ಞಾತಸಖನೆಂಬ ಮಿತ್ರ. 
ಜೀವಹಂಸವೇ ಪುರಂಜನರಾಜ. ಬುದ್ಧಿಯೆ ರಾಣಿ ಪುರಂಜನಿ. ಜೀವ 
ನಿಗೆ ಶಬ್ದಾದಿವಿಷಯವನ್ನು ಪೂರ್ತಿ ಅನುಭವಿಸಲು ತಕ್ಕುದಾದ 
ಮಾನವಶರೀರವೇ ನವದ್ವಾರಯುಕ್ತವಾದ ಪಟ್ಟಣ. ಆ ಪಟ್ಟಣದಲ್ಲಿ 
ಬುದ್ದಿಯೆಂಬ ರಾಣಿಯ ಸಹಾಯದಿಂದ ವಿಷಯಪದಾರ್ಥಗಳಲ್ಲಿ 
ಅಭಿಮಾನ ಪಟ್ಟು ಭೋಗಿಸುತ್ತ ಜೀವ ಪರಮಾತ್ಮನನ್ನು ಮರೆಯುತ್ತಾನೆ. 


- ಬುದ್ದಿರಾಣಿಗೆ ಜ್ಞಾನಕರ್ಮಂದಿ,ಯಗಳು ಹತ್ತುಮಂದ ಭೃತ್ಯರು. ಅವರಿಗೆ 
ನಾಯಕನಾದ ಮುಖ್ಯಭ್ಯತ್ಯನೆಂದರೆ ಮನಸ್ಸು. ಪ್ರಾಣಾಪಾನಾದಿ 
ಪಂಚರೂಪಿ ಮುಖ್ಯಪ್ರಾ,ಣನೆ ಐದು ಹೆಡೆಗಳ ಸರ್ಪ. ನಿದ್ದೆಯಲ್ಲಿಯೂ 
ಶರೀರವೆಂಬ ಪಟ್ಟಣವನ್ನು ಎಚ್ಚರದಿಂದ ಕಾಪಾಡುವವನು ಈ ಸರ್ಪ. 
ಕಣ್ಣು ಕಿವಿ ಮೂಗಿನ ಹೊಳ್ಳೆಗಳು ಎರೆಡೆರಡು ಮತ್ತು ಬಾಯಿ 
ಮೂತ್ರದ್ವಾರ ಮಲದ್ವಾರಗಳು ನವದ್ವಾರಗಳು. ಈ ದ್ವಾರಗಳಿಂದ 
ರಾಜ ಹೊರಗೆ ಹೋಗುವುದೆಂದರೆ ಜೀವನ ವಿಷಯಭೋಗ. ವಿಭ್ರಾಜಿತ 
ಸೌರಭ ದೇಶಗಳೆಂದರೆ ರೂಪಗಂಧಗಳು. ದ್ಯುಮಂತ ಅವಧೂತರೆಂಬ 
ಮಿತ್ರರು ಚಕ್ಷುಸ್‌ ಶ್ರೋತ್ರೇಂದ್ರಿಯಗಳು. ವಿಪಣ ವಾಗಿಂದ್ರಿ,ಯ. 
ರಸಜ್ಞ ರಸನೇಂದ್ರಿಯ. ಆಪಣವೆಂದರೆ ಮಾತನಾಡುವುದು: 
ಬಹೂದನವೆಂದರೆ ಚಿತ್ರಾನ್ನ ಸವಿಯುವುದು. ಶ್ರುತಧರ ಎಂದರೆ 
ಶ್ರೋತ್ತೇಂದ್ರಿಯ. ದೇವಭೂ ಬಲಗಿವಿ. ಅದರಿಂದ 
ದಕ್ಷಿಣಪಾಂಚಾಲವೆಸಿದ ಮೋಕ್ಷಶಾಸ್ತ್ರಶ್ರ,ವಣ. ಪಿತೃಭೂ ಎಡಗಿವಿ. 
ಅದರಿಂದ ಉತ್ತರಪಾಂಚಾಲವೆನಸಿದ ಕಾಮ್ಯಕರ್ಮಶಾಸ್ತ್ರಶ್ರ,ವಣ. 
ದುರ್ಮದ ಎಂದರೆ ಜನನೇಂದ್ರಿಯ. ಅದರಿಂದ ರತಿಸುಖ 
ಅನುಭವಿಸುವುದೇ ಗ್ರಾಮ್ಯಕದೇಶ. ಲುಬ್ಬಕ ಎಂದರೆ ಮಲ 
ವಿಸರ್ಜನೇಂದ್ರಿ,ಯ. ಅದರಿಂದ ಮಲವಿಸರ್ಜಿಸುವುದೇ ವೈಶಸದೇಶ. 


ಚತುರ್ಥಸ್ಕಂಧ-ಅಧ್ಯಾಯ-29 477 


ಕಣ್ಣಿಲ್ಲದ ಸಹಾಯಕರು ಇಬ್ಬರು ಹಸ್ತ ಪಾದ ಇಂದ್ರಿಯಗಳು. ರಥ 
ಎಂದರೆ ದೇಹ. ಅದಕ್ಕೆ ಇಂದ್ರಿಯಗಳೇ ಕುದುರೆಗಳು. 
ಪುಣ್ಯಪಾಪಕರ್ಮಗಳೇ ಚಕ್ರ,ಗಳು. ಮನಸ್ಸು ಲಗಾಮು, ಬುದ್ಧಿ ಸಾರಥಿ. 
ಹೃದಯವೆ ಆಸನ. ಸಪಧಾತುಗಳು ಏಳು ಆವರಣಗಳು. ಹನ್ನೊಂದು 
ಸೇನಾಪಡೆಗಳೆಂದರೆ ಇಂದ್ರಿ,ಯವ್ಯಾಪಾರಗಳು. ಜೀವಮಾನದಲ್ಲಿ ಬರುವ 
ಪ್ರತಿಯೊಂದು ಸಂವತ್ಸರ ಚಂಡವೇಗ. ವೇಗದಿಂದ ವರ್ಷಗಳು 
ಉರುಳುತವೆ. ಹಗಲುರಾತ್ರಿಗಳೀ ಗಂಧರ್ವಗಂಧರ್ವಿಯರು. ಇವರು 
ಕ್ರಮವಾಗಿ ಒಬ್ಬೊಬ್ಬರೇ ಬಂದು ಶರೀರದ ಶೋಭೆಯನ್ನು 
ಹಾಳುಗೆಡಪುತಾರೆ. ಜರೆ ಎಂದರೆ ಮುಪ್ಪು ಈ ಕನ್ಯೆಯನ್ನು ಯಾರೂ 
ವರಿಸಲು ಒಪ್ಪುವುದಿಲ್ಲ ಭಯ ಮೃತ್ಯುದೇವ ಅವನ ಸೈನಿಕರು 
ಆಧಿವ್ಯಾಧಿಗಳು ಪ್ರಜ್ವಾರ ಎಂದರೆ ಶರೀರವನ್ನು ಸುಡುವ ನಾನಾ 
ವಿಧವಾದ ಜ್ವರ. 


ಹೂದೋಟದಲ್ಲಿ ಎಳೆ ಚಿಗುರುಗಳನ್ನು ಮೇಯುವ ಹೆಣ್ಣುಗಂಡು 
ಜಿಂಕೆಗಳು ದುಂಬಿಗಳ ನಾದಕ್ಕೆ ಕಿವಿಗೊಟ್ಟು ಮೈಮರೆಯುತ್ತವೆ. ಮುಂದೆ 


ತೋಳಗಳಿವೆ. ಹಿಂದೆ ಬೇಡ ಬಾಣ ಬಿಡಲು ನಿಂತಿದ್ದಾನೆ. ಹಾಗೇ ಜೀವ 
ವಿಷಯಸುಖದಲ್ಲಿಮೈಮರೆತು ಮುಂದೆ ಆಯುಷ್ಯವನ್ನು ಕಳೆವ ಕಾಲಚಕ್ರ, 
ಹಿಂದೆ ಕೊಲ್ಲಲು ನಿಂತಿರುವ ಮೃತ್ಯುಗಳನ್ನು ಗಮನಿಸುವುದಿಲ್ಲ ಹೀಗೆ 
ನಾರದರ ಉಪದೇಶದಿಂದ ಎಚ್ಚೆತ್ತುಕೊಂಡ ರಾಜಾ ಪ್ರಾಚೀನಬರ್ಹಿ 
ವೈರಾಗ್ಯದಿಂದ ಕಪಿಲಾಶ್ರಮದಲ್ಲಿ ತಪಸ್ಸು ಮಾಡಿ ಮುಕ್ತಿ ಪಡೆದ. ಈ 

| ಪುರಂಜನೋಪಾಖ್ಯಾನವನ್ನು ಅಧ್ಯಯನ ಮಾಡುವವನು 
ಕರ್ಮಬಂಧದಿಂದ ಮುಕ್ತನಾಗುತ್ತಾನೆ. 


ate als ato 
ಳೈ ~ > 


ಪಂಚಪ್ರಸ್ಥ ವನಕ್ಕೆ ಪುರಂಜನ ಬೇಟೆಗೆ ಹೋಗುತಾನೆ ಎಂದರೆ 
ಮೃಗತೃಷ್ನೆಯಂತಿರುವ ಶಬ್ದಾದಿ ಪಂಚವಿಷಯಪದಾರ್ಥದ ಸೇವನೆಗೆ ಜೀವ ಪ್ರವೃತ್ತಿ 
ಮಾಡುತ್ತಾನೆ ಎಂದು ನಾರದರು ಪ್ರಾಚೀನಬರ್ಹಿರಾಜನಿಗೆ ಹೇಳುತ್ತಾರೆ. ಇದನ್ನು 
ಮೈತ್ರೇಯರು ವಿದುರನಿಗೆ ಹೇಳುತ್ತಾರೆ. 


ಪಂಚೇಂದ್ರಿಯಾರ್ಥಪ್ರಕ್ಷೇಪಃ ಸಪಧಾತುವರೂಥಕಃ | 


-ð 


ಆಕೂತಿರ್ವಿಕ್ರಮೋ ಬಾಹ್ಯೋ RNR ಪ್ರಧಾವತಿ ॥೨೦॥ 


ಪಂಚೇಂದ್ರಿಯ ವಿಷಯಸಂಬಂಧಗಳೇ ಐದು ಆಯುಧಗಳು. ಸಪ್ಪಧಾತುಗಳೇ 
ರಥಕ್ಕೆ ಏಳು ಆವರಣಗಳು. ವಿಕ್ರಮ ಎಂದರೆ ಶಬ್ದಾದಿ ಪಂಚ ವಿಷಯಾ 


478 ಶ್ರೀಮದ್‌ ಭಾಗವತ ತಾತ್ಪರ್ಯನಿರ್ಣಯ 


ಭಿಲಾಷೆಗಳು. ಬಾಹ್ಯವಿಷಯ ಭೋಗದಾಸೆಯಿಂದ ಮರುಮರೀಚಿಕೆಯಂತಿರುವ 
ಆ ವಿಷಯಪದಾರ್ಥಗಳನ್ನು ಬೆನ್ನು ಹತುತಾನೆ ಜೀವ ಎನ್ನುವುದು “ಪಂಚಪ್ರಸ್ಥವನಕ್ಕೆ 
ರಾಜ ಹೋಗುತಾನೆ' ಎಂಬುದರ ಅರ್ಥ. 
ಇಲ್ಲಿ "ಮೃಗತೃಷ್ಣಾ' ದೃಷ್ಟಾಂತದಿಂದ ವಿಷಯಪದಾರ್ಥಗಳು ಮಿಥ್ಯೆ ಎಂದು 
ಹೇಳಿದಂತೆ ಕಾಣುತ್ತದೆ. ಗಿರಿಧರವ್ಯಾಖ್ಯಾನದಲ್ಲಿ ಹಾಗೆ ಹೇಳಿದೆ. ಆದರೆ ಶುಕದೇವ 
ವ್ಯಾಖ್ಯಾನದಲ್ಲಿವಿಷಯಪದಾರ್ಥಗಳು ಮೃಗತ್ಸಷ್ಟೆಯಂತೆ ನಿಃಸಾರ ಎಂದು ಹೇಳಿದ್ದಾರೆ. 
ವಸ್ತುತಃ ನಿಸ್ಸಾರಮಾತ್ರವಲ್ಲ, ದೂರದಲ್ಲಿ ಸಾರವತ್ತಾಗಿ ಕಂಡು ಹತ್ತಿರಕ್ಕೆ ಧಾವಿಸಿ 
ಬಂದಾಗ ನಿಸ್ಲಾರವೆಂದು ನಿರಾಸೆ ದುಃಖಗಳನ್ನುಂಟುಮಾಡುತ್ತದೆ ಮೃಗತ್ಛಷ್ಟೆ 
ಶ್ರೀಮದಾಚಾರ್ಯರು ತೋರಿಸುವ ಶಬ್ದನಿರ್ಣಯವಚನದಲ್ಲಿ ಇದು ಸ್ಪಷ್ಟವಿದೆ. 
ಸುಖವದ್‌ ದೂರತೋ ದೃಶ್ಯಂ ತತ್ಕಾಲೇ ದುಃಖಮೇವ ಯತ್‌ | 
ಮೃಗತ್ಫಷ್ನೇತ್ಯತಃ ಪ್ರಾಹುರ್ಭೋಗಂ ವೈಷಯಿಕಂ ಬುಧಾಃ ॥ 
ಇತಿ ಶಬ್ದನಿರ್ಣಯೇ | 


ದೂರದಿಂದ ಕಂಡಾಗ ಸುಖಕರವೆಂದು ಕಾಣುತ್ತದೆ. ಹತ್ತಿರ ಹೋಗಿ ಸ್ವೀಕರಿಸುವ 
ಕಾಲದಲ್ಲಿ ದುಃಖಕರವೇ. ಅದರಿಂದ ವಿಷಯಸುಖವನ್ನು ಮೃಗತ್ಛಷ್ಣಾ ಎಂದು 


ಜ್ಞಾನಿಗಳು ಹೇಳುತ್ತಾರೆ ಎಂದು ಶಬ್ದನಿರ್ಣಯದಲ್ಲಿ ಉಕವಾಗಿದೆ. 


ಜೇ ate ate 
pA ೨೦ pA 


ಸಂಸಾರದುಃಖಕ್ಕೆ ಸಂಸಾರದಲ್ಲಿ ಪರಿಹಾರವಿಲ್ಲ, ಏಕೆಂದರೆ ಆ ಪರಿಹಾರದ 
ಲ್ಲಿಯೂ ದುಃಖವಿದ್ದೇ ಇದೆ ಎಂದು ನಾರದರು ಪುರಂಜನೋಪಾಖ್ಯಾನದಲ್ಲಿ 
ಹೇಳುತ್ತಾರೆ ಅದನ್ನು ಮೈತ್ರೇಯರು ವಿದುರನಿಗೆ ಹೇಳುತಾರೆ. 

ದುಃಖೇಷ್ಟೇಕತರೇಣಾಪಿ ದೈವಭೂತಾತ್ಮಹೇತುಷು | 

=) pa | 

ಜೀವಸ್ಯ ನ ವ್ಯವಚ್ಛೇದಃ ಸ್ಯಾಚ್ಛೇತ್‌ ತತ್‌ ತತ ್ರೃತಿಕ್ರಿಯಾ TEEN] 

"ಸಂಸಾರದಲ್ಲಿ ಸುಖವಂತೂ ಇದೆ, ದುಃಖವನ್ನು ಪರಿಹರಿಸಿಕೊಂಡರಾಯಿತು 

ಎನ್ನುವಂತಿಲ್ಲ. ಪರಿಹಾರವೆ ಇಲ್ಲ ಇದ್ದರೂ ಅದರಲ್ಲಿಯೂ ದುಖುವಿದೆ. ಆಧಿದೈವಿಕ 

ಆಧಿಭೌತಿಕ ಆಧ್ಯಾತ್ಮಿಕ ದುಃಖಗಳಲ್ಲಿ ಯಾವುದಾದರೊಂದು ದುಃಖ ಜೀವನಿಗೆ 

ಇಲ್ಲವಾಗುವುದೆ ಇಲ್ಲ 

ತತ್‌ಪ್ರತಿಕ್ರಿಯಾ ಪಿ ತದ್‌ ದುಃಖಮ್‌ | 

ದುಃಖಪರಿಹಾರೋಪಾಯವೂ ಯಾವುದಾದರೊಂದು ದುಃಖದಿಂದ ಯುಕವೇ 

ಆಗಿರುತ್ತದೆ. 


ಖೇ ate ate 
~~ KAS ಜ್‌ 


ಚತುರ್ಥಸ್ಕಂಧ-ಅಧ್ಯಾಯ-29 ary 


ಪೂರ್ವಪಾಪಕರ್ಮಗಳಿಗೆ ಪಾ )ಯಶ್ಚಿತ್ರಕರ್ಮ ಪರಿಹಾರವಾಗುವುದಿಲ್ಲ. ಎರಡೂ 
ಕರ್ಮ ಅಜ್ಞಾನದಿಂದಾಗಿರುತ್ತದೆ, ಸ್ವಪ್ನದಂತೆ. ದುಃಖಕಾರಣವಾದ ಅಭಿಮಾನ 
ಭ್ರಾಂತಿಯಾದರೂ ಅದಕ್ಕೆ ನಿವೃತ್ತಿ ಇಲ್ಲ. ಅದಕ್ಕೆ ಕಾರಣವಾದ ಜಡ 
ಅಂತಃಕರಣವಿರುವಷ್ಟು ಕಾಲ ಅದು ಇದ್ದೇ ಇರುತ್ತದೆ ಎಂದು ನಾರದರು 
ಪುರಂಜನೋಪಾಖ್ಯಾನದಲ್ಲಿ ಹೇಳುತ್ತಾರೆ. ಅದನ್ನು ಮೈತ್ರೇಯರು ವಿದುರನಿಗೆ 
ಹೇಳುತ್ತಾರೆ. 


ನೈಕಾಂತತಃ ಪ್ರತೀಕಾರಃ ಕರ್ಮಣಾಂ ಕರ್ಮ ಕೇವಲಮ್‌ | 


ದ್ವಯಂ ಹೃವಿದ್ಯೋಪಸ್ಥತಂ ಸ್ಪನ್ನೇ ಸ್ವಸ್ನಇವಾನಘ TESA 
ಅರ್ಥೇ ಹ್ಯವಿದ್ಯಮಾನೇ ಪಿ ಸಂಸ್ಕಶಿರ್ನ ನಿವರ್ತತೇ | | 
ಮನಸಾ ಲಿಂಗಭೂತೇನ ARC ವಿಚರತೋ ಯಥಾ 11೩೬ ॥ 


ದುಃಖಕ್ಕೆ ಮೂಲವಾದ ಪೂರ್ವಕರ್ಮಗಳಿಗೆ ಹರಿಸ್ನರಣವಿಲ್ಲದ ಕೇವಲ 
ಪ್ರಾಯಶ್ಚಿತಕರ್ಮದಿಂದಲೂ ಪೂರ್ತಿ ನಿವೃತ್ತಿ ಶಕ್ಯವಿಲ್ಲ, ಏಕೆಂದರೆ ಆ ಪೂರ್ವ 
ಕರ್ಮ ಈ ಪ್ರಾಯಶ್ಚಿತಕರ್ಮ ಇವೆರಡೂ ಅಜ್ಜಾನದಿಂದಾಗಿರುತವೆ ತಾನೆ? 


ಸ್ವಪ್ಧದಲ್ಲಿ ಕಂಡ ಅನಿಷ್ಟವನ್ನು ಓಡಿಸಲು ಸ್ಪಪ್ಪದಲ್ಲಿ ಪ್ರಯತ್ನ ಮಾಡಿದಂತೆ ಅದು. 


ದೇಹಾದಿಗಳಲ್ಲಿ ಜೀವನು ಆರೋಪಿಸಿರುವ ಮಮತ್ವ ವಾಸ್ತವದಲ್ಲಿಲ್ಲದಿದ್ದರೂ ಆ 
ಆರೋಪಪ್ರಯುಕ್ತವಾದ ಸಂಸಾರದುಖು ನಿವೃತ್ತಿಯಾಗುವುದಿಲ್ಲ, ಏಕೆಂದರೆ 
ಅನಾದಿಲಿಂಗಶರೀರದ ಒಂದು ಮುಖ್ಯಭಾಗವಾದ ಜಡಮನಸಿನ ನಿಮಿತವಾಗಿ ಈ 
ಆರೋಪವಿದ್ದೇ ಇರುತ್ತದೆ. ಅದು ದುಃಖ ಉಂಟುಮಾಡುತಲೇ ಇರುತ್ತದೆ. ಸ್ವಪ್ನದಲ್ಲಿ 
ಆಗ ಕಾಣುವ ಪದಾರ್ಥಗಳನ್ನು ಎಚ್ಚರದ ಪದಾರ್ಥಗಳಿಂದು ಭ್ರಮಿಸುತ್ತಿರುವವನಿಗೆ 
ಆ ಭ್ರಮ ಪೂರ್ತಿ ನಿವೃತಿಯಾಗುವುದೇ ಇಲ್ಲ ಅನಾದಿ ವಾಸನಾಯುಕವಾದ 
ಮನಸ್ಸು ಇರುವುದರಿಂದ ಸ್ವಪ್ನ ಪ್ರತಿದಿನ ಕಂಡೇ ಕಾಣುತ್ತದೆ. 


ಇಲ್ಲಿ "ಎರಡೂ ಅವಿದ್ಯೆಯಿಂದಾಗಿದೆ ಸ್ವಪ್ನದಂತೆ' ಎಂದರೆ ಸ್ವಪ್ನವೂ ಸಂಸಾರವೂ 
ಮಿಥ್ಯೆ, ಅವಿದ್ಯಾಕಲ್ಲಿತವೆಂದು ಹೇಳಿದಂತಾಗುತ್ತದೆ. ದೇಹಾಭಿಮಾನದಲ್ಲಿಯೂ ಕೂಡ 
ದೇಹಾದಿಗಳು ಅವಿದ್ಯಮಾನ, ಮಿಥ್ಯೆ ಎಂದಂತಾಗುತದೆ. ಆದರೆ ಅವಿದ್ಯೆ ಎಂದರೆ 
ಭಾವರೂಪ ಅಜ್ಜಾ _ನವಲ್ಲ. ಯಥಾರ್ಥಜಾ ನದ ಅಭಾವವೆನ್ನಬೇಕು. ಜಾಗರದಲ್ಲಿ 
ದೇಹಾತ್ಮವಿವೇಕ ಸ್ಫುಟತರವಾಗಿ ಇಲ್ಲ ಇದೇ ಅವಿದ್ಯೆ. ಅದರಿಂದ ದೇಹ ಮಿಥ್ಕೆಯಲ್ಲ. 


ಸ್ವಪ್ನದಲ್ಲಿ ಕಾಣುವ ಪದಾರ್ಥವೇ ಇಲ್ಲ ಎನ್ನಬಾರದು. ಇದೆ ಆದರೆ ಅದನ್ನು 
ಎಚ್ಚರದ ಪದಾರ್ಥವೆಂದು ಭ್ರಮಿಸಿರುತ್ತೇವೆ. ಈ ಭ್ರಮವನ್ನು "ಅರ್ಥೇ 


ಚ 


ಅವಿದ್ಯಮಾನೇ' ಎಂದು ಹೇಳಿದೆ ಎಂದಿಟ್ಟುಕೊಳ್ಳಬೇಕು. ಅದರಿಂದ ಸಂಸಾರ ಸ್ವಪ್ನ 


480 


ಎರಡೂ ಸತ್ಯವೆ. ಹಾಗಾದರೆ ಸಂಸಾರಕ್ಕೆ ಸ್ವಪ್ನಸಾಮ್ಯವನ್ನು ಹೇಳುವುದರ 
ಅಭಿಪ್ರಾಯವೇನು ಎಂದರೆ ಹೇಳುತ್ತಾರೆ. 
ಸಂಸ್ಕತೇಃ ARADO ತು ಯಥಾರ್ಥಜ್ಞಾನವರ್ಜನಮ್‌ | 
l ಇತಿ ಚ | 


ಜಾಗ್ರತ್ಯವಿದ್ಯಮಾನಂ ತು ದೇಹಾತ್ಸತ್ಪಾದಿ ಕೇವಲಮ್‌ | 
ಅವಿದ್ಯಮಾನಂ ಸ್ವಪ್ನೇ ತು ಜಾಗ್ರತ್ತಜ್ಞಾನಮೇವ ಚ ॥ 
ಇತಿ ಷಾಡ್ಗುಣ್ಯೇ | 
ಸಂಸಾರಕ್ಕೆ ಸ್ವಪ್ನಸಾಮ್ಯವನ್ನು ಹೇಳಿರುವುದು ಎರಡರಲ್ಲಿಯೂ ಯಥಾರ್ಥಜ್ಞಾ _ನಾಭಾವ 
ಇದೆ ಎಂಬ ಅಭಿಪ್ರಾಯದಿಂದ ಎಂದೂ ಹೇಳಿದೆ. 


ಜಾಗರದಲ್ಲಿ ಅವಿದ್ಯಮಾನವೆಂದರೆ ದೇಹಾತ್ಮಗಳಿಗೆ ಅಭೇದಮಾತ್ರ. 
ಭೇದಜ್ಞಾನವಿದ್ದರೂ ಸ್ಫುಟವಾಗಿಲ್ಲ ಎಂದು ಅಭಿಪ್ರಾಯ. ಹೊರತು ದೇಹಾದಿಗಳು 
ಅವಿದ್ಯಮಾನವಲ್ಲ ಸ್ವಪ್ನದಲ್ಲಿ ಅವಿದ್ಯಮಾನ ಎಂದರೆ ಎಚ್ಚರದ ಪದಾರ್ಥಗಳ 
ಅಭೇದ ಮಾತ್ರ. ಸ್ವಾಪ್ಪಪದಾರ್ಥಗಳನ್ನು ಎಚ್ಚರದ ಪದಾರ್ಥಗಳೆಂದು ಭ್ರಮಿಸುತ್ತೇವೆ, 


ಈ ಅಭೇದ ಅವಿದ್ಯಮಾನ ಎಂದು ಷಾಡ್ಸುಣ್ಯಗ್ರಂಥದಲ್ಲಿದೆ. 


ale at ಲೇ 
— ೨೦ ಗ್‌ 


ಬ್ರಹ್ಮಾದಿಗಳು ಯಾರೂ ಪರಮಾತ್ಮಸ್ವರೂಪವನ್ನು ಪೂರ್ಣ ಅರಿತುಕೊಳ್ಳಲಾರರು 
ಎಂದು ನಾರದರು ಪ್ರಾಚೀನಬರ್ಹಿರಾಜನಿಗೆ ಹೇಳುತಾರೆ ಎಂದು ಮೈತ್ರೇಯರು 
ವಿದುರನಿಗೆ ಹೇಳುತ್ತಾರೆ. 


ಪ್ರಜಾಪತಿಪತಿಃ ಸಾಕ್ಷಾದ್ಭಗವಾನ್‌ ಗಿರಿಶೋ ಮನುಃ | 


ದಕ್ಷಾದಯಃ ಪ್ರಜಾಧ್ಯಕ್ಷಾ ನೈಷ್ಠಿಕಾಃ ಸನಕಾದಯಃ MYA 


ಮರೀಚಿರತ್ರ NTA ಪುಲಸ್ತ್ಯಃ ಪುಲಹಃ ಕ್ರತುಃ | 
ಭೃಗುರ್ವಸಿಷ್ಠ ಇತ್ಯೇತೇ ಮದಂತಾ ಬ್ರಹ್ಮವಾದಿನಃ IY ॥ 
ಅದ್ಯಾಪಿ ವಾಚಸ್ತತಯಸಪೋವಿದ್ಯಾಸಮಾಧಿಭಿಃ I 
ಪಶ್ಯಂತೋತಪಿ ನ ಪಶ್ಯಂತಿ ತದ್‌ ವಿಷ್ಣೋ: ಪರಮಂ ಪದಮ್‌ ॥೪೫ ॥ 
ಸಾಕ್ಷಾದ್‌ ಭಗವಾನ್‌ ಚತುರ್ಮುಖಬ್ರಹ್ನದೇವನಾಗಲಿ, ರುದ್ರ, ಮನು, ದಕ್ಷ 


ಮೊದಲಾದ ಪ್ರಜಾಪತಿಗಳು ನೈಷ್ಠಿಕಬ್ರಹ್ಮಚಾರಿಗಳಾದ ಸನಕಾದಿಗಳು ಮರೀಚಿ 
ಅತ್ರಿ ಅಂಗಿರ ಪುಲಸ್ತ್ಯ ಪುಲಹ ಕ್ರತು ಭೃಗು ವಸಿಷ್ಠ ಮೊದಲುಗೊಂಡು ನನ್ನ 


ಚತುರ್ಥಸ್ಕಂಧ-ಅಧ್ಯಾಯ-29 481 


(ನಾರದ)ವರೆಗಿನ ಬ್ರಹ್ಮಜ್ಞಾನಿಗಳಾಗಲಿ ಎಲ್ಲರೂ ವಾಕ್ಕಾರ್ಥಕುಶಲರು, ತಪಸ್ಸು 
ವಿದ್ಯೆ ಸಮಾಧಿ ಭಕಿಗಳಿಂದ ಹರಿಯನ್ನು ಕಾಣುತ್ತಿರುವವರೆ. ಆದರೂ ತಮ್ಮ 
ಯೋಗ್ಯತಾನುಸಾರ ಕಾಣುವರೇ ಹೊರತು ಯಾರೂ ಸರ್ವೋತ್ತಮನಾದ ಹರಿಯ 
ಸ್ವರೂಪವನ್ನು ಪೂರ್ಣವಾಗಿ ಕಾಣಲಾರರು. 


ಇಲ್ಲಿ "ಪ್ರಜಾಪತಿಪತಿಃ' ಎಂದರೆ ದಕ್ಷ ಮರೀಚಿ ಮಂತಾದ ಪ್ರಜಾಪತಿಗಳಿಗೆ 
ಪತಿಯಾದ ಬ್ರಹ್ಮ ಎಂದಿಟ್ಟುಕೊಳ್ಳಬೇಕು. ಆದರೆ "ಪ್ರಜಾಪತಿಪತಿ' ಪದವಿಯಲ್ಲಿ 
ದಕ್ಷನನ್ನು ಅಭಿಷೇಕ ಮಾಡಿದರೆಂದು ಹಿಂದೆ ದಕ್ಷಯಜ್ಞಪ್ರಸಂಗದಲ್ಲಿ ಹೇಳಿದೆ. 
ಅದರಿಂದ ಬ್ರಹ್ಮದೇವರು ಹೇಗೆ ಪ್ರಜಾಪತಿಪತಿ ಎಂಬ ಸಂದೇಹ ಬರಬಹುದು. 
ದಕ್ಷಾದಯಃ ಎಂದು ದಕ್ಷನನ್ನು ಹೇಳಿದ್ದರಿಂದ ಪುನರುಕ್ತಿಬಂದರೆ ಅತದ್ಗುಣಸಂವಿಜ್ಞಾನ 
ಬಹುವ್ರೀಹಿ ಇಟ್ಟುಕೊಳ್ಳಬಹುದು. ಅಥವಾ ಪ್ರಜಾಪತಿ ಎಂದು ಬ್ರಹ್ಮನಿಗೂ 
ಹೆಸರಿದೆ. ಅದರಿಂದ ಅವನಿಗೆ ಪತಿ ಶ್ರೀಹರಿ. ಅವನಿಗೂ ತನ್ನ ಸ್ವರೂಪ 
' ಅನಂತವಾದ್ದರಿಂದ ತಿಳಿಯಲಾಗದು ಎಂದು ನಾರದರು ಹೇಳುತ್ತಿರುವರೆ? ಎಂಬ 
ಸಂದೇಹಕ್ಕೂ ಅವಕಾಶವಿದೆ. ಅದಕ್ಕೆ "ಪ್ರಜಾಪತಿಪತಿ' ಎಂಬ ಶಬ್ದ ರೂಢಿಯಿಂದ 
ಬ್ರಹ್ಮನನ್ನೇ ಹೇಳುವುದರಿಂದ ಯಾವ ಸಂದೇಹಕ್ಕೂ ಅವಕಾಶವಿಲ್ಲವೆಂದು 


ಶ್ರೀಮದಾಚಾರ್ಯರು ಹೇಳುತ್ತಾರೆ. 
ಪ್ರಜಾಪತಿಪತಿರ್ಬ್ರಹ್ಮಾ ವಿರಿಂಚಶ್ಚೇತಿ ಕಥ್ಯತೇ | 
ಇತಿ ಶಬ್ದನಿರ್ಣಯೇ | 
ಪ್ರಜಾಪತಿಪತಿ ಎಂದೂ, ವಿರಿಂಚ ಎಂದೂ, ಬ್ರಹ್ಮನು ಕರೆಸಿಕೊಳ್ಳುತ್ತಾನೆ ಎಂದು 
ಶಬ್ದನಿರ್ಣಯದಲ್ಲಿ ಹೇಳಿದೆ. 


ale ಖೇ ate 
~ “wn “೫ 


ವೇದಗಳಿಂದ ಪರಮಾತ್ಮನನ್ನು ಎಷ್ಟು ತಿಳಿದರೂ ಪುನಃ ಸಂದೇಹಗಳು 
ಉಂಟಾಗುತ್ತವೆ. ಪರಮಾತ್ಮನ ಅನುಗ್ರಹದಿಂದ ಪ್ರತಿಭೆಯಿಂದಲೇ ಆ ಸಂದೇಹಗಳು 
ಸ್ವಲ್ಪ ಮಟ್ಟಿಗೆ ಪರಿಹಾರವಾದಾಗ ಧ್ಯಾನ ಮಾಡಿ ಅಪರೋಕ್ಷ ಪಡೆಯಬೇಕು ಆಗಲೆ 
ಎಲ್ಲಸಂದೇಹ ಪರಿಹಾರ. ಎಂದು ನಾರದರು ಪ್ರಾಚೀನಬರ್ಹಿರಾಜನಿಗೆ ಹೇಳುತಾರೆ 
ಎಂದು ಮೈತ್ರೇಯರು ವಿದುರನಿಗೆ ಹೇಳುತ್ತಾರೆ. 


ಶಬ್ದಬ್ರಹ್ಮಣಿ ದುಷ್ಟಾರೇ ಚರಂತ ಉರುವಿಸರೇ | 
ಮಂತ್ರಲಿಂಗೈರ್ವ್ಯವಚ್ಛಿನ್ನಂ ಭಜಂತೋ ನ ವಿದುಃ ಪರಮ್‌ ॥೪೬॥ 


ನಿರ್ದೋಷ ಶಬ್ದರೂಪವಾದ ವೇದಗಳು ಬಹಳ ವಿಸ್ತಾರವಾಗಿದ್ದು ಅನಂತವಾಗಿವೆ. 
ಅವುಗಳನ್ನು ವಿಚಾರ ಮಾಡಿದಾಗ ಮಂತ್ರಗಳು ಹೇಳುವ ಭಗವಂತನವೇ ಆದ 


482 ಶ್ರೀಮದ್‌ಭಾಗವತ ತಾತ್ತರ್ಯನಿರ್ಣಯ 


ಲಕ್ಷಣಗಳಿಂದ ಭಗವಂತ ಇತರ ಸರ್ವವಿಲಕ್ಷಣನಾಗಿ ತಿಳಿದು ಬರುತಾನೆ. ಆದರೂ 

ವೇದವಿಚಾರ ಮಾಡುವವರಿಗೆ ಚೆನ್ನಾಗಿ ಅನುಭವಾರೂಢವಾಗುವಂತೆ ಎಲ್ಲ 

ಸಂಶಯ ಪರಿಹಾರವಾಗುವಂತೆ ಅವನನ್ನು ತಿಳಿಯಲು ಸಾಧ್ಯವಾಗುತ್ತ, 

ಇಲ್ಲಿಬೇರೆ ವ್ಯಾಖ್ಯಾನಕಾರರು ಕಾಮ್ಯಕರ್ಮಿಗಳು ವೇದದಲ್ಲಿಹೇಳಿದ ಇಂದ್ರಾದಿ 
ದೇವತೆಗಳನ್ನೇ ವೇದಮಂತ್ರಗಳಿಂದ ತಿಳಿಯುತ್ತಾರೆ ಹೊರತು ಪರಮಾತ್ಮನನ್ನು 
ತಿಳಿಯುವುದಿಲ್ಲಎಂದು ಅಭಿಪ್ರಾಯ ಹೇಳಿದ್ದಾರೆ. ಆದರೆ ಇದು ಕಾಮ್ಯಕರ್ಮಿಗಳನ್ನು 
ಹೇಳುವ ಪ್ರಸಂಗವಲ್ಲ "ಪ್ರಜಾಪತಿಪತಿಃ ಸಾಕ್ಷಾದ್‌ ಭಗವಾನ್‌ ಗಿರಿಶೋ ಮನುಃ' 
ಎಂದು ಜಗು IZOD, ದಿಗಳನ್ನು ಹೆಸರಿಸಿ ಅವರೂ ಕೂಡ ಪರಮಾತ್ಮನನ್ನು 
ತಿಳಿದಿಲ್ಲಎಂದು ಈ ತ್ಲೋಕದಲ್ಲಿ ಹೇಳುತ್ತಿದ್ದಾರೆ ನಾರದರು. ವೇದಮಂತ್ರ ಗಳಿಂದ 

ಬ್ರಹ್ಮರುದ್ರಾ ದಿಗಳು ಇಂದ್ರಾ ದಿಗಳನ್ನು ತಿಳಿದರು ಹೊರತು ಪರಮಾತ್ಮನನ್ನು. ತಿಳಿದಿಲ್ಲ 
ಎನ್ನುವುದು. ಅಸಂಗತವಾಗುತ್ತದೆ. ವೇದಮಂತ್ರ ಗಳಿಂದ ಪ ಪರಮಾತ್ಮನನ್ನು. ಅವರು. 
ತಿಳಿದರೂ ತಿಳಿದಿಲ್ಲ ಎನ್ನಬೇಕು. ವಿರೋಧಪರಿಹಾರವನ್ನು ವರಾಹ ಪುರಾಣದ 
ವಚನವೇ ಮಾಡುತ್ತದೆ ಎನ್ನುತ್ತಾರೆ ಶ್ರೀಮದಾಚಾರ್ಯರು. 


ಮಂತ್ರಲಿಂಗೈರ್ವ್ಯವಚ್ಛಿನ್ನಂ ವೇದಶಬ್ದೋಕಮಾತ್ರಮ್‌ | 


ವೇದೋ ವದನ್ನಪಿ ಹರಿಂ ನ ಸಮ್ಯಗ್‌ ವಕ್ತಿ ಕುತ್ರಚಿತ್‌ 1 
ನಾರೋಹತ್ಯನುಭವಂ ಅಪ್ರಸಿದ್ಧಸ್ವರೂಪತಃ ॥ 
ಅಥಾಪ್ಯನುಭವಾರೋಹಃ ಪ್ರಸನ್ನೇ ಕೇಶವೇ ಭವೇತ್‌ | 
ಕಿಂಚಿದೇವ ಸುಸಮ್ಯಕ್‌ ಚ ಸ್ವಯಂ ತ್ವನುಭವತ್ಯಮುಮ್‌ ॥ 

ಇತಿ ವಾರಾಹೇ | 


"ಮಂತ್ರಲಿಂಗೈರ್ವ್ಯವಚ್ಛಿನ್ನಂ' ಎಂದರೆ ಮಂತ್ರಗಳಲ್ಲಿ ಹೇಳಿದ ಶ್ರೀಪತಿತ್ವಾದಿ 
ಧರ್ಮಗಳಿಂದ ಪರಮಾತ್ಮನನ್ನು ಇತರದೇವತೆಗಳಿಗಿಂತ.ಬೇರೆಯಾಗಿ ತಿಳಿಯಬಹುದು. 
ವೇದಗಳಲ್ಲಿರುವ ನಾಮಗಳು ಹೀಗೆ ಸ್ವಲ್ಪಮಾತ್ರ ತಿಳಿಸಿಕೊಡುತ್ತವೆ. 

ವೇದವು ಹರಿಯನ್ನು ಹೇಳುತ್ತಿದ್ದರೂ ಎಲ್ಲ ಸಂದೇಹ ಪರಿಹಾರವಾಗುವಂತೆ 
ಎಲ್ಲಿಯೂ ಹೇಳುವುದಿಲ್ಲ ಹರಿಯ ಸ್ವರೂಪವೆ ಅತ್ಯಂತವಿಲಕ್ಷಣ, ಲೋಕದಲ್ಲಿ 
ಕಂಡಿಲ್ಲವಾದ್ದರಿಂದ ಅನುಭವಾರೂಢವಾಗುವಂತೆ ಏನೂ ಸಂದೇಹ ಬಾರದಂತೆ 
ವೇದ ಹೇಳುವುದಿಲ್ಲ ಲೋಕದಲ್ಲಿ ಅಣುತ್ವಮಹತ್ತಾ Pie ಒಂದೇ ಕಡೆ ಇಲ್ಲ 
ಹರಿಯಲ್ಲಿ ಇವೆ ಹೇಗೆ ಎಂದು ಮುಂತಾಗಿ ಸಂದೇಹಗಳಿದ್ದೇ ಇರುತ್ತವೆ. ಆದರೂ 
ಶ್ರವಣ ಮನನಗಳಿಂದ ಹರಿ ಪ್ರಸನ್ನನಾದರೆ ಸ್ವಲ್ಪಮಟ್ಟಿಗೆ ಎಲ್ಲ ಸಂದೇಹ 
ನಿವಾರಣೆಯಾಗಿ ಅನುಭವಾರೂಢನಾಗುತ್ತಾನೆ. ಆಗ ಧ್ಯಾನದಿಂದ ಸಾಕ್ಷಾತೃರಿಸಿ 
ಕೊಂಡರೆ ಚೆನ್ನಾಗಿ ಅನುಭವಾರೂಢನಾಗುತ್ತಾನೆ ಎಂದು ವರಾಹಪುರಾಣದಲ್ಲಿ 
ಹೇಳಿದೆ. 


ಚತುರ್ಥಸ್ಕಂಧ-ಅಧ್ಯಾಯ-29 433 


ಪರಮಾತ್ಮನ ಅನುಗ್ರಹವಾಯಿತೆಂದರೆ ಜ್ಞಾನಿ ಪ್ರತಿಭೆಯಿಂದಲೆ 
ವೇದೋಕವಿಷಯಗಳನ್ನು ಅನುಭವಾರೂಢವಾಗಿ ಮಾಡಿಕೊಳ್ಳುತ್ತಾನೆ, ಅವನಿಗೆ 
ವೇದದ ಆವಶ್ಯಕತೆ ಇರುವುದಿಲ್ಲ ಎಂದು ನಾರದರು ಪ್ರಾಚೀನಬರ್ಹಿರಾಜನಿಗೆ ` 
ಹೇಳುತಾರೆ ಎಂದು ಮೈತ್ರೇಯರು ವಿದುರನಿಗೆ ಹೇಳುತಾರೆ. 


ಯದಾ ಯಸ್ಕಾನುಗ್ಗಹ್ಲಾತಿ ಭಗವಾನಾತ್ಸಭಾವಿತಃ | 
ಸ ಜಹಾತಿ ಮತಿಂ ಲೋಕೇ ವೇದೇ ಚ ಪರಿನಿಷ್ಠಿತಾಮ್‌ IVE 


ಭಗವಂತ ತನ್ನನ್ನು ಮನಸಿನಿಂದ ಉಪಾಸನೆ ಮಾಡುವ ಯಾವ ಭಕನಿಗೊಲಿದು 
ಯಾವಾಗ ತನ್ನ ಜ್ಞಾನವನ್ನು ಅವನಿಗೆ ಪ್ರತಿಭೆಯಿಂದಲೆ ಅನುಭವಾರೂಢವಾಗಿ 
ಮಾಡಿಕೊಡುವನೋ ಆಗ ಅವನಿಗೆ ಭಾರತಾದಿ ಪೌರುಷೇಯ ಗ್ರಂಥದಲ್ಲಾಗಲಿ | 
ವೇದದಲ್ಲಾಗಲಿ ಶಬ್ದಗಳಿಂದಲೇ ಅನುಭವಾರೂಢವಾಗಬಲ್ಲಜ್ಞಾ ನವನ್ನು ಪಡೆಯುವ 
ಆವಶ್ಯಕತೆ ಇರುವುದಿಲ್ಲ 


ಇಲ್ಲಿ "ವೇದೇ ಪರಿನಿಷ್ಠಿತಾಂ ಮತಿಂ ಜಹಾತಿ' ವೇದೋಕ್ತತತ್ವಜ್ಗಾನವನ್ನು 
ಪರಿತ್ಯಾಗ ಮಾಡುತ್ತಾನೆ ಎನ್ನುವುದು ಕೂಡುವುದಿಲ್ಲ. ವೇದ ಪರಮ 


ಪ್ರಮಾಣವಾಗಿರುವಾಗ ಅದು ನೀಡುವ ತತ್ವಜ್ಞಾನವನ್ನು ಬಿಡುವುದು ಶಕ್ಕವಿಲ್ಲ, 
ಅದಕ್ಕೆ ಬೇರೆ ವ್ಯಾಖ್ಯಾನಕಾರರು ವೇದವೆಂದರೆ ಕರ್ಮಕಾಂಡ. ಅಲ್ಲಿ ಹೇಳಿದ 
ಕರ್ಮಜ್ಞಾನವನ್ನು ತ್ಯಜಿಸುತ್ತಾನೆ ಎನ್ನುತ್ತಾರೆ. ಇದು ಸರಿಯಲ್ಲ. ಜೀವನ್ನುಕ್ಷನೂ 
ಕರ್ಮ ಮಾಡಬೇಕು. ಮತ್ತು ಇಲ್ಲಿ ಕಾಮ್ಯಕರ್ಮಿಯ ಬಗ್ಗೆ ಪ್ರಸಕ್ತಿ ಇಲ್ಲವೆಂದ 
ಮೇಲೆ ಕರ್ಮಕಾಂಡವನ್ನು ಬಿಡುವ ಪ್ರಶ್ನೆಯೇ ಇಲ್ಲ ಶುಕದೇವವ್ಯಾಖ್ಯಾನದಲ್ಲಿ 
ಎಲ್ಲವೇದವನ್ನೂ ಪರಮಾತ್ಮ ಪರವಾಗಿ ಗ್ರಹಿಸುತಾನೆ. ಕರ್ಮಪರತ್ವವನ್ನು ತ್ಯಜಿಸುತ್ತಾನೆ 
ಎನ್ನುತ್ತಾರೆ. ಆದರೆ ಹಿಂದೆ ಪ್ರಸುತರಾದ ಬ್ರಹ್ಮರುದ್ರಾದಿಗಳು ಎಂದೂ ವೇದವನ್ನು 
ಕರ್ಮಪರವೆನ್ನದೆ ಪರಮಾತ್ಮಪರವೆಂದೇ ತಿಳಿದವರು. ಅದರಿಂದ "ಪರಮಾತ್ಮಪರವಾದ 
ವೇದ ನೀಡುವ ತತ್ವಜ್ಞಾನವನ್ನೇ ಪರಮಾತ್ಮನ ಅನುಗ್ರಹ ಪಡೆದವನು ಬಿಡುತಾನೆ' 
ಎಂದೇ ಹೇಳಬೇಕು. ವಿರೋಧವನ್ನು ಮಹಾಸಂಹಿತಾ ಮುಂತಾದ ಗ್ರಂಥಗಳು 
ಪರಿಹರಿಸುತ್ತವೆ. l 

ಯದಾ ತ್ವನುಭವೀ ಭೂಯಾಚ್ಛಬ್ದಮಾತ್ರಾನುರೋಧನಮ್‌ I 

Zw SP ತಂ ವಿದುಃ ಪ್ರಾಜ್ಞಾಸ್ಟ್ಯಕವೇದ ಇತಿ ಸ್ಥ ಹ ॥ 

ಯದೈವಂ ತ್ಯಕ್ಷವೇದಃ ಸ್ಯಾದಥಾಸ್ಥಾನ್ನುಚ್ಛತೇ ಭಯಾತ್‌ | 

ಪ್ರಾಯಸ್ತು ವೈದಿಕಾ ಏವ ರುದ್ರಾದ್ಯಾ ಅಪಿ ವೈ ಪುರಾ ॥ 


484 ಶ್ರೀಮದ್‌ಭಾಗವತ ತಾತ್ಪರ್ಯನಿರ್ಣಯ 


ವೈದಿಕಸ್ತ್ಯಕವೇದಶ್ಚ ಬ್ರಹ್ಮ್ಮವೈಕಃ ಪ್ರಜಾಪತಿಃ | 
ತತಸ್ತು ಕೇಶವಂ ಭಕ್ತಾ M ಸಂಪೂಜ್ಯ ಬಹುಜನ್ನಸು I 
ತ್ಯಕವೇದತ್ವಮಾಪನ್ನಾಃ ಪ್ರಸಾದಾತ್‌ ಪರಮೇಷ್ಠಿನಃ ॥ 

ಇತಿ ಮಹಾಸಂಹಿತಾಯಾಮ್‌ | 
ಕೇವಲಂ ವೇದಶಬ್ದೇನ ಜಾನನ್‌ ವೈದಿಕ ಉಚ್ಛತೇ | 
ವೇದಂ ವಿನಾಪ್ಯನುಭವಾಜ್ಞಾನಂಸ್ತು ತ್ಯಕವೈದಿಕಃ ॥ ಇತ್ಯಧ್ಯಾತ್ಮೇ | 


ತತ್ವಂ ವೇದಾನುಸಾರೇಣ ಚಿಂತಯನ್‌ ವೈದಿಕೋ ಭವೇತ್‌ । 
ವೇದ ಊಹಾಮನುಸರೇದ್ಯಸ್ಯ ಸ ತ್ಯಕವೈದಿಕಃ Il ಇತಿ ಷಾಡ್ಗುಣ್ಯೇ I 


pa ವೇದೋಕತತ್ವಜ್ನಾನವನ್ನು ಬಿಡುವುದೆಂದರೆ ವೇದದಿಂದಲೇ 
ಅನುಭವಾರೂಢವಾಗಬಲ್ಲ ಜ್ಞಾನವನ್ನು ಪಡೆಯುವ ಆವಶ್ಯಕತೆ ಇಲ್ಲ 
ಸ್ವಪ್ರತಿಭೆಯಿಂದಲೂ ಅಂಥ ಜಾ ನ ಪಡೆಯಲು ದೇವತೆಗಳು ಶಕ್ತರು ಎಂದರ್ಥ. 
ಇದು. ಮಹಾಸಂಹಿತಾವಚನದಲ್ಲಿ ಸ್ಪಷ್ಟವಿದೆ- "ವೇದಶಬ್ದದಿಂದಲೇ 
ಅನುಭವಾರೂಢಜ್ಞಾನವನ್ನು ಪಡೆಯುವುದನ್ನು ಬಿಟ್ಟು ಪ ಕ್ರತಿಭೆಯಿಂದಲೂ ಅಂಥ 


ತೃಕವೇದನೆನಿಸಿದರೆ ಸಂಸಾರದಿಂದ ಮುಕ್ಕನಾಗುತಾನಿ. ಇಂಥವನು ದುರ್ಲಭ. 
ಏಕೆಂದರೆ ರುದ್ರಾದಿದೇವತೆಗಳೂ ಕೂಡ ಅನಾದಿಕಾಲದಿಂದ ಹೆಚ್ಚಾಗಿ ವೈದಿಕರೆ 
-ಕೆಲವೊಮ್ಮೆ ವೇದದ ಸಹಾಯವಿಲ್ಲದೆ ಪ್ರತಿಭೆಯಿಂದ ತತ್ವವನ್ನು ತಿಳಿಯುತ್ತ 
ತೃಕವೈದಿಕರಾಗಬಹುದು. ಆದರೆ ಪ್ರಜಾಪತಿಯಾದ ಬ್ರಹ್ಮನೊಬ್ಬನೆ ವೈದಿಕನೂ 
ತೃಕವೇದನೂ ಅನಾದಿಕಾಲದಿಂದ ಆಗಿರುತ್ತಾನೆ. ಅಂದರೆ, ಅನಾದಿಕಾಲದಿಂದ 
ಪೇದದಿಂದಲೂ ಅನುಭವಾರೂಢಜ್ಞಾನ ಪಡೆಯುತ್ತಾನೆ, ಪ್ರತಿಭೆಯಿಂದಲೂ 
ಅಂಥ ಜ್ಞಾನ ಪಡೆಯುತ್ತಾನೆ. ರುದ್ರಾದಿದೇವತೆಗಳು ಹಾಗಲ್ಲ ಅವರು ಹರಿಯನ್ನು 
ಬಹುಜನ್ನಗಳಲ್ಲಿ ಭಕ್ತಿಯಿಂದ ಆರಾಧಿಸಿ ಅವನ ಅನುಗ್ರ: ಹದಿಂದ ಪ್ರತಿಭೆಯಿಂದ. 
ವೇದಾರ್ಥವನ್ನು ಗ್ರಹಿಸಬಲ್ಲ ತ್ಯಕವೇದರಾಗುತಾರೆ. 


ಕೇವಲ ವೇದಶಬ್ದಗಳಿಂದಲೇ ಅನುಭವಾರೂಢಜ್ಞಾನವನ್ನು ಪಡೆಯುವವನು '. 
ವೈದಿಕನೆನಿಸುತ್ತಾನೆ. ವೇದದ ಸಹಾಯವಿಲ್ಲದೆಯೂ ಅಂಥ ಜ್ಞಾನವನ್ನು 

ಪಡೆಯುವವನು ತ್ಯಕ್ತವೇದನೆನಿಸುತ್ತಾನೆ ಎಂದು ಅಧ್ಯಾತ್ಮಗ್ರಂಥದಲ್ಲಿ ಉಕ್ತವಾಗಿದೆ. 

ತತ್ವವನ್ನು ವೇದಾನುಸಾರವಾಗಿಯೇ ಚಿಂತಿಸುವವನು ವೈದಿಕನೆನಿಸುತ್ತಾನೆ. ಯಾರ 

ಪ್ರತಿಭೆಗೆ ಅನುಸಾರವಾಗಿಯೇ ವೇದವು ತತ್ವವನ್ನು ಹೇಳುವುದೋ ಅವನು 

ತ್ಯಕ್ತವೇದನೆನಿಸುತಾನೆ. (ಈ ಅರ್ಥದಲ್ಲಿಯೂ ವೈದಿಕನೂ ತ್ಯಕ್ತವೇದನೂ 

ಆಗಿರುವವನು ಬ್ರಹ್ಮನೊಬ್ಬನೇ) ಎಂದು ಷಾಡ್ಗುಣ್ಯದಲ್ಲಿ ಹೇಳಿದೆ. 


als als ate 
[NS rAd pA 


ಚತುರ್ಥಸ್ಕಂಧ-ಅಧ್ಯಾಯ-29 485 


ರಾಜನೆ, ನೀನು ವಿಷಯಾಸಕ್ತಿಯನ್ನು ತೊರೆದು ಚಿತ್ರವನ್ನೂ ಚಿತ್ತಿಯನ್ನೂ 
ಹರಿಯಲ್ಲಿಯೇ ನೆಲೆಗೊಳಿಸು ಎಂದು ನಾರದರು ಪ್ರಾಚೀನಬರ್ಹಿರಾಜನಿಗೆ 
ಉಪದೇಶಿಸುತಾರೆ ಎಂದು ಮೈತ್ರೇಯರು ವಿದುರನಿಗೆ ಹೇಳುತ್ತಾರೆ. 
= ಜಾ 
ಸ ತಂ ವಿಚಕ್ಷ್ಯಮೃಗಚೇಷ್ಠಿತಮಾತ್ಸನೋ ನಂತ 
ಶ್ಲಿತಂ ನಿಯಚ್ಛ ಹೃದಿ ಕರ್ಣಧುನೀಂಚ ಚಿತ್ರಿಮ್‌ । 
ಜಹ್ಯಂಗನಾಭ್ರಮಮಸತಮಯೂಥಗಾಥಂ 
ಪ್ರೀಣೀಹಿ ಹಂಸಶರಣಂ ವಿರಮ ಕ್ರಮೇಣ I ೫೭ ॥ 
ನೀನೂ ಆ ಜಿಂಕೆಯಂತೆ ನಡೆದುಕೊಳ್ಳುತ್ತಿರುವುದನ್ನು ಆಲೋಚಿಸು. ಚಿತ್ತವನ್ನು 
ಹೃದಯದೊಳಗೆ ಹೃದಯನಾಮಕನಾಗಿರುವ ಹರಿಯಲ್ಲೆ ನೆಲೆಗೊಳಿಸು. ಅವನನ್ನೇ 
ನೆನೆಯುತ್ತಿರು. ಕರ್ಣಾದಿ ಇಂದ್ರಿಯ ಪ್ರೇರಕವಾದ ಬುದ್ಧಿಯನ್ನೂ ಅವನಲ್ಲಿ 
ನೆಲೆಗೊಳಿಸು. ಶ್ರವಣಾದಿಗಳಲ್ಲಿ ಆಸಕನಾಗು. ಸ್ತ್ರೀಯರು ಓಡಾಡುವ ಅರಮನೆಯನ್ನು 


ಪರಿತ್ಯಜಿಸು. ಅಲ್ಲಿ ಸದಾ ನಿಷಿದ್ಧವಾದ ವಿಷಯಭೋಗಗಳ ಬಗ್ಗೆಯೇ ಎಲ್ಲ 
ವ್ಯವಹಾರಗಳು ನಡೆಯುತ್ತವೆ. ಅದನ್ನು ಬಿಟ್ಟು ಪರಮಹಂಸರಿಗೆ ಆಶ್ರಯ ನೀಡುವ 


ಹರಿಯನ್ನು ಆರಾಧಿಸು. ಸಂಸಾರದಿಂದ ಮುಕನಾಗು. 


ಇಲ್ಲಿ ಬೇರೆ ವ್ಯಾಖ್ಯಾನಕಾರರು "ಕರ್ಣಧುನೀಂ ಚ ಚಿತ್ತೇ ಎಂದು 
ಪಾಠವಿಟ್ಟುಕೊಂಡು "ಚಿತ್ತವನ್ನು ಹೃದಯದೊಳಗೆ ಶ್ರೋತ್ರಾದಿಸಕಲೇಂದ್ರಿಯಗಳ 
ಚಟುವಟಿಕೆಯನ್ನು ಚಿತ್ತದೊಳಗೆ ನೆಲೆಗೊಳಿಸು' ಎಂದು ವ್ಯಾಖ್ಯಾನಿಸಿದ್ದಾರೆ. 
ಬಹಿರ್ಮುಖವಾಗಿರುವ ಎಲ್ಲ ಇಂದ್ರಿಯಮನಸ್ಸುಗಳನ್ನೂ ಅಂತರ್ಮುಖವಾಗಿಸು 
ಎಂದು ಹೇಳಿದಂತಾಯಿತು. ಇಷ್ಟು ಸಾಲದು. ಅಂತರ್ಮುಖವಾಗಿಸಿ ಹೆರಿಯನ್ನೇ 
ನೆನೆಯಬೇಕು. ಹರಿಯನ್ನೇ ಎಲ್ಲ ಇಂದ್ರಿಯ ಮನಸ್ಸುಗಳ ಚಟುವಟಿಕೆಗಳಲ್ಲಿಯೂ ' 
ಆರಾಧಿಸು ಎನ್ನಬೇಕು. ಬಾಹ್ಯವ್ಯಾಪಾರವನ್ನೇ ನಿಲ್ಲಿಸುವುದು ಅಶಕ್ಕ. ಅದಕ್ಕೆ 
“ಕರ್ಣಧುನೀಂ ಚ ಚಿತ್ತಿಂ' ಎಂಬ ಪಾಠ ಉತ್ತಮ. ಚಿತ್ತ ಎಂದರೆ ಸ್ಥರಣ ಮಾಡುವ 
ಮನಸ್ಸು ಚಿತ್ತಿಎಂದರೆ ಹೊರಗಿನ ಇಂದ್ರಿಯಗಳ ಚಟುವಟಿಕೆಗಳನ್ನು ನಿಯಂತ್ರಿಸುವ 
ಬುದ್ಧಿ 
ಚಿತ್ರಿರ್ಬುದ್ಧಿರಿತಿ ಜ್ಞೇಯಾ ಚಿತ್ರಂ ತು ಸ್ಕೃತಿಕಾರಣಮ್‌ I 
ಇತಿ: ಶಬ್ದನಿರ್ಣಯೇ Il 


ಚಿತ್ತಿ ಎಂದರೆ ಬುದ್ಧಿ ಎಂದೂ ಚಿತ್ರವೆಂದರೆ ಸ್ಥರಣೆಗೆ ಕಾರಣವಾದ ಮನಸೆಂದೂ 
ತಿಳಿಯಬೇಕು. ಎಂದು ಶಬ್ದನಿರ್ಣಯದಲ್ಲಿ ಹೇಳಿದೆ. 


ಲೊ ate ಲೊ 
~ “ಇ ~ 


186 ಶ್ರೀಮದ್‌ ಭಾಗವತ ತಾತ್ಪರ್ಯನಿರ್ಣಯ 


ಪಂಚಪ್ರಾಣಗಳು ಏಕಾದಶ ಇಂದ್ರಿಯಗಳು ಹೀಗೆ ಹದಿನಾರು ಅಂಶಗಳಿಂದ 
ಯುಕ್ತವಾದ ಸೂಕ್ಷ್ಮಶರೀರ ಲಿಂಗಶರೀರವೆನಿಸುತ್ತದೆ ಎಂದು ನಾರದರು 
ಸ್ರಾಚೀನಬರ್ಹಿರಾಜನಿಗೆ ಉಪದೇಶಿಸುತಾರೆ ಎಂದು ಮೈತ್ರೇಯರು ವಿದುರನಿಗೆ 
ಹೇಳುತಾರೆ. 


“y 
ಏಕಂ ಪಂಚವಿಧಂ ಲಿಂಗಂ ತ್ರಿವೃತ್‌ ಷೋಡಶವಿಸರಮ್‌ | 
ಏಷ ಚೇತನಯಾ ಯುಕ್ರೋ ಜೀವ ಇತ್ಯಭಿಧೀಯತೇ 1 ೭೬ ॥ 


ಒಂದು ಲಿಂಗಶರೀರವೆ ಪ್ರಾಣ ಇಂದ್ರಿಯ ಅಂತಃಕರಣ ಈ ಮೂರರ 
ಸೇರುವಿಕೆಯಿಂದಾಗಿದೆ. ಅದರಿಂದ ತ್ರಿವೃತ್‌ ಎನಿಸುವುದು. ಪ್ರಾಣಗಳು ಐದು 
ಜ್ಞಾನೇಂದ್ರಿಯಗಳು ಐದು ಕರ್ಮೆಂದ್ರಿಯಗಳು ಐದು ಎಂದು ಎಲ್ಲವೂ 
ಐದೈದಾದುದರಿಂದ ಅದೇ ಲಿಂಗಶರೀರಪಂಚವಿಧವೆಂದೂ ಕರೆಸಿಕೊಳ್ಳುವುದು. 
ಪಂಚಪ್ರಾಣಗಳು ಹತ್ತು ಇಂದ್ರಿಯಗಳು ಒಂದು ಅಂತಃಕರಣ ಇವು ಸೇರಿ 
ಹದಿನಾರಾಗುತ್ತವೆ. ಈ ಹದಿನಾರರ ಸಮೂಹರೂಪವಾದ ಲಿಂಗಶರೀರ 
ಜೀವನೊಂದಿಗೆ ಯುಕ್ತವಾದ್ದರಿಂದ ಜೀವ ಎಂದೂ ಕರೆಸಿಕೊಳ್ಳುತ್ತದೆ. 


ಇಲ್ಲಿತ್ರಿವೃತ್‌-ಎಂದರೆ ತ್ರಿಗುಣಾತ್ಮಕ “ಪಂಚವಿಧಂ ಷೋಡಶವಿಸ್ಪತಂ' ಎಂದರೆ 
ಪಂಚಭೂತಾತ್ಮಕ ಮತ್ತುಏಕಾದಶೇಂದ್ರಿಯಪಂಚಪ್ರಾಣಯುಕ್ತವಾದ ಶರೀರ ಎಂದು 
ನೀರರಾಘವವ್ಯಾಖ್ಯಾನ. ಪಂಚತನ್ಮಾತ್ರಾತ್ಮಕ ಮತ್ತು ಷೋಡಶವಿಕಾರಾತ್ಮಕವಾದ 
ಕರೀರ' ಎಂದು ಶ್ರೀಧರ ಶುಕದೇವ ವ್ಯಾಖ್ಯಾನಗಳು. ಪಂಚತನ್ಮಾತ್ರೆಗಳು ಏಕಾದಶ 
ಇಂದ್ರಿಯಗಳು ಸೇರಿ ಷೋಡಶಾತ್ಮಕವಾದ ಶರೀರ ಎಂದು ಗಿರಿಧರವ್ಯಾಖ್ಯಾನ. 
ಪಂಚಪ್ರಾಣಾತ್ಮಕ ಮತ್ತು ಷೋಡಶವಿಕಾರಾತ್ಮವಾದ ಶರೀರ ಎಂದು 
ನಿಶ್ವನಾಥವ್ಯಾಖ್ಯಾನ. ಈ ಎಲ್ಲ ವ್ಯಾಖ್ಯಾನಗಳು ಬ್ರಹ್ಮಪುರಾಣವಚನಕ್ಕೆ 
ಅನನುಗುಣವಾಗಿವೆ. 
ಪ್ರಾಣೇಂದ್ರಿಯಾಂತಃಕರಣಭೇದೇನ ತ್ರಿವಿಧಂ ಮತಮ್‌ | 


ಪಂಚಪಂಚೈವ ತೇ ಸರ್ವೇ ಪ್ರಾಣಾ ಬುದ್ದೀಂದ್ರಿಯಾಣಿ ಚ ॥ 
ಕರ್ಮೇಂದ್ರಿಯಾಣಿ ಚ ತಥಾ ತಸ್ಥಾತ್‌ ಪಂಚವಿಧಂ ಸ್ಮೃತಮ್‌ | 
ಲಿಂಗಂ ಷೋಡಶಕಂ ಪ್ರಾಹುರ್ಮನಸಾ ಸಹ ತತ್‌ ಪುನಃ Il 
ಇತಿ ಬ್ರಾಹ್ಮೇ | 
‘SRS’ ಎಂದರೆ ಇಲ್ಲಿ ತ್ರಿಗುಣಾತ್ಮಕವಲ್ಲ, ಪ್ರಾಣ ಇಂದ್ರಿಯ ಅಂತಃಕರಣ ಈ 
ಮೂರರ ಸೇರುವಿಕೆಯಿಂದಾದುದು ಎಂದರ್ಥ. "ಪಂಚವಿಧಂ' ಎಂದರೆ ಪಂಚತನ್ನಾತ್ರ 
ಅಥವಾ ಪಂಚಭೂತ ಅಥವಾ ಪಂಚಪಾ ್ರಿಣಾತ್ಕಕ ಎಂದರ್ಥವಲ್ಲ ಲಿಂಗಶರೀರದಲ್ಲಿ 


ಕಿ 


ಚತುರ್ಥಸ್ಕಂಧ-ಅಧ್ಯಾಯ-29 487 


ಸೇರಿರುವ ಪ್ರಾಣಗಳೂ ಪಂಚ, ಜ್ಞಾನೇಂದ್ರಿಯಗಳೂ ಪಂಚ, ಕರ್ಮೇಂದ್ರಿಯಗಳೂ 
ಪಂಚ. (ಅಂತಃಕರಣವೂ ಮನೋ ಬುದ್ಧಿ ಅಹಂಕಾರ ಚಿತ್ತ ಚೇತನಾ ಎಂದು 
ಪಂಚ) ಹೀಗೆ ಎಲ್ಲವೂ ಪಂಚಪಂಚ ಅದರಿಂದ ಪಂಚವಿಧವೆನಿಸುತ್ತದೆ. 
ಷೋಡಶವಿಸ್ಟತಂ ಎಂದರೆ ಪಂಚ ಪ್ರಾಣಜ್ಞಾನೇಂದ್ರಿಯ ಕರ್ಮೇಂದ್ರಿಯ 
ಗಳೊಂದಿಗೆ ಒಂದು ಮನಸ್ಸು ಸೇರಿ ಹದಿನಾರಾಗುವುದು ಎಂದರ್ಥ: (ಐದು 
ಬಗೆಯ ಮನಸ್ಸನ್ನು ಒಂದೆಂದು ಗ್ರಹಿಸಲಾಗಿದೆ.) ಎಂದು ಬ್ರಹ್ಮಪುರಾಣದಲ್ಲಿ 
ಹೇಳಿದೆ. 


ale ale ale 
pS ~ pS 


ದೇಹಾತ್ಮವಿವೇಕ ಸ್ಫುಟವಾಗಿಲ್ಲದಿರುವುದೂ ಸ್ವಾತಂತ್ರ್ಯ ಅಭಿಮಾನವೂ ಸಂಸಾರಕ್ಕೆ 
ಕಾರಣ. ಅವು ಸ್ಫುಟವಾದ ದೇಹಾತ್ಮವಿವೇಕದಿಂದಲೂ ಜ್ಞಾನೋತ್ತರ 
ಹರಿಭಕಿಯಿಂದಲೂ ತೊಲಗಿದಾಗಲೇ ಮುಕ್ತಿ ಎಂದು ನಾರದರು ಪ್ರಾಚೀನ 
ಬರ್ಹಿರಾಜನಿಗೆ ಉಪದೇಶಿಸುತ್ತಾರೆ ಎಂದು ಮೈತ್ರೇಯರು ವಿದುರನಿಗೆ ಹೇಳುತಾರೆ. 


ಭಕ್ತಿ ಕೃಷ್ಣೇ ದಯಾ ಜೀವೇಷ್ಟಕುಂಠಜ್ಞಾನಮಾತ್ಮನಿ | 


z ಹ ಮು Pore: 
ಯದಿ ಸ್ಯಾದಾತ್ಮನೋ ಭೂಯಾದಪವರ್ಗಸ್ತು ಸಂಸ್ಕತೇಃ 1೮೨ 1 
ಕೃಷ್ಣನಲ್ಲಿ ಪರಮಭಕ್ತಿ ಸಜೀವರಲಿ ದಯೆ ಮೆತ್ರಿ ಭಕಿಗಳು, ತನ ಸ್ವರೂಪವಿಷಯದಲ್ಲಿ 

ಣ್‌ ಜ m 37 T ಇ ಬ 
ನಾನು ಚಿನ್ಮಯ ಈ ಜಡ ದೇಹೇಂದ್ರಿಯಾದಿಗಳು ನಾನಲ್ಲ ಎನ್ನುವ ದೃಢವಾದ 
ತತ್ವಜ್ಞಾನ ಇವೆಲ್ಲವೂ ಉಂಟಾದರೆ ಜೀವನಿಗೆ ಸಂಸಾರದಿಂದ ಮೋಕ್ಷ ಲಭಿಸುವುದು. ' 
ತನಗೆ ತನ್ನ ಜ್ಞಾನ ಬೇಕು. ಕೃಷ್ಣನಲ್ಲಿ ಭಕ್ತಿಬೇಕು. ಆದರೆ ಎಂಥ ಜ್ಞಾನ? ಎಂಥ 

ಭಕ್ತಿ? 
ಬೇರೆ ವ್ಯಾಖ್ಯಾನಕಾರರ ಪಾಠದಲ್ಲಿ ಈ ಶ್ಲೋಕವಿಲ್ಲ. 
ದೇಹಾದಿವೃತಿರೇಕಣ ಚಿದ್ರೂಪೋತಹಮಿತಿ ಸ್ಫುಟಮ್‌ | 
ಸದೈವಾನುಭವೋ ಭಕ್ತಿರ್ವಿಷ್ಣ್‌ ತದ್ಪರ್ಶನಾದನು | 
ಯಸ್ಕಾಸೌ ಮುಚ್ಯತೇ ಕ್ಷಿಪ್ರಂ ಸಂಸಾರಾನ್ನಾತ್ರ ಸಂಶಯಃ I 
ಇತಿ ಹರಿವಂಶೇಷು | 
"ಅಕುಂಠಜ್ಞಾನಮಾತ್ಮನಿ' ಎಂದರೆ, ನಾನು ದೇಹಾದಿಗಳಿಗಿಂತ ಬೇರೆಯಾಗಿ 
ಚಿನ್ಮಯನಾಗಿದ್ದೇನೆ ಎಂದು ಸ್ಫುಟವಾಗಿ ಸದಾ ಇರುವ ಅನುಭವ. “ಭಕ್ತಿ ಕೃಷ್ಣೇ' 
ಎಂದರೆ ಪರಮಾತ್ಮನ ಅಪರೋಕ್ಷಾನಂತರದ ಗಾಢವಾದ ವಿಷ್ಣುಭಕ್ತಿ ಈ ಎರಡು 
ಯಾರಿಗೆ ಇವೆಯೋ ಅವನು ಬೇಗನೆ ಸಂಸಾರದಿಂದ ಮುಕನಾಗುತಾನೆ. ಇದರಲ್ಲಿ 
ಸಂಶಯವಿಲ್ಲ ಎಂದು ಹರಿವಂಶದಲ್ಲಿ ಉಕವಾಗಿದೆ. 


ate ale ate 
“~~ ~ +. 


488 ಶ್ರೀಮದ್‌ಭಾಗವತ ತಾತ್ಪರ್ಯನಿರ್ಣಯ 


ಸಾಂಸಾರಿಕ ಸುಖಭೋಗವೆಲ್ಲವೂ ಸ್ವಪ್ನಪದಾರ್ಥಗಳಂತೆ ಅನಿತ್ಯ, ಅಸಾರ. 
ಪರಮಾತ್ಮನೊಬ್ಬನೆ ಶಾಶ್ವತ, ಶಾಶ್ವತಸುಖದಾಯಕ ಎಂದು ತಿಳಿದು ಪ್ರಪಂಚದಲ್ಲಿ 
ವೈರಾಗ್ಯವನ್ನೂ ಹರಿಯಲ್ಲಿ ಭಕ್ತಿಯನ್ನೂ ಮಾಡೆಂದು ನಾರದರು 
ಪ್ರಾಚೀನಬರ್ಹಿರಾಜನಿಗೆ ಹೇಳಿ ತಮ್ಮ ಉಪದೇಶವನ್ನು ಸಮಾಪಿಗೊಳಿಸುತಿದ್ದಾರೆ. 
ಇದನ್ನು ಮೈತ್ರೇಯರು ವಿದುರನಿಗೆ ಹೇಳುತಾರೆ. 


ಅದೃಷ್ಟಂ ದೃಷ್ಟವನ್ನಂಕ್ಷ್ಯೇದ್‌ ಭೂತಂ ಸ್ಪಷ್ಟವದನ್ಯಥಾ | 
ಭೂತಂ ಭವದ್‌ ಭವಿಷ್ಯಚ್ಚಸುಪೂಂ ಸರ್ವರಹೋ ರಹಃ ॥೮೩॥ 


ಐಹಿಕಭೋಗಗಳಂತೆಯೆ ಸ್ವರ್ಗಾದಿಭೋಗವೂ ನಾಶವಾಗುತದೆ, ಶಾಶ್ವತವಲ್ಲ, 
ಸಂಸಾರದಲ್ಲಿರುವ ಭೋಗಪದಾರ್ಥವೆಲ್ಲವೂ ಸ್ವಾಪ್ಪಪದಾರ್ಥಗಳಂತೆ ಅನಿತ್ಯ ಮತ್ತು 
ಶಾಸ್ಪತಸುಖಕ್ಕೆ ಅನುಪಯುಕ್ತ ಭೂತ ವರ್ತಮಾನ ಭವಿಷ್ಯ ಎಂದು ಎಲ್ಲವೂ 
ಸ್ವಷ್ನಪದಾರ್ಥಗಳಂತೆಯೆ ಅನಿತ್ಯ ಅನುಪಯುಕ್ತ ಸರ್ವಶಾಸ್ತ್ರರಹಸ್ಯವಾಗಿರುವ 
ಪರಬ್ರಹ್ಮ ಶಾಶ್ವತ, ಶಾಶ್ವತಸುಖಕ್ಕೆ ಕಾರಣವೂ ಆಗಿದೆ. ಹೀಗೆ ತಿಳಿದು ಪ್ರಪಂಚದಲ್ಲಿ 
ವೈರಾಗ್ಯವನ್ನೂ ಪರಮಾತ್ಮನಲ್ಲಿ ಭಕ್ತಿಯನ್ನೂ ಮಾಡು. 


BRAT ಬೇರೆ ವ್ಯಾಖ್ಯಾನಕಾರರ ಪಾಠದಲ್ಲಿಲ್ಲ 
ಭೋಗಪದಾರ್ಥಗಳು ಸ್ವಪ್ನದಂತೆ ಏಕೆ? ಅತೀತ ವರ್ತಮಾನಭವಿಷ್ಯಗಳು 
ಸುಷುಪಿಯಂತೆ, ಹೇಗೆ? ಸರ್ವರಹಸ್ಯವಾದ ರಹಸ್ಯ ಎಂದರೇನು? 


ಸಂಸಾರಸ್ಥಮಿದಂ ಸರ್ವಮನಿತ್ಯತ್ವಾತ್‌ ವೃಥಾ ಯತಃ | 
ಅತಃ ಪ್ರಾಹುಃ ಸ್ವಪ್ನಸಮಂ ಪ್ರಾಜ್ಞಾ ಜಗದಿದಂ ಮೃಷಾ Il 
ಇತಿ ವಿಷ್ಣುಸಂಹಿತಾಯಾಮ್‌ || 
ಸುಷುಪಿಸ್ತಸಷ್ನಯೋಶ್ಚೈವ ಸ್ವರ್ಗವ್ಯೋಮ್ನೋಸ್ಪಥೈವ ಚ।ಟ 
ಅನ್ಯೋನ್ಯನಾಮತಾ ಜೇಯಾ ಮನೋಬುದ್ದೋೋಸಥ್ಲೆವ ಚ ॥ 
ಣ್‌ QS ಬು 
ಇತಿ ಶಬ್ದನಿರ್ಣಯೇ || 
ಅತೋ ಭೂತಂ ಭವದ್‌ BAR AG ಇತ್ಯರ್ಥಃ | 
ರಹೋ ಬ್ರಹ್ಮ ತಥಾ ಯಜ್ಞ ಸ್ತು ಸತ್ಯಮಿತಿ ಗೀಯತೇ GI ಚ । 


"ಭೂತ ಸ್ವಸ್ನವದನ್ಯಥಾ' ಎಂದರೆ ಸಂಸಾರದಲ್ಲಿರುವುದೆಲ್ಲ ಸ್ವಪ್ನದಂತೆ ಮಿಥ್ಯಾ 
ಎಂದರ್ಥವಲ್ಲ ಸಂಸಾರದಲ್ಲಿರುವ ಚೇತನಾಚೇತನಾತ್ಮಕವಾದ ಎಲ್ಲ 


ಚತುರ್ಥಸೃಂಧ-ಅಧ್ಯಾಯ-29 


ಭೋಗವಸುಗಳೂ ಅನಿತ್ಯವಾಗಿದ್ದು ಪರಮಪುರುಷಾರ್ಥಕ್ಕೆ ಅನುಪಯುಕವಾಗಿವೆ. 
ಅದರಿಂದ ಜ್ಞಾನಿಗಳು ಈ ಜಗತ್ತನ್ನು ಸ್ಪಪ್ನದಂತೆ ವ್ಯರ್ಥ ಎನ್ನುತ್ತಾರೆ ಎಂದು 
ವಿಷ್ಣುಸಂಹಿತೆಯಲ್ಲಿ ಹೇಳಿದೆ. 


"ಸುಪುಂ' ಎಂದರೆ ಸುಷುಪ್ತಿಯಲ್ಲ ಸ್ವಾಪ್ಪಪದಾರ್ಥದಂತೆ ಎಂದರ್ಥ. ಏಕೆಂದರೆ 
"ಸುಷುಪ್ತಿ ಸ್ವಸ್ನಗಳಿಗೂ ಸ್ವರ್ಗ ಆಕಾಶಗಳಿಗೂ ಮನಸ್ಸು ಬುದ್ಧಿಗಳಿಗೂ ಅನ್ಯೋನ್ಯ 
ನಾಮತ್ತವಿದೆ ಎಂದು ತಿಳಿಯಬೇಕು' ಎಂದು ಶಬ್ದನಿರ್ಣಯದಲ್ಲಿ ಹೇಳಿದೆ. 
(ಸುಷುಪ್ತಿಯನ್ನು ಹೇಳುವ ಶಬ್ದ ಸ್ಪಪ್ನವನ್ನೂ ಹೇಳುತ್ತದೆ. ಸ್ಪಸ್ನವನ್ನು ಹೇಳುವ ಶಬ್ದ 
ಸುಷುಪ್ಪಿಯನ್ನೂ ಹೇಳುತ್ತದೆ. ಅದರಿಂದ ಇಲ್ಲಿ ಸುಷುಪ್ರಿಯನ್ನು ಹೇಳುವ ಸುಪ್ಪಶಬ್ದ 
ಸ್ವಸ್ನಪರ) ಅದರಿಂದ ಅತೀತ ವರ್ತಮಾನ ಭವಿಷ್ಯದ ಎಲ್ಲ ಪದಾರ್ಥಗಳೂ 
ಸ್ಪಪ್ಪತುಲ್ಯ ಎಂದರ್ಥ. 


"ರಹಃ' ಎಂದರೆ ಅಯೋಗ್ಯರಿಗೆ ತಿಳಿಸದೆ ಗೋಪ [ವಾಗಿರಿಸಬೇಕಾಗಿರುವ 
ಪರಮಾತ್ಮತತ್ವ ಇದನ್ನೂ ಶಬ್ದನಿರ್ಣಯ ಹೇಳುತ್ತದೆ. oa: ಯಜ ಸ್ವ ಸತ್ಯ ಎಂದು 
ಬ್ರಹ್ಮ ಕರೆಸಿಕೊಳ್ಳುತ್ತದೆ” ಬಂದೂ ಹೇಳಿದೆ. 


ಇತಿ ಶಿ ನಾಟಾ 


ರೋ ಫಹೋರ್ಯಾಯಃ li 


ಕ 


ಅಧ್ಯಾಯ-೩೦ 
ಅಧ್ಯಾಯಸಾರಾಂಶ 


ಪ್ರಚೀತಸರು ದೇವಮಾನದ ಸಾವಿರ ವರ್ಷಕಾಲ ರುದ್ರ,ಗೀತ 
ಮಂತ್ರದಿಂದ ಹರಿಯ ಉಪಾಸನೆ ಮಾಡಿದಾಗ ಹರಿ ಮೈದೋರಿ 
ನುಡಿದ. "ನಿಮಗೆ ಸುಪುತ್ರ, ಜನಿಸುತ್ತಾನೆ. ಅವನ ಸಂತಾನ ಮೂಲೋಕದಲ್ಲಿ 
ಹರಡುವುದು. ಅದಕ್ಕೆ ನೀವು ಕಂಡುಮುನಿಯಿಂದ ಪ ಶ್ರಮ್ಲೋಚೆಯೆಂಬ 
ಅಪ್ಸರೆಯಲ್ಲಿ ಜನಿಸಿದ ಸುಂದರಿಯಾದ ಮಾರಿಷೆಯನ್ನುಮದುವೆಯಾಗಿರಿ. 
ನಿಮ್ಮೆಲ್ಲರ ಶೀಲ ಆಚಾರಗಳು ಒಂದೇ ಆದ್ದರಿಂದ ಅವಳು ಒಬ್ಬಳಿ ನಿಮಗೆ 
ಎಲ್ಲರಿಗೂ ಪತ್ನಿಯಾಗಲಿ ಮಂದೆ ನೀವು ದುರ್ಲಭವಾದ 


ಎಂದು. ಪ್ರಜೇತಸರು 
ಸಮುದ್ರ, ದಿಂದ ಹೊರಗೆ ಬಂದು ನೋಡಿದರೆ ಭೂಮಿಯಲ್ಲಿ ಎಲ್ಲೆಡೆ 
ಅತಿಯಾಗಿ ಮರಗಳೇ ಬೆಳೆದಿದ್ದುವು. ಅವರು ಸಿಟ್ಟಾಗಿ ಬಾಯಿಂದ ಬೆಂಕಿ 
ಗಾಳಿಗಳನ್ನು ಹೊರಬಿಟ್ಟು ಎಲ್ಲ ಮರಗಳನ್ನೂ ಸುಹಲಾರಂಭಿಸಿದರು. 
ಬ ೨ಿ,ಹೃದೇವರು ತಡೆದು ಅವರನ್ನು ಶಾಂತಗೊಳಿಸಿದರು. ವೃಕ್ಷದೇವತೆಗಳು 
ಹೆದರಿ ತಾವು ಸಾಕಿ ಬೆಳೆಸಿದ ಮಾರಿಷೆಯನ್ನು ಅವರಿಗೆ ತಂದಿತ್ತರು. 
ಮಾರಿಷೆಯಲ್ಲಿ ಪ್ರ ಚೇತಸರಿಗೆ ದಕ್ಷಪ್ರಜಾಪತಿ ಮಗನಾಗಿ ಹುಟ್ಟಿದ. 
ಆಗಲೂ ಅವನಿಗೆ ದಕ್ಷ ಎಂದೇ ಹೆಸರು. ಅವನು ಚಾಕ್ಷುಷಮನ್ವಂತರದಲ್ಲಿ 
ರಾಜನಾಗಿ ಪ್ರ,ಜಾಸಂತತಿಯನ್ನು ವೃದ್ಧಿಪಡಿಸಿದ. 


ate ate ate 
> ~~ ಳೈ 


ಪ್ರಚೇತಸರು ರುದ್ರಗೀತ ಮಂತ್ರವನ್ನು ಜಪಿಸಿ ಪುರಂಜನನಾಮಕನಾದ 
ಹರಿಯನ್ನು ಒಲಿಸಿಕೊಂಡರೆಂದು ಮೈತ್ರೇಯರು ವಿದುರನಿಗೆ ಹೇಳುತ್ತಾರೆ. 


ಮೈತ್ರೇಯ ಉವಾಚ 
ಪ್ರಚೀತಸೋ sತರುದಧೌ ಪಿತುರಾದೇಶಕಾರಿಣಃ | 
ಜಪಯಚ್ಛೇನ ತಪಸಾ ಪುರಂಜನಮತೋಷಯನ್‌ EW 


ಚತುರ್ಥಸ್ಕಂಧ-ಅಧ್ಯಾಯ-39 | 491 


ಮೈತ್ರೇಯರು ನುಡಿದರು- 


ತಂದೆಯ ಆದೇಶವನ್ನು ನಡೆಸಿಕೊಡಲು ಪ್ರಚೀತಸರು ಸಮುದ್ರದೊಳಗೆ ರುದ್ರಗೀತ 

ಮಂತ್ರಜಪವೆಂಬ ಯಜ್ಞದಿಂದ ತಪಗೈದು ಪುರಂಜನನಾದ ಹರಿಯನ್ನು ಒಲಿಸಿ 

ಕೊಂಡರು. 

ಇಲ್ಲಿ ವೀರರಾಘವ ವ್ಯಾಖ್ಯಾನದಲ್ಲಿ 'ನಿರಂಜನಂ' ಎಂದು ಪಾಠ. ಉಳಿದ 
ವ್ಯಾಖ್ಯಾನಗಳಲ್ಲಿ "ಪುರಂಜನಂ' ಎಂದೇ ಪಾಠ. ಶುಕದೇವವ್ಯಾಖ್ಯಾನದಲ್ಲಿ ಮಾತ್ರ 
ಶಬ್ದಾರ್ಥವನ್ನು ಹೇಳಿದ್ದಾರೆ. ಪುರಂಜನ ಎಂದರೆ ವಿಶ್ವಜನಕ ಎಂದು. ಆದರೆ 
ತಂತ್ರಭಾಗವತದಲ್ಲಿ ಬೇರೆ ರೀತಿಯಲ್ಲಿ ವ್ಯಾಖ್ಯಾನವಿದೆ. 


ಪುರೇಷು ತ್ರಂಜನಾಜ್ನೀವಃ ಪುರಂಜನ ಇತೀರಿತಃ | 
ಪುರಾಣಾಂ ಜನನಾದ್‌ ವಿಷ್ಣುರ್ವ್ಯಂಜಕತ್ಚಂ ದ್ವಯೋರಪಿ ॥ 
ಇತಿ ತಂತ್ರಭಾಗವತೇ ॥ 


ಶರೀರಗಳಲ್ಲಿ ವ್ಯಕ್ತನಾಗುವುದರಿಂದ ಜೀವ ಪುರಂಜನ ಎನಿಸುತ್ತಾನೆ. (ಪುರ* 


ಅಂಜನ ಎಂಬಲ್ಲಿ ಪುರಶಬ್ದದ ಕೊನೆಯ ಆಕಾರಲೋಪವಾಗಿ ಪುರಂಜನ 
ಎಂದಾಗುತ್ತದೆ.) ಶರೀರಗಳನ್ನು ಸೃಷ್ಟಿಮಾಡುವುದರಿಂದ ವಿಷ್ಣು ಪುರಂಜನನೆಸುತ್ತಾನೆ. 
(ಪುರಂ ಜನಯತಿ ವಿಭಕಿಲೋಪ ಮಾಡದೆ ಇದ್ದರೆ ಪುರಂಜನ ಎಂದಾಗುತ್ತದೆ.) 
ಶರೀರಗಳಲ್ಲಿ ವ್ಯಕ್ತನಾಗುವನೆಂಬ Ass ಇಬ್ಬರ ವಿಷಯದಲ್ಲಿಯೂ ಕೂಡುತದೆ. 
(ಇಬ್ಬರೂ ಶರೀರದಲ್ಲಿ ನೆಲೆಸುತ್ತಾರೆ. ಇಬ್ಬರಿಗೂ ‘Howes? ಅಂದರೆ ವ್ಯಂಜನಕರ್ತೃತ್ವ 
ವ್ಯಕ್ತವಾಗುವುದು ಇದೆ) ಎಂದು ತಂತ್ರಭಾಗವತದಲ್ಲಿ ಹೇಳಿದೆ. 


ಖೆ ಖೇ ಲೊ 
[ಮ ~~ PAY 


ಅನೇಕ ಸಾವಿರ ಸಾವಿರ ದಿವ್ಯವರ್ಷಕಾಲ ಪ್ರಚೇತಸರು ರಾಜ್ಯಭಾರ ಮಾಡಲಿ 
ಎಂದು ಶ್ರೀಹರಿ ವರ ನೀಡುತಾನೆ ಎಂದು ಮೈತ್ರೇಯರು ವಿದುರನಿಗೆ ಹೇಳುತ್ತಾರೆ. 


ದಿವ್ಯವರ್ಷಸಹಸ್ರಾಣಾಂ ಸಹಸ್ರಮಹತಾಜಸಃ | 

ಭೌಮಾನ್‌ ಭೋಕ್ಷ ಕಥ ಭೋಗಾನ್‌ ವೈ ದಿವ್ಯಾಂಶ್ಲಾನುಗ್ರಹಾನ್ನಮ॥। 
11 ೧೭ ॥ 

ನೀವು ನನ್ನ ಕೃಪೆಯಿಂದ ಅನೇಕ ಸಾವಿರ ದಿವ್ಯವರ್ಷಗಳ ಕಾಲ ಕುಂದದ 


ಇಂದ್ರಿಯಶಕ್ತಿ ಉಳ್ಳವರಾಗಿ ಪಾರ್ಥಿವಭೋಗಗಳನ್ನೂ ದಿವ್ಯಭೋಗಗಳನ್ನೂ 
ಅನುಭವಿಸುವಿರಿ. 


492 


ಇಲ್ಲಿ ವಿಶ್ವನಾಥವ್ಯಾಖ್ಯಾನದಲ್ಲಿ “ಸಹಸ್ರಂ' ಎಂಬುದನ್ನು ಭೋಗಾನ್‌ ಎಂಬಲ್ಲಿ 
ಅನ್ವಯಿಸಿ “ಸಹಸ್ಪ್ರಾಣಾಂ' ಎಂಬ ಬಹುವಚನವನ್ನು ಪೂರ್ವಮೀಮಾಂಸಾ 
ಕಪಿಂಜಲಾಧಿಕರಣ ನ್ಯಾಯದಿಂದ "ಮೂರು' ಎಂಬ ಸಂಖ್ಯಾರ್ಥದಲ್ಲಿ 
ಇಟ್ಟುಕೊಂಡು "ದಿವ್ಯವರ್ಷಸಹಸ್ರಾಣಾಂ ಕಾಲಂ' ಮೂರು ಸಾವಿರ ದಿವ್ಯವರ್ಷಕಾಲ 
ಪ್ರಚೇತಸರು ರಾಜ್ಯವಾಳಿದರು ಎಂದಿದ್ದಾರೆ. ಆದರೆ ಬ್ರಹ್ಮಾಂಡಪುರಾಣಾನುಸಾರ 
ಪ್ರಚೇತಸರ ಆಳ್ವಿಕೆ ಮೂರುಸಾವಿರ ದಿವ್ಯವರ್ಷಕಾಲ ಮಾತ್ರವಲ್ಲದೆ ಅದರೆ ಮೇಲೆ 
ಮುನ್ನೂರ ಮೂವತ್ತಮೂರು ದಿವ್ಯವರ್ಷಗಳು ಮತ್ತು ಮನುಷ್ಯಮಾನದ ನೂರಿಪ್ಪತ್ತು 
ವರ್ಷಗಳು ಅಂದರೆ ಒಟ್ಟುಹನ್ನೆರಡು ಲಕ್ಷ ಮನುಷ್ಯಮಾನದ ವರ್ಷಗಳ ಕಾಲವಿದ್ದಿತು. 
ಅದರಿಂದ ಸಹಸ್ರಶಬ್ದವನ್ನು ಭೋಗದಲ್ಲಿ ಅನ್ವಯಿಸಬಾರದು. "ಸಹಸ್ರಾಣಾಂ 
ಸಹಸ್ರಂ' ಎಂಬಲ್ಲಿ ಸಹಸ್ರಾಣಾಂ ಎಂದರೆ ಕಪಿಂಜಲಾಧಿಕರಣನ್ಯಾಯದಿಂದ . 
ಮೂರು ಸಾವಿರ ದಿವ್ಯವರ್ಷಗಳ "ಉಪರಿ' ಎಂದು ಅಧ್ಯಾಹಾರ, ಮೇಲೆ, "ಸಹಸ್ರಂ' 
ಎಂದರೆ ಬಹಳ ಅನೇಕ ಎಂದಿಷ್ಟೇ ಅರ್ಥ. ಪ್ರಕೃತದಲ್ಲಿ "ಬಹಳ' ಎಂದರೆ ಮುನ್ನೂರ 
ಮೂವತ್ತಮೂರು ಮತ್ತು ಮೂರನೇ ಒಂದು ದಿವ್ಯವರ್ಷಗಳು ಎಂದರ್ಥ 
ಹೇಳಬೇಕು. 


ದಿವ್ಯವರ್ಷಸಹಸ್ರಾಣಾಮಿತಿ ಸಹಸ್ರಶಬ್ದೋ ಬಹುತ್ತವಾಚೀ | 


ಮಾನುಷಾಣಾಂ ವತ್ತರಾಣಾಂ ಲಕ್ಷದ್ದಾದಶಕಂ ಪುರಾ | 
ಪ್ರಚೇತೋಭಿರಿಯಂ ಪೃಥ್ವೀ ಪಾಲಿತಾ:ವ್ಯಾಹತೇಂದ್ರಿ ಯೈಃ | 
ಇತಿ ಬ್ರಹ್ಮಾಂಡೇ । 

"ದಿವ್ಯವರ್ಷಸಹಸ್ರಾಣಾಂ' ಎಂಬ ಶ್ಲೋಕದಲ್ಲಿ "ಸಹಸ್ರಂ' ಎಂದು ಸಹಸ್ರಶಬ್ದವು 
ಬಹುತ್ವವನ್ನು ಮಾತ್ರ ಹೇಳುತ್ತದೆ ಹೊರತು, ಸಾವಿರ ಎಂಬ ಸಂಖ್ಯೆಯನ್ನಲ್ಲ, 
ಏಕೆಂದರೆ- ದೇವಮಾನದ ೩೩೩೩ ಮತ್ತು ೧/೩ ವರ್ಷಗಳೆಂದರೆ ೩೬೦ರಿಂದ 
ಗುಣಿಸಿದಾದ ಮನುಷ್ಯಮಾನದ ಹನ್ನೆರಡು ಲಕ್ಷವರ್ಷಗಳಾಗುವುವು. 
"ಹಿಂದೆ ಮನುಷ್ಯಮಾನದ ಹನ್ನೆರಡು ಲಕ್ಷವರ್ಷಕಾಲ ಪ್ರಚೇತಸರು ಕುಂದದ 
ಇಂದ್ರಿಯಬಲ ಉಳ್ಳವರಾಗಿ ಈ ಭೂಮಿಯನ್ನು ಆಳಿದರೆ'ಂದು 
ಬ್ರಹ್ಮಾಂಡಪುರಾಣದಲ್ಲಿ ಹೇಳಿದೆ. 


ಲೇ ale als 
> [A “5 


ಪರಮಾತ್ಮತತ್ವಜ್ಞಾ ಲನ ಬಲು ದುರ್ಲಭ. ಏಕೆಂದರೆ ಪರಮಾತ್ಮನನ್ನು ಅನುಭವದಲ್ಲಿ 
ಕಂಡವರೂ ಕೂಡ ಅನುಭವದಲ್ಲಿ ಕಂಡಂತೆ ಮಾತಿನಲ್ಲಿ ಹೇಳಲು ಶಕ್ತರಾಗುವುದಿಲ್ಲ 
ಎಂದು ಪರಮಾತ್ಮ ಪ್ರಚೇತಸರಿಗೆ ಹೇಳುತ್ತಾನೆ ಎಂದು ಮೈತ್ರೇಯರು ವಿದುರನಿಗೆ 
ಹೇಳುತ್ತಾರೆ. 


ಚತುರ್ಥಸೃಂಧ-ಅಧ್ಯಾಯ-30 493 


ನ ವೃವಹ್ರಿಯತೇ ಯಜ್ಞೋ ಬ್ರಹ್ಮೈತದ್‌ ಬ್ರಹ್ಮವಾದಿಭಿಃ | 
ನ ಮುಹ್ಯಂತಿ ನ ಶೋಚಂತಿ ನ ಹೃಷ್ಯಂತಿ ಯತೋ ಗತಾಃ ॥ ೨೦ Il 


ಯಜ್ಞನಾಮಕನಾದ ಪರಬ ಬ್ರಹ್ಮನನ್ನು ತಿಳಿದವರು ಆಪತ್ತಿನಲ್ಲಿ ಮೋಹ 
ಹೊಂದುವುದಿಲ್ಲ ಶೋಕ ಹೊಂದುವುದಿಲ್ಲ ಸಂಪತ್ತಿನಲ್ಲಿ ಹರ್ಷವನ್ನೂ 
ಪಡೆಯುವುದಿಲ್ಲ ಆದರೆ ಇಂಥ ಬ್ರಹ್ಮನನ್ನು ತಿಳಿದ ಜ್ಞಾನಿಗಳು ಅದನ್ನು ತಮ್ಮ 
ಅನುಭವ. ಹೇಗಿದೆಯೋ ಹಾಗೆ ಯಾರಿಗೂ ಹೇಳುವುದಿಲ್ಲ ಹೇಳಲು 
ಶಕ್ತದರಾಗುವುದಿಲ್ಲ ಹೀಗೆ ಮೋಕ್ಷಕಾರಣವಾದ ತತ್ವಜ್ಞಾನ ಬಲು ದುರ್ಲಭವಾದ್ದರಿಂದ 
ಎಲ್ಲರೂ ಮೋಕ್ಷ ಪಡೆಯುವುದಿಲ್ಲ, 


ಇಲ್ಲಿ ಬೇರೆ ವ್ಯಾಖ್ಯಾನಕಾರರು 'ನವ್ಯವದ್‌ ಹೃದಯೇ' ಎಂದು ಪಾಠ ವಿಟು 
ಹೊಂಡು “ಬ್ರಹ್ಮವಾದಿಭೀ' ಎಂದ ಬಳಿಕ "ಪ ವಕ ಕೃಭಿಃ ನಿಮಿತ್ತೈಃ ಶೊ ್ರೀತ್ಯಣಾಂ' 
ಎಂದು ಅಧ್ಯಾಹಾರ ಮಾಡಿ "ಬ್ರಹ್ಮಜ್ಞಾನಿಗಳು ಪ್ರವಚನ ವರಗ ಶ್ರೋತೃಗಳ 
ಹೃದಯದಲ್ಲಿ ನಾನು ಪ್ರತಿಕ್ಷಣ ನೂತನನಂತೆ ಪ್ರವೇಶಿಸುತ್ತೇನೆ.' ಎಂದು ಬಲು 
ಕ್ಲೇಶದಿಂದ ವ್ಯಾಖ್ಯಾನಮಾಡಿದ್ದಾರೆ. "ಹೃದ್‌ ಅಯೇ' "ಎಂದು ass Rae 


ಮಾಡುತ್ತಾರೆ. ಹೃದಯವನ್ನು ಹೊಂದುತ್ತೇನೆ ಎಂದರ್ಥ. 
ಯಜ್ಞೋ ಬ್ರಹ್ಮ ವಿಷ್ಣ್ವಾಖ್ಯಂ ಬ್ರಹ್ಮಯಥಾನುಭವಂ ನ ವ್ಯವಹ್ರಿಯತೇ | 
ಸೂಕ್ಷ್ಮೇಣ ಮನಸಾ ವಿದ್ಮೋ ವಾಚಾ ವಕ್ತುಂ ನ ಶಕ್ನುಮಃ | 
ಇತಿ ಭಾರತೇ | 


"ಯಜ್ಞೋ ಬ್ರಹ್ಮ' ಎಂದರೆ ವಿಷ್ಣುವೆಂಬ ಪರಬ್ರಹ್ಮ ಅನುಭವದಲ್ಲಿಕಂಡಂತೆ ಹೇಳಲು 
ಮಾತಿಗೆ ನಿಲುಕುವುದಿಲ್ಲ ಎಂದರ್ಥ. 


"ಸೂಕ್ಷ್ಮಮನಸಿನಿಂದ ಭಗವಂತನನ್ನು ತಿಳಿಯುತ್ತೇವೆ, ಮಾತಿನಿಂದ ಹೇಳಲು 
ಶಕ್ಷರಾಗುವುದಿಲ್ಲ' ಎಂದು ಮಹಾಭಾರತದಲ್ಲಿ ಉಕ್ತವಾಗಿದೆ. 


ಖೊ ಖೇ ate 
~~ ~~ PAY 


ಭಗವಂತನಲ್ಲಿ ನಿಷ್ಠೆ ಇಲ್ಲದ ಮನಸಿಗೆ ಜಗತ್ತೂ ಸ್ವತಂತ್ರವಾಗಿ ಕಾಣಬಹುದು. 
ನಿಷ್ಠೆ ಇದ್ದರೆ ಭಗವಂತನೊಬ್ಬನೆ ಸ್ವತಂತ್ರ ಎಂದು ತಿಳಿಯುತ್ತದೆ. ಸೃಷ್ಟಿಸ್ಥಿಶಿಲಯ 
ಕಾರಕವಾದ ರೂಪಗಳು ಅವನು ಸದಾ ಸ್ವೀಕರಿಸುವ ರೂಪಗಳು. ತಾತ್ಕಾಲಿಕವಲ್ಲ. 
ಸೃಷ್ಟ್ಯಾದಿಕಾರ್ಯಗಳಿಗಾಗಿ ಪ್ರಕೃತಿಯ ಸ ಸತ್ವಾದಿ ಗುಣಗಳನ್ನೂಸ ಸದಾ ಸ್ವೀಕರಿಸುತ್ತಾನೆ. 
ತತ್ಕಾಲದಲ್ಲಿ ಅಲ್ಲ. ಎಂದು ಪ 2 ಕ್ರಚೀತಸರು ಪ " ಪರಮಾತ್ಮನನ್ನು : ಸುತಿಸುತಾರೆ. ಇದನ್ನು 
ಮೈತ್ರೇಯರು ವಿದುರನಿಗೆ ಹೇಳುತಾರೆ. 


494 


ಶ್ರೀಮದ್‌ಭಾಗವತ ತಾತ್ಪರ್ಯನಿರ್ಣಯ 


ಶುದ್ಧಾಯ ಶಾಂತಾಯ ನಮಃ ಸನಿಷ್ಠ- 
ಮನಸ್ಕಪಾರ್ಥೇ ವಿಲಸದ್‌ದ್ವಯಾಯ l 

ನಮೋ ಜಗತ್‌ಸ್ಥಾನಲಯೋದಯೇಷು 
ಗೃಹೀತಮಾಯಾಗುಣವಿಗ್ರಹಾಯ I ೨೩ ॥ 


ಪ್ರಾಕೃತಗುಣರಹಿತನಾದ ಪೂರ್ಣಾನಂದನಿಗೆ ನಮಸ್ಕಾರ. ದೃಢವಾಗಿ ಹರಿಯಲ್ಲಿ 
ನಿಲ್ಲದಿರುವ ಸಂಶಯಾತ್ಮಕವಾದ ಮನಸ್ಸಿನಲ್ಲಿ SONS ಬೇರೆಯೂ ಸ್ವತಂತ್ರವಸ್ತು 
ಇರಬಹುದೆಂದು ಕಾಣುತ್ತದೆ. ಹರಿಯಲ್ಲಿ ದೃಢವಾಗಿರುವ ಮನಸಿಗೆ ಸ್ವತಂತ್ರವಸ್ತು 
ಎರಡಿರಬಹುದೆಂಬ ಕಲ್ಪನೆಯೆ ಬರುವುದಿಲ್ಲ ಅಂಥ ಹರಿಯೆ, ನಿನಗೆ ನಮಸ್ಕಾರ. 
ಜಗತ್ತಿನ ಸ್ಥಿತಿ ಲಯ ಉತ್ಪತ್ರಿಗಳಿಗಾಗಿ ಪ್ರಕೃತಿಯ ಸತ್ವಾದಿಗುಣಗಳನ್ನೂ ತನ್ನ 
ವಿಷ್ಣುರುದ್ರಬ್ರಹ್ಮ ರೂಪಗಳನ್ನೂ ಸದಾ ಸ್ವೀಕರಿಸಿಕೊಂಡಿರುವ ಹರಿಗೆ ನಮಸ್ಕಾರ. 


ಇಲ್ಲಿ ಬೇರೆ ವ್ಯಾಖ್ಯಾನಕಾರರು ಅದ್ವಿತೀಯ ಬ್ರಹ್ಮನಲ್ಲಿ ದ್ವೈತ ವ್ಯರ್ಥವಾಗಿ 


ಗ “Se 


ಕಾಣುತ್ತದೆ. ಅವನು ಮಾಯಾಗುಣಗಳಾದ ಸತ್ವಾದಿಗಳಿಂದ ಬ್ರಹ್ಮ ಎಷ್ಟು 
ಮಹೇಶ್ವರರೂಪಗಳನ್ನು ಧರಿಸುತ್ತಾನೆ ಎಂದು ವ್ಯಾಖ್ಯಾನಿಸಿದ್ದಾರೆ. ಇದು 


ಪ್ರಮಾಣವಿರುದ್ದ. 


ಸು ಅನಿಷ್ಠಮನಸಿ । 
ಸಮ್ಯಗಸ್ಥಿತಬುದ್ಧೀನಾಂ ದ್ವಿತೀಯಂ ದೃಶ್ಯತೇ ಹರೇಃ | 
ಸಮ್ಯಕ್‌ ಸುಸ್ಥಿತಬುದ್ಧೀನಾಮಿದಂ ಸರ್ವಂ ಹರೇರ್ವಶೇ ॥ ಇತಿ ಚ | 
ನಿತ್ಯಂ ಗೃಹೀತಾಃ ಸತ್ವಾದ್ಯಾ ವಿಗ್ರಹಾಶ್ಚ ತ್ರಯಃ ಸದಾ | 
ಜ್ಞಾನಾನಂದಾತ್ಮಕಾಸ್ತೇ ತು ವಿಗ್ರಹಾ ನಿರ್ಗುಣಾಸಹಾ | 
ದ್ವೌ ತತ್ರ ಬ್ರಹ್ಮರುದ್ರಸ್ಥಾವೇಕೋ ವೈಕುಂಠಧಾಮಗಃ | 
ಇತಿ ಪ್ರವ್ಧತಸಂಹಿತಾಯಾಮ್‌ | 
"ಸ್ವನಿಷ್ಠ ಮನಸಿ' ಎಂದರೆ ಭಗವಂತನಲ್ಲಿ ಸು ಚೆನ್ನಾಗಿ ಅನಿಷ್ಠ ನೆಲೆನಿಲ್ಲದ ಸಂಶಯಾತ್ಮಕ 
ಮನಸ್ಸಿನಲ್ಲಿ ಎಂದರ್ಥ. 
ಹರಿಯಲ್ಲಿ ಚೆನ್ನಾಗಿ ನೆಲೆನಿಲ್ಲದ ಮನಸಿನವರಿಗೆ ಹರಿಗಿಂತ ಬೇರೆ ಸ್ವತಂತ್ರವಸ್ತು ಇದೆ 


ಎನಿಸುತ್ತದೆ. ಆದರೆ ಚೆನ್ನಾಗಿ ಹರಿಯಲ್ಲಿ ನೆಲೆನಿಂತ ನಿಶ್ಚಯಾತ್ಮಕ ಬುದ್ಧಿ ಉಳ್ಳವರಿಗೆ 
ಈ ಜಗತ್ತೆಲ್ಲವೂ ಹರಿಯ ವಶದಲ್ಲಿಯೇ ಕಾಣುತ್ತದೆ ಎಂದೂ ಹೇಳಿದೆ. 


ಸತ್ವಾದಿ ಗುಣಗಳೂ ಬ್ರಹ್ಮವಿಷ್ಣುಮಹೇಶ್ವ್ಚರ ರೂಪಗಳೂ ಹರಿಯಿಂದ ಸದಾ 
ಸ್ಟೀಕೃತವಾದವುಗಳೇ ಹೊರತು ತಾತ್ಕಾಲಿಕವಾಗಿ ಅಲ್ಲ ಆ ಮೂರೂ ರೂಪಗಳು 


ಚತುರ್ಥಸೃಂಧ-ಅಧ್ಯಾಯ-30 4>೨ 


ಜ್ಞಾನಾನಂದಾತ್ಮಕ ಮತ್ತು ಸತ್ವಾದಿ ಗುಣತ್ರಯರಹಿತವೇ ಆಗಿವೆ. ಅವುಗಳಲ್ಲಿ 
ಬ್ರಹ್ಮರುದ್ರ ಎಂಬ ಎರಡು ರೂಪಗಳು ಸದಾ ಬ್ರಹ್ಮರುದ್ರರಲ್ಲಿಯೇ ಇರುವವುಗಳು. 
ವಿಷ್ಣುರೂಪ ಒಂದು ವೈಕುಂಠಧಾಮದಲ್ಲಿರುವುದು ಎಂದು ಪ್ರವೃತ್ತಸಂಹಿತೆಯಲ್ಲಿ 
ಹೇಳಿದೆ. 


ಳೇ ಬೇ ate 
“~~ ~~ ಗ್‌ 


ಪರಿಶುದ್ಧನಾದ, ಸಕಲಗುಣಾತ್ಮಕನೂ ಆದ ಭಕ್ತರ ಪಾಪ ಪರಿಹಾರಕನಾದ 
ಜ್ಞಾನರೂಪಿಯಾದ ಹರಿಗೆ ನಮಸ್ಕಾರ. ಎನ್ನುತಾರೆ ಪ್ರಚೇತಸರು. ಇದನ್ನು 
ಮೈತ್ರೇಯರು ವಿದುರನಿಗೆ ಹೇಳುತಾರೆ. : 

ನಮೋ ವಿಶುದ್ಧಸತ್ತ್ವಾಯ ಹರಯೇ ಹರಿಮೇಧಸೇ | 

ವಾಸುದೇವಾಯ ಕೃಷ್ಣಾಯ ಪ್ರಭವೇ ಸರ್ವಸಾತ್ವತಾಮ್‌ | ೨೪ ॥ 


ನಿರ್ದೋಷ ಸರ್ವಗುಣ ಸ್ವರೂಪನಿಗೆ, ಪಾಪಹರನೂ ಜ್ಞಾನರೂಪನೂ ಆದ 
ಹರಿಗೆ, ಎಲ್ಲ ಯಾದವರಿಗೂ ಪ್ರಭುವಾದ ವಾಸುದೇವ ಕೃಷ್ಣನಿಗೆ ನಮಸ್ಕಾರ. 


ಇಲ್ಲಿ ಬೇರೆ ವ್ಯಾಖ್ಯಾನಕಾರರು "ಹರಿಮೇಧಸೇ' ಎಂಬಲ್ಲಿ ಸಂಸಾರಹರಣ 


ಗೈಯುವ ಜ್ಞಾನಕ್ಕೆ ವಿಷಯನಾದವನು ಎಂದು ಬಹುವ್ರೀಹಿ ಸಮಾಸ ಮಾಡುತ್ತಾರೆ. 
ಆದರೆ ಪ್ರವೃತಸಂಹಿತಾವಚನಾನುಸಾರ ಸಂಸಾರಹರಣ ಮಾಡುತ್ತಾನೆ 
ಜ್ಞಾನರೂಪನಾಗಿದ್ದಾನೆ ಎಂದು ಕರ್ಮಧಾರಯ ಸಮಾಸ ಮಾಡಬೇಕು. 


ಹರಣಾದ್‌ ಜ್ಞಾನರೂಪತ್ವಾದ್‌ ಹರಿಮೇಧಾ ಹರಿಃ ಸ್ಮೃತಃ || 
ಇತಿ ಚ। 


ಭಕ್ತರ ಪಾಪ ಪರಿಹರಿಸುವುದರಿಂದ ಹರಿ, ಜ್ಞಾನರೂಪನಾದ್ದರಿಂದ ಮೇಧಾ ಹೀಗೆ 
ಶ್ರೀಹರಿ ಹರಿಮೇಧನೆನಿಸುತಾನೆ ಎಂದೂ ಹೇಳಿದೆ. 


"ನಿತ್ಯಮಸಿಚ್‌ ಪ್ರಜಾಮೇಧಯೋಃ' ಎಂಬ ಸೂತ್ರದಿಂದ ಸಮಾಸಾಂತ ಅಸಿಚ್‌ 
ಪ್ರತ್ಯಯ ‘sat ದುಸ್‌ ಸು' ಉಪಪದವಾಗಿರುವಾಗಲೇ ಬಹುವ್ರೀಹಿ 
ಸಮಾಸದಲ್ಲಿಯೇ ವಿಹಿತವಾಗಿದ್ದರೂ ‘wat ದುಸ್‌ ಸು' ವ್ಯತಿರಿಕ್ತವಾದ "ಅಲ್ಪ - 
ಎಂಬ ಉಪಪದವಿರುವಾಗಲೂ “"ಅಲ್ಲಮೇಧಸೇ' ಎಂದು ಅಸಿಚ್‌ ಪ್ರತ್ಯಯ 
ಕಾಣುತ್ತದೆ. ಅದರಿಂದ ಬಹುವ್ರೀಹಿಸಮಾಸದಲ್ಲಿಯೇ ಎಂಬ ನಿಯಮ "ನಿತ್ಯಂ' 
ಎಂದಿರುವುದರಿಂದ ನಿತ್ಯವಲ್ಲ. 

"ವಿಶುದ್ಧಸತ್ವಾಯ' ಎಂಬಲ್ಲಿಯೂ ಬೇರೆ ವ್ಯಾಖ್ಯಾನಕಾರರು 'ಶುದ್ಧವಾದ 
ಪ್ರಕೃತಿಯ ಸತ್ವಗುಣವೇ ಶರೀರವಾಗಿ ಉಳ್ಳವನೆ'ಂದು ಬಹುವ್ರೀಹಿ ಎನ್ನುತ್ತಾರೆ. 


496 ಶ್ರೀಮದ್‌ಭಾಗವತ ತಾತ್ಪರ್ಯನಿರ್ಣಯ 


ಪರಮಾತ್ಮ ಗುಣತ್ರಯ ವರ್ಜಿತನೆಂದಮೇಲೆ ಸತ್ವಗುಣವಿದೆ ಎನ್ನಲಾಗದು. ಅದರಿಂದ 
ಸತ್ವವೆಂದರೆ ಇಲ್ಲಿ ಸರ್ವಗುಣಾತ್ಮಕ ಎಂದರ್ಥ. ವಿಶುದ್ಧನೂ ಆಗಿದ್ದಾನೆ 
ಸರ್ವಗುಣಾತ್ಮಕನೂ ಆಗಿದ್ದಾನೆ ಎಂದು ಇಲ್ಲಿಯೂ ಕರ್ಮಧಾರಯ ಸಮಾಸ. 


ಹರಿಃ ಸರ್ವಗುಣಾತ್ಮತ್ವಾತ್‌ ಸತ್ವ ಇತ್ಯಭಿಧೀಯತೇ I 
ಇತಿ ಷಾಡುಣ್ಯೇ | 
ಹರಿಯು ಸರ್ವಗುಣಸ್ವರೂಪನಾದ್ದರಿಂದ ಸತ್ವ ಎಂದು ಕರೆಸಿಕೊಳ್ಳುತ್ತಾನೆ. ಎಂದು 
ಷಾಡ್ಗುಣ್ಯಗ್ರಂಥದಲ್ಲಿ ಉಕ್ತವಾಗಿದೆ. 


ಇತಿ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯವಿರಚಿತೇ 
ಶ್ರೀಮದ್ಭಾಗವತತಾತ್ಚರ್ಯನಿರ್ಣಯೇ ಚತುರ್ಥಸ್ಕಂಧೇ 
ತ್ರಿಯೋನಧ್ಯಾಯಃ ॥ 


ಜೂಲಿಯಾ ಯಿ 


ಅಧ್ಯಾಯ-೩೧ 
ಅಧ್ಯಾಯಸಾರಾಂಶ 


ಪ್ರ,ಚೀತಸರು ಹನ್ನೆರಡು ಲಕ್ಷವರ್ಷಕಾಲ ರಾಜ್ಯಭಾರಮಾಡಿ ಮಗನ. 
ರಕ್ಷಣೆಯಲ್ಲಿ ಪತ್ನಿ ಮಾರಿಷೆಯನ್ನಿರಿಸಿ ಸನ್ನ್ಯಾಸ ಸ್ವೀಕರಿಸಿದರು. 
ಪಶ್ಚಿಮಸಮುದ್ರ,ತೀರದಲ್ಲಿತಪಸ್ಸುಮಾಡಿದರು. ಅಲ್ಲಿಗೆ ನಾರದರು ಬಂದು 
ಮೋಕ್ಷವಿದ್ಯೆ ಯನ್ನು ಉಪದೇಶಿಸಿದರು. ಅವರ ಪೂರ್ವಜನಾದ ಧ್ರುವನಿಗೆ 
ಉನ್ನತಸ್ನಾನ ನೀಡಿದ ಆ ಹರಿಯನ್ನೇ ಆರಾಧಿಸಿ ಮೋಕ್ಷ ಹೊಂದಿರಿ 
ಎಂದು ಆದೇಶಿಸಿದರು. 


ale ಬೇ ate 
ry PAY pA 


ಪ್ರಚೇತಸರು ಸನ್ಯಾಸಾಶ್ರಮ ದೀಕ್ಷೆಯನ್ನು ಸ್ವೀಕರಿಸಿದರು ಎಂದು ಮೈತ್ರೇಯರು 
ವಿದುರನಿಗೆ ಹೇಳುತ್ತಾರೆ. 


ದೀಕ್ಷಿತಾ ಬ ಿಹ್ನಸತ್ರೇಣ ಸರ್ವಭೂತಾತ್ಮಮೇಧಸಾ | 
ಪ್ರತೀಚ್ಯಾಂ ದಿಶಿ ವೇಲಾಯಾಂ ಸಿದ್ಧೋ5ಭೂದ್‌ ಯತ್ರ ಜಾಜಲಿಃ Il 
HOI 

ಪ್ರಚೇತಸರು ಪಶ್ಚಿಮದಿಕ್ಕಿನ ಸಮುದ್ರತೀರದಲ್ಲಿ ಹಿಂದೆ ಜಾಜಲಿಮುನಿ ಸಿದ್ಧಿ ಪಡೆದ 

ಪ್ರದೇಶದಲ್ಲಿ ಸರ್ವೇಶನಾದ ಹರಿಯ ವಿಶೇಷ ಜ್ಞಾನ ಸಂಪಾದಿಸಲು 

ಅನುಕೂಲವಾಗುವ ಸಂನ್ಯಾಸಾಶ್ರಮದಲ್ಲಿ ದೀಕ್ಷಿತರಾದರು. 

ಇಲ್ಲಿಬೇರೆ ವ್ಯಾಖ್ಯಾನಕಾರರು ಸನ್ಯಾಸಾಶ್ರಮ ದೀಕ್ಷಾಸ್ಟೀಕಾರವನ್ನು ಹೇಳುವುದಿಲ್ಲ. . 
"ಬ್ರಹ್ಮಸತ್ರ' ಎಂದರೆ ಆತ್ಮವಿಚಾರ. "ಸರ್ವಭೂತಾತ್ಮಮೇಧಸ್‌' ಎಂದರೆ ಎಲ್ಲ 
ಪ್ರಾಣಿಗಳಲ್ಲಿಯೂ ಆತ್ಮಇದ್ದಾನೆ ಎಂಬ ಜ್ಞಾನ ಉಂಟುಮಾಡುವಂಥದ್ದುವಂದಿದ್ದಾರೆ. 
ಆದರೆ "ಬ್ರಹ್ಮಸತ್ರ' ವೆಂದರೆ ರೂಢಿಯಿಂದ ಸನ್ಯಾಸ ಎಂದು ಅರ್ಥ 
ಅಭಿಧಾನಗ್ರಂಥೋಕವಾಗಿದೆ. ಮತ್ತುಸರ್ವಭೂತಾತ್ಮಮೇಧಸ್‌ ಎಂಬ ವಿಶೇಷಣವೂ 
ಸನ್ಯಾಸಾಶ್ರಮಕ್ಕೆ 'ಚೆನ್ನಾಗಿ ಕೂಡುತ್ತದೆ. ಸರ್ವಭೂತಾತ್ಮನೆಂದರೆ ಎಲ್ಲ ಪ್ರಾಣಿಗಳಲ್ಲಿ 


498 ಶ್ರೀಮದ್‌ಭಾಗವತ ತಾತ್ವರ್ಯನಿರ್ಣಯ 


ಅಂತರ್ಯಾಮಿಯಾದ ಶ್ರೀಹರಿ. ಅವನ ಮೇಧೆ ಎಂದರೆ ಜ್ಞಾನ. ತತ್ವಜ್ಞಾನ 
ಸಾಧನೆಯಾಗುವುದು ಮುಖ್ಯವಾಗಿ ಸನ್ಯಾಸಾಶ್ರಮದಲ್ಲಿಯೇ. ಇದನ್ನು 
ಹ ಹೇಳುತ್ತದೆ... 
ಪಾರಿವ್ರಾಜ್ಯ ಬ್ರಹ್ಮಸತ್ರ ೦ ನ್ಯಾಸ ಇತ್ಯಭಿಧೀಯತೇ | 
ಇತ್ಯಭಿಧಾನಮ್‌ | 
ಸರ್ವಭೂತಾತ್ಮನಿ ಹರೌ ಮೇಧಾ ಯತ್ರ ತದ್‌ ಬ್ರಹ್ಮಸತ್ರಂ 
ಸರ್ವ ಭೂತಾತ್ಮಮೇಧಃ | 
ಹರಿಮೇಧಾಸ್ತು ಸನ್ಯಾಸೋ ಹರೌ ಮೇಧಾತ್ರ ಯದ್‌ ಭವೇತ್‌ । 
ಇತಿ ಷಾಡುಣ್ಯೇ | 
ಸನ್ಯಾಸವು ಪಾರಿವ್ರಾಜ್ಯ, ಬ್ರಹ್ಮಸತ್ರ್ರ ಎಂದು ಕರೆಸಿಕೊಳ್ಳುತ್ತದೆ. ಎಂದು 
ಅಭಿಧಾನಗ್ರಂಥವು ಹೇಳುತದೆ. 
"ಸರ್ವಭೂತಾತ್ಮಮೇಧಸಾ' ಎಂಬ ವಿಶೇಷಣ ಬ್ರಹ್ಮಸತ್ರವೆನಿಸಿದ ಸನ್ಯಾಸಕ್ಕೆ 


ಯುಕ್ತವಾಗುತ್ತದೆ. ಸರ್ವಭೂತಾಂತರಾತ್ಮನೆನಿಸಿದ ಹರಿಯ ವಿಷಯದಲ್ಲಿ ಹೆಚ್ಚಿನ 
ಜ್ಞಾನಸಾಧನೆಯಾಗುವುದುಸನ್ಯಾಸಾಶ್ರಮದಲ್ಲಿ 

ಪಾಡ್ಗುಣ್ಯಗ್ರಂಥದಲ್ಲಿ ಸನ್ಯಾಸಕ್ಕೆ ಹರಿಮೇಧಾ ಎಂದೂ ಹೆಸರನ್ನು ಹೇಳಿ, "ಹರಿಯ 
ವಿಷಯದಲ್ಲಿ ಜ್ಞಾನವು ಸನ್ಯಾಸಾಶ್ರಮದಲ್ಲಿಸಾಧ್ಯ'ವೆಂದು ವೃತ್ತತ್ರಿಯನ್ನೂತೋರಿಸಿದೆ. 


ಲೇ ale ate 
KS kA ~~ 


ಶ್ರೀಯಃಸಾಧನಗಳಿಗೂ ಕೊನೆಯಲ್ಲಿ ಉದ್ದಿಷ್ಟವಾದ ಫಲ 
ಪರಮಾತ್ಮಪ್ರಾಪ್ತಿಯೆ ಎಂದು ನಾರದರು ಪ್ರಚೇತಸರಿಗೆ ಹೇಳುತ್ತಾರೆ ಎಂದು 
ಮೈತ್ರೇಯರು ವಿದುರನಿಗೆ ಹೇಳುತಾರೆ. 


ೀಯಸಾಮಪಿ ಸರ್ವೇಷಾಮಾತ್ಮಾ ಹೃವಧಿರರ್ಥಿತಃ | 
ಸರ್ವೇಷಾಮಪಿ ಭೂತಾನಾಂ SIDIS SSB ಪ್ರಿಯಃ ॥ ೧೩ I 


ಎಲ್ಲ ಶ್ರೇಯಜಾಧನೆಗಳಿಗೂ ಕೊನೆಯಲ್ಲಿ ಫಲರೂಪವಾಗಿ ಉದ್ದಿಷ್ಠನಾದವನು 
ಹರಿಯೆ ಏಕೆಂದರೆ ಎಲ್ಲ ಪ್ರಾಣಿಗಳಿಗೂ ಅಂತರ್ಯಾಮಿಯಾದ ಪ್ರಿಯನಾದ ಹರಿ 
ಒಲಿದರೆ ತನ್ನನ್ನೇ ಕೊಡುತ್ತಾನೆ. 


ಇಲ್ಲಿಬೇರೆ ವ್ಯಾಖ್ಯಾನಕಾರರು “ಆತ್ಮಾ ಘಿ ಅವಧೀಃ' ಎಂದರೆ ಎಲ್ಲಶ್ರೆಯಃಫಲಗಳೂ 
ಪ್ರಿಯವಾಗಿ ವಿರುವುದು ಕೊನೆಯಲ್ಲಿ ಆತ್ಮನ ಪಿ ಪ್ರೀತ್ಯರ್ಥವಾಗಿ. "ಅದರಿಂದ ಆತ್ಮನೇ 


ಎಲ್ಲ ಶೆ 
Lt | 


(WL 


ಚತುರ್ಥಸ್ಕಂಧ-ಅಧ್ಯಾಯ-31 499 


ಅವಧಿ. ಎಲ್ಲ ಆತ್ಮರೂ ಹರಿಯೇ ಅದ್ದರಿಂದ ಹರಿಯೇ ಅವಧಿ ಎಂದಂತಾಯಿತು 
ಎನ್ನುತ್ತಾರೆ. ಇದು ಸರಿಯಲ್ಲ. ಇದು ಅವಧಿಶಬ್ದಾರ್ಥವಾಗುವುದಿಲ್ಲ ಆತ್ಮನ ಪ್ರೀತಿಯೇ 
ಅವಧಿಯಾದೀತು ಹೊರತು; ಆತ್ಮನಲ್ಲ. ಬೇರೆ ಎಲ್ಲ ಫಲಗಳಲ್ಲಿ ಒಂದಕ್ಕಿಂತ 
ಇನ್ನೊಂದು ಹೆಚ್ಚು ಇರುತ್ತದೆ. ಆದರೆ 'ಪರಮಾತ್ಮಪ್ರಾ ಪ್ರಿಗಿಂತ ಹೆಚ್ಚಿನ ಫಲವಿಲ್ಲ 
ಅದರಿಂದ ಪರಮಾತೃ ಅವಧಿ ಎಂದೇ ಹೇಳಬೇಕು. 


ತಾವತ್ಚರ್ಯಂತಮೇವ ಫಲಮಿತ್ಯ ವಧಿಃ । 


ಎಲ್ಲ ಶ್ರೇಯಜಾಧನೆಗಳಿಗೆ ಪರಮಾತ್ಮಪ್ರಾಪ್ತಿಪರ್ಯಂತವೇ ಫಲ. ಅದಕ್ಕಿಂತ 
ಹೆಚ್ಚಿನ ಫಲವಿಲ್ಲ, ಅದರಿಂದ ಪರಮಾತ್ಮನೇ ಅವಧಿ. ಪ 


ate ಖೇ ale 
ನ ~~ pA 


ಪ್ರಾಣ ಇಂದ್ರಿಯ ಮನೋ ಜಯದಿಂದ ದೇಹಾಭಿಮಾನ ಕರ್ತೃತ್ವಾಭಿಮಾನ 
ಗಳನ್ನು ಕಳೆದುಕೊಂಡಾಗಲೆ ಪರಮಾತ್ಕಾಪರೋಕ್ಷವೆಂದು ನಾರದರು ಪ ಪ ್ರ ಚೇತನರಿಗೆ 
ಹೇಳುತ್ತಾರೆ ಎಂದು ಮೈತ್ರೇಯರು ವಿದುರನಿಗೆ. ಹೇಳುತ್ತಾರೆ. 


ಸಕ್ಸದ್‌ ವಿಭಾತಂ ಸವಿತುರ್ಯಥಾ ಪ್ರಭಾ | 
ಯದಾ$ಸವೋ ಜಾಗ್ರತಿ ಸುಪ್ರವೃತ್ರಯೋ 
ದ್ರವ್ಯಕ್ರಿಯಾಕಾರಕವಿಭ್ರಮಾತ್ಯಯಃ ॥1 ೧೬ ॥ 


ಈ ಲೋಕವಿಲಕ್ಷಣವಾದ ಲೋಕೇಶ್ವರನ ಸ್ವರೂಪವು ಸೂರ್ಯನ ಪ್ರಭೆಯಂತೆ 
ಕೆಲವೊಮ್ಮೆ ಮಾತ್ರ ಹೊಳೆದು ಕಾಣುವುದು. ಅದು ಯಾವಾಗ ಎಂದರೆ 
ಹರಿವಾಯುಗಳ ಭಕ್ತಿಯಿಂದ ಪ್ರಾಣಇಂದ್ರಿಯಗಳ ಮೇಲೆ ಜಯ ಸಂಪಾದಿಸಬೇಕು. 
ಆಗ ಅವು ಅವಿದ್ಯೆಯ ನಿದ್ರೆಯಿಂದ ಎಚ್ಚೆತ್ತು ಭಗವದಪರೋಕ್ಷಕ್ಕೆ ಯತ್ನ ಮಾಡಲು 
ತೊಡಗುತ್ತವೆ. ಆಗ ಶರೀರವೆಂಬ ದ್ರವ್ಯದ ವಿಷಯದಲ್ಲಿರುವ "ಈ ಶರೀರ ನಾನೇ' 
ಎಂಬ ಭ್ರಮ ಪೂರ್ತಿಯಾಗಿ ನಿರಸನವಾಗುವುದು. ಕ್ರಿಯೆಯ ವಿಷಯದಲ್ಲಿರುವ 
“ನಾನೇ ಕರ್ತ'ನೆಂಬ ಭ್ರಮವೂ ಹೋಗುವುದು. ಕಾರಕಗಳಾದ ಇಂದ್ರಿಯಗಳ 
ವಿಷಯದಲ್ಲಿರುವ "ಇವು ನನಗೇ ಅಧೀನವಾಗಿರುವುವು' ಎಂಬ ಭ್ರಮವೂ 
ಹೋಗುವುದು. ಆಗ ಪರಮಾತ್ಕಾಪರೋಕ್ಷ ಉಂಟಾಗುವುದು. 


ಇಲ್ಲಿ ಬೇರೆ ವ್ಯಾಖ್ಯಾನಕಾರರು 


ಯಥಾಸವೋ ಜಾಗ್ರತಿ ಸುಪಶಕಯೋ 
ದ್ರವ್ಯಕ್ರಿಯಾಜ್ಞಾನ pent, 'ಮಾತ್ಯ ಯಃ | 


509 ಶ್ರೀಮದ್‌ಭಾಗವತ ತಾತರ್ಯನಿರ್ಣಯ 


ಎಂದು ಪಾಠವಿಟ್ಟುಕೊಂಡು ಇಂದ್ರಿಯಗಳು ಜಾಗರದಲ್ಲಿ ಕೆಲಸಮಾಡುತ್ತವೆ 
ನಿದ್ರೆಯಲ್ಲಿ ಅವುಗಳ 3s ಕ್ತಿ ಸುಪವಾಗಿರುತುದೆ. ಹಾಗೇ ಪ್ರಪಂಚವು ಲಯಕಾಲದಲ್ಲಿ 
ಕಾಣದೆ ಸೃಷ್ಟಿಕಾಲದಲ್ಲಿ ಬ್ರಹ್ಮನಲ್ಲಿ ಕಾಣುತ್ತದೆ. ಆ ಬ್ರಹ್ಮನಿಂದ ದ್ರವ್ಯ-ಕ್ರಿಯೆ- 
ಜಾ ನಗಳೂ, "ತನ್ನಿಮಿತ್ತವಾಗಿ ಭೇದಭ್ರಮವೂ ನಾಶವಾಗಬೇಕು ಎನ್ನುತ್ತಾರೆ. ಆದರೆ 
ಈ ಪಾಠ ಸರಿಯಲ್ಲ, ಏಕೆಂದರೆ ನಮ್ಮ ಪಾಠದಲ್ಲಿಯೇ ಅದಕ್ಕೆ ಅಧ್ಯಾತ್ಸಗ ಗ್ರಂಥ 
ಪೂರ್ತಿಯಾಗಿ ವ್ಯಾಖ್ಯಾನ ಮಾಡುವುದು ಕಂಡುಬರುತ್ತದೆ. 


ಆತ್ಮಭಾವಃ ಶರೀರೇ ತು ದ್ರವ್ಯಭ್ರಮ ಉದಾಹೃತಃ | 
ಕ್ರಿಯಾಭ್ರಮಸ್ತ್ವಹಂಕರ್ತಾ ಮದೀಯಾನೀಂದ್ರಿಯಾಣಿ ತು ॥ 
ಕಾರಕಭ್ರಮ ಇತ್ಯುಕಸ್ತ ಏತೇ ವಿಭ್ರಮಾ ಯದಾ I 
ಶ್ಲಾನಾದಿವೃತ್ತೋೋಪೇನ ಪ್ರಾಣಾ ಉದ್ಯೋಗಿನಸದಾ ॥ 


ವಿಲೀಯಂತೇ ಪಾ ್ರಿಣಭಕ್ತ್ಯಾ ನಿತ್ಯಂ ಸ ಸ್ವಾಪವತಾಂ' ಸ್ಫುಟಮ್‌ I 
ಉದ್ಯೊ €ಗ ಏವ ಜಾಗ್ರತ್‌ ಸ್ಯಾತ್‌ ಯೋಗಿನಾಂ ಮುಕ್ತಿಸಿದ್ದಯೇ H 


ಇತ್ಯಧ್ಯಾತ್ಯ | 


ದೇಹವೆಂಬ ದ್ರವ್ಯವಿಷಯದಲ್ಲಿ ನಾನೆಂಬ ಭ್ರಮೆ, ಅಂದರೆ, ನಾನಲ್ಲ ಎಂದು 
ಸ್ಫುಟವಾಗಿ ತೋರದಿರುವುದು ದ್ರವ್ಯಭ್ರಮವೆನಿಸುತ್ತದೆ. ನಾನು 
ಸ್ವತಂತ್ರಕರ್ತನೆನ್ನುವುದು ಕ್ರಿಯಾಭ್ರಮ. ಇಂದ್ರಿಯಗಳು ನನ್ನ ಅಧೀನ ಎನ್ನುವುದು 
ಕಾರಕಭ್ರಮ. ಸದಾ ಅಜ್ಞಾನದ ನಿದ್ರೆಯಲ್ಲಿರುವ ಮುಮುಕ್ಸುಗಳು ಪ್ರಾಣಭಕ್ತಿಯ 
ಬಲದಿಂದ ಶ್ವಾಸಾದಿ ಪಾ ್ರಿಣವಾಯುವ್ಯಾಪಾರವನ್ನು ನಿಲ್ಲಿಸಿದರೆ ಪ್ರಾಣಗಳೂ 
ಇಂದ್ರಿಯಗಳೂ ಪರಮಾತ್ಮ ಸಾಕ್ಷಾತ್ಕಾರದಲ್ಲಿ ಉದ್ಯೋಗ ಮಾಡುವುದರಿಂದ 
ಮೇಲೆ ಹೇಳಿದ ಮೂರು ಬಗೆಯ ಭ್ರಮ ಕರಗಿ ಹೋಗುತ್ತವೆ "ಅಸವೋ ಜಾಗ್ರತಿ' 
ಎಂದು ಹೇಳಿದ ಇಂದ್ರಿಯಪ್ರಾಣಗಳ ಜಾಗರವೆಂದರೆ ಅವು ಪ ಪರಮಾತೃಸಾಕ್ಷಾತ್ಕಾ ರಕ್ಕೆ 
ಅದರ ಮೂಲಕ ಯೋಗಿಗಳಿಗೆ ಮುಕಿಸಿದ್ದಿಗೆ ಯತ್ನಿಸುವುದೇ ಆಗಿದೆ oo 
ಅಧ್ಯಾತ್ಮಗ್ರ ೦ಥದಲ್ಲಿ ಹೇಳಿದೆ. 


ate ale ಬೊ 
~~ “~~ ವ 


ಹರಿಯೊಬ್ಬನೆ ಪೂರ್ಣನೆಂಬ ಭಾವದಿಂದ ಅವನನ್ನು ಚೆನ್ನಾಗಿ ಆರಾಧಿಸಿರೆಂದು 
ನಾರದರು ಪ್ರಚೇತಸರಿಗೆ ಉಪದೇಶಿಸುತಾರೆ ಎಂದು ಮೈತ್ರೇಯರು ವಿದುರನಿಗೆ 
ಹೇಳುತಾರೆ. 


ಚತುರ್ಥಸ್ಕಂಧ-ಅಧ್ಯಾಯ-31 501 


ತೇನೈವಮಾತ್ಗಾನಮಶೇಷದೇಹಿನಾಂ 
ಕಾಲಂ ಪ್ರಧಾನಂ ಪುರುಷಂ ಪರೇಶಮ್‌ | 
ಸ್ವತೇಜಸಾ ಧ್ವಷಗುಣಪ್ರವಾಹ- 
ಮಾತ್ಮೈಕಭಾವೇನ ಭಜಧ್ದಮದ್ದಾ _ 811೧೮ ॥ 
ಅದರಿಂದ ಸರ್ವೋತ್ತಮ, ಸರ್ವಾಂತರ್ಯಾಮಿ, ಕಾಲನಾಮಕ, ಪ್ರಧಾನನಾಮಕ, 
ಪುರುಷನಾಮಕ, ಸರ್ವನಿಯಾಮಕ, ತನ್ನ ಸಾಮರ್ಥ್ಯದಿಂದಲೆ ಗುಣಪ್ರವಾಹದ 


ಬಂಧನದಿಂದ ದೂರವಿರುವವನು, ಇಂಥ ಹರಿಯನ್ನು ಅವನೊಬ್ಬನೆ ಪೂರ್ಣ ಎಂಬ 
ಭಾವದಿಂದ ಚೆನ್ನಾಗಿ ಆರಾಧಿಸಿರಿ. 


ಇಲ್ಲಿ "ಆತ್ಮೈಕಭಾವೇನ' ಎಂದರೆ ಆತ್ಮೈಕ್ಯಬುದ್ಧಿಯಿಂದ ಎಂದು ಶ್ರೀಧರ 
ವ್ಯಾಖ್ಯಾನ ಶುಕದೇವವ್ಯಾಖ್ಯಾನ ಗಿರಿಧರ ವ್ಯಾಖ್ಯಾನಗಳು ಹೇಳಿವೆ. ಮನಸ್ಸಿನ 
ಏಕಾಗ್ರತೆಯಿಂದ ಎಂದು ವೀರರಾಘವವ್ಯಾಖ್ಯಾನ ವಿಶ್ವನಾಥವ್ಯಾಖ್ಯಾನಗಳು ಹೇಳಿವೆ. 
ಆದರೆ ಆತ್ಮೈಕಭಾವಶಬ್ದಾರ್ಥವನ್ನು ಸತ್ಯಸಂಹಿತಾವಚನ ಸ್ಪಷ್ಟವಾಗಿ ಬೇರೆಯೇ 
ಹೇಳಿದೆ. 


ಪೂರ್ಣೋ ವಿಷ್ಣು ಸ ಏವೈಕ ಇತಿ ಭಾವೋ ಯ ಈರಿತಃ | 
ಆತ್ಮೈಕಭಾವ ಇತಿ ತಂ ವಿದುರ್ಬ್ರಹ್ಮಾತ್ಮದರ್ಶಿನಃ II 
ಇತಿ ಸತ್ಯಸಂಹಿತಾಯಾಮ್‌ । 


ಆ ವಿಷ್ಣು ಒಬ್ಬನೇ ಪೂರ್ಣ ಎಂಬ ಯಾವ ಭಾವ, ಅಂದರೆ ಧ್ಯಾನವಿದೆಯೋ 
ಅದನ್ನೇ ಪರಬ ವಿಹ್ನಜೀವಾತ್ಸರ ಸ್ವರೂಪವನ್ನು ಬಲ್ಲ ಜ್ಞಾನಿಗಳು ಆತ್ಮೈಕಭಾವವೆಂದು 
ಅಂಗೀಕರಿಸಿದ್ದಾರೆ ಎಂದು ಸತ್ಯಸಂಹಿತೆಯಲ್ಲಿ ಉಕ್ತವಾಗಿದೆ. 


"ಆತ್ಮ-ಏಕ-ಭಾವ' ಎಂದರೆ "ಪೂರ್ಣನು-ಒಬ್ಬನೆ ಎಂದು- ಧ್ಯಾನಿಸುವುದು' 
ಎಂದರ್ಥ ಎಂದಂತಾಯಿತು. 


ಲೊ ate ale 
~~ 7 ~ 


ಪರಮಾತ್ಮನ ಅನುಗ್ರಹವಿಲ್ಲದೆ ಜೀವರಿಗೆ ಮನಸಿನಲ್ಲಿ' ಸಂಕಲ್ಪ ವಿಕಲ್ಪಗಳು 
ಮೂಡಲಾರವು. ಅವನಿಗೆ ಸಮಾನರಿಲ್ಲ ಅಂಥ ಪರಮಾತ್ಮನನ್ನು ಭಜಿಸಿರೆಂದು 
ನಾರದರು ಪ್ರಚೇತಸರಿಗೆ ಉಪದೇಶಿಸುತಾರೆ ಎಂದು ಮೈತ್ರೇಯರು ವಿದುರನಿಗೆ 
ಹೇಳುತಾರೆ. 


ನಿರಸ್ತಸಂಕಲ್ಪವಿಕಲ್ಪಮದ್ದಂಯಂ 
ದ್ವಯಾಪವಾದೋಪರಮೋಷಪಲಂಭನಮ್‌ | 


502 f ಶ್ರೀಮದ್‌ಭಾಗವತ ತಾತ್ಪರ್ಯನಿರ್ಣಯ 


ಅನಾದಿಮಧ್ಯಾಂತಮಜಸ್ರ ನಿರ್ವೃತಿಂ 
ಸಂಜ್ಞಫಿಮಾತ್ರಂ ಭಜತಾಮುಯಾ ದಶಾ OF Il 
ಇಂ ಲ 
ಹರಿಯ ಪ್ರೇರಣೆಯಿಂದ ಹೊರತು ಯಾರಿಗೂ ಸಂಕಲ್ಪ ವಿಕಲ್ಪಗಳಿಲ್ಲ. ಅವನಿಗೆ 
ಸಮಾನರಿಲ್ವ ಪಂಚಭೇದ ನಿರಾಕರಣವನ್ನು ನಿರಾಕರಿಸಿದಾಗಲೆ ಸಿಗುವವನು ಆತ. 


ಆದಿ ಮಧ್ಯ ಅಂತ್ಯವಿಲ್ಲದವನು. ಸದಾ ಆನಂದರೂಪ ಜ್ಞಾನರೂಪನೆಂಬ 

ಅನುಸಂಧಾನದಿಂದ ಹರಿಯನ್ನು ಭಜಿಸು. 

ಬೇರೆ ವ್ಯಾಖ್ಯಾನಕಾರರ ಪಾಠದಲ್ಲಿ ಈ ಶ್ಲೋಕವಿಲ್ಲ ವೀರರಾಘವವ್ಯಾಖ್ಯಾನದಲ್ಲಿ 
ಮಾತ್ರ ವ್ಯಾಖ್ಯಾನವಿದೆ. "ನಿರಸ್ಕಸಂಕಲ್ಪ ವಿಕಲ್ಲಂ' ಎಂದರೆ ಮನಸಿನಲ್ಲಿ 
ಪ್ರಾದುರ್ಭವಿಸುವ ಬುದ್ಧಿಸುಖದುಃಖಇಚ್ಛಾದ್ವೇಷಮುಂತಾದ ವಿಕಲ್ಪರಹಿತನು 
ಪರಮಾತ್ಮ ಎಂದು ವ್ಯಾಖ್ಯಾನಿಸಿದ್ದಾರೆ. ಅಂದರೆ ಪರಮಾತ್ಮಚೇತನನೇ ಅಲ್ಲ 
ಎಂದಂತಾಗುವುದು. 


ಸಂಕಲ್ಪಶ್ಚ ವಿಕಲ್ಪಶ್ಚ ಯತೇ ವಿಷ್ಣುಪ್ರಸಾದತಃ | 
ನೈವ ಸಂಭವತೋ ವಿಷ್ಣೋಃ ಸಮಾಭಾವಾತ್ತು ಸೋತದ್ದಯಃ I 


ಇತಿ ತಂತ್ರಭಾಗವತೇ | 


ಜೀವರಿಗೆ ಮನಸ್ಸಿನಲ್ಲಿ ಸಂಕಲ್ಪವಿಕಲ್ಪಗಳು ವಿಷ್ಣುವಿನ ಅನುಗ್ರಹವಿಲ್ಲದೆ ಬರುವುದಿಲ್ಲ. 
ಅದರಿಂದ ಅವನು ನಿರಸ್ಪಸಂಕಲ್ಪದಿಕಲ್ಪನೆನಿಸುತ್ತಾನೆ. ಸಮಾನರಿಲ್ಲದ ಪ್ರಯುಕ್ತ 
ಅವನು ಅದ್ವಯನೆನಿಸುತ್ತಾನೆ ಎಂದು ತಂತ್ರಭಾಗವತದಲ್ಲಿ ಉಕ್ತವಾಗಿದೆ. 


ಳೇ ಲೇ ate 
ಜ್‌ [A ao 


ಏನೂ ಸಂಪತ್ತಿಲ್ಲದಿದ್ದರೂ ಪರಮಾತ್ಮನನ್ನೇ ತಮ್ಮ ಸಂಪತ್ತೆಂದು ತಿಳಿಯುವವರು 
ಪರಮಾತ್ಮನಿಗೆ ಪ್ರಿಯರಾಗಿರುತ್ತಾರೆ. ಅವರಲ್ಲಿ ಅಪಚಾರ ಮಾಡುವವರು ಏನು 
ಪೂಜೆ ಮಾಡಿದರೂ ಅವನು ಒಲ್ಲನೆಂದು ನಾರದರು ಪ್ರಚೇತಸರಿಗೆ 
ಉಪದೇಶಿಸುತ್ತಾರೆ ಎಂದು ಮೈತ್ರೇಯರು ವಿದುರನಿಗೆ ಹೇಳುತ್ತಾರೆ. 


ನ ಭಜತಿ ಕುಮನೀಷಿಣಾಂ ಸ ಇಜ್ಯಾಂ 
ಹರಿರಧನಾತ್ಮಧನಪ್ರಿಯೋ One: | 
ಶ್ರುತಧನಕುಲಕರ್ಮಣಾಂ ಮದೈೆರ್ಯೇ 
ವಿದಧತಿ ಪಾಪಮಕಿಂಚನೇಷು ಸತ್ತು 1೨೨ ॥॥ 
ಪರಮಾತ್ಮನ ಪೂಜೆಗೆ ಸಲ್ಲದ ಭೌತಿಕ ಸಂಪತಿನ ದೃಷ್ಟಿಯಿಂದ ದರಿದ್ರರಾದರೂ 
ಪರಮಾತ್ಮನೆಂಬ ಸಂಪತ್ತಿನಿಂದ ಶ್ರೀಮಂತರಾದವರು ಪರಮಾತ್ಮನಿಗೆ 


ಚತುರ್ಥಸ್ಕಂಧ-ಅಧ್ಯಾಯ-31 593 


ಪ್ರಿಯರಾಗಿರುತ್ತಾರೆ. ಏಕೆಂದರೆ ಅವನು ಅವರ ಮಧುರವಾದ ಭಕ್ತಿರಸವನ್ನೇ 
ಗ್ರಹಿಸುವವನು. ಇಂಥ ಹರಿ ವಿದ್ಯೆ ಧನ ಕುಲ ಕರ್ಮಗಳ ಮದದಿಂದ ಕೊಬ್ಬಿ 
ಭೌತಿಕಸಂಪತ್ರಿಲ್ಲದ ಆ ಸಜ್ಜನರಲ್ಲಿ ಅಪಚಾರ ಮಾಡುವ ದುರ್ಬುದ್ಧಿಗಳ ಪೂಜೆಯನ್ನು 
ಸ್ವೀಕರಿಸುವುದಿಲ್ಲ. 

ಅಧನಾಶ್ಚ ತ ಏವಾತ್ಮಧನಾಶ್ಚಾಧನಾತ್ಮಧನಾಃ | 
ಹರಿಪೂಜೆಗೆ ವಿನಿಯೋಗವಾಗದೆ ಧನಮದಕ್ಕೆ ಕಾರಣವಾಗಿರುವ ಧನವಿಲ್ಲದವರು 
,ಪರಮಾತ್ಮನನ್ನು ಧನದಂತೆ ಪ್ರಿಯನೆಂದು ಕಾಣುವವರು ಅಧನಾತೃಧನರು. 


ate ate ate 
~~ ~~ —~ 


ಲಕ್ಷ್ಮೀಬ್ರಹ್ಮಾದಿಗಳನ್ನು ಕೂಡ ಶ್ರೀಹರಿ ತನ್ನ ಲಾಭಕ್ಕಾಗಿ ಆದರಿಸುವುದಿಲ್ಲ. 
ಭಕ್ತವತ್ತಲನಾದ್ದರಿಂದ ಅವರನ್ನು ಭಕ್ತರೆಂದೇ ಆದರಿಸುತ್ತಾನೆ. ಆಂಗ ಶ್ರೀಹರಿಯನ್ನು 
ಭಜಿಸಿರೆಂದು ನಾರದರು ಪ್ರ ಚೇತಸೆರಿಗೆ ಉಪ ಪದೇಶಿಸುತಾರೆ ಎಂದು ಮೈತ್ರ ಯರು 
ವಿದುರನಿಗೆ ಹೇಳುತಾರೆ. 


ಶ್ರಿಯಮನುಸರತೀಂ ತದರ್ಥಿನಶ್ಚ 


ದ್ವಿಪದಪತೀನ್‌ ವಿಬುಧಾಂಶ್ಚ ಯಃ ಸ್ವಪೂರ್ಣಃ l 
ನ ಭಜತಿ ನಿಜಭ್ಛತ್ಯವರ್ಗತಂತ $ 
ಕಥಮಮುಮುದ್ದಿಸ್ಟಜೇತ್‌ ಪುಮಾನ್‌ Ons 11 ೨೩ ॥ 
ಶ್ರೀಹರಿ ಸ್ವಯಂ ಪರಿಪೂರ್ಣ. ಭಕ್ತರಿಂದ ಅವನಿಗೇನೂ ಲಾಭವಾಗಬೇಕಾಗಿಲ್ಲ. 
ಭಕ್ಷರಿಗಾಗಿಯೆ ಭಕ್ತರಿಗೆ ವಶನಾಗುತ್ತಾನೆ. ತನ್ನನ್ನು ನಿರಂತರ ಸೇವಿಸುವ ಲಕ್ಷ್ಮಿಯನ್ನಾಗಲಿ, 
ಲಕ್ಷ್ಮಿಯ ಅನುಗ್ರಹವನ್ನು ಬಯಸುವ ದೇವತೆಗಳನ್ನಾಗಲಿ ರಾಜರನ್ನಾಗಲಿ ಭಕ್ತರೆಂದು 
ಭಕ್ತಾಧೀನನಾದ ಹರಿ ಸ್ವೀಕರಿಸುತ್ತಾನೆ ಹೊರತು ಸ್ವಯಂ ಪರಿಪೂರ್ಣನಾದ್ದರಿಂದ 
ತನ್ನ ಲಾಭಕ್ಕಾಗಿ ಸ್ವೀಕರಿಸುವುದಿಲ್ಲ. ಇಂಥ ಭಕ್ತವತ್ಸಲನನ್ನು ಕೃತಜ್ಞನಾದವನು ಹೇಗೆ 
ಬಿಟ್ಟಿರುತಾನೆ? 
ಇಲ್ಲಿ ಬೇರೆ ವ್ಯಾಖ್ಯಾನಕಾರರು ಹರಿ ಲಕ್ಷ್ಮೀಬ್ರಹ್ಮಾದಿಗಳನ್ನು ಆದರಿಸುವುದಿಲ್ಲ, 
ಭಕ್ತರನ್ನು ಸ್ವೀಕರಿಸುತಾನೆ ಎಂದಿದ್ದಾರೆ. ಆದರೆ ಲಕ್ಷ್ಮೀಬ್ರಹ್ಮಾದಿಗಳು ಭಕರಲ್ಲವೇನು? 
ಎಂಬ ಪ್ರಶ್ನೆ ಬರುತದೆ. ಅದಕ್ಕೆ ಜೀವಗೋಸ್ವಾಮಿ ವಿಶ್ವನಾಥ ವ್ಯಾಖ್ಯಾನಗಳಲ್ಲಿ 
ಲಕ್ಷ್ಮೀಬ್ರಹ್ಮಾದಿಗಳು ನಿಷ್ಕಾಮಭಕ್ತರಲ್ಲ, ಪದವಿ ಸಂಪತುಗಳಿಗಾಗಿ ಭಗವಂತನನ್ನು 
ಭಜಿಸುತಾರೆ ಎನ್ನುತಾರೆ. ಆದರೆ ಲಕ್ಷ್ಮಿ ಎಂದರೆ ಇಲ್ಲಿ ಜಗದಧಿಷ್ಠಾತ್ರಿಯಾದ 
ಇನ್ನೊಬ್ಬಳು ಲಕ್ಷಿ ಜಗತ್‌ಸಂಪತ್ತಿಗಾಗಿ ಹರಿಯನ್ನು ಭಜಿಸುವವಳು. ಹೊರತು 
ಭಗವಂತನ ರಾಣಿಯಾದ ಲಕ್ಷ್ಮೀ ಯಲ್ಲ ಅವಳು ನಿಷ್ಕಾಮ ಭಕ್ತಿಯನ್ನೇ ಮಾಡುತಾಳೆ 
ಎಂದಿದ್ದಾರೆ. 


504 ಶ್ರೀಮದ್‌ಭಾಗವತ ತಾತ್ಪರ್ಯನಿರ್ಣಯ 


ವಸುತಃ ಬ ್ರಿಹ್ನಾದಿಗಳು ನಿಷ್ಕಾಮ ಭಕ್ತರೆ. ಅವರು ಪದವಿಗಳನ್ನು ತಮ್ಮ ಸುಖಕ್ಕಾಗಿ 
ಬಯಸುವುದಿಲ್ಲ, "ಭಗವಂತನ "ಆಜ್ಞಾನುಸಾರ ಅವನ ಸೇವೆ ಮಾಡುವುದಕ್ಕಾಗಿ 
ಬಯಸುತ್ತಾರೆ. ಅದರಿಂದ ಹರಿ ಅವರನ್ನು ಆದರಿಸದಿರಲು ಕಾರಣವಿಲ್ಲ, ಆಡೊ 
"ನ ಭಜತಿ' ಎಂದು ನಾರದರು ಹೇಳುತ್ತಾರೆ. ಅದಕ್ಕೆ ಹರಿ ತನ್ನ ಸುಖಕ್ಕಾಗಿ 
ಲಕ್ಷ್ಮೀಬ್ರ ಹ್ಮಾದಿಪರಿವಾರವನ್ನು ಕಟ್ಟಿಕೊಳ್ಳುವುದಿಲ್ಲ. "ಅವರನ್ನು "ಕರೆಂದೇ 
ಆದರಿಸುತಾನೆ ಎಂದು ಸಮಾಧಾನ ಹೇಳಬೇಕು. 


ಶ್ರಿಯಂ ದೇವಾಂಶ ಶ್ಚ ಭೃತ್ಯತ್ನಾನ್ಗನುತೇ ಬಹು ಕೇಶವಃ । 
aes ಹಾನಿ ಉತಸೆ ಸೀ ತು ಭಕ್ತ್ಯಾ ಸರ್ವೋತ್ತಮೋತಮಾಃ || 
ಇತಿ ಚ ॥ 
ಲಕ್ಷ್ಮಿಯನ್ನೂ ದೇವತೆಗಳನ್ನೂ ಶ್ರೀಹರಿ ಭಕ್ತರೆಂದು ಆದರಿಸುತ್ತಾನೆ ಹೊರತು ತನ್ನ 


ಸುಖಕ್ಕಾಗಿ ಅಲ್ಲ, ಅವರು ಭಕ್ತಿಯ ವಿಷಯದಲ್ಲಿ ಎಲ್ಲ ಉತ್ಪಮರಿಗಿಂತಲೂ. 
ಉತ್ತಮರು ಎಂದೂ ಹೇಳಿದೆ. 


ale ale ಲೇ 
PAY ಗ ಇ 


ನಿಮ್ಮ ಪೂರ್ವಜರಲ್ಲಿ ಮುಖ್ಯನಾದ ಧ್ರುವರಾಜ ಸರ್ವೋತ್ತಮನಾದ 
ಶಿಂಶುಮಾರರೂಪಿ ಹರಿಯ ಲೋಕವನ್ನೇರಿದ. ಸಾಮಾನ್ಯ ಯಷಿಗಳೂ ರಾಜರೂ 
ಅದನ್ನುಕೆಳಗೆ ದೂರದಲ್ಲಿನಿಂತು ನೋಡಬಲ್ಲರೆ ಹೊರತು ಒಳಗೆ ಪ್ರವೇಶಿಸಲಾರರು 
ಎಂದು ನಾರದರು ಪ್ರಚೇತಸರಿಗೆ ಉಪದೇಶಿಸುತಾರೆ ಎಂದು ಮೈತ್ರೇಯರು 
ವಿದುರನಿಗೆ ಉಪದೇಶಿಸುತ್ತಾರೆ. 


ತತ್‌ ಪರಂ ಸರ್ವಧಿಷೆ ಸ್ಟ್ಯ್ಯೀಭ್ಯೋ ಮಾಯಾಧಿಷ್ಠಿತಮಾರುಹತ್‌ | 
ಮುನಯೋನದ್ಯಾಪ್ಯದೀಕ್ದಂತೇ ಪರಂ ನಾಪುರವಾಜ್‌ ನೃಪಾಃ II 


|| .೨೬ || 
ಧ್ರುವರಾಜ ಅಂತರಿಕ್ಷದಲ್ಲಿಎಲ್ಲಲೋಕಗಳಿಗಿಂತ ಮೇಲಿನದಾದ ಧ್ರುವ ಲೋಕವನ್ನು 
ಏರಿದ. ಅಲ್ಲಿ ಸರ್ವೋತ್ತಮನಾದ ಶಿಂಶುಮಾರರೂಪಿ ಹರಿ ವ್ಯಕ್ತನಾಗಿ ವಾಸ 


ಮಾಡುತ್ತಾನೆ. ಇಂದಿಗೂ ಸಾಮಾನ್ಯಯಷಿಗಳಾಗಲಿ ರಾಜರಾಗಲಿ ಕೆಳಗೆ ನಿಂತು 
ಧ್ರುವನ ಆ ಸ್ಥಾನವನ್ನು ನೋಡಬಲ್ಲರೆ ಹೊರತು ಒಳಗೆ ಪ್ರವೇಶಿಸಲಾರರು. 


ಬೇರೆ ವ್ಯಾಖ್ಯಾನಕಾರರ ಪಾಠದಲ್ಲಿ ಈ ಶ್ಲೋಕವಿಲ್ಲ. 


ಸರ್ವೋತ್ತಮತ್ವಾದ್‌ ವಿಷ್ಣುರ್ಳಿ ಮಾಯ ಇತ್ಯೇವ ಶಬ್ಬ್ಯತೇ ॥ 
ಇತಿ ವ್ಯೋಮಸಂಹಿತಾಯಾಮ್‌ | 


ಚತುರ್ಥಸ್ಮಂಧ-ಅಧ್ಯಾಯ-31 505 


ದೇವಾನತ್ಯುತಮಮುನೀನ್‌ ವಿನಾ ಕೇ ಶೈಂಶುಮಾರಕಮ್‌ I 
ಹರೇರ್ಗಹಂ. ಪ ಕ್ರವಿಷ್ಠಾಸ್ತು ಧ್ರುವೋ ದೇವಾಶ್ಚ ತದ್ಧತಾಃ | 
ಇತಿ ಮಾತ್ರೆ sil 


ವಿಷ್ಣು ್ಲುಸರ್ಮೋತ್ತಮನಾದ್ದರಿಂದ ಮಾಯ ಎನಿಸುತಾನೆ ಎಂದು ವ್ಯೋಮಸಂಹಿತೆಯಲ್ಲಿ 
ಉಕವಾಗಿದೆ. ದೇವತೆಗಳು ಮತ್ತು ಅತ್ಯುತ್ತಮರಾದ ಮುನಿಗಳು ಹೊರತು. 
ಶಿಂತುಮಾರಮೂರ್ತಿಯ ಸ್ಥಾನವಾದ: ಹರಿಮಂದಿರವನ್ನು ಯಾರು ಪ್ರವೇಶಿಸಿದ್ದಾರೆ? 
ಧ್ರುವನೂ ಎಲ್ಲ ದೇವತೆಗಳೂ ಅತ್ಯುತ್ತಮಮುನಿಗಳೂ "ಮಾತ್ರ ಅಲ್ಲಿದ್ದಾರೆ ಎಂದು 
ಮತ್ತ ಪುರಾಣದಲ್ಲಿ ಉಕವಾಗಿದೆ. 


ಮಯಶಬ್ದಕ್ಕಿ ಉತ್ತಮ ಎಂದರ್ಥ. ಎಲ್ಲ ಮಯರಿಗೂ ಮಯನೆನಿಸಿದವನು. 
ಮಯರ ಸಂಟ "ಮಾಯ' ಎನಿಸುತ್ತಾನೆ. ಅದರಿಂದ ಧ್ರುವಲೋಕ 
bead ಎಂದರೆ ಅಲ್ಲಿ ೧ ಸರ್ವೋತ್ತಮನಾದ ಶಿಂಶುಮಾರರೂಪಿ ಪ ಪರಮಾತ್ಮ 
ವಾಸಮಾಡುತ್ತಾನೆ ಎಂದರ್ಥ. 


ಇತಿ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯವಿರಚಿತೇ 


ಶ್ರಿ 


~ ಭ ಬ 
ಏಕತ್ರಿಂಶೋನಧ್ಯಾಯಃ ॥ 


ವಾದಿ 


ಶ್ರೀಕೃಷ್ಣಾರ್ಪಣಮಸ್ತು 


